ಮಹಲಂಗರಂಗ ಕವಿಯ 
ಅನುಭವಾಮೃತ ಕಾವ್ಯ 


(ಹೊಸಕರೆ ಚಿದಂಬರಯ್ಯನವರ ಟ«ಶಾ ಸಹಿತ) 
ಸಂಪಾದಕರು, ಪ್ರಾ. ಜ. ಅಶ್ರಪ್ರನಾರಾಯಣ 


ಶ್ರೀಶೈಲ ಮಲ್ಲಿಕಾರ್ಜುನ 





ಮಹಲಿಂಗರಂಗ ಕವಿಯ 
ಅನುಭವಾಮೃತ ಕಾವ್ಯ 


(ಹೊಸಕೆರೆ ಚಿದಂಬರಯ್ಯನವರ ಟೀಕಾ ಸಹಿತ) 


ಸಂಪಾದಕ ಮತ್ತು ಅನುವಾದಕ 


ಭೆ 
ಪ್ರೊ. ಜಿ. ಅಶ್ವತ್ಥನಾರಾಯಣ 
ಕ್ರಮಾಂಕ ೨೫೩ 


ಪ್ರಕಾಶಕರು 
ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ 
ಹೊಳೆನರಸೀಪುರ-೫೭೩೨೧೧ 
ದೂರವಾಣಿ: ೦೮೧೭೫-೨೭೩೮೨೦ 
www.adhyatmaprakasha.org 
email: secretary @adhyatmaprakasha.org 
2012 


Mahalingaranga Kaviya ANUBHAVAAMRTA KAAVYA: 
Edited and Translated by Prof. G. Aswathanarayana, No. 
95, 34th B Cross, 4th T Block, Jayanagar, Bangalore-41. 
Published by Adhyatma Prakasha Karyalaya, 
Holenarasipur-573211. wwwcuituralindia.org 

Email: secretary ಈ adhyatmaprakasha.org 


First Edition 
Pages 
Price 

Size 


: 1/8 Demy, Paper Maplitho, 70 gsm 


ಮಹಲಿಂಗರಂಗ ಕವಿಯ ಅನುಭವಾಮೃತ ಕಾವ್ಯ (ಹೊಸಕೆರೆ ಚಿದಂಬರಯ್ಯನವರ 
ಟೀಕಾ ಸಹಿತ) ಮೂಲ ಮತ್ತು ಅನುವಾದ 


ಸಂಪಾದಕ ಮತ್ತು ಅನುವಾದಕ 


: ಪ್ರೊ. ಜಿ. ಅಶ್ವತ್ಥನಾರಾಯಣ, ೯೫, ೩೪ನೇ 


ಬಿ ಕ್ರಾಸ್‌, ೧೬ನೇ ಮೈನ್‌, ೪ ಟಿ ಬ್ಲಾಕ್‌, ಜಯನಗರ, ಬೆಂಗಳೂರು-೪೧. 


ದೂ. ೨೬೬೩೭೭೮೩ 


ಮೊದಲ ಮುದ್ರಣ 
ಹಕ್ಕುಗಳು 
ಪುಟಗಳು 

ಬೆಲೆ 

ಬಳಸಿದ ಕಾಗದ 


ಪ್ರಕಾಶಕರು 
ಅಕರ ಜೋಡಣೆ 
೦), 


ಮುದ್ರಣಕಾರರು 


: ೨೦೧೨ 

: ಪ್ರೊ. ಜಿ. ಆಶ್ಚತ್ಥನಾರಾಯಣ 

: ೭೦೦ 

: ೩೦೦/- ರೂ. (ಮುನ್ನೂರು ರೂ.ಗಳು) 
: ೭೦ ಜಿಎಸ್‌ಎಂ. ಮ್ಯಾಪ್‌ಲಿಥೊ 


: ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ 


ಹೊಳೆನರಸೀಪುರ-೫೭೩೨೧೧ 


: ಅರ್ಕ ಕ್ರಿಯೇಷನ್ಸ್‌, ತ್ಯಾಗರಾಜನಗರ, ಬೆ೦- 


೨೮, ದೂ.: ೯೮೮೦೭೨೫೧೯೯ 


: ಶ್ರೀರಾಮ ಪ್ರಿಂಟರ್‌, ೨೫, ೧೫ನೇ ಕ್ರಾಸ್‌, 


ಶ್ರೀನಿಧಿ ಲೇಔಟ್‌, ಬೆಂ-೬೨. 
ದೂ.: ೯೮೪೫೩೪೬೧೯೭ 





ಅಭಿನವ ಶಂಕರ ಶ್ರೀ ಸಚ್ಚಿದಾನಂದೇಂದ್ರ ಕರ್ಣಾಟಕ ಕವಿರತ್ನ 
ಸರಸ್ವತೀ ಸ್ವಾಮಿಗಳು ಹೊಸಕೆರೆ ಚಿದಂಬರಯ್ಯ ಅವರು 
(ಜನನ ೫-೧-೧೮೮೦ (ಜನನ ೨೮-೧೨-೧೮೭೧ 
ಬ್ರಹ್ಮೈಕ್ಕ ೫-೮-೧೯೭೫) ಬ್ರಹ್ಮೈಕ್ಯ ೧೯-೪-೧೯೩೮) 


ಆದಿಶಂಕರರ ಸಮಗ್ರ ವೇದಾಂತ ಕೃತಿಗಳನ್ನು ಹೊಸಗನ್ನಡ ಗದ್ಯಸಾಹಿತ್ಯ ನಿರ್ಮಾ 
ಭಾಷ್ಯತ್ರಯಗಳನ್ನು ಕನ್ನಡಕ್ಕೆ ತಂದು ಕನ್ನಡ ಪಕರಲ್ಲಿ ಒಬ್ಬರಾದ, ಬಹುಮುಖ 
ಸಾಹಿತ್ಯದ ಸಿರಿಸಂಪದವನ್ನು ಹೆಚ್ಚಿಸಿದ ಪ್ರತಿಭೆಯುಳ್ಳ ಕವಿ, ಸಾಹಿತಿ, ವಿದ್ವಾಂಸ 
ಅಭಿನವ ಶಂಕರ ಶ್ರೀ ಶ್ರೀಸಚ್ಚಿದಾನಂದೇಂದ್ರ ರಾಗಿದ್ದ ನವೋದಯ ಕನ್ನಡ ಸಾಹಿತ್ಯದ 
ಸರಸ್ವತೀ ಸ್ವಾಮಿಗಳವರು. ಪ್ರಸಿದ್ಧ ಅದ್ವೈತ ವಿದ್ದಾಂಸರು ಕರ್ಣಾಟಕ 

ಕವಿರತ್ನ ಹೊಸಕೆರೆ ಚಿದಂಬರಯ್ಯನವರು. 


ಇವರಿಬ್ಬರ ಪುಣ್ಯಸ್ಮರಣೆಗೆ ಭಕ್ತಿಪೂರ್ವಕವಾಗಿ ಅನುಭವಾಮೃತಕಾವ್ಯ 
ಮೂಲ ಮತ್ತು ಗದ್ಯಾನುವಾದವನ್ನು ಅರ್ಪಿಸಿದ್ದೇನೆ. 


೨೮.೧೨.೨೦೧೨ ಪ್ರೊ. ಜಿ. ಅಶ್ವತ್ನನಾರಾಯಣ 
ಬೆಂಗಳೂರು ಸಂಪಾದಕ ಮತ್ತು ಅನುವಾದಕ 


ಇ 


ಪ್ರಕಾಶಕರ ನುಡಿ 


ಹೊಸಕೆರೆ ಚಿದಂಬರಯ್ಯನವರು ಮತ್ತು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ 
ಸ್ವಾಮಿಗಳು ಇಬ್ಬರೂ ಸಹಾಧ್ಯಾಯಿಗಳು, ಸಹೋದ್ಯೋಗಿಗಳು, ಶಾಂಕರವೇದಾಂತಾ 
ಧ್ಯಯನದಲ್ಲಿ ಸದಾನಿರತರಾದವರು. ಕನ್ನಡದಲ್ಲ ಅಧ್ಯಾತ್ಮ ಗ್ರಂಥರಚನೆಯಲ್ಲಿ ಏಕದೇಹ 
ನ್ಯಾಯದಿಂದ ಕಾರ್ಯತತ್ಸರರಾದವರು. ಇಬ್ಬರೂ ಘನವಿದ್ದಾಂಸರು, ವೇದಾಂತಿಗಳಾಗಿ 
ಪರಮಾಪ್ತರಾಗಿ ಬಾಳಿದವರು. ಹಾಗಾಗಿ ಅವರಿಬ್ಬರೂ ಅಧ್ಯಯನ, ಗ್ರಂಥರಚನೆಯಲ್ಲಿ 
ಪರಸ್ಪರ ಪೂರಕರಾದವರು. 

ಹೊಸಕೆರೆ ಚಿದಂಬರಯ್ಯನವರು ಸರ್ವಾರ್ಥಸಂದರ್ಶಿನೀ ಟೀಕೆಯೊಡನೆ ೧೯೨೬ರಲ್ಲಿ, 
ಮಹಲಿಂಗರಂಗನ ಅನುಭವಾಮೃತವೆಂಬ ಅದ್ದೆ ಕತೆ ಕಾವ್ಯವನ್ನು ಅದರ ಪರಿಷ್ಕರಣ 
ರೂಪವನ್ನು ೧೯೩೬ರಲ್ಲಿ ಪ್ರಕಟಿಸಿದರು. ಈ ಗ್ರಂಥರಚನೆಗೆ ಮೂಲಪ್ರೇರಕರಾಗಿ, 
ಮಾರ್ಗದರ್ಶಕರಾಗಿ, ಪರಿಶೀಲಕರಾಗಿ ಹೊಸಕೆರೆ ಚಿದಂಬರಯ್ಯನವರಿಗೆ ಸ್ವಾಮಿಗಳು 
ನೆರವಾದರು. ಈ ಉಪಕಾರವನ್ನು ಹೊಸಕೆರೆ ಚಿದಂಬರಯ್ಯನವರು “ಈ ಗ್ರಂಥದ 
ಕರ್ತೃ್ಯತ್ವವು ನನಗೆ ಕೇವಲ ಸ್ಥೂಲದೃಷ್ಟಿಯಿಂದ ಮಾತ್ರ ಸಲ್ಲುವುದೇ ಹೊರತು 
ಎಚಾರದೃಷ್ಟಿಯಿ೦ದ ಇದರ ಯಶಸಿಗೆಲ್ಲ ನನ್ನ ಮಿತ್ರರಾದ ಶ್ರೀ ವೈ. ಸುಬ್ಬರಾಯರೇ 
(ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು) ಭಾಗಿಗಳಾಗಿರುವರು” ಎಂಬುದಾಗಿ ಸ್ಮರಿಸಿದ್ದಾರೆ.” 

೧೯೫೬ರಲ್ಲಿ ಪುನರ್ಕುದ್ರಣವಾಗಿದ್ದ ಹೊಸಕೆರೆ ಚಿದಂಬರಯ್ಯನವರ ಟೀಕಿನೊಡನೆ 
ಕೂಡಿದ್ದ ಮಹಲಿಂಗರಂಗನ ಅನುಭವಾಮೃತ ಕಾವ್ಯದ ಪ್ರತಿಗಳು ಎಂದೋ 
ಮುಗಿದುಹೋಗಿ ಜನಕ್ಕೆ ಅಲಭ್ಯವಾಗಿದ್ದವು. ಇದೀಗ ಪ್ರೊ. ಜಿ. ಅಶ್ವತ್ಥನಾರಾಯಣ 
ಅವರು ಪನಸ್ಸಂಪಾದಿಸಿ ಗದ್ಯಾನುವಾದಮಾಡಿ ಪರಿಷ್ಠತರೂಪದಲ್ಲಿ ಸಿದ್ಧಪಡಿಸಿದ್ದಾರೆ. 
ಈ ಪುಸ್ತಕ ಕೇವಲ ಪುನರ್ಮುದ್ರಣವಾಗಿರದೆ, ಈಗಿನ ಕಾಲದ ನಾವೀನ್ಯತೆಗೆ ಅಗತ್ಯವಾಗಿ 
ಬೇಕಾಗಿರುವ ಪದ್ಯಗಳ ಅಕಾರಾದಿ ಮಾಲಿಕೆ, ಕಠಿಣಪದಗಳ ಅರ್ಥ ಪದ್ಯಗಳಲ್ಲಿ 
ಬರುವ ಕೆಲವಾರು ಪೂರ್ವಕಥೆಗಳ ವಿವರಣೆ, ಪದ್ಮಗಳ ಮೊದಲ ಸಾಲುಪಟ್ಟಿ, 
ಮುಖ್ಯಪದಸೂಚಿ, ಗ್ರಂಥಸೂಚಿ, ಸಂಸ್ಕೃತಉಲ್ಲೇಖಗಳ ಪಟ್ಟಿ ಮತ್ತಿತರ ಅತ್ಯುಪಯುಕ್ತ 
ಅನುಬಂಧ ವಿಷಯಗಳಿಂದ ಸರ್ವಾಂಗೀಣ ಪರಿಷ್ಕರಣಗಳನ್ನೊಳಗೊಂಡು ಓದುಗರಿಗೆ 
ಸುಲಲಿತವಾಗಿದೆ ಎಂಬುದು ಇಲ್ಲಿಯ ಹೆಚ್ಚಳ. ಈಗಾಗಲೇ ಹೊಸಕೆರೆ ಚಿದಂಬರಯ್ಯನವರ 
ಭಗವದ್ಗೀತಾರ್ಥಸಾರ ವಿಚಾರ ಮತ್ತು ಗೀತಾರ್ಥಚಂದ್ರಿಕೆಗಳನ್ನು ಪುನರ್ಮುದ್ರಣ ಮಾಡಿದ್ದೇವೆ. 
ಈಗ ಈ ಅಪೂರ್ವಗ್ರಂಥವನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಮಹಾಜನರಿಗೆ 
ನೀಡುತ್ತಿದ್ದೇವೆ. ಇದರ ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಓದುಗರು 
ಪಡೆಯುವಂತಾಗಲಿ ಎಂದು ಆಶಿಸುತ್ತೇವೆ. 


ಈ 


ಈ ಗ್ರಂಥಪ್ರಕಟಣೆಗೆ ಕೆಳಕಂಡ ಅಧ್ಯಾತ್ಮಪ್ರೇಮಿಗಳು ಉದಾರವಾಗಿ ಸಹಾಯ 
ಮಾಡಿರುತ್ತಾರೆ. 

೧. ಹೊಸಕೆರೆ ಚಿದಂಬರಯ್ಯ ಸಂಸ್ಕರಣ ಸಮಿತಿ ಟ್ರಸ್ಟ್‌ ಬೆ೦. (ಪೂಜ್ಯ ಚಿದಂಬರಯ್ಯನವರ 
ಸ್ಮರಣಾರ್ಥ) 

೨. ಸೀತಮ್ಮ ಕೃಷ್ಣಮೂರ್ತಿ ಪಬ್ಲಿಕ್‌ ಛಾರಿಟಬಲ್‌ ಟ್ರಸ್ಟ್‌. ಬೆಂ, 

(ಸಂಸ್ಥಾಪಕರಾದ ಪೂಜ್ಯ ನಿತ್ಯಾನಂದೇಂದ್ರ ಸರಸ್ವತೀ ಸ್ವಾಮಿಗಳ ಸ್ಮರಣಾರ್ಥ) 
೩. ಜಿ. ಎನ್‌. ಲಕ್ಷ್ಮೀನಾರಾಯಣರಾವ್‌, ಬೆಂ. 
೪. ಹೆಚ್‌. ವಿಶ್ವನಾಥ್‌, ಬೆಂ. 
(ಮಾತಾಪಿತೃಗಳಾದ ಹುಳಿಯಾರ್‌ ನಾರಾಯಣರಾವ್‌, ಭಾಗೀರಥಮ್ಮ ಸ್ಮರಣಾರ್ಥ) 

೫. ಕಿರನ್‌ ನಂದೀಶ್‌, ಬೆಂ. (ತಾತ ಸ್ವಾತೇಗೌಡರ ಸ್ಮರಣಾರ್ಥ) 

೬. ಕೆ. ನಾಗರಾಜನ್‌, ಮೈಸೂರು 

೭. ಹೆಚ್‌. ಗುಂಡೂರಾವ್‌, ಬೆಂ. 

೮. ನೀಲಕಂಠ, ಬೆಂ. 

ಮೇಲ್ಕಂಡ ಧನಸಹಾಯ ಮಾಡಿದ ಎಲ್ಲಾ ಭಕ್ತವೃಂದಕ್ಕೂ ಶೀಘ್ರವಾಗಿ ಅಕ್ಷರಜೋಡಣೆ 
ಮಾಡಿ ಮುದ್ರಣಕ್ಕೆ ಸಿದ್ಧಪಡಿಸಿಕೊಟ್ಟ ಅರ್ಕ ಕ್ರಿಯೇಷನ್ಸ್‌ನ ಭಾರ್ಗವಿ ಸುರೇಶ್‌ 
ದಂಪತಿಗಳಿಗೂ, ಅಂದವಾಗಿ ಮುದ್ರಣಮಾಡಿಕೊಟ್ಟ ಶ್ರೀರಾಮ ಪ್ರಿಂಟರ್ಸ್‌, ಸತ್ಯನಾರಾಯಣ 
ರವರಿಗೂ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪುಸ್ತಕ ಹೊರಬರಲುಸಹಾಯ 
ಮಾಡಿದ ಎಲ್ಲಾ ಭಕ್ತವೃಂದದವರಿಗೂ ಕಾರ್ಯಾಲಯವು ಕೃತಜ್ಞಕಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸುತ್ತದೆ. ಎಂದಿನಂತೆ ಮಹಾಜನರು ಪುಸ್ತಕವನ್ನು 
ಬರಮಾಡಿಕೊಂಡು ಓದಿ, ಕಾರ್ಯಾಲಯವು ಸತತವಾಗಿ ನಡೆಸುತ್ತಿರುವ ಅಧ್ಯಾತ್ಮ 
ವಿಚಾರಪ್ರಚಾರಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. 


ನಂದನ ಸಂವತ್ಸರ ಮಾರ್ಗಶಿರ 
ದ್ವಿತೀಯ ಬಿದಿಗೆ, ಭಾನುವಾರ ಪ್ರಕಾಶಕರು 
೩೦.೧೨.೧೨ 


ಸೇಸೇಶೇ ಸೇಸೆ 


ಪರಿವಿಡಿ 


ಅ. ಅರ್ಪಣೆ 

ಇ. ಪ್ರಕಾಶಕರ ನುಡಿ 

ಊ. ಸ್ವಾಮಿಗಳ ಪರಿಚಯ 

ಎ. ಚೆದಂಬರಯ್ಯನವರ ಪರಿಚಯ 

ಒ. ಸ್ವಾಮಿಗಳವರ ಆತ್ಮಚರಿತ್ರೆಯಲ್ಲಿ ಹೊ.ಚಿದಂಬರಯ್ಯನವರು 
ಕ. ಮುನ್ನುಡಿ 

ದ. ಸಂಪಾದಕ ಮತ್ತು ಗದ್ಯಾನುವಾದಕನ ನುಡಿ 

ರ. ವಿಷಯ ವಿವರಣ ಸೂಚಿ 

ಳ. ಸಂಕೇತಾಕ್ಷರಗಳ ಸೂಚಿ 


ಅಧ್ಯಾಯ ವಿಷಯ ಪದ್ಯಗಳ ಸಂಖ್ಯೆ 
೧. ಅಧಿಕಾರಲಕ್ಷಣ ೫೪ 
ಟ್ರ ವೈರಾಗ್ಯ ಪ್ರಕರಣ ೧೦೮ 
೩ ತ್ವಂಪದಾರ್ಥ ಶೋಧನೆ ೧೫೦ 
೪, ತತ್‌ಪದಾರ್ಥ ಶೋಧನೆ ೭೨ 
೫. ಅಸಿಪದಾರ್ಥ ನಿರ್ಣಯ ೬೧ 
೬ ಸಪ್ಪಭೂಮಿಕೆಗಳ ಅಭ್ಯಾಸ ೯೨ 
೭ ಪರಮಾತ್ಮ ಪದ ನಿರೂಪಣ ೨೪ 
೮. ಮಾಯಾಮಿಥ್ಯಾತ್ವ ಪಕರಣ ೩೮ 
೯, ಜೀವತ್ರಯ ವಿಚಾರ ೪೯ 
೧೦. ಜೀವನ್ಮುಕ್ತಿ ಪ್ರಕರಣ ೧೨೬ 
೧೧. ನಿರ್ಗಣಾರಾಧನೆಯ ನಿರ್ಣಯ ೩೦ 
ಅನುಬಂಧಗಳು 


ಪೂರ್ವಕಥೆಗಳ ಸೂಚಿ 

ಸಂಸ್ಕೃತ ಉಲ್ಲೇಖಗಳ ಸೂಚಿ 

ಅಕಾರಾದಿ ಪದ್ಯಸೂಚೆ 

ಕನ್ನಡದಲ್ಲಿ ಅನುಭವಾಮೃತ ಸಾಹಿತ್ಯ ಸೂಚಿ 

ಸಂದರ್ಭ ಗಂಥಸೂಚಿ 

ಮುಖ್ಯಪದಸೂಚಿ 

ಗ್ರಂಥದ ಬಗ್ಗೆ ಹಿರಿಯರ ಅಭಿಪ್ರಾಯಗಳು 
೫ 


೧ ಗ್‌ ಈ ಚ ಟಬ 


ಪುಟಸಂಖ್ಯೆ 


೧-೩೬ 
೩೭-೧೧೨ 
೧೧೩-೨೦೯ 
೨೧೦-೨೫೯ 
೨೬೦-೩೦೩ 
೩೦೪-೩೬೯ 
೩೭೦-೩೮೬ 
೩೮೭-೪೧೧ 
೪೧೨-೪೪೨ 
೪೪೩-೫೨೨ 
೫೨೩-೫೪೧ 


೫೪೨ 

೫೪೩-೫೫೧ 
೫೫೨-೫೭೬. 
೫೭೪-೫೭೬ 
೫೭೭-೫೮೦ 
೫೮೧-೬೫೦ 


೬೫೧-೬೫೨ 


ಊ 


ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ಪತೀ ಸ್ನಾಮಿಗಳು 


ಜಾಸ್‌ ಪ ಡಾನ್‌, ಜ ವ 
(ಸಂಕ್ಷಿಪ್ತ ಪರಿಚಯ) 


ವೈ. ಸುಬ್ಬರಾಯರು (ಶ್ರೀಶ್ರೀಗಳವರ ಪೂರ್ವಾಶ್ರಮದ ಹೆಸರು) ಕಡೂರು ತಾಲ್ಲೂಕಿನ 
ಯಲ್ಲಂಬಳಸೆಯವರು. ಮನೆಯ ಸುಸಂಸ್ಕೃತ ವಾತಾವರಣ, ಊರಿನ ಪರಿಸರ, ಅವರ 
ಬಾಲ್ಯ, ವ್ಯಕ್ತಿತ್ವವನ್ನು ರೂಪಿಸಿದ್ದುವು, ಹಿಂದಿನ ಸಂಪ್ರದಾಯ ರೀತಿಯನ್ನು ಬೆಳೆಸಿದ್ದ 
ಆಚಾರ, ಮಡಿಮೆಲಿಗೆ, ಸಂಧ್ಯಾವಂದನೆಗಳೂ ಅವರ ದೈನಂದಿನ ಭಾಗವಾಗಿ 
ಜೀವಮಾನವಿಡೀ ಉಳಿಯಿತು. ಚಿಕ್ಕಮಗಳೂರು ಹೈಸ್ಕೂಲಿನಲ್ಲಿ ಓದುತ್ತಿರುವಾಗ, ಆ 
ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀ ಸುಬ್ರಹ್ಮಣ್ಯ ಅಯ್ಯರ್‌ ಅವರಿಂದ ಬಹಳವಾದ 
ಸಹಾಯವಾಯಿತು. ಅವರ ಮನೆಯಲ್ಲಿ ನಡೆಯುತ್ತಿದ್ದ ವೇದಾಂತ ಚರ್ಚೆಗಳು ಇವರನ್ನು 
ಮೊದಲ ವೇದಾಂತ ಗಾಳಿಯ ಸೆಳವಿಗೆ ಸಿಲುಕಿಸಿದ್ದವು. ಹಾಗೆಯೇ ಜೊತೆಗೆ, 
ಪ್ರಯಾಣಕಾಲದಲ್ಲಿ ಓದಲು ಅನುವಾಗುತ್ತದೆಂದು ಎರಡುಸಾರಿ ಪುಸ್ತಕ ಕೊಳ್ಳಲು 
ಹೋದಾಗಲೂ ಅವರಿಗೆ ಸಿಕ್ಕಿದ್ದು ವೇದಾಂತ ಪುಸ್ತಕಗಳು, ಶಾಲೆಯಲ್ಲಿ ಸ್ಪರ್ಧೆಯಲ್ಲಿ 
ವಿಜೇತರೆಂದು ಬಹುಮಾನ ಬಂದಿದ್ದೂ ಚಂಪೂ ಭಾಗವತ. ಜೊತೆಗೆ ಕ್ರಿಶ್ಚಿಯನ್ನರು 
ಕಳಿಸುತ್ತಿದ್ದ ಪತ್ರಿಕೆ, ಅದರಲ್ಲಿ ಆಕ್ಷೇಪ, ಅನುಮಾನಗಳನ್ನು ಸ್ಟೀಕರಿಸುವರೆಂದು ತಿಳಿದು 
ಇವರು ಬರೆಯುತ್ತಿದ್ದುದು, ಪತ್ರಿಕೆಯಲ್ಲಿ ಉತ್ತರಗಳು ಬರುತ್ತಿದ್ದು ಇವುಗಳಿ೦ದ ಅವರಿಗೆ 
ಕ್ರಿಶ್ಚಿಯನ್‌ ಮತದ ಪರಿಚಯವೂ ಆಯಿತು. ಅನಂತರ ಬೆಂಗಳೂರಿನ ಸೆಂಟ್ರಲ್‌ 
ಕಾಲೇಜಿನಲ್ಲಿ ಎಫ್‌. ಎ. ತರಗತಿಗೆ ಸೇರಿದಾಗ ಅವರ ಮೈಮನಗಳಿಗೆ ಅಶನ, ಆಶ್ರಯವನ್ನು 
ನೀಡಿದವರು ಶ್ರೀ ಕೆ.ಎ. ಕೃಷ್ಣಸ್ವಾಮಿ ಅಯ್ಕರವರು. ವೇದಾಂತದಲ್ಲಿ ಇವರಿಗೆ ಅಭಿರುಚಿಯಿದೆ 
ಎಂದು ಕಂಡುಕೊಂಡ ಶ್ರೀ ಅಯ್ಕರ್‌ ಅವರು ದಿನವೂ ಸ್ವಲ್ಪಹೊತ್ತು ವೇದಾಂತಪಾಠವನ್ನು 
ಸಂಜೆಯಲ್ಲಿ ಹೇಳುತ್ತಿದ್ದರು, ಹೀಗೆ ಅಯ್ಕರ್‌ ಅವರು ಒಂದು ರೀತಿಯಲ್ಲಿ ಅವರಿಗೆ 
ಮೊದಲ ವೇದಾಂತಗುರುಗಳು- ಸ್ಕಾಲರ್‌ಶಿಪ್‌ಗಾಗಿ ಸಂಸ್ಥತವನ್ನು ಆರಿಸಿಕೊಂಡದ್ದರಿಂದ, 
ಸಂಸ್ಕೃತಭಾಷೆ ಮತ್ತು ಗ್ರಂಥಗಳ ಅಮೂಲ್ಯ ನಿಕಟಪರಿಚಯವಾಯಿತು. ಓದನ್ನು 
ಮುಂದುವರಿಸಲಾಗದೆ ಕೆಲಸಹಿಡಿದಾಗ ಕಡೂರಿನಲ್ಲಿ ಹೆಡ್ಮಾಸ್ಟರ್‌ ಆಗಿದ್ದ 
ಶ್ರೀ ಹೊಸಕೆರೆ ಚಿದಂಬರಯ್ಯನವರ ಸ್ನೇಹವಾಯಿತು. ಸಾಹಿತ್ಯದಲ್ಲಿ ಕೃಷಿಮಾಡಿದ್ದ 
ಅವರಿಗೆ ಸುಬ್ಬರಾಯರಿ೦ದ ವೇದಾ೦ತದ ಪ್ರಭಾವವೂ ಆಯಿತು. ಹಾಗೆಯೇ, ಅವರ 
ಉಪಕಾರದಿಂದ ಸುಬ್ಬರಾಯರಿಗೆ ಇಷ್ಟವಿಲ್ಲದ ಓವರ್‌ಸೀರ್‌ ಕೆಲಸದ ಬದಲಾಗಿ, 
ಅವರಿಗೆ ಇಷ್ಟವಾದ ಉಪಾಧ್ಯಾಯ ವೃತ್ತಿಯೂ ದೊರಕಿತು. 

ಉಪಾಧ್ಯಾಯ ವೃತ್ತಿಯನ್ನು, ಕಡೂರಿನಿಂದ ಪ್ರಾರಂಭಿಸಿ ಸುಮಾರು ೧೮ ವರ್ಷಕ್ಕೂ 
ಮೇಲ್ಪಟ್ಟು ತಮ್ಮ ಸೇವೆಯನ್ನೆಲ್ಲಾ ಚಿತ್ರದುರ್ಗ ಜಿಲ್ಲೆಯಲ್ಲೇ (ಒಂದೆರಡು ಸಾರಿ 

೬ 


ಯ 


ಹೊಸದುರ್ಗದಲ್ಲಿದ್ದುದ್ದನ್ನು ಬಿಟ್ಟರೆ) ಕಳೆದಿದ್ದರು. ೧೯೧೭ ರಲ್ಲಿ ಬೆಂಗಳೂರಿಗೆ ಬಂದ 
ಮೇಲೆ ಪುನಃ ಶ್ರೀ ಕೃಷ್ಣಸ್ವಾಮಿ ಅಯ್ಯರವರ ಸಹವಾಸ ದೊರಕಿ ವೇದಾಂತ ಅಧ್ಯಯನ 
ಮುಂದುವರೆಯಲು ಅನುಕೂಲವಾಯಿತು. ವಿವಾದಗಸವಾಗಿ ಈವರೆಗೂ ಭಾಮತೀ, 
ವಿವರಣ ಪ್ರಸ್ಥಾನಪಟುಗಳಿಗೆ ತೊಡಕಾಗಿರುವ “ಮೂಲಾವಿದ್ಯಾ ನಿರಾಸ' ದಂತಹ 
ವಿಷಯದಲ್ಲಿ ಸಂಶೋಧನಾರೂಪದ ಹೊಸಬೆಳಕಿನ ಗ್ರಂಥವೊಂದನ್ನು ಬರೆಯಲು 
ಅಯ್ಯರ್‌ ಅವರು ಮೂಲ ಕಾರಣರಾದರು. ತಪಸ್ಸಿನಂತೆ, ಸಮಾಧಿಸ್ಥಿತಿಯಲ್ಲಿದ್ದಂತೇ 


ತಮ್ಮೆಲ್ಲ ಬುದ್ಧಿದೇಹಶಕ್ತಿಯನ್ನೂ ವಿನಿಯೋಗಿಸಿ ಈ ಗ್ರಂಥರಚನೆಗೆ ತೊಡಗಿದರು. 


೧೯೨೦ರಲ್ಲಿ ಬೆಂಗಳೂರು ಚಾಮರಾಜಪೇಟೆಯ ಮೊದಲ ರಸ್ತೆಯಲ್ಲಿ "ಅಧ್ಯಾತ್ಮ 
ಪ್ರಕಾಶಕಾರ್ಯಾಲಯ' ಪ್ರಾರಂಭವಾಯಿತು. ಅದರ ಪ್ರಥಮಪುಸ್ತಕವಾಗಿ 
ಮಾಂಡೂಕ್ಕೋಪನಿಷತ್ತನ್ನು (ಕನ್ನಡ) ಪ್ರಕಟಿಸಿದರು. ಇದರಿಂದ "ಅಧ್ಯಾತ್ಮ ಗಂಥಾವಳಿ' 
ಪ್ರಾರಂಭವಾಯಿತು. 

೧೯೩೫ ರಲ್ಲಿ ರಾಯರಿಗೆ ನಿವೃತ್ತಿಯಾಯಿತು. ೧೯೩೭ ರಲ್ಲಿ ಅವರು 
ಕಾರ್ಯಾಲಯವನ್ನು ಹೊಳೆನರಸೀಪುರದಲ್ಲಿ ನೆಲೆಗೊಳಿಸಿದರು. ಅಲ್ಲಿ ಚರ್ಚೆಗಳು, 
ಉಪನ್ಯಾಸಗಳು, ಭಜನೆ, ಉತ್ತವಗಳು, ಗಂಥಪಕಟಣೆಗಳೂ ವ್ಯವಸ್ಥಿತವಾದುವು. ಹಾಗೆಯೇ 
ಅಧ್ಯಾತ್ಮ ಕಾರ್ಯಾಲಯದ ಸ್ಪಷ್ಟವಾದ ರೂಪ, ಅದರ ಕಾರ್ಯವಿವರಗಳನ್ನೆಲ್ಲ ಅಚ್ಚುಕಟ್ಟಾಗಿ 
ಬರೆದು ಸಿದ್ಧಮಾಡಿದರು. ಆದರೆ ಅದರಿಂದ ಲಾಭ ಪಡೆದವರು ಕೇವಲ ಕೈ ಬೆರಳೆಣಿಕೆಯ 
ಶಿಷ್ಯರಷ್ಟೇ. 

ಮೂರು ಸಂಪುಟಗಳಲ್ಲಿ ಎಂಟು ಉಪನಿಷತ್ತುಗಳನ್ಮೂ ಭಗವದ್ಗೀತಾಭಾಷ್ಯದ 
ಎಂಟು ಅಧ್ಯಾಯಗಳ ಒಂದು ಸಂಪುಟವನ್ನೂ ಎರಡು ವರ್ಷಗಳಲ್ಲಿ ಟಿಪ್ಪಣಿ ಸಮೇತ 
ಪ್ರಕಟಿಸಿದರು. ಯಾವ ಭಾಷೆಯಲ್ಲಿಯೂ ಹೀಗೆ ಬುದ್ದಿಗೆ ಸಂತೃಪ್ತಿಯನ್ನುಂಟುಮಾಡಿರುವ 
ಅನುವಾದಗಳು ಆಗಿಯೇ ಇಲ್ಲ ಎಂಬ ಪ್ರಶಂಸೆ ಈ ಮಾಲೆಯದು. ಅವರು ಬರೆದಷ್ಟು 
ವಿಪುಲ ವೇದಾಂತ ಗ್ರಂಥರಾಶಿಯನ್ನು ಬರೆದವರು ಅತಿ ವಿರಳವೇ ಅಥವಾ ಇಲ್ಲವೇ 
ಎನ್ನಬಹುದು. ಸಂಖ್ಯೆಯಲ್ಲಪ್ಪೇ ಅಲ್ಲ, ವಿಷಯಗಾಂಭೀರ್ಯ, ಆಳದಲ್ಲಿ, ತಿಳಿಯಾದ ಶೈಲಿಯಲ್ಲಿ 
ಅವು ಮೇಲ್ಸೈಯಾಗಿವೆ. ವೇದಾಂತದಂತಹ ಗಹನವಿಷಯವನ್ನು ಹೀಗೆ ಕನ್ನಡಕ್ಕೆ ಗಂಥರಾಶಿಯಲ್ಲ 
ಕೊಟ್ಟವರು ಬೇರೆ ಯಾರಿದ್ದಾರು? ಕನ್ನಡದಲ್ಲಿ ೧೪೨, ಸಂಸ್ಕೃತದಲ್ಲಿ ೨೮, ಇಂಗ್ಲಿಷ್‌ ೧೮- 
ಒಟ್ಟು ೧೮೮ ಮಂದ, ಮಧ್ಯಮ, ಉತ್ತಮಾಧಿಕಾರಿಗಳಿಗೂ ಸಲ್ಲುವಂತಹವು. ಇವುಗಳಲ್ಲಿ 
ಎರಡು ವಿಶೇಷಗಳು: ಆಳವಾದ ಚಿ೦ತನ ಮಂಥನದಿಂದ ಜೀವನೋದ್ಧಾರಕ್ಕಾಗಿಯೇ ಇರುವ 
ಅಧ್ಯಾತ್ಮ ತತ್ತ್ವಗಳು, ಯಾವ ಸಂಕುಚಿತ ಭಾವನೆಯೂ ಇಲ್ಲದೆ ತ್ರಿಮತತತ್ತ್ವಗಳು, ವಿವಿಧ 
ಧರ್ಮಗಳ ಸಾರವನ್ನು ಕೂಡಿದ ಗ್ರಂಥಗಳು-ತತ್ತ್ವ, ಜ್ಞಾನ, ಶೈಲಿ, ವೈವಿಧ್ಯಗಳಂತೆ ಹಲವು 


ಕ್ಷಿ 


ರೀತಿಗಳಿಂದ ಅನುಪಮ, ಅಸದೃಶವಾದ ಬರವಣಿಗೆಗಳು. ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ 
Shuddha Shankara Prakriya Bhaskara, ಗಳ೦ತಹ ಮೇರುಕೃತಿಗಳು, ಮೂಲಾ 
ಎದ್ಯಾನಿರಾಸ, ಶೀ ಶಂಕರ ಭಗವತ್ಪಾದ ವೃತ್ತಾಂತ ಸಾರಸರ್ವಸ್ವದಂತಹ ಸಂಶೋಧನಾ 
ಗ್ರಂಥಗಳು ಅವರ ಹಿರಿಮೆಯನ್ನು ಬೆಳಗಿಸುತ್ತಿವೆ. 


ಮೊದಲಿನಿಂದಲೂ ವಿರಕ್ಷರಂತೆಯೇ ಬಾಳಿದ ಶ್ರೀ ಸುಬ್ಬರಾಯರು ಜೂನ್‌ ೧೯೪೮ 
ರಲ್ಲಿ ಸಂನ್ಕಾಸ ಸ್ವೀಕರಿಸಿದರು. ಅಧ್ಯಾತ್ಮ ಕ್ಷೇತ್ರಕ್ಕೆ ಸರಳತೆಯೇ ಮುಖ್ಯ, ತತ್ತ ಸೈ ಮನ್ನಣೆ, 
ಅನುಷ್ಠಾನಕ್ಕೆ ಪ್ರಾಧಾನ್ಯ ಅವರ ಜೀವನರೀತಿ ಆಗಿತ್ತು. ಸಾಂಪ್ರದಾಯಿಕ ಪೂಜಾ, 
ಪಾರಾಯಣಾದಿಗಳನ್ನು ನಡೆಸಿದರೂ ಆ ಕರ್ಮಮಾರ್ಗವು ಕೇವಲ ಚಿತ್ತಶುದ್ಧಿಗಾಗಿ- 
ಉಪಾಸನಾ ಕ್ರಮಗಳೊಡನೆ ಪರಮಾರ್ಥ ಸಾಧನದ ಸೋಪಾನಗಳನ್ನು ಏರಿ ಭಾಷ್ಕಗಳ 
ಮೂಲಕ ಆತ್ಮ ಸ್ವರೂಪ ಎನ್ನುವದು ಅವರ ನಡೆ. ಕರ್ಮಾನುಷ್ಠಾನದಿಂದ ಭಕ್ತಿಮಾರ್ಗಕ್ಕೆ 
ಅನಂತರ ಜ್ಞಾನ-ಭಕ್ತಿ ಮಾರ್ಗಗಳ ಸಮ್ಮಿಲನದಿಂದ ಆತ್ಮೋದ್ಧಾರದ ಮಾರ್ಗವನ್ನು 
ಹಿಡಿದವರು. “ದಾನಗಳಲ್ಲಿ ಬ್ರಹ್ಮವಿದ್ಯಾದಾನಕ್ಕಿಂತ ಹೆಚ್ಚಿನದಿಲ್ಲ, ಈ ಪುಣ್ಯಕಾರ್ಯಕ್ಕೆ 
ತಮ್ಮ ಹಣ ವಿನಿಯೋಗವಾಗಲೆಂಬ ಹಂಬಲಿಕೆ ಇರುವವರು ಧನ ಸಹಾಯವನ್ನು 
ಭಗವಂತನ ಪ್ರೀತ್ಯರ್ಥವಾಗಿ ಕೊಡಬಹುದು. ಇನ್ನು ಮುಂದೆ ಈ ಬಾಬಿಗೆ ಹಣ 
ಕಳಿಸಬೇಕಾಗಿಲ್ಲ;...ನಾವು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕೇ ಹೊರತು ಜಾಹೀರು 
ಮಾಡಿಕೊಳ್ಳಬೇಕಾದದ್ದಿಲ್ಲ; ವಿದ್ಯೆಯ ಮಹತ್ವವು ಪದವಿಯ ಕುಂದಣವಿಲ್ಲದೆಯೆ 
ಪ್ರಕಾಶವಾಗಬೇಕು; ಭಾರತೀಯ ಸಂಸ್ಕೃತಿಯ ತಿರುಳೂ ಅಕ್ಷಯ ನಿಧಿಯೂ ಆಗಿರುವ 
ಅಧ್ಯಾತ್ಮವಿದ್ಯೆಯ ಪ್ರಚಾರವೇ ಕಾರ್ಯಾಲಯದ ಉದ್ದೇಶ, ಅಧ್ಯಾತ್ಮ ವಿಚಾರವು ಎಲ್ಲೆಲ್ಲಿ 
ಹೇಗೆ ಕವಲೊಡೆದು ಎಂಥೆಂಥ ಫಲಪುಷ್ಪಗಳನ್ನು ಬಿಡುತ್ತಿರುವುವೆ೦ಬುದನ್ನು ವಿಚಾರಿಸಿ, 
ಆರ್ಯಸಮಾಜ, ಬ್ರಹ್ಮಸಮಾಜ, ಪ್ರಾರ್ಥನಾ ಸಮಾಜ, ಕೈಸ್ತ-ಮಹಮ್ಮದೀಯ ಮತಗಳು, 
ಥಿಯಾಸಫಿ,- ಜೈನ ಬೌದ್ಧ ಮು೦ತಾದ ಪ್ರಾಚೀನ ದರ್ಶನಗಳ ವಿಚಾರವನ್ನು 
ನಿಷ್ಪಕ್ಷಪಾತವಾಗಿ ಕಾಣಬೇಕು-ಯಾವ ಮತಗಳ ದೂಷಣೆ ಮಾಡದೆ ಅಧ್ಯಾತ್ಮ ಸಾಧನ 
ವಿಷಯ, ಸಿದ್ಧಾಂತ ವಿಷಯಕವಾದ ಲೇಖನಗಳಿರಬೇಕು....” ಇಂತಹ ಇವರ 
ಉನ್ನತ ವಿಚಾರಗಳು, ಧ್ಯೇಯಗಳು ಈ ಅಪರೂಪದ ಶ್ರೇಷ್ಠ ಜ್ಞಾನತಪಸ್ವಿಯನ್ನು 
ಯಥಾರ್ಥವಾಗಿ ಪರಿಚಯಿಸುವವು. ಕಾರ್ಯಾಲಯ ನಡೆದ ರೀತಿ, ಮುಂದಿಟ್ಟ 
ಧ್ಯೇಯಗಳು ಯಾವಕಾಲಕ್ಕೂ ಆದರ್ಶ. 

ಅವರ ಜ್ಞಾನ, ತಪಸ್ಸು, ಅದರ ಫಲವನ್ನು ಸಾಕಷ್ಟು ರೀತಿಯಲ್ಲಿ ಹೆಚ್ಚು ಹೆಚ್ಚು 
ಅಧ್ಯಾತ್ಮಪ್ರಿಯರಿಗೆ ತಲುಪಿಸುವ ಮತ್ತು ಸಾಮಾನ್ಯರನ್ನೂ ಅಧ್ಯಾತ್ಮದೆಡೆಗೆ ತಿರುಗಿಸುವ 
ಕಾತರತೆಯ ಪರಿಣಾಮವಾಗಿ ಕನ್ನಡ, ಇಂಗ್ಲಿಷ್‌, ಸಂಸ್ಕೃತ ಭಾಷೆಗಳಲ್ಲಿ ೧೮೦ಕ್ಕೂ 


ಉ 


ಮೀರಿದ ಸಂಖ್ಯೆಯ ಗ್ರಂಥಗಳನ್ನೂ, ಪತ್ರಿಕೆಯ (೪೪ ಸಂಪುಟ) ೫೦೦ ಸಂಚಿಕೆಗಳಲ್ಲಿ 
ಆರೇಳು ಸಾವಿರ ಪುಟಗಳ ಲೇಖನಗಳನ್ನೂ ಬರೆದರು. ಈ ಲೇಖನಗಳ ಶೈಲಿಯ 
ಸೊಗಸು, ಓದಿಸಿಕೊಂಡು ಹೋಗುವ ಆತ್ಮೀಯತೆಯ ಛಾಪು ವಿಷಯದ ಕಡೆಗೆ 
ಮನಸೆಳೆಯುವಂತಹವು. ಶ್ರೀ ಶಂಕರರ ಸಿದ್ದಾಂತ, ಭಾಷ್ಯಗಳು ಮತ್ತು ಇತರ ಕೃತಿಗಳು, 
ವೇದಾಂತ ಕಥಾವಳಿ, ಸ್ತೋತ್ರಗಳು- ಗೀತೆಗಳು, ಸ್ವತಂತ್ರ ಗ್ರಂಥಗಳು, ವೇದಾ೦ತ ವಿಚಾರದ 
ಇತಿಹಾಸ ಮತ್ತು “ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞ” ದಂತಹ ಮೇರುಕೃತಿ, ಜಿಜ್ಞಾಸುಗಳಿಗೆ 
ಮಾರ್ಗದರ್ಶನ ನೀಡುವ ಪ್ರಶ್ನೋತ್ತರಗಳು, ಉಪನ್ಯಾಸಗಳು.... ಹೀಗೆ ವಿಸ್ತಾರವಾಗಿ 
ಹರಡಿರುವ ಫಲಪುಷ್ಪಭರಿತ ವೃಕ್ಷ ಗಹನವಾದ ವಿಚಾರಗಳನ್ನೂ ಅವುಗಳ ಮರೆಯಲ್ಲಡಗಿರುವ 
ತತ್ತ್ವಗಳನ್ನೂ ಸರಳವಾದ ರೀತಿಯಲ್ಲಿ, ತಿಳಿಯಾದ ಭಾಷೆಯಲ್ಲಿ-ವಿಷಯ ಸ್ಪಷ್ಟನೆಗೆ 
ಅವಶ್ಯವಾದಲ್ಲಿ ಹೊಸಪದಗಳನ್ನಿಟ್ಟು ಸೂಕ್ತ ಉದಾಹರಣೆಗಳೂಡನೆ ವಿವರಿಸುವ ಅವರ 
ಬರೆವಣಿಗೆ ಅತಿ ವಿಶಿಷ್ಟವಾದುದು. ಬಹುಶಃ ಕನ್ನಡ ವೇದಾಂತ ವಾಜ್ಕಯದಲ್ಲಿ ಒಬ್ಬರೇ 
ಬರೆದ. ಇಷ್ಟು ವಿಸ್ತಾರವಾದ, ಬಹುರೂಪದ ಸಾಹಿತ್ಯ ಮತ್ತೊಂದಿಲ್ಲ ಎನ್ನಬಹುದು. 
ಅವರು ಪ್ರಾಜ್ಞರೂ ಬಹುಶ್ರುತರೂ ಆದಂತೆ ವೇದಾಂತ ಪ್ರಸಾರದ ವಿಷಯದಲ್ಲಿಯೂ 
ಅಷ್ಟೇ ಲೌಕಿಕ ಚತುರರು, ವ್ಯಾವಹಾರಿಕ ಪರಿಣತರು ಆಗಿದ್ದರು. ಬೆಂಗಳೂರಿನ 
ತ್ಯಾಗರಾಜನಗರದಲ್ಲಿ ಅಧ್ಯಾತ್ಮಪ್ರಕಾಶ ಕಾರ್ಯಾಲಯವನ್ನು ತೆರೆದು, ಇಲ್ಲಿಯ 
ಧಾರ್ಮಿಕಬಂಧುಗಳಿಗೆ ಅದ್ವೆ ತೆಲಾಭ ದೊರಕುವಂತೆ ಮಾಡಿದರು. 


kkk 


ಎ 


ಕರ್ಣಾಟಕ ಕವಿರತ್ನ 
ಹೊಸಕೆರೆ ಚಿದಂಬರಯ್ಯನವರು 


(ಸಂಕ್ಷಿಪ್ತ ಪರಿಚಯ) 


ಹೊಸಗನ್ನಡ ಗದ್ಭಶಿಲ್ದಿಗಳಲ್ಲಿ ಒಬ್ಬರಾದ ಬಹುಮುಖ ಪ್ರತಿಭೆಯ ಶ್ರೀ ಹೊಸಕೆರೆ 
ಚಿದಂಬರಯ್ಯನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲ್ಲೂಕಿನ ಹೊಸಕೆರೆ ಗ್ರಾಮದಲ್ಲಿ 
ಶೇಷಗಿರಿಯಪ್ಪ-ಪುಟ್ಟನರಸಮ್ಮ ದಂಪತಿಗಳ ಪುತ್ರರಾಗಿ ೨೮-೧೨-೧೮೭೦ರಲ್ಲಿ 
ಜನಿಸಿದರು. ಬಾಲ್ಕದ ವಿದ್ಯಾಭ್ಯಾಸ ತಾಯಿಯ ತವರೂರಿನಲ್ಲಿ ಕವಿ ಬೊಬ್ಬೂರುರಂಗನ 
ಮನೆತನದವರಿದ್ದ ಹಿರಿಯೂರಿನಲ್ಲಿ ಆಯಿತು. ಅಪ್ಪರ್‌ ಲೋಯರ್‌ ಸೆಕೆಂಡರಿ ಪರೀಕ್ಷೆಯಲ್ಲಿ 
ಪಾಸಾಗಿ ಅನಂತರ ಶಾಲಾ ಉಪಧ್ಯಾಯರಾದರು. ಕಡೂರು, ದಾವಣಗೆರೆಗಳಲ್ಲಿ ಬಹುಕಾಲ 
ಸೇವೆಸಲ್ಲಿಸಿದ ಅವರು ಅಧ್ಯಾತ್ಮದತ್ತ ಒಲಿದು ಉಪಾಧ್ಯಾಯವೃತ್ತಿಗೆ ರಾಜೀನಾಮೆ ಇತ್ತರು. 
ದೇಶಪ್ರೇಮಿಗಳು ಆಗಿದ್ದ ಅವರು ರಾಷ್ಟೀಯ ಶಿಕ್ಷಣಸಮಿತಿಯ ಧಾರವಾಡದ ನ್ಯಾಷನಲ್‌ 
ಕಾಲೇಜಿನಲ್ಲಿ  ನೇಮಕರಾದರು. ಇದರ ಫಲವಾಗಿ ಆರ್ಯಧರ್ಮ ಪ್ರದೀಪವೆಂಬ 
ಹಿಂದೂಧರ್ಮ ಪರಿಚಯದ ಉದ್ದ ೦ಥವನ್ನು ರಚಿಸಿದರು. ಕುರ್ತುಕೋಟಿ ಭಾಗವತರ 
ಶಿಷ್ಯರಾಗಿ, ಅವರ ಗುರುಗಳಾದ ಶ್ರೀ ಗೋ೦ದಾವಳಿ ಮಹಾರಾಜರ ಬಳಿ ೫ ವರ್ಷಗಳ 
ಕಾಲ ಸೇವೆಸಲ್ಲಿಸಿ ಉಪದೇಶಲಾಭವನ್ನು ಅಧ್ಯಾತ್ಮಾನುಭವವನ್ನು ಪಡೆದರು. 
ಭಗವದ್ಗೀತಾಸಾರ ವಿಚಾರ, ಮನಸ್ಸಿಗುಪದೇಶ, ಪಂಚದಶಿ, ಗೀತಾರ್ಥಚಂದ್ರಿಕೆ, 
ಭರತಖಂಡದ ಜೀವಜ್ಯೋತಿಗಳು, ಕೀರ್ತನಕಂಠಾಭರಣವೆಂಬ ೪೦ ಹರಿಕಥೆಗಳ 
ರಚನೆ, ವಿದ್ಯಾರಣ್ಯಕಾವ್ಯ ಮೊದಲಾದ ನಾನಾ ಪ್ರಕಾರದ ಸಾಹಿತ್ಯ ವೇದಾಂತ, ಜೀವನಚರಿತ್ರೆ 
ಕಾವ್ಯ, ಕೀರ್ತನೆ, ಪ್ರಬಂಧ, ಅನುವಾದ, ನಾಟಕ, ಕಥೆ ಇತ್ಯಾದಿ ೮೦ಕ್ಕೂ ಹೆಚ್ಚು 
ಗ್ರಂಥಗಳನ್ನು ರಚಿಸಿದ್ದಾರೆ. 

೧೯೧೦ರಲ್ಲಿ ರಚಿಸಿದ ಕೃಷ್ಣಮಹೇಶ್ವರಿ ನಾಟಕವು ಕನ್ನಡದಲ್ಲಿ ಮೈಸೂರು 
ರಾಜವಂಶವನ್ನು ಕುರಿತು ರಚಿಸಿದ ಮೊಟ್ಟಮೊದಲನೇ ಐತಿಹಾಸಿಕ ನಾಟಕವಾಗಿದೆ. 
ಶ್ರೀ ವಿದ್ಯಾರಣ್ಯ ಕಾವ್ಯವು ೨೬ಕ್ಕೂ ಹೆಚ್ಚಿನ ಛ೦ದಸ್ಸುಗಳಲ್ಲಿ ರಚಿತವಾಗಿದೆ. ಕೇವಲ 
ಮೂಲ ಗದ್ಯಾನುವಾದಗಳಷ್ಟೇ ಪ್ರಕಟವಾಗಿದ್ದ ಮಹಲಿಂಗರಂಗನ ಅನುಭವಾಮೃತ 
ಕಾವ್ಯವನ್ನು ಹತ್ತಾರು ಹಸ್ತಪ್ರತಿಗಳಿಂದ ಶುದ್ಧಪಾಠದ ಪ್ರತಿಯನ್ನು ಸಿದ್ಧಪಡಿಸಿ, 
ಗ್ರಂಥಸಂಪಾದನೆ ಮಾಡಿ ಸರ್ವಾರ್ಥಸಂದರ್ಶಿನಿ ಎಂಬ ಟೀಕೆಯನ್ನು ವಿದ್ವತ್‌ 
ಪೂರ್ಣವಾಗಿ ಬರೆದ ಏಕೈಕ ಸಾಹಿತಿ ವಿದ್ವಾಂಸ ಹೊಸಕೆರೆ ಚಿದಂಬರಯ್ಯನವರು. 

ಹೊಸಗನ್ನಡದ ಶುದ್ಧ, ಸರಳ, ಗಂಭೀರ ಗದ್ಯರಚಕರಲ್ಲಿ ಆದ್ಯರಲ್ಲಿ ಒಬ್ಬರಾದ 
ಹೊಸಕೆರೆ ಚಿದಂಬರಯ್ಯನವರು ಚ. ವಾಸುದೇವಯ್ಯನವರ ಎತ್ತರಕ್ಕೆ ಏರಿದ 

೧೦ 


ಐ 


ಗದ್ಯಸಾಹಿತಿಗಳಾಗಿದ್ದಾರೆ. ಭಕ್ತಿ ಉಪಸನಾನಿರತರಾಗಿದ್ದ ಹೊಸಕೆರೆ ಚಿದಂಬರಯ್ಯನವರು 
ತಮ್ಮ ೬೮ನೇ ವಯಸ್ಸಿನಲ್ಲಿ ತಿರುಮಕೂಡಲು ನರಸೀಪುರದ ಕಪಿಲಾತೀರದ ಪ್ರಶಾಂತ 
ವಾತಾವರಣದಲ್ಲಿ ಏಕಾಂತ ತಪಸ್ವಾಧ್ಯಾಯನಿರತರಾಗಿದ್ದು ೧೯-೪-೧೯೩೮ರಲ್ಲ 
ಬ್ರಹ್ಮೈಕ್ಕರಾದರು. 

ಹೊಸಕೆರೆ ಚಿದಂಬರಯ್ಯನವರು ಕಡೂರಿನಲ್ಲಿ ಸರ್ಕಾರಿ ಸೇವೆಯಲ್ಲಿದ್ದಾಗಲೇ 
ವೈ. ಸುಬ್ಬರಾಯರ ಪರಿಚಯ(ಅಧ್ಯಾತ್ಮಪಕಾಶ ಕಾರ್ಯಾಲಯದ ಸಂಸ್ಥಾಪಕರಾಗಿ, ಅನಂತರ 
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳಾದವರು)ವಾಯಿತು. ಇಬ್ಬರೂ 
ಶಾಲಾಅಧ್ಯಾಪಕರಾಗಿ ಸಹೋದ್ಯೋಗಿಗಳಾಗಿ ವೇದಾ೦ತಸಹಪಾಠಿಗಳಾದರು. ಏಕಕಾಲದಲ್ಲಿ 
ಇಬ್ಬರೂ ಒಟ್ಟಿಗೆ ಕಾಲಟಿಯಲ್ಲಿ ಶಂಕರಮಠದ ಸ್ಥಾಪನೆಕಾಲದಲ್ಲಿ ಶ್ರೀ ಶೃಂಗೇರಿಜಗದ್ಗುರು 
ಶ್ರೀ ಶ್ರೀ ಶಿವಾಭಿನವ ನರಸಿಂಹಭಾರತೀಸ್ವಾಮಿಗಳವರಿಂದ ಭಾಷ್ಯಶಾಂತಿಪಾಠದ ಅನುಗ್ರಹ 
ಹೊಂದಿದರು. ಅಧ್ಯಯನಸಂಗಿಗಳೂ, ಸಹಸಾಧಕರೂ, ಏಕದೇಹನ್ಯಾಯದಿಂದ 
ನಿಕಟವರ್ತಿಗಳಾದ ವೈ. ಸುಬ್ಬರಾಯರು, ಚಿದಂಬರಯ್ಯನವರು ರಚಿಸಿದ ಗಂಥಗಳಿಗೆ 
ಬೆಂಬಲವಾಗಿನಿಂತು ಮಾರ್ಗದರ್ಶನ ಮಾಡಿದ್ದಾರೆ. 

ಅನುಭವಾಮೃತಕ್ಕೆ ಸರ್ವಾರ್ಥಸಂದರ್ಶಿನೀ ಟೀಕೆ ರಚಿಸುವಲ್ಲಿ ಮೂಲಗಂಥ 
ಸಂಪಾದಿಸುವಲ್ಲಿ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀಸ್ವಾಮಿಗಳು (ಪೂರ್ವಾಶ್ರಮದಲ್ಲಿ 
ವೈ. ಸುಬ್ಬರಾವ್‌) ನೀಡಿದ ನೆರವು ಅಪಾರವಾದುದು. ಇದನ್ನು ಚಿದಂಬರಯ್ಯನವರೇ 
ತಮ್ಮ ಗ್ರಂಥದ ಮುನ್ನುಡಿಯಲ್ಲಿ ಹೀಗೆ ಸ್ಮರಿಸಿದ್ದಾರೆ. 

“ಇನ್ನು ಒ೦ದು ಮಾತನ್ನು ವಾಚಕರ ಮುಂದೆ ಇಡಬೇಕಾಗಿದೆ. ಈ ಗ್ರಂಥದ 
ಕರ್ತೃ್ಯತ್ವವು ನನಗೆ ಕೇವಲ ಸ್ಥೂಲದೃಷ್ಟಿಯಿಂದ ಮಾತ್ರ ಸಲ್ಲುವುದೇ ಹೊರತು 
ವಿಚಾರದೃಷ್ಟಿಯಿಂದ ಇದರ ಯಶಸಿಗೆಲ್ಲ ನನ್ನ ಮಿತ್ರರಾದ ಶ್ರೀ ವೈ. ಸುಬ್ಬರಾಯರೇ 
ಭಾಗಿಗಳಾಗಿರುವರು. ಏಕೆಂದರೆ ಈ ಗ್ರಂಥರಚನೆಯ ರೂಪರೇಖೆಯು ಅವರಿಂದಲೇ 
ಪ್ರಾರಂಭವಾಗಿದ್ದು, ಅವರಿಗೆ ಸಾಕಾದಷ್ಟು ಅವಕಾಶವು ದೊರೆಯದ್ದರಿಂದ ನನ್ನ ಕೈಗೆ 
ಬ೦ದ ಮೇಲೆಯೂ ಇದು ಕೊನೆಯವರೆಗೂ ಎಲ್ಲ ವಿಚಾರಗಳಲ್ಲೂ ಅವರ ನೆರವನ್ನು 
ಪಡೆದೇ ಮುಗಿದಿರುವುದು. ಹೀಗಿರುವಾಗ ಅಧ್ಯಾತ್ಮ ಗ್ರಂಥಗಳ ಪ್ರಕಾಶಕ್ಕೇ ದೀಕ್ಷೆಯನ್ನು 
ವಹಿಸಿರುವ ಮತ್ತು ನನ್ನೊಡನೆ ಏಕದೇಹನ್ಯಾಯದಿಂದ ಸಹಾಯಮಾಡಿರುವ ಅವರಿಗೆ 
ಉಪಕಾರಸ್ಮರಣೆಯ ರೂಪವಾದ ಉಪಚಾರವನ್ನು ಹೇಳುವುದು ಅತ್ಯಲವಾಗುವುದೆಂದು 
ಆ ವಿಷಯದಲ್ಲಿ ಸುಮ್ಮನಾಗಿರುವೆನು”. ಹೀಗೆ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ 
ಸರ್ವಾರ್ಥದರ್ಶಿನೀ ಟೀಕೆ ರೂಪುಗೊಂಡಿದೆ. 


೧೧ 


ಒ 

ಶ್ರೀ ಶ್ರೀ ಗಳವರ ಆತ್ಮಚರಿತ್ರೆಯಲ್ಲಿ ಶ್ರಿ ಚಿದಂಬರಯ್ಯನವರು 

ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಸಂಸ್ಥಾಪಕರಾದ ಶ್ರೀ ವೈ. ಸುಬ್ಬರಾಯರಿಗೆ 
(ಅನಂತರ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳವರು) ಹೊಸಕೆರೆ 
ಚಿದಂಬರಯ್ಯನವರ ಸಹವಾಸವು ದೊರಕಿದ್ದು ಕೇವಲ ದೈವಿಕವಾದದ್ದು, ಎಂದು 
ಬರೆದಿದ್ದಾರೆ. ಅವರು ಕಡೂರಿನಲ್ಲಿ ಓವರ್‌ಸಿಯರ್‌ ಆಗಿ ಕೆಲಸಕ್ಕೆ ಸೇರಿಕೊಂಡಾಗ, 
(ಸುಮಾರು ೧೯೦೩ರಲ್ಲಿರಬಹುದು) ಅವರ ಓಡಾಟದಲ್ಲಿ ಅಲ್ಲಿಯ ಆಂಗ್ಲೋ 
ವರ್ನಾಕ್ಕುಲರ್‌ ಶಾಲೆಯನ್ನು ಹೊಕ್ಕಾಗ ಉಡಿಗೆ ತೊಡಿಗೆಗಳಲ್ಲಿ ಹೆಚ್ಚಿನ ಆಡಂಬರವಿಲ್ಲದ 
ಹೆಡ್‌ ಮಾಸ್ಟರ್‌ ಆಗಿದ್ದ ಹೊ. ಚೆ. a "ಶಬ್ದಾನುಶಾಸನ'ವೆಂಬ 'ದೊಡ್ಡ ಪುಸ್ತಕವನ್ನು 
ಬೇಸರದಲ್ಲೇ ಓದುತ್ತಿದ್ದರು. ಸುಬ್ಬರಾಯರು ಅದನ್ನು ಸರಸರನೆ ಓದಿದ್ದು, 'ಅವರಿಗೆ 
ಸಂತೋಷವಾಗಿ "ಆಗಾಗ್ಗೆ ಬರುತ್ತಿರಿ” ಎಂದರು. ಅನಂತರದಲ್ಲಿ ಪರಿಚಯ ಚೆನ್ನಾಗಿ 
ಆದಮೇಲೆ ಅವರು ಸುಬ್ಬರಾಯರಿಗೆ ಮನೆ ಗೊತ್ತುಮಾಡಿಕೊಟ್ಟರು. ಇಬ್ಬರೂ ಜೊತೆಯಲ್ಲಿ 
ಕುಳಿತು ಹಲವಾರು ಸಂಸ್ಕೃತ ಪುಸ್ತಕಗಳನ್ನು ಕುವಲಾಯಾನಂದ, ಪ್ರತಾಪರುದ್ರೀಯ, 
ಲಘುಕೌಮುದಿ ಮುಂತಾದ ಪಂಡಿತ ಪರೀಕ್ಷೆಯ ಪಠ್ಯಪುಸ್ತಕಗಳನ್ನು ಓದಿದರು. 


ಚಿದಂಬರಯ್ಯನವರು "ಬರಿಯ ಕನ್ನಡ ಮೇಷ್ಟರಾಗಿದ್ದರೂ' ಮೇಲಧಿಕಾರಿಗಳು 
ಅವರ ಯೋಗ್ಯತೆಯನ್ನು ಕಂಡು ಗೌರವಿಸುತ್ತಿದ್ದರು. ಹಾಗಾಗಿ ಅವರು ಸುಬ್ಬರಾಯರಿಗೆ 
ಇಲಾಖೆಯಲ್ಲಿ ಕೆಲಸವನ್ನು ಕೇಳಿ ಬರೆದದ್ದಕ್ಕೆ ಮೂವರು ಡೆಪ್ಯುಟಿ ಇನ್‌ಪೆ ಪೆಕ್ಟರುಗಳು 
ಕೆಲಸವನ್ನು ಕೊಡುವುದಾಗಿ ತಿಳಿಸಿ ಎರಡೇ ದಿನಗಳಲ್ಲಿ ಉತ್ತರವನ್ನು ಕೊಟ್ಟರು. ಕೆಲಸ 
ದೊರೆಯಿತು. 

ಅನಂತರ ವೇದಾಂತದಲ್ಲಿಯೂ, ಶಾಲಾ ಕೆಲಸದಲ್ಲೂ ಇಬ್ಬರೂ ಪರಸ್ಪರವಾಗಿ 
ಸಹಕರಿಸತೊಡಗಿದರು. ೧೯೦೬ರಲ್ಲಿ ಹೊ.ಚಿ. ಅವರಿಗೆ ಪಶ್ನೀವಿಯೋಗ ವಾದ್ದರಿಂದ 
ಅವರು ಆದರದಿಂದ ಓದುತ್ತಿದ್ದ ಶಂಕರಾನಂದರ ಗೀತಾತಾತ್ಟರ್ಯ ಬೋಧಿನಿಯಲ್ಲಿ 
“ಸಂನ್ಯಾಸ ಮಾಡಿ ಶ್ರವಣವನ್ನು ಮಾಡಬೇಕು' ಎಂಬುದು ಮತ್ತೆ ಮತ್ತೆ ಬರುತ್ತಿದ್ದು, 
ಅವರಿಗೆ ಸಂನ್ಯಾಸ ಸ್ವೀಕಾರದ ಕಡೆ ಒಲವು ಬಂದಿತ್ತು. ಆದರೂ ಶಾಲಾ ಕೆಲಸವನ್ನು 
ಅನಾದರಮಾಡದೆ, ಉಪಾಧ್ಯಾ ಯರ ಸಂಘ, ಉಪನ್ಯಾಸಗಳು, ಬೋಧನ ಪದ್ಧತಿ, 
ಬೋಧನಕ್ರಮ, ಮನೋಶಿಕ್ಷಣ, ಉಪಾಧ್ಯಾಯರ ಯೋಗ್ಯತೆಗಳು ಮುಂತಾದ ಶಿಕ್ಷಣ 
ಗ್ರಂಥಗಳನ್ನು ಸುಲಭಶೈಲಿಯ ಇತರ ವಿಷಯಗಳ ಗದ್ಯಪದ್ಯಗಳನ್ನೂ ಅವರು ಬರೆದರು. 


ಅದರ ಜೊತೆಗೆ ಬೊಂಬಾಯಿ ಮೂಲದ ಸಂನ್ಯಾಸಿಗಳ ಪರಿಚಯ, ದರ್ಶನವಾದ 
ಮೇಲೆ ಚಿದಂಬರಯ್ಯನವರಿಗೆ ಸಂನ್ಯಾಸಾ ತಮಃ ಕುತೂಹಲ ತೀವ್ರವಾಯಿತು. 


೧೨ 


ಓ 


ವೇದಾಂತಾಭ್ಯಾಸದ ಆಶೆಯು ಬಲವಾಯಿತು. ದಾವಣಗೆರೆಯಲ್ಲಿ ಪುನಃ 
ವೈ. ಸುಬ್ಬರಾಯರೊಡನೆ ಒಟ್ಟಿಗಿರುವಾಗ ಕೆಲವಾರು ಬಾರಿ ಶಾ೦ಕರ ಭಾಷ್ಕಗಳನ್ನು 
ಓದಿದರು. ಚಿದಂಬರಯ್ಯನವರ ಆಡಳಿತದಿಂದ ಅಲ್ಲಿಯ ಶಾಲೆಯಲ್ಲಿ ಹೊಸಕ್ರಾಂತಿಯು 
ಉಂಟಾಯಿತು. ಆ ಸಮಯದಲ್ಲಿ ಹರಿಹರಕ್ಕೆ ಬಂದ ಶ್ರೀ ಕುರ್ತಕೋಟಿ 
ಮಹಾಭಾಗವತರನ್ನು ದರ್ಶನಮಾಡಿದರು. ಅವರು ಹರಿಹರಕ್ಕೆ ಬಂದಾಗಲೆಲ್ಲ 
ಚಿದಂಬರಯ್ಯನವರನ್ನೂ, ಸುಬ್ಬರಾಯರನ್ನೂ ಕರೆಸಿಕೊಳ್ಳುತ್ತಿದ್ದರು. ಹೀಗೆ ಸಂದರ್ಶನ, 
ಸ೦ವಾದ, ಅವರ ಉಪನ್ಯಾಸಗಳಲ್ಲಿನ ಹೆಚ್ಚಳ ಇವುಗಳೆಲ್ಲಾ ಇಬ್ಬರ ಮೇಲೂ ಅತಿಶಯವಾದ 
ಪ್ರಭಾವ ಬೀರಿದುವು. ಇವರ ಭಾಷ್ಕಶಾ೦ತಿಯ ಆಸಕ್ತಿಯನ್ನು ಅರಿತು ಮಹಾಭಾಗವತರು, 
ಶೃಂಗೇರಿ ಶ್ರೀಗಳವರಲ್ಲೇ ಆಗಲಿ, ಅನಂತರ ಭಾಷ್ಯಪಾಠ ಹಾನಗಲ್ಲ ಎರೂಪಾಕ್ಷ 
ಶಾಸ್ತಿಗಳಲ್ಲಿ ಮುಂದುವರೆಯಲಿ ಎಂದು ಬುದ್ಧಿ ಹೇಳಿದರು. 


ಅದರಂತೆ ಇಬ್ಬರಿಗೂ ಕಾಲಟಿಯಲ್ಲಿ ಶೃಂಗೇರಿ ಜಗದ್ಗುರುಗಳು ಶ್ರೀ ಶ್ರೀ ಶಿವಾಭಿನವ 
ನೃಸಿಂಹ ಭಾರತೀ ಸ್ವಾಮಿಗಳಿಂದ ಭಾಷ್ಯ ಮತ್ತು ಶಿವ ಪಂಚಾಕ್ಷರೀ ಮಂತ್ರದ ಉಪದೇಶದ 
ಅನುಗಹವಾಯಿತು. ಅನಂತರ ಕುರ್ತಕೋಟಿಯಲ್ಲಿ ನಡೆದ ಬ್ರಾಹ್ಮಣ ಪಂಡಿತರ ಸಭೆಯಲ್ಲಿ 
ಚಿದಂಬರಯ್ಯನವರಿಗೆ "ಕರ್ಣಾಟಕ ಕವಿರತ್ನ' ಎ೦ಬ ಬಿರುದನ್ನು ವಿದ್ವಾಂಸರುಗಳು 
ದಯಪಾಲಿಸಿದರು. ಇಲ್ಲಿಂದಾಚೆಗೆ ಇಬ್ಬರೂ ಕೆಲವು ದಿವಸಗಳು ಹರಿಹರದಲ್ಲಿಯೇ 
ಇದ್ದು, ಶ್ರೀಗಳವರು ಹೇಳಿದ ಜಪವನ್ನು ಒಟ್ಟಾಗೇ ಕುಳಿತು ವಿಶೇಷವಾಗಿ ಹೆಚ್ಚಿನ 
ಸಂಖ್ಯೆಯಲ್ಲಿ ಮಾಡಿದರು. 

ದೇವರಗುಡ್ಡದ ಸಮೀಪದಲ್ಲಿ ಶ್ರೀ ವಿರೂಪಾಕ್ಷಶಾಸ್ತ್ರಿಗಳವರಿ೦ದ ಭಾಷ್ಯ ಪಾಠವಾಯಿತು. 
ಮತ್ತೊಂದು ಪ್ರಯೋಜನ ಅಲ್ಲಿ ಬಂದ ಶ್ರೀ ಬೆಟಗೇರಿ ಕೃಷ್ಣಶಾಸ್ತ್ರಿಗಳ ಉಪದೇಶದಿಂದ 
ಭಕ್ತಿಮಾರ್ಗದ ಕಡೆ ಮನಸ್ಸು ತಿರುಗಿದ್ದುದು. ಅವರಿಗೆ ಪಾದಾಂತಕೇಶ ಪರಮೇಶ್ವರನ 
ಪೂಜೆ, ಆರಾಧನೆಯನ್ನೂ ಶಾಸ್ತ್ರಿಗಳು ತಿಳಿಸಿಕೊಟ್ಟರು. 

ಅನಂತರದಲ್ಲಿ ಚಿದಂಬರಯ್ಯನವರಿಗೆ ಗೋಂದಾವಳಿ ಮಹಾರಾಜರು ಮಹಾ 
ಭಾಗವತರಿಗೆ ಷಟ್ಟಕ್ರ ಬೋಧನೆಯ ಕ್ರಮವನ್ನು ಹೇಳಿಕೊಟ್ಟರೆಂಬ ವದಂತಿಯಿತ್ತು. 
ಅದರಿಂದ ಪ್ರಾಣಾಯಾಮದಲ್ಲಿ ನಂಬಿಕೆಯಿದ್ದ ಚಿದಂಬರಯ್ಯನವರು ಮಹಾರಾಜರ 
ಆಶ್ರಯವನ್ನು ಬೇಡಿದರು. ಆರುತಿಂಗಳವರೆಗೆ ನಿಯಮದಿಂದ ಕೆಲವು ಕ್ರಮಗಳನ್ನು 
ಮಾಡುತ್ತಿರುವಂತೆ ತಿಳಿಸಿದಾಗ, ಹಾಗೆ ಅವರು ಸಾಧಿಸಿದುದನ್ನು ಒಪ್ಪಿಕೊ೦ಡ 
ಮಹಾರಾಜರು ಅವರನ್ನು ಸೇವೆಗೆ ನಿಲ್ಲಲು ಅನುಮತಿಕೊಟ್ಟರು. ಅವರು ಅಲ್ಲಿ ಶರೀರದ 
ಭಾನವನ್ನೇ ಮರೆತು, ಮಹಾರಾಜರ ಸೇವೆಯಲ್ಲಿ ಮುಳುಗಿದರು. ಅವರ ವಿಷಯದಲ್ಲಿದ್ದ 


೧೩ 


ಔ 


ಅಸೀಮಭಕ್ತಿ ಅವರು ಸಂಪಾದಿಸಿ ಪ್ರಕಟಿಸುತ್ತಿದ್ದ "ಪರಮಾರ್ಥ" ಪತ್ರಿಕೆಯಲ್ಲಿ "ಗುರುಸ್ತುತಿ 
ಕುಸುಮಾಂಜಲಿ” (೧೯೧೪) ಯಲ್ಲಿ ಮೂಡಿದೆ. 

ಶ್ರೀಗಳವರ ಭಕ್ತಿಚ೦ದ್ರಿಕೆಯ ಶುದ್ಧಪ್ರತಿಯನ್ನೂ ಕೈಬರಹದ ಮಾಂಡೂಕ್ಕ ಪುಸ್ತಕವನ್ನೂ 
ಓದಿ ಅಚ್ಚಿಗೆ ಸಿದ್ಧಮಾಡಿ ಕರಡು ಪ್ರತಿಯನ್ನು ತಿದ್ದಿದವರು ಹೊ.ಚೆ.ಯವರು. ಅದರಂತೆ 
ಹೊ.ಚಿ.ಯವರ ಗೀತಾರ್ಥ ವಿವರಣೆಗೆ ಶ್ರೀಗಳು ಕೆಲವು ಸೂಚನೆಗಳನ್ನು ಕೊಟ್ಟರು. 
ಹೀಗೆ ಪರಸ್ಪರ ಒಬ್ಬರಿಗೊಬ್ಬರು ವಿಶ್ವಾಸದ ಸಹಾಯಕರಾಗಿ ವೇದಾಂತ ಕಾರ್ಯವನ್ನು 
ಯಶಸ್ವಿಯಾಗಿ ನಡೆಸಿದರು. ಹಲವಾರು ಪುಸ್ತಕಗಳನ್ನು ಒಬ್ಬರು ಬರೆದು, ಮತ್ತೊಬ್ಬರು 
ಸಿದ್ಧಮಾಡುತ್ತಿದ್ದುದೂ ವಿಶೇಷ ಸಾಮಾನ್ಯವಾದುದು. ಶ್ರೀಗಳವರ ಆತ್ಮಚರಿತ್ರೆಯಲ್ಲಿ 
ಅವರೀರ್ವರ ನಡುವಿನ ಸ್ನೇಹದ ಉಲ್ಲೇಖಗಳು ಬಂದಿವೆ. 


ಶಂಕರಮಠದಲ್ಲಿ ನಡೆದ ಕೀರ್ತನ ಸಮ್ಮೇಲನದ ಪ್ರಭಾವವೇ ಚಿದಂಬರಯ್ಯನವರು 
ಕೀರ್ತನಗಳನ್ನು ಬರೆಯಲು ಕಾರಣ. ಅರಸೀಕೆರೆಯಲ್ಲಿ ಅವರ ಅಧ್ಯಾತ್ಮ ರಾಮಾಯಣ 
ಪುರಾಣ ಬಹಳ ಜನಪ್ರಿಯವಾಗಿತ್ತು. ಸುಧರ್ಮ ಪ್ರಭಾವ (೧೯೧೭) ನಾಟಕ 
ಪ್ರಕಟವಾಯಿತು. ಜಯರಾಮಾಚಾರ್ಯರ ಪ್ರಭಾವದಿಂದ ಹೊ.ಚಿ.ಯವರು ಭಕ್ತಬಂಧು 
ಮಾಸಪತ್ರಿಕೆಯಲ್ಲಿ ಕೀರ್ತನ ರೂಪದಲ್ಲಿ ೪೮ ಆಖ್ಯಾನಗಳನ್ನು ಬರೆದರು. ಅವನ್ನು 
ಒಟ್ಟುಗೂಡಿಸಿ ಚಿದಂಬರಯ್ಯನವರಿಂದ "ಕೀರ್ತನ ಕಂಠಾಭರಣ' ಪ್ರಕಟವಾಯಿತು. 
ಅನಂತರದಲ್ಲಿ ಅವರು ಬೆಂಗಳೂರಿನ ಶಂಕರಮಠದಲ್ಲಿ ಮಗ ಶ್ರೀ ಅನಂತಮೂರ್ತಿ 
ಶಾಸ್ತ್ರಿಗಳೊಡನಿದ್ದರು. ಕೊನೆಯಲ್ಲಿ ತಿರುಮಕೂಡ್ಲು ನರಸೀಪುರದಲ್ಲಿರುವಾಗ 
ವಿಠಲಶಾಸಿಗಳೊಡನೆ ವಿಚಾರವಿನಿಮಯ ಮಾಡಿಕೊಂಡಾಗ ಸ್ವಾಮಿಗಳ ಅಭಿಪ್ರಾಯಗಳು 
ಶಂಕರರ ಭಾಷ್ಯಗಳಿಗೇ ಹೊಂದಿಕೊಂಡಿರುವವೆಂಬುದನ್ನು ನೆನಪಿಗೆ ತಂದುಕೊಂಡರು, 
ಕೂಡಲೆ ಅವರು ಹೊಳೆನರಸೀಪುರಕ್ಕೆ ಬ೦ದು ಕೆಲವುದಿನಗಳು ಅಲ್ಲಿರುವ ಇಚ್ಛೆಯನ್ನು 
ಸೂಚಿಸಿದ್ದರು. ಆದರೆ ಆ ದಿನಕ್ಕೆ ಮೊದಲೇ ಅವರು ಮುಕ್ತರಾದರು. 

ನನ್ನನ್ನು ವಿದ್ಯಾಭ್ಯಾಸದ ಇಲಾಖೆಗೆ ಸೇರಿಸಿ ಆಗಾಗ್ಗೆ ಉಪಯುಕ್ತವಾದ ಸಲಹೆಗಳನ್ನು 
ನಡೆನುಡಿಗಳಿಂದ ಕೊಡುತ್ತಾ, ಏಕದೇಹನ್ಯಾಯದಿಂದ ದೀರ್ಥಕಾಲದವರೆಗೆ 
ಇದ್ದುಕೊಂಡಿದ್ದು ನನ್ನ ಬಾಳಿಗೆ ಸುಖದ ಹೊಯ್ದೀರನ್ನು ಎರೆಯುತ್ತಿದ್ದ ಅವರು ಮೊದಲು 
ಚಿದಂಬರರೇ ಆಗಿದ್ದು ಅನಂತರ ಚಿದಂಬರದಲ್ಲಿ ಬೆರೆತುಹೋದರು. 


kkk 


೧೪ 


ಕ 
ಮುನ್ನುಡಿ 
(೧೯೩೬ರಲ್ಲಿ ತಿದ್ದಿದ ಎರಡನೆಯ ಮುದ್ರಣಕ್ಕೆ ಹೊಸಕೆರೆ ಚಿದಂಬರಯ್ಯನವರು ಬರೆದದ್ದು) 


ಜಗತ್ತಿನಲ್ಲಿ ನಡೆಯುವ ಧರ್ಮಕಾರ್ಯಗಳಲ್ಲಿ ಜೀರ್ಣೋದ್ದಾರಕ್ಕಿರುವಷ್ಟು ಶ್ರೇಯಃ 
ಪ್ರಾಪ್ತಿಯು ನವೀನರಚನೆಗಳಿಗಿಲ್ಲವೆ೦ದು ತಿಳಿದವರು ಭಾವಿಸುವರು. ಈ ನಿಯಮವು 
ಗ್ರಂಥರಚನೆಗೂ ಅನ್ನಯಿಸುವದು. ಹೊಸ ಗ್ರಂಥಗಳ ಮೂಲಕ ಕನ್ನಡದ ವಾಚಕರ 
ಸೇವೆಯನ್ನು ಮಾಡುತ್ತಿದ್ದ ನನ್ನ ಲೇಖನ ಚಾಪಲ್ಯಕ್ಕೆ ಈ ಸಲ ಈ ಕಡೆಗೆ ಚಾಲನೆ 
ದೊರೆಯಿತು. ಮೈಸೂರಲ್ಲಿ ಪ್ರಸಿದ್ಧವ್ಯಾಪಾರಿಗಳಾಗಿದ್ದ ಶ್ರೀಯುತ ದಾವಣಗೆರೆಯ "ಬಹ್ಮಪ್ಪ 
ತವನಪ್ಪನವರ' ಎ೦ಬ ಶ್ರೀಮಂತರು ಈ ಗ್ರಂಥದ ಜೀರ್ಣೋದ್ಧಾರವನ್ನು ಮಾಡಿಸುವದಕ್ಕೆ 
ಸಂಕಲ್ಪವನ್ನು ಮಾಡಿ ಇದಕ್ಕೆ ತಾವಾಗಿ ನನ್ನನ್ನು ನಿಯೋಜನೆ ಮಾಡಿದರು. ಪರಮೇಶ್ವರನು 
ನನ್ನಿಂದ ಈ ರೀತಿಯಾದ ಸೇವೆಯನ್ನು ಬಯಸಿರಬಹುದೆಂದು ನಾನು ಅತ್ಯಾನಂದದಿ೦ದ 
ಇದಕ್ಕೆ ಕೈಹಾಕಿದೆನು. 

ಈ ಗ್ರಂಥವು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಪ್ರತಿಯೊಬ್ಬ ಕನ್ನಡಿಗನ ಪುಸ್ತಕ 
ಭಂಡಾರಕ್ಕೂ ಭೂಷಣವಾಗಿ ಪ್ರಸಾರಗೊಂಡಿರುವದಲ್ಲದೆ ಎಷ್ಟೋ ಕಡೆಗಳಲ್ಲಿ ಇದರ 
ಪುರಾಣವೂ ನಡೆಯುತ್ತಿರುವದುಂಟು. ವಿದ್ಯಾಭ್ಯಾಸದ ಇಲಾಖೆಯವರು ಪ್ರಸಿದ್ಧಮಾಡಿದ 
ಪದ್ಯಸಾರವನ್ನು ಈ ಗ್ರಂಥದ ಪದ್ಯಗಳು ಅಲಂಕಾರಗೊಳಿಸುತ್ತಿವೆ. ಈ ದೇಶದಲ್ಲಿ 
ಕನ್ನಡದ ಮುದ್ರಾಕ್ಷರಗಳ ಸೌಕರ್ಯವಿನ್ನೂ ಚೆನ್ನಾಗಿಲ್ಲದಿದ್ದ ಶಾ.ಶ. ೧೭೬೨ರಲ್ಲಿ 
ನಮ್ಮನ್ನಾಳಿದ ಶ್ರೀಮನ್ಮಹೀಶೂರಪುರವರಾಧೀಶ ರಾಜಾಧಿರಾಜ ಮಹಾರಾಜ ಶ್ರೀಕೃಷ್ಣ 
ರಾಜಸಾರ್ವಭೌಮರ ಆಜ್ಞೆಯಿಂದ ಈ ಗ್ರಂಥವು ಅರಮನೆಯ ಶಿಲಾಯಂತ್ರದಲ್ಲಿ 
ಮುದ್ರಿತವಾಗಿರುವದನ್ನು ನೋಡಿದರೆ ಇದು ನಮ್ಮ ಮಹಾಪ್ರಭುಗಳ ಆದರಕ್ಕೆ ಎಷ್ಟರ 
ಮಟ್ಟಿಗೆ ಪಾತ್ರವಾಗಿತ್ತೆಂದು ಸ್ಪಷ್ಟವಾಗುತ್ತದೆ. 

ಅನುಭವಾಮೃತದ ಸಂಸ್ಕೃತಾನುವಾದ: 


ಹೀಗೆ ಇದು ತನ್ನ ಮೂಲರೂಪದಲ್ಲಿ ಹರಡಿಕೊಂಡಿರುವದಿಷ್ಟೇ ಅಲ್ಲ; ನಾವೆಲ್ಲರೂ 
ಬೆರಗಾಗುವಂತೆ ಅದರ ಪ್ರಚಾರವು ಸಂಸ್ಕೃತಭಾಷಾ೦ತರದ ರೂಪವಾಗಿಯೂ ಮುಂದೆ 
ಮುಂದೆ ಹೆಜ್ಜೆಯನ್ನಿಟ್ಟಿದೆ. ಸಾಮಾನ್ಯವಾಗಿ ಸಂಸ್ಕೃತದ ಗ್ರಂಥಗಳು ಕನ್ನಡಕ್ಕೆ 
ಪರಿವರ್ತನೆಯಾಗುವದು ಸಹಜವಷ್ಟೆ ಈ ಗ್ರಂಥವು ಕನ್ನಡದಿಂದ ಸಂಸ್ಕೃತದ ಸ್ವರೂಪವನ್ನು 
ಹೊಂದಿರುತ್ತದೆ. ನನ್ನ ಮಿತ್ರರಾದ ಚಾಮರಾಜನಗರದ ಅಸಿಸ್ಟೆಂಟ್‌ ಇನ್‌ಸ್ಪೆಕ್ಟರ್‌ ಶ್ರೀ 
ಎ.ಎನ್‌. ಸಂಜೀವಯ್ಯನವರು ಈ ವಿಷಯವನ್ನು ಕೆಲವು ಕಾಲದ ಹಿ೦ದೆಯೇ ನನ್ನ 
ಕಿವಿಯ ಮೇಲೆ ಹಾಕಿದ್ದರು. ಆಗ ನನ್ನ ಲಕ್ಷ್ಯವು ಅಷ್ಟು ವೇಗವಾಗಿ ಅತ್ತ ಕಡೆಗೆ 


೧೫ 


ಖ 


ಹರಿಯಲಿಲ್ಲ. ಇದರ ಪರಿಶೋಧನೆಗೆ ಕೈಹಾಕಿದ ಮೇಲೆ ಅದು ನನ್ನ ಮನಸ್ಸನ್ನು 
ಸೆಳೆಯಿತು. ಮೊದಲು ನನ್ನ ಮಿತ್ರರು ನೋಡಿದ್ದು ಚಳ್ಳಕೆರೆ ತಾಲ್ಲೂಕು ಜಾಜೂರಿನಲ್ಲಿದ್ದ 
ಪ್ರತಿ. ಈಚೆಗೆ ನಾನು ಅಲ್ಲಲ್ಲಿ ನನ್ನ ಮಿತ್ರರೊಡನೆ ಈ ಪ್ರಸ್ತಾಪವನ್ನು ತೆಗೆದಾಗ 
ಮೈಸೂರಿನಲ್ಲೊಂದಿತ್ತೆಂದೂ ಅದು ಈಗ ಅದೃಶ್ಯವಾಗಿರುವದೆಂದೂ ತಿಳಿದದ್ದಲ್ಲದೆ 
ಬೆಂಗಳೂರಿನಲ್ಲಿ ದಿವಾನರ ಆಫೀಸಿನಲ್ಲಿರುವ ಶ್ರೀಯುತ ಟಿ. ವೆಂಕಟಕೃಷ್ಣಯ್ಯನವರಲ್ಲಿ 
ಒಂದಿರುವದಾಗಿ ಗೊತ್ತಾಯಿತು. ಒಡನೆ ನಾನು ಹೋಗಿ ಅದನ್ನು ನೋಡಲಪೇಕ್ಷಿಸುತ್ತಲೆ 
ಅವರು ಅದನ್ನು ನನಗೆ ಓದುವದಕ್ಕೆ ಕೊಟ್ಟರು. ಆಮೂಲಾಗವಾಗಿ ಅದನ್ನು 
ನೋಡಿದ್ದಾಯಿತು. ಅದರ ಹೆಸರೂ ಅನುಭವಾಮೃತವೆಂದೇ ಇದೆ. ಅದರ ಕರ್ತರು 
ಶ್ರೀಮತ್ತರಮಹಂಸ ಬಾಲಕೃಷ್ಣ ಬ್ರಹ್ಮಾನಂದ ರಾಜಯೋಗಿಗಳು. ಈ ಗ್ರಂಥವು 
ಸಂಪೂರ್ಣವಾಗಿ ನಮ್ಮ ಕನ್ನಡದ ಗ್ರಂಥದ ಪ್ರತಿಬಿಂಬವೇ. ಇದರಲ್ಲಿ ಪ್ರತಿಯೊಂದು 
ಶಬ್ದವೂ ಭಾಷಾಂತರವಾಗಿರದಿದ್ದರೂ ತಾತ್ಚರ್ಯವೆಲ್ಲಾ ಒಂದೇ. ಎಷ್ಟೋ ಕಡೆ ಶಬ್ದಗಳು 
ಕೂಡ ಇಲ್ಲಿಯವುಗಳೇ ಇವೆ. ಈ ಸಂಸ್ಕೃತಗ್ರಂಥವೇ ಮೊದಲಿನದಾಗಿರಬಹುದೆಂಬ 
ಸಂಶಯಕ್ಕೆ ಕಾರಣವೇ ಇಲ್ಲ. ಏಕೆಂದರೆ ನಮ್ಮ ಕನ್ನಡ ಗ್ರಂಥದ ೧೧ ಅ. ೨೭ಪ.ದ 
ಪೂರ್ವಾರ್ಧವು ಸಂಸ್ಕೃತ ಗಂಥದಲ್ಲಿ- 

ಆತ್ಯನುಭವಾಮೃತಾಭಿದ ಸದ್ಧಂಥಮಿಮಂ ವಿಲಿಖ್ಯ ಹರ್ಷೇಣ ॥ 

ಮಹಲಿಂಗರಂಗನಾಮಾ । ಶ್ರೀ ಗಿರಿಶಾಯ ಚ ಸಮರ್ಪಯಾಮಾಸ ॥ 

ಈ ರೀತಿಯಾಗಿ ಭಾಷಾಂತರವಾಗಿರುವದಲ್ಲದೆ ಕನ್ನಡದ್ದೇ ಮೊದಲೆಂಬುದಕ್ಕೆ 

ಮಹಲಿಂಗರಂಗನು ತನ್ನ ಕನ್ನಡ ಗ್ರಂಥವನ್ನು ಉಪೇಕ್ಷಿಸಬಾರದೆ೦ಬರ್ಥವನ್ನಿಟ್ಟು 
ಬರೆದಿರುವ ೧ ಅ. ೪ ಪ.ದ ಪೂರ್ವಾರ್ಧವು ಕೂಡ ಸಂಸ್ಕೃತದಲ್ಲಿ 

ಗ್ರಂಥೋಂಯಂ ಪ್ರಾಕೃತ ಇತಿ ನೋಪೇಕ್ಷ್ಯಸ್ತ್ವಾರ್ಯಕೋವಿದೈ: । 

ವಸ್ತು ದರ್ಪಣಮೇವೇತಿ ಪಶ್ಯತಾಂ ಪಂಡಿತೋತ್ತಮೈಃ ॥ 

ಎಂದಿರುವದರಿಂದ ಇದು ಮಹಲಿಂಗರಂಗನ ಕನ್ನಡ ಗ್ರಂಥದ ಅನುವಾದವೆಂದು 

ಸ್ಪಷ್ಟವಾಗುತ್ತದೆ. ಸಾರ್ಧಸಹಸ್ರ ಶ್ಲೋಕಗಳುಳ್ಳ ಈ ಸಂಸ್ಕೃತಗ್ರಂಥವು 
“ಮಾಲಾಸರ್ಪಶಕೇಸ್ಮಿನ್‌” ಎ೦ದು ಆ ಗ್ರಂಥದಲ್ಲಿರುವಂತೆ ಶಾ. ಶ. ೧೭೩೫ರಲ್ಲಿ 
ಎಂದರೆ ಶ್ರೀಮುಖ ಸಂವತ್ಸರದಲ್ಲಿ (೧೧೨ ವರ್ಷಗಳ ಹಿಂದೆ) ರಚಿತವಾದಂತೆ ಆ 
ಗ್ರಂಥದಿಂದಲೇ ತಿಳಿಯುತ್ತದೆ. ಕನ್ನಡದ ಅನುಭವಾಮೃತಕ್ಕೂ ಸಂಸ್ಕೃತದ 
ಅನುಭವಾಮೃತಕ್ಕೂ ಕೆಲವು ಹೆಚ್ಚು ಕಡಿಮೆಗಳು ಕಾಣುತ್ತವೆ. ಕನ್ನಡದಲ್ಲಿ ೧೧ 
ಅಧ್ಯಾಯಗಳಿವೆ. ಇವು ಸಂಸ್ಕೃತದಲ್ಲಿ ೧೩ ಆಗಿವೆ. ಕನ್ನಡದಲ್ಲಿರುವ ಸಪ್ತಭೂಮಿಕೆಗಳ 
ಅಭ್ಯಾಸವೆಂಬ ಮತ್ತು ಜೀವನುಕ್ತಿನಿರೂಪಣವೆಂಬ ಎರಡು ಪ್ರಕರಣಗಳು ಸಂಸ್ಕೃತದಲ್ಲಿ 


೧೬ 


ಗ 


ನಾಲ್ಕು ಪ್ರಕರಣಗಳಾಗಿರುವುದೇ ಇದಕ್ಕೆ ಕಾರಣ. ಇನ್ನೇನೆ೦ದರೆ: ಸಂಸ್ಕೃತಗ್ರಂಥಕಾರನು 
ಅಲ್ಲಲ್ಲಿ ಸ್ವಕಲ್ಪನೆಗಳನ್ನೂ ಸೇರಿಸುತ್ತ ಬಂದಿರುವಂತೆ ತೋರುತ್ತದೆ. ಆತನು ಒಂದು 
ಪ್ರಕರಣದಲ್ಲಿ ಬನವಾಸಿ ಪಟ್ಟಣದ ಹೆಸರನ್ನು ತ೦ದು ಅಲ್ಲಿಯ ದೇವರ ಸ್ತೋತ್ರವನ್ನು 
ಮಾಡಿದ್ದಾನೆ. ಅದು ಕನ್ನಡದ ಪುಸ್ತಕಗಳಲ್ಲೆಲ್ಲಿಯೂ ಇಲ್ಲ. ಈ ವಿಷಯವೊಂದುಕಡೆ 
ಇರಲಿ, ನಮ್ಮ ಕನ್ನಡ ಅನುಭವಾಮೃತದ ಪ್ರವಾಹವು ಸಂಸ್ಕೃತದ ಸ್ವರೂಪವನ್ನು ಕೂಡ 
ಪಡೆದು ಅಲ್ಲಲ್ಲಿ ಇನ್ನೂ ಗುಪ್ತಗಾಮಿನಿಯಾಗಿಯೇ ಮುಂದುವರಿಯುತ್ತಿರುವದು ಒಂದು 
ಸಂತೋಷಕರವೂ ಆಶ್ಚರ್ಯಕರವೂ ಆದ ಸಂಗತಿ. 
ಕನ್ನಡ ಗ್ರಂಥಸಂಪಾದನೆ: 


ಇರಲಿ, ಮುದ್ರಣ ಸೌಕರ್ಯಗಳಿಲ್ಲದ ಕಾಲದಲ್ಲಿ ಹುಟ್ಟಿದ ಗಂಥಗಳಿಗೆಲ್ಲ ಕಂಡ ಕಂಡವರ 
ಕೈಗೆ ಸಿಕ್ಕಿ ನಲುಗುವ ದುರವಸ್ಥೆ ತಪ್ಪಿದ್ದಲ್ಲ. ಗ್ರಂಥಗಳ ಯಥಾಪ್ರತಿಯನ್ನು ಇಳಿಸಬೇಕಾದರೂ 
ಆ ಬರಹಗಾರನಲ್ಲಿ ಒಂದು ಬಗೆಯ ಯೋಗ್ಯತೆ ಇರಬೇಕಾಗುತ್ತದೆ. ಇಲ್ಲದಿದ್ದರೆ 
ಅವನು ಅರ್ಥದ ಕಡೆಗೆ ಲಕ್ಷ್ಯಕೊಡದೆ ಕೆಲವು ಮಾತುಗಳನ್ನು ಊಹೆಯಿಂದ 
ಇಳಿ ಸಿಬಿಡುತ್ತಾನೆ. ಉದಾಹರಣೆಗೆ ಈಗಿನ ಅನುಭವಾಮೃತಗಳಲ್ಲೆಲ್ಲ ೪. ಅ, ೨೯ ಪ. 
ದಲ್ಲಿ `ಕಠಿಣ ದೌಷ್ಟಪರು' ಎಂದಿದೆ. ಇದರ ಅರ್ಥವಾಗದೆ ಬೆಪ್ಪಾಗಿ ಹಳೇ ಪ್ರತಿಗಳನ್ನು 
ನೋಡಿದ ಮೇಲೆ "ಕಠಿನ ದ್ರವ ಉಷ್ಣ' ಎಂಬ ಅರ್ಥವತ್ತಾದ ಪ್ರಯೋಗವು ತಿಳಿಯಿತು. 
ಹೀಗೆ ಲೇಖಕರ ಪ್ರಮಾದದೋಷಗಳಿಂದ ಅನೇಕ ಅಶುದ್ಧಗಳು ಕಣ್ಣಿಗೆ ಬೀಳುತ್ತ 
ಬೀಳುತ್ತ ಅನುಭವವೆಂಬ ಅಮೃತದಲ್ಲಿ ಉಪ್ಪುಗೂಡಿದಂತೆ ಪರಿಣಮಿಸುವದಕ್ಕೆ 
ಪ್ರಾರಂಭವಾಗುತ್ತದೆ. ಇದಲ್ಲದೆ ಮನೆಯನ್ನು ಕಟ್ಟುವವರು ಒಮ್ಮೊಮ್ಮೆ ನಯಗಾರೆಯನ್ನು 
ಮಾಡದೆ ಉಪೇಕ್ಷಿಸುವಂತೆ ಈ ಕವಿಯು ತಾನು ಬರೆದ ಈ ಗ್ರಂಥದಲ್ಲಿ ಇನ್ನೊಮ್ಮೆ ಕೈ 
ಆಡಿಸದೆ ಹಾಗೆಯೆ ಬಿಟ್ಟಿರಬೇಕೆಂದು ತೋರುತ್ತದೆ. ವಿಷಯಗಳು ಚೆನ್ನಾಗಿ ತಿಳಿಯುವಂತೆ 
ಇರಬೇಕೆಂದು ಸುಲಭವಾದ ಭಾಷೆಯಲ್ಲಿ ಬರೆಯುವಾಗ ಮನಸಿನಿಂದ ಹೊರಬೀಳುತ್ತಿದ್ದ 
ಪ್ರವಾಹವನ್ನು ಅವನು ಹಿಡಿತಡೆಯಿಲ್ಲದೆ ಹಾಗೆಯೇ ಹರಿಯಬಿಟ್ಟಿದ್ದರಿಂದ ಈ ಗಂಥದಲ್ಲ 
ದ್ವಿತ್ವತೈಥಿಲ್ಯಗಳೂ ಸಮುಚ್ಚಯ ಪ್ರತ್ಯಯಗಳ ಅಭಾವವೂ, ಸಂಧಿಯನ್ನು ಮಾಡುವ 
ಕಡೆ ಬಿಟ್ಟಿರುವದೂ ಸಂಧಿಯನ್ನು ಮಾಡಬಾರದ ಕಡೆ ಮಾಡಿರುವದೂ ಅರಿಸಮಾಸಗಳೂ 
ಪ್ರಾಸಶೈಥಿಲ್ಯವೂ ಅಲ್ಲಲ್ಲಿ ಕಾಣಿಸಿಕೊಂಡಿರುವವು. 

ಕೆಲವರು ಮುದ್ರಕರು ಇದಕ್ಕೆ ಬೇರೆಬೇರೆಯವರಿಂದ ತಾತ್ಪರ್ಯಗಳನ್ನು ಬರೆಸಿ 
ಮುದ್ರಿಸಿರುವರು. ಆದರೆ ಗ್ರಂಥಕಾರನಂತೆ ತಾತ್ತರ್ಯಕಾರರು ಅದ್ವೈತಪ್ರಸಾರದ ದೀಕ್ಷೆಯನ್ನು 
ವಹಿಸಿದವರಾಗಿರದೆ ಕೇವಲ ಒಂದು ಪುಸಕವಾಯಿತೆನಿಸುವದಕ್ಕೆ ಬರೆದಂತೆ ಕಾಣುವದರಿಂದ 
ಅವರ ತಾತ್ಪರ್ಯದಲ್ಲಿ ಹುರುಳಿಲ್ಲವಿಷ್ಟೇ ಅಲ್ಲ; ಒಮ್ಮೊಮ್ಮೆ ಅಪಾರ್ಥಕ್ಕೂ 


೧೭ 


ಘ 


ಕಾರಣವಾಗಿರುವದು. ಉದಾಹರಣೆಗೆ ಅದ್ವೈತಪ್ರಧಾನವಾದ ಈ ಗ್ರಂಥದ ೭ ಅ-೧೭ 
ಪ. ದಲ್ಲಿ ಕವಿಯು ಈ ಗ್ರಂಥದ ವಿಷಯಸೂಚಿಕೆಯನ್ನು ಹೇಳುವಾಗ “ಪರಮಾತ್ಮಪದವನ 
ಭೇದವಾದವನು' ಎ೦ದಿರಬೇಕು. ಅಭೇದವಾದವನ್ನು ಹೇಳುವದೆಂಬರ್ಥವು ಸೂಚನೆ 
ಯಾಗುವ ಸ್ಥಲದಲ್ಲಿ "ಪರಮಾತ್ಮಪದವನು ಭೇದವಾದವನು' ಎಂದು ಅಶುದ್ಧಪಾಠವನ್ನೆ 
ಇಟ್ಟುಕೊಂಡು ಭೇದವಾದವನ್ನು ಹೇಳುತ್ತಾನೆಂದೇ ಅವರು ತಾತ್ಚರ್ಯವನ್ನು ತೆಗೆದಿದ್ದಾರೆ. 
ಎಷ್ಟು ಅನರ್ಥ! ಆದರೂ ಈ ತಾತ್ಪರ್ಯಕಾರರಿಗೆ ತಮ್ಮ ತಾತ್ಟರ್ಯದಲ್ಲಿ ಭೇದವಾದವನ್ನು 
ಬರೆಯುವದಕ್ಕಂತು ಸ್ಥಲವೇ ಸಿಕ್ಕಿಲ್ಲ. ಅವರು ಅಭೇದವಾದವನ್ನೂ ಬರೆದಿಲ್ಲ. ಅವರ 
ತಾತ್ಪರ್ಯವು ಯಾರಿಗೂ ಯಾವ ವಾದದ ಅರ್ಥವನ್ನೂ ಕೊಡುವದಿಲ್ಲ. ಹೀಗಿದ್ದರೂ ಈ 
ಗ್ರಂಥವು ಜೀವಿಸಿಕೊಂಡು ಬಂದಿರುವದಕ್ಕೆ ಈ ಕವಿಯ ಪ್ರಾಸಾದಿಕವಾಣಿಯೇ ಕಾರಣವು. 
ಈ ಕವಿಯು ೧೧ ಅ-೨೭ ಪ.ದಲ್ಲಿ ತನ್ನ ಗ್ರಂಥವು ಆಚಂದ್ರಾರ್ಕವಾಗಿರ 
ಲೆಂದಾಶೀರ್ವಾದವನ್ನು ಮಾಡಿರುವದರ ಬಲದಿಂದ ಮಾತ್ರ ಇದು ಬದುಕಿಕೊಂಡು 
ಬೆಳೆಯುತ್ತಿರುವದು. 


ಅನುಭವಾಮೃತದ ತಾಳೆಗರಿ ಮತ್ತು ಅಚ್ಚಿನ ಪ್ರತಿಗಳು: 
ಹೀಗಿರುವ ಈ ಗ್ರಂಥವನ್ನು ತಿದ್ದುವ ಸಂದರ್ಭದಲ್ಲಿ ಈ ಕೆಳಗೆ ಕಂಡ ಪುಸ್ತಕಗಳನ್ನು 
ನನ್ನ ಸಮಾಲೋಚನೆಗೆ ಉಪಯೋಗಮಾಡಿಕೊಂಡಿರುತ್ತೇನೆ: 


೧. ಇದರ ಸಂಸ್ಕತಭಾಷಾ೦ತರದ ಕೈಬರಹದ ಪ್ರತಿ. ಶ್ರೀಯುತ ಟಿ. ವೆಂಕಟಕೃಷ್ಣಯ್ಯ 
ನವರದು. 


೨. ಶಾ. ಶ ೧೭೬೨ (ಕ್ರಿ ೧೮೪೦ರಲ್ಲಿ) ಮೈಸೂರು ಅರಮನೆಯ ಶಿಲಾಯಂತ್ರದಲ್ಲಿ 
ಮುದ್ರಿತವಾದದ್ದಾಗಿ ಚಾಮರಾಜನಗರದಲ್ಲಿ ದೊರೆತ ಪ್ರತಿ. 


೩. ಶಾ.ಶ. ೧೭೭೯ನೇ ಪೈಂಗಳದಲ್ಲಿ ಬರೆದ ವಾಲೇಗರಿಯ ಪ್ರತಿ (ಓರಿಯಂಟಲ್‌ 
ಲೈಬ್ರರಿಯದು) 

೪. ಕ್ರಿಶ. ೧೮೪೬ನೇ ಜುಲೈ ೨೫ರಲ್ಲಿ ಮಿ॥ ರೈಸ್‌ ಸಾಹೇಬರು ದಪ್ಪ ಕಾಗದದ 
ಮೇಲೆ ಬರೆಸಿಟ್ಟಿರುವ ಪ್ರತಿ (ಓರಿಯಂಟಲ್‌ ಲೈಬ್ರರಿಯದು). 

೫. ತೆಲುಗಕ್ಷರದಂತೆ ಇರುವ ವಾಲೇಗರಿಯ ಪ್ರತಿ (ಓರಿಯಂಟಲ್‌ ಲೈಬ್ರರಿಯದು) 

೬. ಶ್ರೀಯುತ ಅರಸೀಕೆರೆ ತಿಮ್ಮಪ್ಪದಾಸರಲ್ಲಿದ್ದ ವಾಲೇಗರಿಯ ಪ್ರತಿ. 

೭. ದಪ್ಪಕಾಗದದ ಇನ್ನೊಂದು ಪ್ರತಿ (ಓರಿಯಂಟಲ್‌ ಲೈಬ್ರರಿಯದು) 

೮. ಮೈಸೂರಿನಲ್ಲಿರುವ ಶ್ರೀಯುತ ವೇದಾಂತ ಸುಬ್ಬಯ್ಯನವರ ಕೈ ಬರಹದ ಪ್ರತಿ. 


೧೮ 


ಜ 


೯. ತೆಲುಗಿನ ಮಾದರಿಯ ಅಕ್ಷರದಲ್ಲಿ ಮೂಲವನ್ನು ಮಾತ್ರ ಉದ್ದಕ್ಕೆ ಮುದ್ರಿಸಿರುವದು. 
ಇದರ ಮುಖಪತ್ರವಿಲ್ಲದ್ದರಿಂದ ಮುದಿತಕಾಲ, ಮುದ್ರಾಲಯ ಮೊದಲಾದ ಸಂಗತಿಗಳೇನೂ 
ಗೊತ್ತಾಗುವದಿಲ್ಲ. 

೧೦. ಕ್ರಿ ೧೮೭೩ರಲ್ಲಿ ಬೆಂಗಳೂರು ವಿಚಾರದರ್ಪಣದಲ್ಲಿ ಮುದ್ರಿತವಾದ ಮೂಲ. 
ಶ್ರೀ ಹೊಳಕಲ್ಲ ಶ್ರೀನಿವಾಸಪಂಡಿತರು ಪರಿಶೋಧಿಸಿದ್ದು. 

೧೧. ಕ್ರಿಶ. ೧೮೭೪ರಲ್ಲಿ ಬೆಂಗಳೂರು ವಿಚಾರದರ್ಪಣದಲ್ಲಿ ಬೆಂಗಳೂರು ತಿರುಮಲೇ 
ಶ್ರೀ ಶ್ರೀನಿವಾಸಾಚಾರ್ಯರ ತಾತ್ಪರ್ಯನಿರ್ಣಯವೆ೦ಬ ಟೀಕಿನೊಡನೆ ಮುದ್ರಿತವಾದದ್ದು. 
ಈ ಗ್ರಂಥಕ್ಕೂ ತಮ್ಮಲ್ಲಿರುವ ಕೈಬರಹದ ಪ್ರತಿಗೂ ಹೆಚ್ಚುಕಡಿಮೆಗಳಿರುವವೆಂದು ರೆವರೆಂಡ್‌ 
ಎಫ್‌. ಕಿಟ್ಟೆಲ್‌, ಬಿ.ಜಿ.ಇ.ಎಂ. ಇವರು ೧೮೯೪ರಲ್ಲಿ ಮುದ್ರಿಸಿರುವ ತಮ್ಮ ನಿಘಂಟಿನಲ್ಲಿ 
ಸಂಜ್ಯಾರ್ಥವಿವರಣೆಯ ಪಟ್ಟಿಯಲ್ಲ ಬರೆದಿದ್ದಾರೆ. ಈಚೆಗೆ ಬೆ೦ಗಳೂರಿನಲ್ಲಿರುವ ಮೈಸೂರು 
ಬುಕ್‌ಡಿಪೊ ಪೆಸಿನಲ್ಲಿ ಇದು ಕ್ರಿಶ. ೧೯೦೧ರಲ್ಲಿ ನಾಲ್ಕನೆಯ ಸಲವೂ ಕ್ರಿಶ. ೧೯೦೮ರಲ್ಲಿ 
ಐದನೇ ಸಲವೂ ಮುದ್ರಿತವಾಗಿರುವದು ಕಂಡುಬಂದಿದೆ. ರಕ್ಷಾಪತ್ರವಿಲ್ಲದ ಇದರದೊಂದು 
ಬೇರೆ ಮುದ್ರಣವೂ ಇರುವದು. 

೧೨. ಕ್ರಿಶ. ೧೮೯೦ರಲ್ಲಿ ಮದರಾಸಿನ ಶಾರದಾಮುದ್ರಾಕ್ಷರಶಾಲೆಯಲ್ಲಿ ಪದ್ಯಗಳನ್ನು 
ಬಿಡಿಸಿ ಬಿಡಿಸಿ ಮುದ್ರಿಸಿರುವ ಬರೀ ಮೂಲ. 

೧೩. ಉದ್ದಕ್ಕೆ ಮುದ್ರಿಸಿರುವ ಬರೀ ಮೂಲ. ಮುಖಪತ್ರವಿಲ್ಲದ್ದರಿ೦ದ ಮುದ್ರಿತಕಾಲ, 
ಮುದ್ರಾಲಯ ಮೊದಲಾದದ್ದೇನೂ ತಿಳಿಯುವಂತಿಲ್ಲ. 

೧೪. ಕ್ರಿಶ. ೧೯೧೪ರಲ್ಲಿ ಶ್ರೀ ಮಿರ್ಲೆ ನಂಜು೦ಡಯ್ಯನವರ ತಾತ್ಪರ್ಯದೊಡನೆ 
ಮೈಸೂರಿನಲ್ಲಿರುವ ಶ್ರೀಮತ್ಕನ್ಯಕಾಪರಮೇಶ್ವರೀ ಮುದ್ರಾಕ್ಷರಶಾಲೆಯಲ್ಲಿ ಮುದ್ರಿತವಾದ 
ಪ್ರಥಮಮುದ್ರಣ. 

೧೫. ಕ್ರಿಶ. ೧೯೨೨ರಲ್ಲಿ ಶ್ರೀ ಕುಮಾಂಡೂರು ರಾಮಸ್ವಾಮಯ್ಯಂಗಾರ್ಯರ 
ತಾತ್ಪರ್ಯದೊಡನೆ ಬೆಂಗಳೂರಿನಲ್ಲಿರುವ ಶ್ರೀ ವೆಂಕಟೇಶಮುದಣಾಲಯದಲ್ಲಿ ಮುದ್ರಿತವಾದ 
ಪ್ರಥಮಮುದ್ರಣ. 

ಇವುಗಳೆಲ್ಲಿಲ್ಲ (೮) ಶ್ರೀಯುತ ವೇದಾಂತ ಸುಬ್ಬಯ್ಯನವರ ಕೈಬರಹದ ಪುಸ್ತಕದಲ್ಲಿಯೇ 
ನನಗೆ ಸಮ೦ಜಸವಾದ ಪ್ರಯೋಗಗಳು ಹೆಚ್ಚಾಗಿ ದೊರೆತವೆಂದು ತಿಳಿಸಲು 
ಸಂತೋಷವಾಗುತ್ತದೆ. ಅವರು ಹಿಂದೆ ಈ ಗ್ರಂಥವನ್ನು ಪುರಾಣರೂಪವಾಗಿ 
ಮುಮುಕ್ಷುಗಳಿಗೆ ಶ್ರವಣಮಾಡಿಸುತ್ತಿದ್ದಾಗ ತಮಗೆ ದೊರೆತ ಒಂದಾನೊಂದು 
ಪುರಾತನಪ್ರತಿಯಿಂದ ಸ್ವಂತವಾಗಿ ಬರೆದುಕೊಂಡದ್ದಾದ ಈ ಪ್ರತಿಯು ಚೆನ್ನಾಗಿ 


೧೯ 


ಚ 


ನೋಡಿದಾಗ ಬಹುವಿಷಯದಲ್ಲಿ ಮೂಲದ ಸಮೀಪಸಂಬಂಧಿಯೆಂದು ನನ್ನ ಮನಸಿಗೆ 
ಹೊಳೆಯಿತು. ಆದ್ದರಿಂದ ನಾನು ಈ ಗ್ರಂಥಪರಿಷ್ಠರಣದಲ್ಲಿ ಕೃತಜ್ಞತಾಪೂರ್ವಕವಾಗಿ 
ಇದರ ಉಪಯೋಗವನ್ನು ಹೆಚ್ಚಾಗಿ ಮಾಡಿಕೊಂಡಿದ್ದೇನೆ. 

ಗ್ರಂಥದ ಪರಿಷ್ಕರಣ ವಿಧಾನ: 


ಕವಿಯು ಗ್ರಂಥವನ್ನು ಬರೆಯುವಾಗಲೇ ಪ್ರವಾಹದ ಭರದಲ್ಲಿ ಅಲ್ಲಲ್ಲಿ ದೋಷಗಳು 
ಧುಮ್ಮಿಕ್ಕಿರುವವೆಂದು ಹೇಳಿರುವೆನಷ್ಟೆ. ಈಗ ನಾನು ಅವುಗಳನ್ನೆಲ್ಲ ವ್ಯಾಕರಣಕ್ಕೆ ತಕ್ಕಂತೆ 
ತಿದ್ದುವ ಗೋಜಿಗೆ ಹೋಗಿಲ್ಲ. ಕವಿಯ ಉಳಿದ ಶಬ್ದವಿನ್ಯಾಸಗಳಿಗೆ ಉಪಹತಿ 
ಯೊದಗದಂತೆ ಶಕ್ಯವಾಗಿ ಕಂಡ ಸ್ಥಳಗಳಲ್ಲಿ ಮಾತ್ರ ಅವುಗಳನ್ನು ತಿದ್ದಿ ಉಳಿದವುಗಳನ್ನು 
ಹಾಗೆಯೇ ಕೈಬಿಟ್ಟಿದ್ದೇನೆ. ಗ್ರಂಥವಿಸ್ತರಭೀತಿಯಿ೦ದ ಆ ತಿದ್ದುಪಾಡುಗಳನ್ನೆಲ್ಲ ಟೀಕಿನಲ್ಲಿ 
ತೋರಿಸಿಲ್ಲ. ಮೂಲದಲ್ಲಿ ಶುದ್ಧಪಾಠವನ್ನು ಊರ್ಜಿತಗೊಳಿಸುವದಕ್ಕಾಗಿ ಇಲ್ಲಿ ನಾನು 
ಮುಖ್ಯವಾಗಿ ಮಾಡಿರುವದೇನೆಂದರೆ: 

೧. ಕವಿಯ ಆಶಯಕ್ಕೆ ಬಾಧಕವಾದ ಅಥವಾ ಸಾಧಕವಲ್ಲದ ಅರ್ಥಪ್ರತೀತಿಯು 
ಕಂಡುಬಂದ ಕಡೆಗಳಲ್ಲಿ ಆ ದೋಷವು ಹೋಗುವಂತೆ ಪೂರ್ವಾಪರಸಂದರ್ಭಕ್ಕನು 
ಗುಣವಾಗಿ ಹೊಸ ಶಬ್ದಗಳಿಂದ ಅರ್ಥವನ್ನು ಹೊಂದಿಸಿ ಆ ತಿದ್ದುಪಾಡಿನಿಂದ ಎಚಾರಕ್ಕೆ 
ಬಣ್ಣವನ್ನು ಕೊಟ್ಟಿರುತ್ತೇನೆ. ಹಾಗೆ ತಿದ್ದಿದ ಮಾತುಗಳನ್ನು ಆ ಸ್ಥಲದಲ್ಲಿದ್ದ ಪೂರ್ವಪ್ರಯೋಗ 
ಗಳೊಂದಿಗೆ ಟೀಕಿನಲ್ಲಿ ತೋರಿಸಿ ಆ ತಿದ್ದುಪಾಡಿನ ಗುಣವು ತಾನಾಗಿ ಎದ್ದುಕಾಣುವ 
ಕಡೆಗಳನ್ನು ಬಿಟ್ಟು ಉಳಿದ ಕಡೆ ಅದಕ್ಕೆ ಕಾರಣವನ್ನು ಕೂಡ ಕೊಟ್ಟಿರುತ್ತೇನೆ. 


೨. ಬೇರೆಬೇರೆ ಪ್ರತಿಗಳಲ್ಲಿ ಬೇರೆಬೇರೆ ಪಾಠಾ೦ತರಗಳು ಕಂಡುಬಂದಾಗ ಹೆಚ್ಚು 
ಸಮಂಜಸವಾಗಿತೋರಿದ್ದನ್ನು ಮೂಲದಲ್ಲಟ್ಟು ಇನ್ನೊಂದನ್ನು ಕೆಳಗೆ ತೋರಿಸಿದ್ದೇನೆ. 

೩. ಅರ್ಥವಾಗುವ ಹಾಗೆ ಓದುವದಕ್ಕೆ ಸಹಾಯವಾಗಲೆಂದು ಆಯಾ ಸ್ಥಲಕ್ಕೆ 
ತಕ್ಕಂತೆ ವಿರಾಮಚಿಹ್ನೆ ಮೊದಲಾದವುಗಳನ್ನು ಹಾಕಿದ್ದೇನೆ. 

ಗ್ರಂಥದ ಒಟ್ಟು ಪದ್ಯದ ಸಂಖ್ಯೆಯ ವಿಷಯದಲ್ಲಿಯೂ ಇಲ್ಲಿ ಒಂದು ಮಾತನ್ನು 
ಹೇಳಿಬಿಡಬೇಕಾಗಿದೆ. ಶ್ರೀ ಮಿರ್ಲೆ ನಂಜುಂಡಯ್ಯನವರು ತಮಗೆ ಸಿಕ್ಕಿದ ಕೈಬರವಣಿಗೆಯ 
ಪುಸ್ತಕದಿಂದ ೪. ಅ., ೪೯ ಪ.ವು ಹೊಸದಾಗಿ ಕಂಡುಹಿಡಿದಿದ್ದದ್ದೆಂದು ಹೇಳುತ್ತಾರೆ. 
ಪರಿಶೀಲಿಸಿ ನೋಡಿದ್ದರಲ್ಲಿ ಅದೇ ಪದ್ಯವೇ ಅದೇ ಅಧ್ಯಾಯದ ೫ ನೆಯದಾಗಿಯೂ 
ಇತ್ತು. ಅದೇ ೫ನೆಯದಾಗುವದೇ ಪೂರ್ವಾಪರಸಂಬಂಧಕ್ಕೆ ಹೊಂದುವದರಿಂದಲೂ 
ಇದರ ಸಂಸ್ಕೃತಭಾಷಾತರಕಾರರೂ ಈ ಪದ್ಯಾರ್ಥವನ್ನು ಅಲ್ಲಿಯೇ ಇಟ್ಟಿರುವದರಿಂದಲೂ 
ನಾನು ಅದನ್ನು ೫ನೆಯದಾಗಿ ಮಾತ್ರ ಇಟ್ಟಿದ್ದೇನೆ. ಇನ್ನು ಕೆಲವು ಪ್ರತಿಗಳಲ್ಲಿ ಒಟ್ಟು 


೨೦ 


ಛ 


ಸಂಖ್ಯೆಯು ೮೦೨, ೮೦೮, ೮೧೦ ಹೀಗೆಲ್ಲ ಇದ್ದರೂ ಈ ವ್ಯತ್ಯಾಸಗಳಿಗೆಲ್ಲ ಎಣಿಕೆಯ 
ಪ್ರಮಾದವೊಂದೇ ಕಾರಣವಾಗಿ ಕಂಡುಬಂದಿರುವದು. ಒಂದೆರಡು ಪ್ರತಿಗಳ ಕೊನೆಯಲ್ಲಿ 
ಇಲ್ಲಿಲ್ಲ ಮೂರು ಪದ್ಯಗಳಿದ್ದವು. ಇವುಗಳು ಗ್ರಂಥಕಾರನ ಸತಿಯಾಗಿ ಈಚೆಗೆ 
ಯಾರೋ ಸೇರಿಸಿರುವಂತೆ ಕಂಡದ್ದರಿಂದ ನಾನು ಇವುಗಳನ್ನು ಗ್ರಂಥದಲ್ಲಿ ಸೇರಿಸದೆ 
ಪರಿಶಿಷ್ಟದ ಕೊನೆಯಲ್ಲಿ ಕೊಟ್ಟಿರುತ್ತೇನೆ. 
ಸರ್ವಾರ್ಥಸಂದರ್ಶಿನೀ ಟೀಕೆಯ ವೈಶಿಷ್ಟ್ಯಗಳು: 

ಇದಿಷ್ಟೂ ಇದ್ದದ್ದನ್ನು ತಿದ್ದಿದ ವಿಚಾರವಾಯಿತು. ಇನ್ನು ನಾನು ಇಲ್ಲಿ ಹೊಸದಾಗಿ 
ಮಾಡಿರುವ ಕೆಲಸವನ್ನು ಹೇಳಬೇಕಾಗಿದೆ. ಸರ್ವಾರ್ಥಸಂದರ್ಶಿನಿ ಎಂಬ ಟೀಕೆಯೇ 
ನನ್ನ ಹೊಸ ಕೆಲಸ. ಆದಷ್ಟು ಮಟ್ಟಿಗೆ ಕವಿಯ ಮಾತುಗಳನ್ನು ಜೀರ್ಣಿಸಿಕೊಳ್ಳುವದಕ್ಕೆ 
ಸಹಾಯಸಂಪತ್ತನ್ನು ಮಾತ್ರ ಕಲ್ಪಿಸಿಕೊಟ್ಟು ಕವಿಯ ಪ್ರಾಸಾದಿಕವಾಣಿಯ ಸವಿಗೆ ವಾಚಕರು 
ಬಾಯಿನೀರು ಸುರಿಸುವಂತೆ ಮಾಡುವದೇ ಟೀಕಾಕಾರನ ಮುಖ್ಯ ಕರ್ತವ್ಯವೆಂಬುದನ್ನು 
ಲಕ್ಷ್ಯದಲ್ಲಿಟ್ಟುಕೊಂಡು ನನ್ನ ಟೀಕೆಯು ಪ್ರವರ್ತಿಸಿರುತ್ತದೆ. ಈ ಗ್ರಂಥವು ಮುಮುಕ್ಷುಗಳಿಗೆ 
ಮಾತ್ರ ಉಪಯೋಗವೆಂಬುದನ್ನು ಮನಸಿನಲ್ಲಿಟ್ಟುಕೊಂಡು ಬರೆದಿರುವ ಈ ಟೀಕೆಯ 
ವಿಚಕ್ಷಣೆಯೇನೆಂದರೆ: 

೧. ಬೇರೆಬೇರೆ ರೀತಿಯಾಗಿ ಸಂಧಿಗಳನ್ನು ಬಿಡಿಸಬಹುದಾದ ಸ್ಥಲಗಳಲ್ಲಿ ಆಯಾ 
ಸ್ಥಲದ ಅರ್ಥಕ್ಕೆ ಅನುಕೂಲಿಸುವ ಹಾಗೆ ಅಲ್ಲಲ್ಲ ಸಂಧಿಗಳನ್ನು ಬಿಡಿಸಿಟ್ಟಿದ್ದೇನೆ. 

೨. ಅನ್ವಯವು ಬೇಗ ಹೊಂದಿಕೆಯಾಗಿ ತೋರಲಾರದ ಕಡೆಗಳಲ್ಲಿ ಅನ್ವಯವನ್ನು 
ಮಾಡಿ ತೋರಿಸಿದ್ದೇನೆ. 

೩. ಮೂಲದಲ್ಲಿರುವ ಕಠಿನಶಬ್ದಗಳಿಗೆ ಆ ಸಂದರ್ಭಕ್ಕೊಪ್ಪುವ ಅರ್ಥವನ್ನು ಬರೆದಿದ್ದೇನೆ. 
ಬೇರೊಂದರ್ಥವೂ ಆಗುವ ಕಡೆಗಳಲ್ಲಿ ಅಪ್ರಕೃತವಾದ ಅರ್ಥಕ್ಕೆ ಹೋಗದಂತೆ 
ಸಕಾರಣವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. 


೪. ತಾತ್ಟರ್ಯಗಳು ಗಹನವಾಗಿ ಕಂಡ ಕಡೆಯಲ್ಲಿ ಅದನ್ನು ವಿವರಿಸಿದ್ದೇನೆ. 

೫. ನನ್ನ ಅರ್ಥವಿವರಣೆಯ ಮೇಲೆ ವಾಚಕರಿಗೆ ಸಂಶಯವು ತೋರಬಹುದಾದ 
ಕಡೆಗಳಲ್ಲಿ ನನ್ನ ವಿವರಣೆಯು ಗ್ರಂಥಕರ್ತನಿಗೆ ಸಮ್ಮತವೆಂಬುದಕ್ಕೆ ಬೇರೆ ಸ್ಥಲದಲ್ಲಿರುವ 
ಅವನ ಮಾತುಗಳನ್ನೇ ಅಲ್ಲಲ್ಲಿ ಎತ್ತಿ ಬರೆದಿದ್ದೇನೆ. 

೬. ಕವಿಯು ೧ ಅ. ೯ ಪ.ದಲ್ಲಿ "ಅಖಿಲವೇದಾಂತಾರ್ಥವನು ನಾ ಯುಕುತಿಯಲಿ 
ಸಂಗ್ರಹಿಸಿ ಪೇಳುವೆ” ಎಂದಿರುವ ಮಾತು ಸಾರ್ಥಕವಾಗುವಂತೆ ಕವಿಯ ಆಶಯಗಳಿಗೆ 
ಸಮಾನಾರ್ಥಕಗಳಾದ ಶ್ರುತಿಸ್ಮತಿಪುರಾಣೇತಿಹಾಸಾದಿಗಳ ವಾಕ್ಯಗಳನ್ನು ಅಲ್ಲಲ್ಲಿ ಕೊಟ್ಟು 


೨೧ 


ಜ 


ಆ ಮೂಲಗ್ರಂಥಗಳ ಹೆಸರುಗಳನ್ನು ತೋರಿಸಿ ಕವಿಯ ವಿದ್ವತ್ತು ಎಷ್ಟು ವಿಸ್ತೃತವಾಗಿತ್ತೆಂಬ 
ಕಲ್ಪನೆಯನ್ನು ತಂದುಕೊಟ್ಟಿದ್ದೇನೆ. 

೭. ಗ್ರಂಥಕಾರನು ಉದಾಹರಿಸಿರುವ ಕಥೆಗಳನ್ನೆಲ್ಲ ಪರಿಶಿಷ್ಟದಲ್ಲಿ ವಿವರಿಸಿದ್ದೇನೆ. 

೮. ಗಂಥಕಾರನು ಉದಾಹರಿಸಿರುವ ಉಪನಿಷದ್ದಾಕ್ಕಗಳನ್ನೆಲ್ಲ ಪರಿಶಿಷ್ಟದಲ್ಲಿ ಒಂದೇ 
ಕಡೆ ಕೊಟ್ಟು ಅದರ ಸ್ಥಾನನಿರ್ದೇಶವನ್ನು ಮಾಡಿದ್ದೇನೆ. 

೯. ಗ್ರಂಥಕಾರನು ಉಪಯೋಗಿಸಿರುವ ಸಂಖ್ಯಾವಿಶಿಷ್ಠವಾಚಕಗಳನ್ನೆಲ್ಲ ವಿವರಿಸಿ 
ಅವುಗಳ ಬೇರೆಬೇರೆ ಪ್ರಕಾರಾ೦ತರಗಳನ್ನೂ ತೋರಿಸಿದ್ದೇನೆ. 

೧೦. ಈ ಗ್ರಂಥಕಾರನ ಯಾವದಾದರೊಂದಭಿಪ್ರಾಯದ ವಿಷಯದಲ್ಲಿ 
ವೇದಾಂತಿಗಳಲ್ಲಿ ಮತಭೇದಗಳೇನಾದರೂ ಇದ್ದರೆ ಅವುಗಳನ್ನೂ ಸೂಚಿಸಿ ಎಲ್ಲವನ್ನೂ 
ವಿಚಾರವೆಂಬ ತಕ್ಕಡಿಯಲ್ಲಿಟ್ಟು ತೂಕಮಾಡಿರುತ್ತೇನೆ. 

೧೧. ಗ್ರಂಥಕಾರನು ಒಂದು ವಿಷಯವನ್ನು ಸ್ಥೂಲದೃಷ್ಟಿಯಿಂದ ಪ್ರತಿಪಾದನೆ 
ಮಾಡುವಾಗ ಅದಕ್ಕೆ ಅಲ್ಲಿ ತಕ್ಕಷ್ಟೇ ಬೆಲೆಯನ್ನು ಕೊಡಬೇಕೆಂಬ ಎಚ್ಚರಿಕೆಯನ್ನು 
ಕೊಟ್ಟು ಅಲ್ಲಲ್ಲಿಯೇ ವಿಚಾರದೃಷ್ಟಿಯ ಪರೆಯನ್ನು ತೆಗೆದಿರುತ್ತೇನೆ. 

೧೨. ಶರೀರಗಳನ್ನು ಮೂರೆಂದು ಹೇಳುವಾಗ ಮೂರನೆಯದನ್ನು ೩-೬೮ 
ಮೊದಲಾದ ಕಡೆ ಪರತನುವೆಂದೂ ೭-೨೨ ಮೊದಲಾದ ಕಡೆ ಅವಿದ್ಯೆಯೆಂದೂ 
ಹೇಳಿರುವದನ್ನು ಯುಕ್ತಿಗೂ ಸಂಪ್ರದಾಯಕ್ಕೂ ಹೊಂದಿಸಿ ತೋರಿಸಿದ್ದೇನೆ. 

ಗಂಥದ ಸಾರಸಂಗ್ರಹ ವಿಚಾರ: 


ಭಗವಾನ್‌ ವ್ಯಾಸರು ತಮ್ಮ ಮಕ್ಕಳಾದ ಶುಕರಿಗೆ ಉಪದೇಶ ಮಾಡಿದಂತೆ ರಚಿಸಿರುವ 
ಈ ಗ್ರಂಥದಲ್ಲಿ ಕವಿಯು ಶುಕರಿಂದ ೧ ಅ. ೧೩ ಪ.ದಲ್ಲಿ “ಬ್ರಹ್ಮವೆಂದೊಡದೆಂತಿಹುದು? 
ತಿಳಿವ ಚಂದವಾವುದು? ತಿಳಿಯೆ ಫಲವೇನು?” ಎಂದೂ ೩ ಅ, ೧೯ ಪ.ದಲ್ಲಿ 
“ಜೀವಪರಮರ ಪರಿಯದೆಂತೈ? ವಾಚ್ಯಲಕ್ಷ್ಯದ ತೆರನದಾವುದು? ಲಕ್ಷಣೆಯಲದಕ್ಕೈಕ್ಕ 
ವೆಂತಹುದು? ಎರಡು ತನುವೆಂತಾಯಿತೊಬ್ಬಗೆ? ದೊರಕಿತೆಂತದ್ವೈತನಿಜಸುಖ? ಎಂದೂ 
೩ ಅ. ೧೦೦ ಪ.ದಲ್ಲಿ "ನಾನು ನಾನೆಂಬುದದ ನಾನರಿವಪರಿಯೆಂತು? 
ಸ್ವಾನುಭವವೆನಗಪ್ಪುದೆಂತು? ಎಂದೂ ಇಲ್ಲಿ ೨ ಅ-೧೧೫ ಪ. ದಲ್ಲಿ “ಕುರುಹನಿಟ್ಟದನರಿವ 
ಪರಿಯೆಂತು?” ೪ ಅ. ೫ ಪ.ದಲ್ಲಿ “ಮಾಯೆಯ ಚಂದವಾವುದು? ಜೀವಜಗವಾರಿಂದ 
ಲಾದುದದಾದ ಪರಿಯೆಂತು?” ಎಂದೂ ೪ ಅ. ೩೩ ಪ.ದಲ್ಲಿ “ಸಂಸ್ಕೃತಿಶರಧಿಯನು 
ನಾವೆಂತು ಕಳೆವೆವು?” ಎಂದೂ ೫ ಅ. ೨೮ ಪ.ದಲ್ಲಿ ಅಸಿಪದದಂದ ವಾವುದು? 
ಅಖಂಡವಸುವದೆಂದೊಡೆಂತಿಹುದು? ಐಕ್ಕವೆಂತಹುದುಭಯಪದಗಳಿಗೆ? ಸಂದ 


೨೨ 


ರು 


ಲಕ್ಷಣೆಯಾವುದು? ಎಂದೂ ೫ ಅ. ೪೭ ಪ.ದಲ್ಲಿ “ಸಹಜಾನಂದವೆಂತೈ ಭ್ರಮಿಸಿತೀ 
ಮಾಯಾಪುಬಂಧಕೆ? ಜೀವತ್ವದಾರೋಪಣವದೆ೦ತಾಯು? ಸಂಸಾರದಳಿವಾರಿಂದಲಾದದು? 
ಚಿನ್ಮಾತ್ರ ಮರಳಿ ಸಿದ್ದಿಸುವದೆಂತು ಎಂದೂ ೭ ಅ., ೪ ಪ.ದಲ್ಲ ಪರಮಾತ್ಮ ಪದವನು 
ತಿಳುಹಬೇಕು” ಎಂದೂ ೮ ಅ, ೪ ಪ.ದಲ್ಲಿ ತೇಜೋರಾಶಿಯದರೊಳು ಪಸರಿಸಿರು 
ತಿಹುದೆಂತು? ಎಂದೂ ೯ ಅ., ೪ ಪ.ದಲ್ಲಿ ಎಂತು ಹಮ್ಮಿನ ರೂಪು? ಜೀವರದೆಂತು 
ದೇಹದೊಳಿರ್ಪರವರಿಗದೆಂತು ಬಂದುದು ಜೀವತನದಾರೋಪವದು ಬರಿದೆ? ಎಂತು 
ಜೀವನ್ಮುಕ್ತಿಯಾಗುವದೆ೦ತು ಜಗದೇತಕತ್ವ ಮೋಕ್ಷವದೆಂತು? ಎಂದೂ ೧೦ ಅ, ೪ 
ಪ.ದಲ್ಲಿ ಚಿನ್ನ್ಮಯನಾದೆನೆನಗೇಕನಘ ಸಹಜಾನಂದ ತೋರದು?” ಎಂದೂ ೧೦ ಲ, 
೪೧ ಪ.ದಲ್ಲಿ “ವಿಷಮವಹ ಸಂಸಾರವಾರಿಗೆ?” ಎಂದೂ ೧೦ ಅ. ೫೮ ಪ.ದಲ್ಲಿ 
ನಾಮಗಳ ಕಲ್ಪನೆ ನಾಮವಿರಹಿತಗಾದುದೆಂತೈ?” ಎಂದೂ ೧೧ ಅ., ೫ ಪ.ದಲ್ಲಿ 
“ಅತೀ೦ದ್ರಿಯವಸ್ತುವಿಗೆ ಪೂಜಾವಿಧಾನ ಪ್ರಶಸ್ತವಲ್ಲೆಂದ” ಎಂದೂ ಪ್ರಶ್ನೆಗಳನ್ನು ಹಾಕಿಸಿ 
ವ್ಯಾಸರಿಂದ ಬಂದ ಉತ್ತರದ ರೂಪವಾಗಿ ಕವಿಯು ಗ್ರಂಥವನ್ನು ರಚಿಸಿದ್ದಾನೆ. ಮೇಲಿನ 
ಪ್ರಶ್ನೆಗಳಿ೦ದಲೇ ಈ ಗ್ರಂಥದಲ್ಲಿರುವ ವಿಚಾರಗಳು ಸಂಗ್ರಹವಾಗಿ ತಿಳಿಯಬಹುದಾದರೂ 
ವ್ಯಾಸರ ಉತ್ತರವೇನೆಂಬುದನ್ನು ಸಂಕ್ಷೇಪವಾಗಿ ತಿಳಿಯಲಿಚ್ಛಿಸುವವರಿಗೆ ಅನುಕೂಲವಾಗಿ 
“ನವನೀತ”ವೆಂಬ ಹೆಸರಿನಿಂದ ಈ ಗ್ರಂಥದ ಸಾರವನ್ನು ಬರೆದು ಈ ಮುನ್ನುಡಿಯ 
ಮುಂದೆ ಜೋಡಿಸಿದ್ದೇನೆ, ಒಮ್ಮೆ ಅದನ್ನು ಮನನಮಾಡಿಕೊ೦ಡು ಆಮೇಲೆ ಗ್ರಂಥವನ್ನು 
ಓದಿದರೆ ಅವರಿಗೆ ಗ್ರಂಥಾರ್ಥವು ಹೆಚ್ಚು ಪರಿಷ್ಠಾರವಾಗಿ ತಿಳಿಯುವದೆಂದು ಭಾವಿಸಿದ್ದೇನೆ. 


ಗ್ರಂಥದ ವಿಶೇಷ ಲಕ್ಷ ಣಗಳು: 


ಈ ಟೀಕನ್ನು ನಾನು ಬರೆಯುತ್ತ ಹೋದ ಹಾಗೆಲ್ಲ ನನ್ನ ಲಕ್ಷ್ಯವನ್ನು ವಿಶೇಷವಾಗಿ 
ಆಕರ್ಷಣೆ ಮಾಡಿದಂಥ ಈ ಗ್ರಂಥದ ವಿಶೇಷ ಲಕ್ಷಣಗಳನ್ನು ಇಲ್ಲಿ ನಾನು ಸಂಕ್ಷೇಪದಿಂದ 
ಉಲ್ಲೇಖಿಸದಿರಲಾರೆನು. 

ಮೊದಲನೆಯದೇನೆಂದರೆ: ಅನುಭವಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರುವದು. 
ಅನುಭವವೆಂಬುದು ಅದ್ವೈತದ ವಿಶೇಷಲಕ್ಷಣ. ದ್ವೈತದ ಫಲಸಿದ್ಧಿಯು ಈ ಲೋಕದಲ್ಲಿ 
ಅನುಭವಕ್ಕೆ ಬರತಕ್ಕದ್ದಲ್ಲ. ಅದರಲ್ಲಿ ಪರಮಾತ್ಮನು ಪರೋಕ್ಷದಲ್ಲಿಯೇ ಇರುವದರಿಂದ 
ಅನುಭವಕ್ಕೆ ಪ್ರಾಶಸ್ಯವಿಲ್ಲ. ಅದ್ವೈತದಲ್ಲಿ ತಾನೇ ಆತ್ಮನಾದುದರಿ೦ದ ತನ್ನ ಅನುಭವವನ್ನು 
ತನಗೆ ತೋರಿಸಿದ ಹೊರತು ಅದ್ವೈತದ ಸಾಕ್ಷಾತ್ಕಾರವಾಗುವದೇ ಇಲ್ಲ. ಅದ್ವೈತಿಯು 
ಶ್ರುತಿಯನ್ನೂ ಯುಕ್ತಿಯನ್ನೂ ದ್ವೈತಿಯಂತೆಯೇ ಗೌರವಿಸುತ್ತಾನೆ. ಹಾಗೆ ಗೌರವಿಸುವದಕ್ಕೆ 
ಆ ಶ್ರುತಿಯು ಯುಕ್ತಿಯೂ ಅನುಭವಕ್ಕೆ ಹೊಂದಿರುವದೇ ಕಾರಣ. ಅದ್ವೈತ 
ಶಾಸೋಜ್ಜೀವಕರಾದ ಶ್ರೀ ಶಂಕರಭಗವತ್ತಾದರು “ಅಗ್ನಿಯು ಶೀತವೆಂದಾಗಲಿ 


ಮೆ ಜ 


೨೩ 


ಇ 


ಬೆಳಕಿಲ್ಲದ್ದೆಂದಾಗಲಿ ನೂರು ಶ್ರುತಿಗಳು ಹೇಳಿದರೂ ಪ್ರಮಾಣವಾಗಲಾರ” ದೆಂದು 
ಬರೆದಿದ್ದಾರೆ. ಅನುಭವದ ಮುಂದೆ ಯಾವ ಪ್ರಮಾಣಕ್ಕೂ ಬೆಲೆ ಇಲ್ಲ. ಆ ಅನುಭವದ 
ಪ್ರಮಾಣವನ್ನು ಈ ಗ್ರಂಥಕರ್ತನು ಬಹಳ ಕಡೆ ಎತ್ತಿ ಹಿಡಿದಿದ್ದಾನೆ. ನೋಡಿರಿ. ೩ ಅ. 
೧೫ ಪ.ದಲ್ಲಿ ಅನುಭವದ ಮಾತಿಗೆ ತನ್ನೊಳಗೆ ಜನಿಸದೆ ಬಾಯಲರಿವಿಲ್ಲ. ೩ ಅ. ೧೫ 
ಪ.ದಲ್ಲಿ “ಸ್ವಾನುಭವ ಗುರುವಾಕ್ಕಶಾಸ್ತ್ರಜ್ಞಾನವೊ೦ದೇ ಪರಿಯಲಿ” ೩ ಅ. ೮೩ ಪ.ದಲ್ಲಿ 
ಭ್ರಾಂತಿಯುಳಿದನುಭವದಲದು ನೀನೆಂದು ನಿಶ್ಚಯಿಸು, ೪ ಅ. ೪೪ ಪ.ದಲ್ಲಿ “ಅನುಭವಕೆ 
ಸರಿಯಾಗಿ ತನ್ನೀ ಮನಕೊಡ೦ಬಡುವಂತೆ.” ೬ ಅ., ೪೭ ಪ.ದಲ್ಲಿ “ಮತಭೇದವನ್ನು 
ಖಂಡಿಸಿ ಪ್ರಬಲಶ್ರುತಿಯುಕ್ತ್ಯನುಭವಗಳಿಂದ”, ೬ ಅ. ೫೦ ಪ.ದಲ್ಲಿ “ತನ್ನನುಭವವು 
ದೃಢವಾಗಿ ನಿಲುವಂದದಲಿ.' ಇದರಿಂದಲೇ ಈ ಗ್ರಂಥಕ್ಕೆ ಅನುಭವಾಮೃತವೆಂಬ ಹೆಸರು 
ಚೆನ್ನಾಗಿ ಒಪ್ಪುವದು. ಅದ್ವೈತವನ್ನು ಬರೆದ ಇನ್ನೂ ಕೆಲವರು ತಮ್ಮ ಗ್ರಂಥಗಳಿಗೆ 
ಅನುಭಿವಪ್ರಧಾನವಾದ ಹೆಸರನ್ನೇ ಇಟ್ಟಿರುವದುಂಟು. ಉದಾಹರಣೆಗೆ 
ಶ್ರೀಮನ್ನಿಜಗುಣಶಿವಯೋಗಿಗಳ ಅನುಭವಬೋಧೆ, ಅನುಭವಸಾರ, ಅನುಭವಗೀತೆ, 
ಪರವರಾತ್ಮಾನುಭ'ವಬೋಧಿ, ಶ್ರೀಕೃಷ್ಣಪ್ರಭುವಿನ ಅನುಜ:ವರಸಾಂತುನ, 
ಶ್ರೀವಿದ್ಯಾರಣ್ಯಸ್ವಾಮಿಗಳ ಅನುಭೂತಿಪ್ರಕಾಶ, ಶ್ರೀಶಂಕರಭಗವತ್ತಾದರ ಅಪರೋಕ್ಷಾನುಭೂತಿ. 
ಹೀಗೆಯೇ ಅನುಭವಶತಕ, ಅನುಭವಮುಕುರ, ಅನುಭವಮುದ್ರೆ-ಎ೦ದು ಮುಂತಾಗಿ 
ಎಷ್ಟೋ ಉಂಟು. ಹೀಗೆ ಅನುಭವವು ಅದ್ವೈತದ ಮುಖ್ಯಲಕ್ಷಣ. ಇದಕ್ಕೆ ಇಲ್ಲಿ 
ಪ್ರಾಶಸ್ತ್ಯವಿರುವುದೊಂದು ವಿಶೇಷ. 

ಎರಡನೆಯದೇನೆಂದರೆ: ಅಧಿಕಾರವಿಶೇಷಗಳನ್ನು ಪ್ರತಿಯೊಂದಧ್ಯಾಯದಲ್ಲಿಯೂ 
ನೆನಪುಗೊಟ್ಟಿರುವದು. ವೇದಾ೦ತಗ್ರಂಥಗಳಲ್ಲೆಲ್ಲ ಅಧಿಕಾರವಿಷಯವನ್ನು ಒಂದು ಕಡೆ 
ಹೇಳಿ ಕೈಬಿಡುವದೇ ಬಹಳ. ಅದಂತೆ ಈ ಗ್ರಂಥಕಾರನು ಅದಕ್ಕಾಗಿಯೇ ಆರಂಭದಲ್ಲಿ 
ಒಂದು ಅಧ್ಯಾಯವನ್ನು ರಚಿಸಿದ್ದಾನೆ. ಆದರೂ ಆ ಮಾತನ್ನು ಅಲ್ಲಿಗೆ ಬಿಡದೆ 
ಪ್ರತಿಯೊಂದಧ್ಯಾಯದ ಆರಂಭದಲ್ಲಿಯೂ ಅಧಿಕಾರಿಗಳನ್ನೂ ಅನಧಿಕಾರಿಗಳನ್ನೂ ಎತ್ತಿ 
ಹೇಳಿದ್ದಾನೆ. ವೇದಾಂತಗ್ರಂಥಗಳು ನೀತಿನಿಯಮಗಳ ಕಡೆಗೆ ಲಕ್ಷ್ಯವನ್ನು ಕೊಡದೆ 
ದೂರದ ಸಿದ್ಧಾಂತವನ್ನೇ ಹೇಳುವದೊಂದು ನ್ಯೂನತೆಯೆಂಬ ಅಜ್ಜರ ಆಕ್ಷೇಪಕ್ಕೆ ಮತ್ತೆ 
ಮತ್ತೆ ಸಮಾಧಾನವು ದೊರೆಯಲೆಂಬುದೇ ಇದಕ್ಕೆ ಕಾರಣ. ನೀತಿವ೦ತರಿಗೆ ಮಾತ್ರ 
ಹೇಳಬೇಕೆಂದೂ ಅನೀತಿವಂತರಿಗೆ ಹೇಳಕೂಡದೆಂದೂ ಹೇಳುತ್ತ ಬಂದಿರುವದರಿಂದ 
ವೇದಾಂತವು ನೀತಿಯ ಮೆಟ್ಟಲನ್ನು ದಾಟಿ ಬಹುಮೇಲೆ ಇರುವದೆಂಬರ್ಥವನ್ನು 
ಸೂಚಿಸಿದಂತಾಯಿತು. ವೇದಾಂತಶಾಸ್ತ್ರದ ಪರಿಣಾಮವು ಎಷ್ಟೋ ಜನರ ಮೇಲೆ 
ಪ್ರಯೋಜನಕರವಾಗಿ ಆದ ಉದಾಹರಣೆಗಳು೦ಟು. ಬರೀ ಹೊರಗಣ ಉದಾಹರಣೆಗಳೇ 


೨೪ 


ಟ 


ಏಕೆ? ಯಾರು ಬೇಕಾದರೂ ಈಗ ಅದನ್ನು ಅನುಭವಕ್ಕೆ ತಂದುಕೊಳ್ಳಬಹುದು. ಆದರೆ 
ಅವರ ಹೃದಯಭೂಮಿಯು ನೀತಿಧರ್ಮಗಳಾಚರಣೆಯಿ೦ದ ಹುಲಸಾಗಿರಬೇಕು. 
ಅನೀತಿವ೦ತರ ಕಿವಿಗೆ ಬಿದ್ದ ವೇದಾ೦ತವಾಕ್ಯಗಳು ಗಾಳಿಯಲ್ಲಿ ತೂರಿದಂತೆ 
ವೃರ್ಥವಾಗುವವು. ಅನಧಿಕಾರಿಗಳಿಗೆ ಹೇಳಬಾರದೆಂಬ ಮಾತಿಗೆ ತಮ್ಮ ಉಪದೇಶಾಮೃತವು 
ಬಚ್ಚಲಿಗೆ ಬಿದ್ದು ದುರ್ವ್ಯಯವಾಗಬಾರದೆಂಬುದೇ ತಾತ್ಸರೃವೇ ಹೊರತು ತತ್ತ್ವವನ್ನು 
ಹೊರಗೆ ಬಿಡಬಾರದೆ೦ಬ ದುರ್ಬುದ್ಧಿಯೇನೂ ಇಲ್ಲ. ಹಾಗಿದ್ದರೆ ಈ ಗ್ರಂಥಕಾರನು 
ಈ ಕವಿತೆಯ ರೂಪದಲ್ಲಿ ಸುಲಭಸಾಧ್ಯವಾದ ಗ್ರಂಥವನ್ನು ಬರೆದಿಡುತ್ತಲೇ ಇರಲಿಲ್ಲ. 

ಮೂರನೆಯದೇನೆಂದರೆ: ಜೀವಸ್ಟರೂಪವನ್ನು ಹೇಳಿರುವದು. ಸಾಮಾನ್ಯವಾಗಿ 
ಅಂತಃಕರಣವೂ ಅದರಲ್ಲಿರುವ ಪ್ರತಿಬಿ೦ಬವೂ ಚೈತನ್ಯವೂ ಕೂಡಿ ಜೀವವೆಂದು ಹೇಳುವ 
ವಾಡಿಕೆ. ಇದೆ. ಲೋಕದಲ್ಲಿ ಆಕಾರವುಳ್ಳ ವಸ್ತುಗಳು ನಿಜವಾದ ಮತ್ತೊಂದು ವಸ್ತುವಿನಲ್ಲಿ 
ಪ್ರತಿಬಿ೦ಬಿಸುವದು೦ಟು. ನಿರಾಕಾರವಾದ ಆತ್ಮಸ್ತರೂಪವು ಸುಳ್ಳಾಗಿ ತೋರುವ ಮನಸಿನಲ್ಲಿ 
ನಿಜವಾಗಿ ಪ್ರತಿಬಿಂಬಿಸುವದೆಂದರೇನು? ಹೀಗೆಲ್ಲ ಅಸಾಮಂಜಸ್ಯವು ತೋರುವ 
ಸಂಭವವುಂಟು. ಈ ಗ್ರಂಥಕಾರನು ಅದಕ್ಕೆ ಅವಕಾಶಕೊಡದೆ “ಜೀವನಾರೆಂದೆನಲು 
ಹಮ್ಮಿನ ಭಾವವುಳ್ಳವ” ಎಂದು ೩ ಅ, ೨೧ ಪ.ದಲ್ಲಿ ಹೇಳಿ ಇದೇ ಲಕ್ಷಣವನ್ನೇ 
ಕೊನೆಯವರೆಗೂ ಸಾಧಿಸಿದ್ದಾನೆ. ಜೀವಲಕ್ಷಣವನ್ನು ಬೇರೆಬೇರೆಯಾಗಿ ಹೇಳುವಂಥವರಿಗೂ 
ಇದು ಹೊಂದುವ ಮಾತಾಗಿದೆ. ಇದರ ವಿಷಯಕ್ಕೆ ಮೇಲಿನ ಪದ್ಯದ ಟಿಪ್ಪಣಿಯನ್ನು 
ನೋಡಿ. 

ನಾಲ್ಕನೆಯದೇನೆಂದರೆ: ತ್ವ್ಚಂಪದದ ಅರ್ಥವನ್ನು ಶೋಧನೆಮಾಡುವ ಪ್ರಕರಣದಲ್ಲಿ 
ವಾಚಕರನ್ನು ಮನಗಾಣಿಸುವದಕ್ಕೆ ತನ್ನ ಸರ್ವಸಾಹಸವನ್ನೂ ಮಾಡಿರುವದು. ಎಷ್ಟು 
ಬಗೆಗಳಿಂದ ಆ ತತ್ತ್ವಾರ್ಥವನ್ನು ಕಂಡುಹಿಡಿಯಬಹುದೊ ಅಷ್ಟನ್ನೂ ಕವಿಯು 
ಮುಗಿಸಿಬಿಟ್ಟಿದ್ದಾನೆಂದು ತೋರುತ್ತದೆ. ದೃಗ್ಹೃಶ್ಯವಿವೇಕ, ಪಂಚಕೋಶವಿವೇಕ, 
ಶರೀರತ್ರಯವಿಭಾಗ, ಅವಸ್ಥಾತ್ರಯಸಾಕ್ಷಿತ್ವ, ಮನಸ್ಸಾಕ್ಷಿತ್ವ-ಮೊದಲಾದ ಉಪಾಯಗಳು 
ಇಲ್ಲಿ ಸಯುಕ್ತಿಕವಾಗಿ ವರ್ಣಿತವಾಗಿವೆ. 

ಕವಿಯ ಮತ: 

ಈ ಗ್ರಂಥದಲ್ಲಿ ಕವಿಯು ತನ್ನ ವಿಷಯವಾಗಿ ಏನೂ ಹೆಚ್ಚಾಗಿ ಹೇಳಿಕೊಳ್ಳದಿದ್ದರೂ 
ತನ್ನ ಹೆಸರು ರಂಗನಾಥನೆಂದೂ (೧ ಅ, ೨ ಪ) ತನ್ನ ತಂದೆಯ ಹೆಸರು 
ಮಹಲಿಂಗದೇವನೆಂದೂ ಸಹವಾಸಿ ವಂಶದವನೆಂದೂ ತನ್ನ ಗುರು ಸಹಜಾನಂದರೆಂದೂ 
(೧ ಅ. ೩ ಪ) ಈ ಗ್ರಂಥದಲ್ಲಿ ತನ್ನ ವೃತ್ತಾಂತವನ್ನು ಕೊಟ್ಟಿದ್ದಾನೆ. 


೨೫ 


ಠ 


ಸಹವಾಸಿ ಎಂಬ ವಂಶದ ವಿಷಯವಾಗಿ ಪೀಠಿಕೆಯನ್ನು ನೋಡಿರೆಂದು (೧ ಅ., 
೩ ಪ)ದ ಟೀಕಿನಲ್ಲಿದೆಯಷ್ಟೆ. ಈ ಕವಿಯು ಹೇಳಿರುವಂತೆ ಆ ವಂಶಕ್ಕೆ ಘನತರವೆಂಬ 
ವಿಶೇಷಣವು (೧ ಅ. ೩ ಪ) ಚೆನ್ನಾಗಿ ಒಪ್ಪುವದೆಂದೇ ತೋರುತ್ತದೆ. ಏಕೆ೦ದರೆ 
ಸುಮಾರು ಈ ಕವಿಯ ಸಮಕಾಲದಲ್ಲಿಯೇ ಸಹವಾಸಿ ನಿರಂಜನಾವಧೂತನೆಂಬುವನು 
ಗಗನತಾರಾವಲಿ ಮತ್ತು ಕಾಮವಚನ ಎಂಬ ಎರಡು ವೇದಾಂತದ ಪ್ರಕರಣಗಳನ್ನು 
ಬರೆದಿದ್ದಾನೆ. ಮಹಲಿಂಗರಂಗನು ಪರಮಶೈವನು; ನಿರಂಜನಾವಧೂತನು 
ಪರಮವೈಷ್ಟವನು. ಹೀಗೆ ಇವರು ಧರ್ಮದಲ್ಲಿ ಪರಮತ್ನವನ್ನು ಪಡೆದಿರುವದಲ್ಲದೆ 
ಕನ್ನಡ ಭಾಷೆಯ ಮೇಲಿನ ಅಭಿಮಾನದಲ್ಲಿಯೂ ಇಬ್ಬರೂ ಮೇಲುಗಯ್ಯಾದವರೆ. 
“ಕನ್ನಡಿಯೆ ದರ್ಪಣವದಲ್ಲದೆ ಭೇದವೇನಿದಕೆ' ಎಂದು ಮಹಲಿಂಗರಂಗನು 
ಅನುಭವಾಮೃತದಲ್ಲಿ ಹೇಳಿದ್ದರೆ ಇದೇ ಅಭಿಪ್ರಾಯವನ್ನೆ "ವಿಸ್ತರಿಸುವೆನು ಕನ್ನಡದಲಾ 
ಕನ್ನಡಿಯೆ ದರ್ಪಣದಿರವದಲ್ಲದೆ ಭೇದವಿಲ್ಲದ ತೆರದಲಾನಿದನು' ಎಂಬ ಮಾತುಗಳಿಂದ 
ನಿರಂಜನಾವಧೂತನು ತನ್ನ ಗಗನಾತಾರಾವಲಿಯಲ್ಲಿ ಹೇಳಿದ್ದಾನೆ. ಆದ್ದರಿ೦ದ ಹೀಗೆ 
ಪರಮಾರ್ಥದಲ್ಲಿ ಪರಾಕಾಷ್ಠತೆಯನು ಪಡೆದವರಾಗಿ ವ್ಯವಹಾರದೃಷ್ಟಿಯಿ೦ದ 
ಸದಭಿಮಾನಿಗಳಾದವರನ್ನುಳ್ಳ ವಂಶಕ್ಕೆ ಘನತರವೆಂಬ ವಿಶೇಷಣವು ಅತ್ಯುಕ್ತಿಯಲ್ಲ. 

ಕವಿಯ ಮೂಲ: 


ಇವರ ಜಾತಿಯ ವಿಷಯವನ್ನು ವಿಚಾರಮಾಡಿದರೆ ಇವರಿಬ್ಬರೂ ಬ್ರಾಹ್ಮಣರಿರ 
ಬಹುದೆಂದು ಕವಿಚರಿತ್ರಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಧಾರವಾಡದ ಜಿಲ್ಲೆಯಲ್ಲಿ "ಸವ್ವಾಶೆ' 
ಎಂಬ ಬ್ರಾಹ್ಮಣರಿರುವರೆಂದೂ ಶ್ರೀರಾಮನು ವನವಾಸಕ್ಕೆ ಬಂದಿದ್ದಾಗ ಅವನ 
ಸಹವಾಸದಲ್ಲಿದ್ದ ಸಹವಾಸಿ ಎಂಬುವನು ತಮ್ಮ ಮೂಲಪುರುಷನೆಂದು ಈ ಜನರ 
ಅಭಿಪ್ರಾಯವೆಂದೂ ೧೨೫ ಮನೆತನದವರಾದ ಇವರಿಗೆ "ಸವ್ಹಾಶೆ' ಎಂದು 
ಹೆಸರಿದೆಯೆಂದೂ ಗೆಜಿಟಿಯರ್‌ಕಾರರು ಹೇಳಿರುತ್ತಾರೆ. "ಸವ್ಪಾಶೆ' ಎಂದರೆ ಮಹಾರಾಷ್ಟ್ರ 
ಭಾಷೆಯಲ್ಲಿ ೧೨೫ ಎಂದರ್ಥ. ಉತ್ತರಕರ್ನಾಟಕದಲ್ಲಿಯ ಕನ್ನಡಿಗರು ಎಷ್ಟೇ ಎಚ್ಚರ 
ವಾಗಿದ್ದರೂ ತಮ್ಮ ಕನ್ನಡದ ಮಾತಿನಲ್ಲಿ ಸಂಖ್ಯಾವಾಚಕಗಳಿಗಂತು ತಮಗೆ ಅರಿವಿಲ್ಲದೆ 
ಮಹಾರಾಷ್ಟ್ರದ ಮಾತುಗಳನ್ನೇ ಉಪಯೋಗಿಸುವ ರೂಢಿ ಈಗಲೂ ಇದೆ. ಹೀಗಾಗಿ 
ಇವರು “ಸವ್ವಾಶೆ' ಎಂಬ ಹೆಸರನ್ನು ಹೊಂದಿರುವರೆ ಹೊರತು ನಿಜವಾಗಿ ಇವರು 
ಕನ್ನಡಿಗರೆ. ಈ ಗುಂಪಿನವರೆಲ್ಲರೂ ಮೊದಲು ಶಾಂಕರ ಶಿಷ್ಯಕೋಟಿಯ ಸಂಪ್ರದಾಯ 
ದವರೆಂದು ತೋರುತ್ತದೆ. ಈಚೆಗೆ ಈ ಗುಂಪಿನವರನೇಕರು ಶ್ರೀ ರಾಘವೇ೦ದ್ರಸ್ವಾಮಿಗಳವರ 
ಮಠದಿಂದ ಮಾದ್ದದೀಕ್ಷೆಯನ್ನು ಸ್ವೀಕರಿಸಿ ಅವರೊಡನೆ ಬ್ರಾಹ್ಮಣ್ಯವ್ಯವಹಾರದಲ್ಲ 
ಬೆರೆಯುತ್ತಿದ್ದಾರೆ. ಆ ಜನರು ವಿಶೇಷವಾಗಿ ಧಾರವಾಡ ಜಿಲ್ಲೆಯ ಹಾನಗಲ್ಲು ಮತ್ತು 


೨೬ 


ಡ 


ಕರ್ಜಗಿ ಮೊದಲಾದ ಕಡೆಗಳಲ್ಲಿದ್ದಾರೆ. ಮೈಸೂರು ದೇಶದಲ್ಲಿ ಇವರ ಸಂಖ್ಯೆ ಬಹು 
ಕಡಿಮೆ. ಮಹಲಿಂಗರಂಗನು ಈ ವಂಶದವನೇ ಇರಬಹುದೋ ಹೇಗೋ ನಿಷ್ಕರ್ಷೆಯಾಗಿ 
ಹೇಳುವದಕ್ಕೆ ಹೆಚ್ಚಿನ ಆಧಾರಗಳೇನೂ ಮುಂದೆ ಬಂದಿಲ್ಲ. ಬೇರೊಂದು ಸಹವಾಸಿವಂಶವೂ 
ಪಸಿದ್ಧಿಯಲ್ಲಿಲ್ಲ 

ಕವಿಯ ಕಾಲ: 


ಇವನ ಕಾಲದ ವಿಷಯವನ್ನು ತೆಗೆದುಕೊಂಡರೆ ಕವಿಚರಿತ್ರಕಾರರು ಇವನಿಗೆ ಕ್ರಿ 
೧೬೭೫ನ್ನು ಹಾಕಿದ್ದಾರೆ. ಸುಮಾರು ೧೨ ವರ್ಷಗಳ ಹಿಂದೆ ೮೦ ವರ್ಷದ ಮುದುಕರಾಗಿ 
ಬೆಂಗಳೂರು ಹತ್ತಿರದ ಕೃಷ್ಣರಾಜಪುರವೆಂಬ ಊರಲ್ಲಿ ಸಮಾಧಿಸ್ಥರಾಗಿರುವ "ಕ್ಷತ್ರಿಯ' 
ಮನೆತನದ ಶ್ರೀ ಶಂಕರಾನಂದ ಯೋಗೀಶ್ಚರರೆ೦ಬುವರು ತಮ್ಮ ಕೈವಲ್ಯ ನವನೀತ, 
ಉತ್ತರ ಕೈವಲ್ಯನವನೀತ, ರಾಮತತ್ವ್ವಾಮೃತ, ರಾಮಭಕ್ಕಿಸಾರ, ಭಕ್ತಿಕಲದ್ರುಮ, 
ಪಾರ್ವತೀಪ೦ಚರತ್ಕ, ಮುಕ್ತಿಕಾಂತಾಕಲ್ಯಾಣ, ಹರಿಹರಲೀಲಾಮೃತ-ಮೊದಲಾದ 
ಗ್ರಂಥಗಳಲ್ಲಿ ಮಹಲಿಂಗರಂಗನನ್ನು ತಮ್ಮ ಮುದ್ರಿಕೆಯ ಸ್ಥಾನದಲ್ಲಿಟ್ಟಿದ್ದಾರೆ. ಇದರಿಂದ 
ಅವರಿಬ್ಬರ ಸಾಕ್ಷಾತ್ನಬ೦ಧವನ್ನೆ ಊಹಿಸಿದರೆ ಶ್ರೀಶಂಕರಾನಂದರಿಗೆ ಸುಮಾರು ೨೫ನೆ 
ವಯಸ್ಸಿನಲ್ಲಿಯೇ ಗುರುಸಮಾಗಮವಾಗಿರಬಹುದೆಂದಿಟ್ಟುಕೊ೦ಡರೂ ೬೦-೭೦ 
ವರ್ಷಗಳ ಹಿಂದೆ ಮಹಲಿಂಗರಂಗನು ಜೀವಂತನಾಗಿರಬೇಕಾಗುತ್ತದೆ. ಆದರೆ 
ಅನುಭವಾಮೃತವು ಮೈಸೂರು ಅರಮನೆಯ ಶಿಲಾಯಂತ್ರದಲ್ಲಿ ಮುದ್ರಿತವಾಗಿಯೇ 
ಈಗ ೮೫ ವರ್ಷಗಳಾಗಿ ಹೋಗಿವೆ. ಅದು ಅಲ್ಲಿ ಮುದ್ರಣವನ್ನು ಪಡೆಯಬೇಕಾದರೆ 
ಅಷ್ಟು ಹೊತ್ತಿಗೆ ಎಲ್ಲೆಲ್ಲಿಯೂ ಅದರ ಖ್ಯಾತಿ ಬೆಳೆದು ಅದು ಪ್ರಾಚೀನಗ್ರಂಥವೆನಿಸಿರಬೇಕು. 
ಇದಲ್ಲದೆ ಈ ಗ್ರಂಥದ ಸಂಸ್ಕೃತದ ಭಾಷಾಂತರವಾಗಿಯೆ ೧೧೨ ವರ್ಷಗಳಾಗಿರುವಂತೆ 
ಕಾಣುವದರಿಂದ ಮಹಲಿಂಗರಂಗನಿಗೆ ಕವಿಚರಿತ್ರಕಾರರು ಹಾಕಿರುವ ಕಾಲವು ಒಪ್ಪುವ 
ಹಾಗಿದೆ. ಮತ್ತು ಈ ಕವಿಯು ಮಾಯೆಗೆ ಉಚ್ಚಂಗಿದುರ್ಗದ ಉಪಮಾನವನ್ನು ಹೇಳುವಾಗ 
ಆ ಕೋಟೆಯ ಒಳಹೊಕ್ಕು ನೋಡಿದರೆ ಹುರುಳಿಲ್ಲವೆಂಬರ್ಥವನ್ನು ಪದ್ಯದಲ್ಲಿ 
ಸೂಚಿಸಿರುವದರಿಂದ ಇವನು ಆ ಕೋಟೆಯ ಅವನತಿಯಾದ ಮೇಲೆ ಇದ್ದವನೆಂದು 
ಹೇಳಬೇಕಾಗುವದು. ಉಚ್ಚಂಗಿದುರ್ಗದ ಕೋಟೆಯನ್ನು ಚಿತ್ರದುರ್ಗದ ಮದಕರಿನಾಯಕನು 
ಗೆದ್ದು ಉತ್ಸವಮೂರ್ತಿಯನ್ನು ತೆಗೆದುಕೊಂಡು ಹೋದನೆಂದು ಜನರು ಆಡಿಕೊಳ್ಳುವರು. 
ಕವಿಚರಿತ್ರಕಾರರು ಮಹಲಿಂಗರಂಗನಿಗೆ ಹಾಕಿರುವ ಕಾಲದ ಹಿಂದೆಯೇ ಆ ಮದಕರಿ 
ನಾಯಕನ ಹಾವಳಿಯೂ ಇದ್ದಂತೆ ಕಾಣುತ್ತದೆ. ಆದ್ದರಿಂದ ಸ್ಪಲ್ಪ ಹೆಚ್ಚು ಕಡಿಮೆ 
ಮಹಲಿಂಗರಂಗನು ಆ ಕಾಲದವನಾಗಬಹುದು. ಈ ಕಾರಣದಿಂದ ಶ್ರೀಶಂಕರಾನಂದರು 
ಮಹಲಿಂಗರಂಗನಿಗೆ ಸಾಕ್ಲಾಚ್ಚಿಷ್ಯರಾಗಿರದೆ ಪ್ರಶಿಷ್ಯರಾಗಿದ್ದು ತಮ್ಮ ಪರಮಗುರುವಿನ 


ಮು 


ಢ 


ಮೇಲಿನ ಮೆಚ್ಚುಗೆಯ ವಿಶೇಷದಿ೦ದ ಅವನ ಹೆಸರನ್ನು ತಮ್ಮ ಮುದಿಕೆಯಾಗಿಟ್ಟುಕೊಂಡಂತೆ 
ತೋರುತ್ತದೆ. ಅಥವಾ ಈ ಅನುಭವಾಮೃತಕಾರನು ಸಹಜಾನಂದರ ಶಿಷ್ಯನಾಗಿರುವಾಗ 
ಶ್ರೀ ಶಂಕರಾನಂದರು ತನ್ನ ಗುರುವಾದ ಮಹಲಿಂಗರಂಗನನ್ನು ದತ್ತಾತ್ರೇಯಕರಕಮಲ 
ಸಂಜಾತನೆಂದಿರುವದರಲ್ಲಿ ದತ್ತಾತ್ರೇಯಶಬ್ದವು ದೇವತಾವಾಚಕವೆಂದಿಟ್ಟುಕೊಂಡರೆ 
ಶೈವಸಂಪ್ರದಾಯದಲ್ಲಿ ಅದು ಬಂದು ತೂರಿಕೊಳ್ಳುವದಕ್ಕೆ ಅವಕಾಶವಿಲ್ಲ; ದತ್ತಾತ್ರೇಯ 
ನೆಂಬೊಂದು ವ್ಯಕ್ತಿಯಾಗಿದ್ದರಂತು ಅವನು ಬೇರೆ ಅಪ್ರಸಿದ್ಧ ಮಹಲಿಂಗರಂಗನಾಗಿರಬೇಕು. 


ನಾನು ಈ ಕವಿಯ ಕಾಲದ ವಿಚಾರವನ್ನು ಮಾಡುತ್ತಿರುವಾಗ ಮಹಲಿಂಗರಂಗನು 
ರಂಗಾವಧೂತನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದವೆ೦ಂದೂ ಅವನು ಚಿತ್ರದುರ್ಗದ 
ಪ್ರಾಂತದಲ್ಲಿದ್ದು ದಾವಣಗೆರೆಯಲ್ಲಿ ಸಮಾಧಿಸ್ಥನಾದನೆಂದೂ ಹೇಳಿ ಒಬ್ಬರು ಅವನ 
ಪ್ರತಿಬಿ೦ಬವೆ೦ದು ಕೈಯ್ಯಲ್ಲಿ ಬರೆದ ಒಂದು ಚಿತ್ರವನ್ನು ನನಗೆ ತೋರಿಸಿದರು. ಆ 
ಮೇಲೆ ನಾನು ನನ್ನ ವಿಚಾರವನ್ನು ಮುಂದೆ ನಡೆಸಿದ್ದರಲ್ಲಿ "ಕ್ಷತ್ರಿಯ' ಮನೆತನದ ಆ 
ರಂಗಾವಧೂತನು ಸುಮಾರು ೪೦ ವರ್ಷಗಳ ಹಿಂದೆ ೪೦-೫೦ನೆ ವಯಸಿನಲ್ಲಿ 
ಸಮಾಧಿಸ್ಥನಾಗಿರುವದರಿ೦ದ ಅವನು ಅನುಭವಾಮೃತಕಾರನಲ್ಲವೆ೦ದು ಗೊತ್ತಾಯಿತು. 
ಅವನೂ ಸುಮಾರು ಮಹಲಿಂಗರಗನ ಪ್ರಶಿಷ್ಠನಾಗಿರಬಹುದೆ೦ದು ತೋರುತ್ತದೆ, ಆಕಳಿಕೆ 
ಮೊದಲಾದ ಸಂದರ್ಭಗಳಲ್ಲಿ ಅವನು ಯಾವಾಗಲೂ “ಮಹಲಿಂಗರಂಗ ಮಹಲಿಂಗರಂಗ" 
ಎನ್ನುತ್ತಿದ್ದನ೦ತೆ. ಹೀಗೆ ಅವನು ತನ್ನ ಗುರುವಿನ ನಾಮಸ್ಮರಣೆಯನ್ನು ಆಡುವದನ್ನು 
ನೋಡಿ ಕೆಲವರು ಅವನನ್ನೆ ಮಹಲಿಂಗರಂಗನೆಂದು ಭ್ರಮಿಸಿರುವಂತೆ ತೋರುತ್ತದೆ. 
ಮಹಲಿಂಗರಂಗನಿಗೇ ರಂಗಾವಧೂತನೆಂಬ ಇನ್ನೊಂದು ಹೆಸರುಂಟೆ೦ಬ ಕವಿಚರಿತ್ರಕಾರರ 
ಬರೆಹಕ್ಕೂ ಈ ಪ್ರತೀತಿಯೇ ಆಧಾರವಾಗಿರಬಹುದೆಂದು ತೋರುತ್ತದೆ. 

ಕವಿಯ ಸ್ಥಳ: 

ಈ ಗ್ರಂಥಕರ್ತನ ವಾಸಸ್ಥಾನದ ವಿಚಾರವನ್ನು ತೆಗೆದುಕೊಂಡರೆ ಈ ಗ್ರಂಥದ ೪ 
ಅ., ೩೫ ಪ.ದಲ್ಲಿ ಮಾಯೆಗೆ "ಉಚ್ಚಂಗಿಕೋಟೆಯವೋಲು' ಎಂದು ಹೋಲಿಕೆಯನ್ನು 
ಕೊಟ್ಟಿರುತ್ತಾನೆ. ಉಚ್ಚಂಗಿದುರ್ಗವೆಂಬ ಸ್ಥಲವು ಹರಪನಹಳ್ಳಿ ತಾಲ್ಲೂಕಿನಲ್ಲಿದೆ. ಇದರ 
ವಿಚಾರವನ್ನು ನಾನು ಆ ಪದ್ಯದ ಟೀಕಿನಲ್ಲಿ ಹೇಳಿದ್ದೇನೆ. ಈ ಕವಿಯು ಈ ಸ್ಥಲದ 
ಸುತ್ತಮುತ್ತಣವನಾದ್ದರಿಂದ ಈ ಕೋಟೆಯನ್ನು ದಾಹರಿಸಿದ್ದಾನೆಂದು ಧಾರಾಳವಾಗಿ 
ಹೇಳಬಹುದು. ಇವನು ಆ ಪ್ರಾಂತದವನೇ ಇರಬೇಕೆನ್ನುವದಕ್ಕೆ ಇನ್ನೂ ಕೆಲವು ಆಧಾರಗಳಿವೆ. 
ಈ ಕವಿಯು ೫ ಅ, ೧೬ ಪ ಮತ್ತು ೫ ಅ. ೩೮ ಪ. ಇವೆರಡರಲ್ಲಿ “ರಂಕ' ಎಂಬ 
ಮಾತನ್ನುಪಯೋಗಿಸಿದ್ದಾನೆ. ಇದು ಇದುವರೆಗಿನ ಗ್ರಂಥದಲ್ಲಿ ಈ ಸ್ಥಲದಲ್ಲಿ ಅರ್ಥವಿಲ್ಲದೆ 
ಇದ್ದ “ಲಂಕ' “ಲೆಂಕ' ಎಂಬುದನ್ನು ತಿದ್ದಿದ ರೂಪ. ಈ ಗ್ರಂಥದ ಸಂಸ್ಕೃತ 

೨೮ 


ಣಿ 


ಭಾಷಾ೦ತರಕಾರನೂ ಈ ರಂಕಶಬ್ದವನ್ನುಪಯೋಗಿಸಿದ್ದಾನೆ. ರಂಕಶಬ್ದವು ಸಂಸ್ಕೃತವಾದರೂ 
ಅದರ ಬಳಕೆ ಮಹಾರಾಷ್ಟ್ರದಲ್ಲಿ ಹೆಚ್ಚು. ಇದರ ಜೊತೆಗೆ ಇವನು ೭ ಅ., ೫ ಪ. ದಲ್ಲಿ 
"ಸಂಭಾಳಿಸುತ' ಎ೦ಬ ಮಾತನ್ನುಪಯೋಗಿಸಿದ್ದಾನೆ. ಇದಂತು ಮಹಾರಾಷ್ಟ್ರದ ಶಬ್ದವೆಂದು 
ಎಲ್ಲರೂ ಒಪ್ಪಬೇಕು. ಆದ್ದರಿಂದ ಈ ಕವಿಯು ಮಹಾರಾಷ್ಟದ ಮತ್ತು ಕನ್ನಡದ 
ಸಂಧಿಸ್ಥಾನದವನೆಂದು ಹೇಳಬೇಕಾಗುತ್ತದೆ. ಇವನ ವಾಸಸ್ಥಾನವು ಮಹಾರಾಷ್ಟದ ಕಡೆಗೆ 
ಇನ್ನೂ ಒಳಹೊಕ್ಕಿದ್ದರೆ ಆ ಕಡೆಯ ಪದ್ಧತಿಯಂತೆ ಇವನ ಹೆಸರು ರಂಗೋ 
ಮಹಲಿಂಗನೆಂದು ಪ್ರತೀತಿಗೆ ಬರುತ್ತಿತ್ತು. ಹಾಗಿಲ್ಲದೆ ಇರುವದು ನಮ್ಮ ಊಹೆಗೆ ಬಲವನ್ನು 
ಕೊಡುತ್ತದೆ. ಈ ಸಂಧಿಸ್ಥಾನಕ್ಕೆ ಉಚ್ಚಂಗಿದುರ್ಗದ ಪ್ರಾಂತ್ಯವು ಹೊಂದುತ್ತದೆ. ಸಹವಾಸಿ 
ನಿರಂಜನಾವಧೂತನೂ ಈ ಸುತ್ತಮುತ್ತಲೇ ಶ್ರೀಶೈಲದ ದಕ್ಷಿಣದಲ್ಲಿರುವ ಹರನಗರದ 
ಮಾರುತಿಯ ಉಪಾಸಕನಾದ್ದರಿಂದ ಈ ಕಡೆಯು ಸಹವಾಸಿಗಳ ಬೀಡೆಂದು ತೋರುತ್ತದೆ. 


ಕವಿಯ ಜೀವನ ವಿಚಾರ: 


ಈ ಗ್ರಂಥಕರ್ತನು ತಾನು ಅದ್ವೈತಿಯೆಂಬುದನ್ನು ಈ ಗ್ರಂಥದಿಂದಲೇ 
ತೋರಿಸಿಕೊಂಡಿದ್ದಾನೆ. ಇವನು ಶ್ರೀಶೈಲದ ಶ್ರೀ ಮಲ್ಲಿಕಾರ್ಜುನದೇವರ ಭಕ್ತಿಕೋಟಿಯ 
ವನೆಂದು ಈ ಗ್ರಂಥದ ಇಷ್ಟದೇವತಾಪ್ರಾರ್ಥನೆ ಮೊದಲಾದವುಗಳಿಂದ ತಿಳಿಯುತ್ತದೆ. 
ಈ ಗ್ರಂಥದಲ್ಲಿ ನಾದೋತ್ಪತ್ತಿ (೪ ಅ., ೧೦ ಪ.) ಮೊದಲಾದ ಶೈವಸಂಪ್ರದಾಯದ 
ವಿಚಾರಗಳಿರುವದರಿಂದಲೂ "ಮತಗಳೊಳು ಶೈವ' (೧೦ ಅ. ೧೧೯ ಪ) ಎಂದು 
ತಾನೇ ಹೇಳಿರುವದರಿ೦ದಲೂ ಅಲ್ಲಲ್ಲಿ (೪ ಅ. ೧ ಪು ೫ಅ.೧ಪ.೭ಅ.೧ 
ಪ.) ಶಿವಮಹಿಮ್ಮಸ್ತೋತ್ರದ ಭಾವಗಳನ್ನು ತಂದಿರುವದರಿಂದಲೂ ಇವನು 
ಶಿವೋಪಾಸಕನೆಂದು ವ್ಯಕ್ತವಾಗುತ್ತದೆ. ಈ ಗ್ರಂಥದ ೧೦ ಅ, ೨೭ ಪ.ಗಳನ್ನು ನೋಡಿದರೆ 
ಇವನು ಗೃಹಸ್ಥಾಶ್ರಮಿಯಾಗಿದ್ದನೆಂದು ತಿಳಿಯಬರುತ್ತದೆ. ೧೦ ಅ. ೯೩೯೯ ಈ 
ಪದ್ಯಗಳಲ್ಲಿ ಸಂನ್ಯಾಸವನ್ನು ಜರಿದಿರುವದೂ ಈ ಅಭಿಪ್ರಾಯಕ್ಕೆ ಉತ್ತೇಜಕವಾಗುತ್ತದೆ. 
ಆದರೆ ಇವನ ಶಿಷ್ಯರೆಂದು ಬರೆದುಕೊಳ್ಳುವ ಶ್ರೀ ಶಂಕರಾನಂದಯೋಗೀಶ್ವರರು ತಮ್ಮ 
ಗ್ರಂಥಗಳಲ್ಲಿ "ಶೀ ಸದಾನಂದ ಗುರುಮಹಲಿಂಗರಂಗ ಯತಿವರೇಣ್ಯ ಚರಣಕಮಲ 
ಭೃಂಗಾಯಮಾಣ” ಎಂದು ಹೇಳಿರುವ ಗುರು ಇವನೇ ಆದರೆ ಇವನು ಕೊನೆಗಾಲಕ್ಕೆ 
ಸಂನ್ಯಾಸಿಯಾಗಿ ಸದಾನಂದನೆಂಬ ಹೆಸರನ್ನು ಮಹಲಿಂಗರಂಗನು ಎಲ್ಲಿಯೂ 
ಕಾಣಿಸಿರುವದಿಲ್ಲವಾದ್ದರಿಂದ ಈ ಗ್ರಂಥವು ಅವನ ಪೂರ್ವಾಶ್ರಮದಲ್ಲಿ ಬರೆದದ್ದಾಗಿರ 
ಬೇಕೆಂದೂ ತಿಳಿಯಬೇಕಾಗುತ್ತದೆ. 


2೯: 


ಕವಿಯ ಕನ್ನಡಭಾಷಾಭಿಮಾನ: 


ಈ ಗ್ರಂಥಕರ್ತನ ಕರ್ಣಾಟಕಭಾಷಾಭಿಮಾನಕ್ಕಂತು ಬೇರೆ ಹೇಳಬೇಕಾದದ್ದೇ ಇಲ್ಲ. 
೧೮.೪ ಪ. ೫ ಪ. ಗಳೇ ಅದನ್ನು ವ್ಯಕ್ರಮಾಡುತ್ತವೆ. ಆದರೂ ಈ ಗ್ರಂಥದ 
ಭಾಷೆಯು ಅಷ್ಟೇನೂ ಬಿಗಿಯಾಗಿಲ್ಲ. ಪ್ರಯೋಗಗಳು ಎಷ್ಟೋ ಕಡೆ ವ್ಯಾಕರಣಕ್ಕೆ 
ದೂರವಾಗುತ್ತವೆ. ಈ ಗ್ರಂಥದಲ್ಲಿ "ನಿರಾಳ' ಎಂಬ ಮಾತು ಬಹುಕಡೆ ಬಂದಿದೆ. ಅದು 
ಸಂಸ್ಕೃತವಾಗಿ ಕಾಣಲಿಲ್ಲ. ಆದರೂ ಸಂಸ್ಕೃತಶಬ್ದಭಾಷಾಂತರಕಾರರೂ ಈ 
ಶಬ್ದವನ್ನುಪಯೋಗಿಸಿದ್ದಾರೆ. ಯಾವ ಯೋಚನೆಯೂ ಇಲ್ಲದಿರುವಿಕೆಯೆಂಬರ್ಥದಲ್ಲಿ 
ಕನ್ನಡದಲ್ಲಿ ಅದು ಬಳಕೆಯಲ್ಲಿದೆ. ಆ ಮಾತನ್ನು ಇವನು ಬ್ರಹ್ಮಕ್ಕೆ ಅನ್ವಯಿಸಿ ಎಷ್ಟೋ 
ಕಡೆ ಸಂಸ್ಕೃತಶಬ್ದಗಳ ಸ೦ಧಿಯಲ್ಲಿಯೂ ಸೇರಿಸಿದ್ದಾನೆ. ಒಟ್ಟಿನ ಮೇಲೆ ಈ ಗ್ರಂಥವನ್ನು 
ಭಾಷೆಗಾಗಿ ಅಷ್ಟೇ ಹಿಡಿಯದಿದ್ದರೂ ವಿಷಯವನ್ನು ನೋಡಿದರೆ ಎಷ್ಟು ಮಾತ್ರವೂ 
ಬಿಡುವಹಾಗಿಲ್ಲ. 

ಉಪಕಾರ ಸ್ಮರಣೆ: 

ಇಷ್ಟು ನನ್ನ ಮುನ್ನುಡಿಯು ಸಾಕು. ನನಗೆ ಈ ಗ್ರಂಥದ ಸಂಸ್ಕೃತದ ಭಾಷಾಂತರದ 
ಸುದ್ದಿಯನ್ನು ಕೊಟ್ಟಿದ್ದಲ್ಲದೆ ಮೈಸೂರು ಅರಮನೆಯ ಶಿಲಾಯಂತ್ರದ ಪ್ರತಿಯನ್ನು 
ಕಂಡುಹಿಡಿದು ಅದರಲ್ಲಿ ನಾನು ಕೇಳಿದ ಸಂದಿಗ್ಗಸ್ಥಾನಗಳನ್ನೆಲ್ಲ ಬರೆದು ಕಳುಹಿಸಿದ 
ಚಾಮರಾಜನಗರದ ರೇಂಜ್‌ ಅಸಿಸ್ಟೆಂಟ್‌ ಇನ್‌ಸ್ಲೆಕ್ಟರ್‌ ಶ್ರೀ ಎ.ಎನ್‌. ಸಂಜೀವಯ್ಯನವರಿಗೂ 
ಇದರ ಸಂಸ್ಕೃತಭಾಷಾ೦ತರವನ್ನು ಆದರದಿಂದ ರಕ್ಷಣೆಮಾಡಿಕೊಂಡಿದ್ದು ಅದನ್ನು ನನಗೆ 
ಈ ಸಮಯದಲ್ಲಿ ಓದುವದಕ್ಕೆ ಕೊಟ್ಟ ಶ್ರೀ ಟಿ. ವೆಂಕಟಕೃಷ್ಣಯ್ಯನವರಿಗೂ ಈ ಗ್ರಂಥದಲ್ಲಿ 
ಬ೦ದ ಕಥೆಗಳ ವೃತ್ತಾಂತ ಮೊದಲಾದವುಗಳನ್ನು ವಿವರವಾಗಿ ಹೇಳಿ ಸಹಾಯಮಾಡಿದ 
ವೇ।॥ಶಾಃಸಂ॥ ಗಣಪತಿಶಾಸ್ತಿಗಳಿಗೂ ನನಗೆ ಈ ಸಂದರ್ಭಕ್ಕೆ ಉಪಯುಕವಾದ ಬೇರೆಬೇರೆ 
ಪ್ರತಿಗಳನ್ನು ಕೊಟ್ಟ ಸರ್ವರಿಗೂ ನಾನು ಖುಣಿಯಾಗಿರುವೆನು. ಶ್ರೀ ಬ್ರಹ್ಮಪ್ಪನವರು ಈ 
ಗ್ರಂಥವನ್ನು ಪರಿಶೋಧಿಸಬೇಕೆಂದುದ್ದೇಶಮಾಡಿದಾಗ ಮಧ್ಯಸ್ಥಗಾರರಾಗಿ ಆ ಕೆಲಸವನ್ನು 
ತಂದು ನನಗೆ ಗ೦ಟುಹಾಕಿ ನನ್ನ ಬ್ರಹ್ಮಾನುಸಂಧಾನಕ್ಕೆ ನೆರವಾದದ್ದಕ್ಕಾಗಿ ನನ್ನ ಮಿತ್ರರಾದ 
ಮ॥ರಾ। ದಾವಣಗೆರೆಯ ಮುಂಡರಗಿ ರಾಘವೇಂದ್ರರಾಯರನ್ನು ನಾನು ಇಲ್ಲಿ 
ವಂದಿಸದಿರಲಾರೆನು. 

ಇನ್ನು ಒ೦ದು ಮಾತನ್ನು ವಾಚಕರ ಮುಂದೆ ಇಡಬೇಕಾಗಿದೆ. ಅದೇನೆಂದರೆ: ಈ 
ಗ್ರಂಥದ ಕರ್ತೃತ್ವವು ನನಗೆ ಕೇವಲ ಸ್ಥೂಲದೃಷ್ಟಿಯಿಂದ ಮಾತ್ರ ಸಲ್ಲುವದೆ ಹೊರತು 
ವಿಚಾರದೃಷ್ಟಿಯಿ೦ದ ಇದರ ಯಶಸಿಗೆಲ್ಲ ನನ್ನ ಮಿತ್ರರಾದ ಶ್ರೀ ವೈ. ಸುಬ್ಬರಾಯರೇ 
ಭಾಗಿಗಳಾಗಿರುವರು. ಏಕೆಂದರೆ: ಈ ಗ್ರಂಥರಚನೆಯ ರೂಪರೇಖೆಯು ಅವರಿಂದಲೇ 

೩೦ 


ಥ 


ಪ್ರಾರಂಭವಾಗಿದ್ದು ಅವರಿಗೆ ಸಾಕಾದಷ್ಟು ಅವಕಾಶವು ದೊರೆಯದ್ದರಿಂದ ನನ್ನ ಕೈಗೆ 
ಬಂದಮೇಲೆಯೂ ಇದು ಕೊನೆಯವರೆಗೂ ಎಲ್ಲ ವಿಚಾರಗಳಲ್ಲಿಯೂ ಅವರ ನೆರವನ್ನು 
ಪಡೆದೇ ಮುಗಿದಿರುವದು. ಹೀಗಿರುವಾಗ ಅಧ್ಯಾ ತ್ಮಗ್ರಂಥಗಳ ಪ ಪ್ರಕಾಶಕ್ಕೇ ದೀಕ್ಷೆಯನ್ನು 
ವಹಿಸಿರುವ ಮತ್ತು ನನ್ನೊಡನೆ ಏಕದೇಹನ್ಯಾಯದಿಂದ ಸ ಸಿಹಾಯಮಾಡಿರುವ "ಅವರಿಗೆ 
ಕತ್ತ, se ರೂಪವಾದ ಉಪಚಾರವನ್ನು ಹೇಳುವದು ಅತ್ಯ ಲವಾಗುವದೆಂದು 
ವಿಷಯದಲ್ಲಿ ಸುಮ್ಮನಾಗಿರುವೆನು. ನನ್ನ ಮನುಷ್ಯತ್ತದ ದೋಷದಿಂದ ಈ ಗಂಥದ 
ಹಂಷ್ಕರಣದಲ್ಲಿ ಮತ್ತು ಟೀಕಿನಲ್ಲಿ ಏನಾದರೂ ಪ್ರಮಾದಗಳಾಗಿರಬಹುದು. 
ಅಂಥದ್ದೇನಾದರೂ ಕುಂದುಕೊರತೆಗಳು ಕಂಡುಬಂದರೆ ಅಭಿಜ್ಞರು ದಯವಿಟ್ಟು 
ಅವುಗಳನ್ನು ನನ್ನ ಲಕ್ಷ್ಯಕ್ಕೆ ತರಬೇಕು. ಕ್ರಿ. ೧೯೨೫ರ ಮೊದಲನೆ ಮುದ್ರಣವನ್ನು ಈಗ 
ಮತ್ತೆ ಪರಿಶೀಲಿಸಿ ಎಷ್ಟೋ ಕಡೆ ಅಗತ್ಯವಾದ ಕೆಲಕೆಲವು ತಿದ್ದುಪಾಡುಗಳನ್ನು ಮಾಡಿದ್ದೇನೆ. 
ಇದರಂತೆ ಇನ್ನೂ ಉಳಿದಿರುವ ಕುಂದುಕೊರತೆಗಳನ್ನು. ಅದನ್ನು ತೋರಿಸಿದವರ 
ಉಪಕಾರಸ್ಫರಣೆಯೊಂದಿಗೆ ಮುಂದೆ ಸರಿಮಾಡಿಕೊಳ್ಳುತ್ತೇನೆ. 

ಈ ಟಿಪ್ಪಣಿಯೆಂಬ ಸುವರ್ಣದ ಬಣ್ಣದ ಹೆಚ್ಚುಗಾರಿಕೆಯನ್ನು ಕಣ್ಣಿಗೆ ಕಟ್ಟಿದಂತೆ ಎತ್ತಿ 
ಹಿಡಿಯುವದಕ್ಕೆ ಇದು ಮೊದಲನೆ ಸಲ ಹೊರಕ್ಕೆ ತಲೆ ಇಡುತ್ತಲೆ pd ಪತಿಕಾಕರ್ತರು 
ಹೊರಪಡಿಸಿರುವ ಶ್ಲಾಘನೆಗಳೂ ಇವೆಲ್ಲವುಗಳ ತಲೆಮಣಿಯಾಗಿ ಮೈಸೂರು 
ಸರಕಾರದವರು ದೇವರಾಜ ಬಹದ್ದೂರವರ ಧರ್ಮನಿಧಿಯಿಂದ ಇದಕ್ಕೆ ಬಹುಮಾನವನ್ನು 
ವಟ ಎಟ ತಕಳ ಎದ್ದು ಕಾಣುವ ಒರೆಗಲ್ಲುಗಳಾಗಿವೆ. ಶ್ರೀಯುತ ತವನಪ್ಪನವರ. 

ಪ್ರನವರೆಂಬ ಸುಪ್ರಸಿದ್ಧ ಸದ್ದಹಸ್ಥರು ಪ ಪ್ರಸಿದ್ಧಮಾಡಿದ ಇದರ ಮೊದಲನೆ 
ಹ ವಾಚಕರು “ಆದರದಿಂದ ಬರಮಾಡಿಕೊಂಡದ್ದನ್ನು ನೋಡಿ ನನ್ನ 
ಅನೇಕಗಂಥಗಳ ಪ್ರಕಾಶಕರೂ ನನ್ನ ಎಲ್ಲ ಪುಸ್ತಕಗಳ ಮಾರಾಟದ ಕರ್ತರೂ 
ಎಸ್‌.ಎಸ್‌.ಎನ್‌. ಬುಕ್‌ಡಿಪೊ ಯಯಾ ಹಿ ಆದ ಚೆ! ಎಂ. ರಾಮರಾಯರು 
ಕನ್ನಡಿಗರ ಸೇವೆಗಾಗಿ ಹೊರಕ್ಕೆ ತಂದಿರುವ ಈ ಎರಡನೆ ಮುದಣವು ಇನ್ನೂ ಚೆನ್ನಾಗಿ 
ಬೆಳಕಿಗೆ ಬರಲೆಂದು ಹಾರಯಿಸುತ್ತೇನೆ. 


ಬೆಂಗಳೂರು 
ದೀಪಾವಲಿ, ಧಾತು ಸಂವತ್ತರ ಹೊಸಕೆರೆ ಚಿದಂಬರಯ್ಯ 


1936 
ಟಿಪ್ಪಣಿ: 


ಈ ಮುನ್ನುಡಿಗೆ ಕೊಟ್ಟಿರುವ ಉಪಶೀರ್ಷಿಕೆಗಳು ಸಂಪಾದಕನದು ಲೇಖಕರದ್ದಲ್ಲ. ಹೊಚಿ ಅವರು 
ಪುಟಸಂಖ್ಯೆಗಳನ್ನು ಪಠ್ಯಬಿಟ್ಟು ಬೇರೆ ವಿಷಯಗಳಿಗೆ ಕೊಡುವಾಗ ರೋಮನ್‌ ಅಂಕಿಗಳನ್ನು ಬಳಸದೆ 
ಕನ್ನಡದ ಅಕ್ಷರಗಳನ್ನು (ಸ್ಪರ-ವ್ಯಂಜನ) ಬಳಸಿರುವುದು ಗಮನಿಸಬೇಕು. ಅನೇಕ ವಿನೂತನ ಅಂಶಗಳು 
ಇಲ್ಲಿವೆ ಆ ಪೈಕಿ ಇದೊಂದು. 


ಅನುವಾದಕ 


೩೧ 


ದ 


ಸಂಪಾದಕ ಮತ್ತು ಗದ್ಯಾನುವಾದಕನ ಮಾತು 
ಕನ್ನಡದಲ್ಲಿ ಅನುಭವಾಮೃತದ ಜನಪ್ರಿಯತೆ: 


ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅದ್ವೃತ ತತ್ತ್ವವನ್ನು ನಿರೂಪಿಸಿರುವ ಕಾವ್ಯ ಗ್ರಂಥಗಳಲ್ಲಿ 
ಮಹಲಿಂಗರಂಗನ ಅನುಭವಾಮೃತ ಕಾವ್ಯಕ್ಕೆ ಸರಿಸಾಟಿಯಾದ ಕಾವ್ಯ ಇನ್ನೊಂದಿಲ್ಲ. 
ಇದರ ಜನಪ್ರಿಯತೆ ಎಷ್ಟಿದೆ ಎಂದರೆ, ಸರ್ವಜ್ಞವಚನ, ಸೋಮೇಶ್ವರ ಶತಕ, ಕನಕದಾಸರ 
ಹರಿಭಕ್ತಿಸಾರ, ಪುರಂದರರ ಕೀರ್ತನೆ, ಕುಮಾರವ್ಯಾಸಭಾರತ, ಜೈಮಿನಿಭಾರತ, ತೊರವೆ 
ರಾಮಾಯಣದ ಕಾವ್ಯಗಳ ಹಾಗೆ ಜನರಬಾಯಲ್ಲಿ ನಲಿದಾಡುತ್ತಿರುವ ಕಾವ್ಯಗಳಲ್ಲಿ 
ಇದೂ ಒಂದಾಗಿದೆ. ೧೯ನೇ ಮತ್ತು ೨೦ನೇ ಶತಮಾನದ ಪಠ್ಯಗಂಥಗಳಲ್ಲಿ ತಪ್ಪದೆ 
ಅನುಭವಾಮೃತದ ಪದ್ಯಗಳು ಇರುತ್ತಿದ್ದವು. ವಿದ್ಯಾರ್ಥಿಗಳಿಗೆ ಕಂಠಪಾಠವಾಗಿರುತ್ತಿತ್ತು. 
ನಾಡಿನ ನಾನಾಭಾಗಗಳಲ್ಲಿ ಇದರ ಹತ್ತಾರು ಹಸ್ತಪ್ರತಿಗಳು ದೊರೆಯುತ್ತವೆ. ಕನ್ನಡದ 
ಮೊದಲ ಪಠ್ಯವೆನ್ನಿಸಿದ ಪ್ರಾಕ್ಕಾವ್ಯಮಾಲಿಕೆಯಲ್ಲಿ ಅನುಭವಾಮೃತದ ಹತ್ತಾರು ಪದ್ಯಗಳು 
ಪ್ರಕಟವಾಗಿವೆ. ಪದ್ಮಸಾರ ಹತ್ತಾರುವರ್ಷ ಪಠ್ಯವಾದ ಗ್ರಂಥವಾಗಿದ್ದು ಅದರಲ್ಲಿ (೧೯ನೇ 
ಶತಮಾನದ ಅಂತ್ಯದಲ್ಲಿ ಹಾಗೂ ೨೦ನೇ ಶತಮಾನದ ಪ್ರಾರಂಭದಲ್ಲಿ) ಅನುಭವಾಮೃತದ 
ಪದ್ಯಗಳಿದ್ದವು. ಈಚಿನ ಪಠ್ಯಗಳಲ್ಲಿ ಎಷ್ಟೋ ಶ್ರೇಷ್ಠಕವಿಗಳ ಪದ್ಯಗಳು ಬಿಟ್ಟುಹೋದಹಾಗೆ 
ಅನುಭವಾಮೃತದ ಪದ್ಯಗಳು ಬಿಟ್ಟುಹೋಗಿವೆ. 

ಆದರೆ ಇಂದೂ ಜನರನಾಲಿಗೆಯಮೇಲೆ ಸುಳಿದಾಡುತ್ತಿರುವ "ಸುಲಿದ 
ಬಾಳೆಯಣ್ಣಿನಂದದಿ' ಪದ್ಯ ಅದರ ಜನಪ್ರಿಯತೆ ಉಳಿದಿರುವುದಕ್ಕೆ ಸಾಕ್ಷಿಯಾಗಿದೆ. 
ಅನುಭವಾಮೃತವು ಕನ್ನಡದಲ್ಲಿ ಮೊದಲು ಅಚ್ಚಾದುದು ಮೈಸೂರು ಅರಮನೆಯ 
ಕಲ್ಲಚ್ಚಿನ ಮುದ್ರಣಾಲಯದಲ್ಲಿ ೧೮೪೦ರಲ್ಲಿ. ಅಲ್ಲಿಂದೀಚೆಗೆ ೧೯ ಮತ್ತು ೨೦ನೇ 
ಶತಮಾನದಲ್ಲಿ ಅನೇಕ ಮುದ್ರಣಗಳನ್ನು ಕಂಡಿದೆ. ೨೦ನೇ ಶತಮಾನದಲ್ಲಿ ಕುಮಾಂಡೂರು 
ರಾಮಸ್ವಾಮಯ್ಯಂಗಾರ್‌ ರವರು, ತಿರುಮಲೆ ಶ್ರೀನಿವಾಸಾಚಾರ್ಯ ಮಿರ್ಲೆ ನಂಜುಂಡಯ್ಯನವರ 
ಮೂಲ-ತಾತ್ತರ್ಯಸಹಿತ ಆವೃತ್ತಿಗಳು ಜನಪ್ರಿಯವಾಗಿದ್ದು, ಮರು ಮುದ್ರಣಗಳನ್ನು 
ಕಂಡಿವೆ. ೨೧ನೇ ಶತಮಾನದಲ್ಲಿ ೨೦೦೪ರಲ್ಲಿ ಬಿದಿರಹಳ್ಳಿ ನರಸಿಂಹಮೂರ್ತಿ ಅವರು 
ಮೂಲವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ೨೦೧೧ರಲ್ಲಿ ಬಿ.ಎಸ್‌. ಸಣ್ಣಯ್ಯನವರು 
ಸಂವಹನಪ್ರಕಾಶನದಿ೦ದ ಅನುಭವಾಮೃತವನ್ನು ಮೂಲ ಮತ್ತು ತಾತ್ಪರ್ಯಸಹಿತ ಪ್ರಕಟಿಸಿದ್ದಾರೆ. 
ಇವರಿಬ್ಬರೂ ಹೊಸಕೆರೆ ಚಿದಂಬರಯ್ಯನವರ ಪಠ್ಯವನ್ನೇ ಯಥಾವತ್ತಾಗಿ ಕೊಟ್ಟಿದ್ದಾರೆ. 
ಅರಾಸೇ ಅವರು ಅನುವಾದದೊಡನೆ ಕೆಲವು ಪಾಠಾಂತರಗಳಸಹಿತ ೧೯೯೯ರಲ್ಲಿ 
ಅನುಭವಾಮೃತವನ್ನು ಹೊರತಂದಿದ್ದಾರೆ. ಹಲವಾರು ವಿಮರ್ಶಾ ಗ್ರಂಥಗಳೂ, 


೩೨ 


ಧ 


ಲೇಖನಗಳೂ ಈ ಗ್ರಂಥವನ್ನು ಕುರಿತು ಪ್ರಕಟವಾಗಿವೆ. (ವಿವರಗಳಿಗೆ ಅನುಬ೦ಧ-೪, 
ಕನ್ನಡದಲ್ಲಿ ಅನುಭವಾಮೃತ ಸಾಹಿತ್ಯ ನೋಡಿ). 

ಈ ಎಲ್ಲ ಅನುಭವಾಮೃತ ಕಾವ್ಯ ಪ್ರಕಟಣೆಗಳಲ್ಲಿ ವಿದ್ಧತೂರ್ಣವಾಗಿ, ಗಂಥಸಂಪಾದನಾ 
ಶಾಸ್ತರೀತ್ಯ ಶುದ್ದಪಾಠದಿಂದ ಸರ್ವಾರ್ಥಸಂದರ್ಶಿನಿ ಎಂಬ ಟೀಕೆಯೊಡನೆ ವಿಸ್ತಾರವಾದ 
ಪೀಠಿಕೆಯೊಡನೆ ಪ್ರಕಟವಾಗಿರುವ ಹೊಸಕೆರೆ ಚಿದಂಬರಯ್ಯನವರ ಅನುಭವಾಮೃತ 
ಪ್ರಕಟಣೆ ಹಲವು ದೃಷ್ಟಿಗಳಿಂದ ಶ್ರೇಷ್ಠ ಪ್ರಕಟಣೆಯಾಗಿದೆ. ಹೊಸಕೆರೆ ಚೆದಂಬರಯ್ಯನವರ 
ಅದ್ವೈತಪಾಂಡಿತ್ಯಕ್ಕೆ, ಶಾಸ್ತ್ರಗ್ರಂಥದ ಪ್ರಕಟನಾರೀತಿಗೆ ಶ್ರೇಷ್ಠ ಮಾದರಿಯಾಗಿದೆ. 

ಚೆದಂಬರಯ್ಯನವರ ಈ ಗ್ರಂಥವನ್ನು ೧೯೨೫ರಲ್ಲಿ ದಾವಣಗೆರೆಯ ಬ್ರಹ್ಮಪ್ಪ 
ತವನಪ್ಪನವರು ಪ್ರಕಟಿಸಿದರು. ಎರಡನೇ ಮುದ್ರಣವನ್ನು ಬೆಂಗಳೂರಿನ ಎಸ್‌.ಎಸ್‌.ಎನ್‌. 
ಬುಕ್‌ ಡಿಪೋ ಮಾಲೀಕರಾದ ಎಂ. ರಾಮರಾಯರು ೧೯೩೬ರಲ್ಲಿ ಪ್ರಕಟಿಸಿದರು. 
ಎರಡನೇ ಮುದ್ರಣಕಾಲದಲ್ಲಿ ಚಿದಂಬರಯ್ಯನವರೇ ಇದನ್ನು ಸ್ವತಃಪರಿಷ್ಕರಿಸಿದರು. 
ಈ ಎರಡನೇ ತಿದ್ದಿದ ಮುದ್ರಣವೇ ಯಥಾವತ್ತಾಗಿ ಮೂರನೇಸಲ ೧೯೫೦ರಲ್ಲಿ 
ಪ್ರಕಟವಾಯಿತು. ಚಿದಂಬರಯ್ಯನವರು ೧೯೩೮ರಲ್ಲಿ ನಿಧನರಾಗಿದ್ದರಿಂದ, ಮತ್ತೆ 
ಅಲ್ಲಿಂದೀಚೆಗೆ ೬೦ ವರ್ಷಗಳಿಂದ ಈ ಗ್ರಂಥ ಮರು ಮುದ್ರಣವಾಗದೆ, ವಿದ್ವತ್ಪೂರ್ಣವಾದ 
ಶುದ್ಧ ಪಾಠದ ಪ್ರತಿಯಾಗಿ ಹೊಸಕೆರೆ ಚಿದಂಬರಯ್ಯನವರ ಸಂಪಾದಿಸಿದ ಅನುಭವಾಮೃತ 
ಕಾವ್ಯವನ್ನು ಜನರು ನಿರಂತರವಾಗಿ ಅಪೇಕ್ಷಿಸುತ್ತಲೇ ಇದ್ದರು. ಆದರೆ ಯಾವ ಪ್ರಕಾಶಕರೂ 
ಪ್ರಕಟಿಸಲು ಮನಸ್ಸು ಮಾಡಿರಲಿಲ್ಲ. ಇದೀಗ ಅವರು ಬರೆದ ಟೀಕೆಯೊಡನೆ ಮೂಲಸಹಿತ 
ಹೊಸದಾಗಿ ಗದ್ಯಾನುವಾದಮಾಡಿ ಅನುಬ೦ಧಗಳೊಡನೆ ಈಗ ಪ್ರಕಟವಾಗುತ್ತಿದೆ. 


ಹೊಸಕೆರೆ ಚಿದಂಬರಯ್ಯನವರ ಜೀವನಚರಿತ್ರೆಯೊಂದನ್ನು ಬರೆದುಕೊಡಿ ಎಂದು 
ಉಲುಚುಕಮ್ಮೆ ಬ್ರಾಹ್ಮಣ ಸಂಘದವರು ಕೋರಿದಾಗ ಈ ಗ್ರಂಥದ ಬಗ್ಗೆ ವಿಶೇಷ ಆಸಕ್ತಿ 
ಉಂಟಾಯಿತು. ಚಿದಂಬರಯ್ಯನವರ ಜೀವನ ಮತ್ತು ಅವರ ಕೃತಿಗಳ ಸಂಗ್ರಹದ ಬಗ್ಗೆ 
ಅಧ್ಯಯನಕ್ಕೆ ತೊಡಗಿ, ಒಂದು ಜೀವನ ಚರಿತ್ರೆ ಗ್ರಂಥ ಬರೆದುಕೊಟ್ಟಿದ್ದನ್ನು ಅವರು 
ಪ್ರಕಟಿಸಿದ್ದಾರೆ. ಆಗ ಅವರು ಕನ್ನಡಕ್ಕೆ ಕೊಟ್ಟ ಕೊಡುಗೆಗಳನ್ನು ಕಂಡು ದಿಗ್ಭಾ! ೦ತನಾದೆ. 
ಇಷ್ಟು ಶ್ರೇಷ್ಠ ವಿದ್ವಾಂಸರ ಕೃತಿಗಳು ಜನಕ್ಕೆ ದೊರೆಯುತ್ತಿರಲಿಲ್ಲವಲ್ಲಾ ಎಂದು ಚಿಂತಿಸಿ 
ಮರುಮುದ್ರಣಕ್ಕೆ ಪ್ರಕಾಶಕರನ್ನು ಕೇಳಿಕೊಂಡಾಗ ಆರ್‌.ವಿ.ಐ.ಎಂ. ಕಾಲೇಜಿನ ಕನ್ನಡ 
ಸಿಂಚನ ವೇದಿಕೆಯಿಂದ ಟಿ.ವಿ. ರಾಜು ಅವರು ಭರತಖಂಡದ ಜೀವಜ್ಯೋತಿಗಳು 
ಗ್ರಂಥವನ್ನು ಪ್ರಕಟಿಸಿ ಚಿದಂಬರಯ್ಯನವರ ಮೊಮ್ಮಗ ಶ್ರೀ ಚಿದ೦ಬರನನ್ನು ಸನ್ಮಾನಿಸಿದರು. 
ಪ್ರಸಿದ್ಧ ಐ.ಬಿ.ಎಚ್‌ ಪ್ರಕಾಶನದ ಸ೦ಜಯ ಶ್ರೀ ಅಡಿಗರು ಚಿದಂಬರಯ್ಯನವರ ಅದ್ವಿಶೀಯ 
ಸ್ವತ೦ತ್ರ ಗ್ರಂಥಗಳಲ್ಲಿ ಒಂದಾದ ಆರ್ಯಧರ್ಮ ಪ್ರದೀಪವೆಂಬ ಬೃಹತ್‌ ಗ್ರಂಥವನ್ನು 


೩೩ 


ನ 


ಅಚ್ಚುಕಟ್ಟಾಗಿ ಪ್ರಕಟಿಸಿದರು. ಹೊಸಕೆರೆ ಚಿದಂಬರಯ್ಯ ಸಂಸ್ಕರಣ ಸಮಿತಿ ಟ್ರಸ್ಟ್‌ನವರು 
೨೦೧೨ರಲ್ಲಿ ಚಿದಂಬರಯ್ಯ ನವರು ರಚಿಸಿದ ಕೀರ್ತನೆಗಳ ಸಂಗ್ರಹ ಭಕ್ತಿಗೀತಾವಳಿ 
ಪ್ರಕಟಿಸಿದರು. ಈ ನಡುವೆ ಶ್ರೀಮತಿ ಎನ್‌. ಮೀರಾಬಾಯಿ ಎಂಬುವರು ತಮ್ಮ ತಂದೆ 
ಶ್ರೀ ಆರ್‌. ಜೈಮುನಿರಾವ್‌ ಜಾದವ್‌ ಅವರ ಜೀವನ ಚರಿತ್ರೆಯನ್ನು ಬರೆದು ಪ್ರಕಟಿಸುವಾಗ 
ಅವರ ತಂದ ಪ್ರಕಟಿಸಿದ್ದ ಹೊಸಕೆರೆ ಚಿದಂಬರಯ್ಯನವರ "ಮನಸ್ಸಿಗುಪದೇಶ'ವೆಂಬ 
ಸಾ೦ಗತ್ಯ ಕೃತಿಯನ್ನು (ಸಮರ್ಥ ರಾಮದಾಸರ ಮರಾಠಿಯ ಪ್ರಸಿದ್ಧ ಮನಾಚೆಶ್ಲೋಕಗಳ 
ಪದ್ಯಾನುವಾದ) ಮೂಲದೊಡನೆ ಪ್ರಕಟಿಸಿದರು. (೨೦೧೧) ಅಧ್ಯಾತ್ಮ ಪ್ರಕಾಶ 
ಕಾರ್ಯಾಲಯದವರು ಚಿದಂಬರಯ್ಯನವರ ಗೀತಾರ್ಥಚಂದ್ರಿಕೆ (೨೦೦೫) ಮತ್ತು 
ಭಗವದ್ಗೀತಾರ್ಥ ಸಾರ (೨೦೦೨) ಗ್ರಂಥಗಳನ್ನು ಪುನರ್ಗುದಿಸಿದರು. ಈ ನಡುವೆ 
ಅದ್ವೈತ ವೇದಾ೦ತ ಪ್ರಕಾಶನದ ಮೂಲಕ ಶ್ರೀ ಸಿ. ರಾಮರಾವ್‌ ಅವರು ಚಿದಂಬರಯ್ಯ 
ನವರ "ವೇದಾಂತದ ರೂಪರೇಖೆ, ಬ್ರಹ್ಮಸೂತ್ರಗಳ ಬೆಳಕು, ವೇದಾಂತ ಜೀವಾಳ 
ವಿದ್ಯಾರಣ್ಯರ ಜೀವನ್ಮುಕ್ತಿ ವಿವೇಕ, ಶ್ರೀರಾಮಮಹಿಮೆ ಗ್ರಂಥಗಳನ್ನು ಪುನರ್ಕುದ್ರಿಸಿದ್ದಾರೆ. 

ಈ ದಿಸೆಯಲ್ಲಿ ಮಹಲಿಂಗರಂಗನ ಅನುಭವಾಮೃತ ಗ್ರಂಥವು ಈಗ ಹೊ.ಚಿ. ಅವರ 
ಟೀಕಿನೊಡನೆ ಮೂಲದ ಜತೆಗೆ ಗದ್ಯಾನುವಾದದೊಡನೆ ಪರಿಷ್ಕೃತವಾಗಿ ವಿಶೇಷ 
ಸೇರ್ಪಡೆಗಳಿಂದ ಈಗ ಹೊರಬರುತ್ತಿದೆ. ಇಷ್ಟಾದರೂ ಇನ್ನೂ ಅವರ “ಕೀರ್ತನಕಂಠಾಭರಣ' 
ವಿದ್ಯಾರಣ್ಯ ಕಾವ್ಯ ಮೊದಲಾದ ಶ್ರೇಷ್ಠ ಗಂಥಗಳು ಮರು ಮುದೂವಾಗುವುದು ಅತ್ಯಗತ್ಯವಾಗಿದೆ. 
ಇವೂ ಕ್ರಮೇಣ ಆಗಬಹುದೆಂಬ ಆಶಾಭಾವನೆ ಇದೆ. 

ಪರಿಷ್ಕರಣ ವಿಚಾರ 


ಈ ಗ್ರಂಥದಲ್ಲಿ ಮಾಡಲಾದ ಪರಿಷ್ಠರಣ ಕಾರ್ಯದಲ್ಲಿ ಮುಖ್ಯವಾದ ಸೇರ್ಪಡೆಗಳನ್ನು 
ಮಾರ್ಪಾಟುಗಳನ್ನು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದೆ. 

ಪದ್ಯಗಳ ಅಚ್ಚಿನ ವಿನ್ಯಾಸ: 

೧. ಹೊ.ಚಿ. ಅವರು ಅನುಭವಾಮೃತ ಕಾವ್ಯದ ಷಟ್ಟದಿಪದ್ಯಗಳನ್ನು ೬ ಸಾಲುಗಳ 
ಬದಲಾಗಿ ೪ ಸಾಲುಗಳಲ್ಲಿ ಅಚ್ಚು ಮಾಡಿಸಿದ್ದಾರೆ. ಷ್ಟದಿಯ ಮೊದಲೆರಡು ಸಾಲುಗಳನ್ನು 
೧ ಸಾಲಾಗಿ, ೪, ೫ನೇ ಸಾಲುಗಳನ್ನು ಒಂದು ಸಾಲಾಗಿ ಅಚ್ಚಿಸಿದ್ದಾರೆ. ೩ನೇ ಸಾಲಿನ 
ಕೊನೆಗೆ ಒಂದು ಗೀಟನ್ನು ಹಾಕಿ ಆರನೇ ಸಾಲಿನ ಕೊನೆಗೆ ಪದ್ಯದ ಸಂಖ್ಯೆ ಸೇರಿಸಿ 
(ಉದಾ: ॥೨೨॥) ಕೊಟ್ಟಿದ್ದಾರೆ. 

ಆದರೆ ಈ ಮುದ್ರಣದಲ್ಲಿ ೬ ಸಾಲುಗಳನ್ನಾಗಿ ಪದ್ಯಗಳನ್ನು ಅಚ್ಚುಮಾಡಿದೆ. ೩ನೇ 
ಸಾಲಿನ ಕೊನೆಗೆ ಒಂದು ಗೀಟನ್ನು ೬ನೇ ಸಾಲಿನ ಕೊನೆಗೆ ೨ ಗೀಟನ್ನೂ ಹಾಕಿದೆ. 
ಪದ್ಯದ ಸಂಖ್ಯೆಯನ್ನು ೬ನೇ ಸಾಲಿನ ಕೊನೆಯಲ್ಲಿ ಪ್ರತ್ಯೇಕವಾಗಿ ಸೂಚಿಸಿದೆ. 


೩೪ 


ಟಿ 


ಸಂಖ್ಯೆಗಳ ಬಳಕೆ: 


೨. ಪೀಠಿಕೆ ಪುಟಗಳಿಗೆ ಅಆಇಈಉಊಖುಖಯಖೂಎಏಐಒಓಔ ಕಖಗಘಜ್ಞ 
ಇತ್ಯಾದಿ ಸ್ವರ ಮತ್ತು ವ್ಯಂಜನಗಳ ಮೂಲಾಕ್ಷರಗಳನ್ನು ಕೊಟ್ಟಿದ್ದಾರೆ. ವಿದೇಶೀ ರೋಮನ್‌ 
ಚಿಕ್ಕ ಅಂಕಿಗಳನ್ನು (1 11111 ಇತ್ಯಾದಿ) ಬಳಸದೆ ಕನ್ನಡ ಅಕ್ಷರಗಳನ್ನು ಹೀಠಿಕಾಭಾಗಕ್ಕೆ ಮೊದಲ 
ಬಾರಿಗೆ ತಮ್ಮ ಗ್ರಂಥಗಳಲ್ಲಿ ಬಳಸಿದವರು ಚಿದಂಬರಯ್ಯನವರು. ಇದನ್ನು ನಮ್ಮ ಲೇಖಕ 
ರಾಗಲಿ, ಮುದಕರಾಗಲಿ ಗಮನಿಸಿಲ್ಲ ಇದೊಂದು ವಿನೂತನ ಬದಲಾವಣೆ, ಕನ್ನಡ ಅಭಿಮಾನಕ್ಕೆ 
ಸಾಕ್ಷಿ. ಪಠ್ಯಪೂರ್ವ ಪುಟಸಂಖ್ಯೆ ಸೂಚಿಸಲು ಇದನ್ನು ಉಳಿಸಿಕೊಂಡಿದೆ. 

ಪಾಠಾಂತರಗಳು: 


೩. ಪಾಠಾ೦ತರಗಳನ್ನು ಕೊಡುವಾಗ ಈಗಿನ ಪದ್ಧತಿಯಂತೆ ಪದಗಳಿಗೆ ಅಂಕಿಗಳನ್ನು 
ಬಳಸಿ, ಅಡಿಟಿಪ್ಪಣಿಯಲ್ಲಿ ಪಾಠಾ೦ತರಗಳನ್ನು ಆವರಣ ಚಿಹ್ನೆಯಲ್ಲಿ ಸೂಚಿಸಿಲ್ಲ; 
ವಿವರಣೆ ಮೂಲಕ ತಿಳಿಸಿದ್ದಾರೆ. ಸ್ವಾತಂತ್ರ್ಯಪೂರ್ವದಲ್ಲಿ ಈಗಿನಹಾಗೆ ಗ್ರಂಥ 
ಸಂಪಾದನಾಶಾಸ್ತ್ರ ಬೆಳೆದಿರಲಿಲ್ಲ. ಉದಾ: "ಮಗ್ಗಚಿತ್ತ' ಎ೦ಬಲ್ಲ ಕೆಲವು ಪ್ರತಿಗಳಲ್ಲಿ 
ಪೂರ್ಣಚಂದ್ರ ಎಂದಿದೆ. (ಅ-೧, ಪ-೨) ಎಂದು ಕೊಟ್ಟಿದ್ದಾರೆ. ಅವರ ಟೀಕೆಯನ್ನು 
ಹಾಗೆಯೇ ಪುನರುದ್ರಿಸಿರುವುದರಿಂದ ಪಾಠಾ೦ತರಗಳನ್ನು ಅದೇ ರೀತಿ ಉಳಿಸಿಕೊಂಡಿದೆ. 


ಶಬ್ದಾರ್ಥಗಳು: 


೫. ಪಠ್ಯದ ಕೆಳಗಿನ ಟೀಕೆಯಲ್ಲಿ ಚಿದಂಬರಯ್ಯನವರು ಶಬ್ದಾರ್ಥ, ಪಾಠಾಂತರ, 
ಟಿಪ್ಪಣಿ, ವಿವರಣೆಗಳನ್ನು ಉದ್ದಕ್ಕೂ ಕೊಟ್ಟಿದ್ದಾರೆ, ಪ್ರತ್ಯೇಕಿಸಿಲ್ಲ. ಈ ಆವೃತ್ತಿಯಲ್ಲಿ 
ಶಬ್ದಾರ್ಥ, ಟಿಪ್ಪಣಿ, ಪಾಠಾಂತರ ಎಂಬುದಾಗಿ ಬೇರೆ ಬೇರೆ ಶೀರ್ಷಿಕೆಗಳಲ್ಲಿ ಪ್ರತ್ಯೇಕಿಸಿ 
ಕೊಡಲಾಗಿದೆ. 

ಬಿಟ್ಟ ಪದ್ಯಗಳಿಗೆ ಟೀಕೆ: 

೬ ೯೫ ಪದ್ಯಗಳಿಗೆ ಹೊಸಕೆರೆ ಚಿದಂಬರಯ್ಯನವರು ಆ ಪದ್ಯಗಳ ಅರ್ಥ 
ಸುಲಭವೆಂದು ಭಾವಿಸಿ ಆ ಪದ್ಯಗಳ ಬಗ್ಗೆ ಏನನ್ನೂ ಬರೆದಿಲ್ಲ. ಅವುಗಳಿಗೆಲ್ಲಾ ಅರ್ಥ, 
ಟಿಪ್ಪಣಿ, ಪಾಠಾ೦ತರಗಳನ್ನು ಇಲ್ಲಿ ಶಕ್ತ್ಯಾನುಸಾರ ಬರೆದಿದ್ದೇನೆ. ಈ ರೀತಿ ಅನುವಾದಕನಾಗಿ 
ನಾನು ಬರೆದ ಶಬ್ದಾರ್ಥಗಳು ಇತ್ಯಾದಿಗಳಿಗೆ * ನಕ್ಷತ್ರ ಚಿಹ್ನೆ ಹಾಕಿದ್ದೇನೆ. “ಈ ಪದ್ಯಕ್ಕೆ 
ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣೆ ಅನುವಾದಕನದು ಎಂದು 
ಸೂಚಿಸಿದ್ದೇನೆ. 


೩೫ 


ಫ 


ಚಿದಂಬರಯ್ಯನವರ ಟೀಕೆ ಇಲ್ಲದ ಪದ್ಯಗಳ ಸಂಖ್ಯೆಗಳು: 
ಅಧ್ಯಾಯ -೧ಿ 
(೧೨೧೯) - (೧-೨೬) - (೧-೩೮) - (೧-೫೪) ಇ ೪ ಪದ್ಯಗಳು 
ಅಧ್ಯಾಯ — ೨ 
(೨-೬) ಕ- (೨-೧೪) - *೨-೧೯) - (೨-೨೮) - (೨-೪೧) - 
(೨-೪೯) - (೨೨೬೬) - (೨೨೨೬೯) - (೨-೭೧) - ಅ-೮೭) - 
(೨-೧೦೨) = ೧೧ ಪದ್ಯಗಳು 
ಅಧ್ಯಾಯ - ೩ 
(೩-೨) - (೩-೧೬) - (೩-೨೪) - (೩-೪೨) - (೩-೭೩) - 
(೩-೯೯) - (೩-೧೦೦) - (೩-೧೦೧) - (೩-೧೧೯) - 
(೩-೧೪೩) - ೧೦ ಪದ್ಯಗಳು 
ಅಧ್ಯಾಯ -೪ಿ 
(೪-೨) - (೪-೧೩) - (೪-೧೭) - (೪-೪೨) - 
(೪-೭೧) = ೫ ಪದ್ಯಗಳು 
ಅಧ್ಯಾಯ -೫ 
(೫-೨೮) - (೫-೫೫) ಇ ೨ ಪದ್ಯಗಳು 
ಅಧ್ಯಾಯ - ೬ 
(೬-೨೨) - (೬-೩೧) - (೬-೭3) - (೬೨-೭೪) - (೬-೮೧) - 
(೬-೮೨) ಇ ೭ ಪದ್ಯಗಳು 
ಅಧ್ಯಾಯ - ೩೭೩ 
(೭-೪) = ೧ ಪದ್ಯ 
ಅಧ್ಯಾಯ -೮ 
(೮-೧೭) - (೮-೩೧) - (೮-೩೫) = ೩ ಪದ್ಯಗಳು 
ಅಧ್ಯಾಯ -೯ 
(೯-೨೦) - (೯೨೮) - (೯-೨೯) - (೯-೩೧) - (೯-೩೪) - 


(೯-೩೮) - (೯-೩೯) - (೯-೪೨) - (೯-೪೬) = ೯ ಪದ್ಯಗಳು 
೩೬ 


ಬ 


ಅಧ್ಯಾಯ - ೧೦ 

(೧೦-೫) - (೧೦-೭) - (೧೦-೮) - (೧೦-೧೫) - (೧೦-೧೭) 

- (೧೦-೨೧) (೧೦-೨೬) - (೧೦-೨೮) - (೧೦-೨೯) - (೧೦-೩೩) 

- (೧೦-೩೮) - (೧೦-೪೨) (೧೦-೪೫) - (೧೦-೪೭) - (೧೦-೫೧) 

- (೧೦-೭೮) - ( ೧೦-೭೯) - (೧೦-೮೦) - (೧೦-೧೧೧) - 

(೧೦-೧೧೩) - (೧೦-೧೨೬) = ೨೬ ಪದ್ಯಗಳು 

ಅಧ್ಯಾಯ - ೧೧ 

(೧೧-೩) - (೧೧-೫) - (೧೧-೬) - (೧೧-೧೧) - (೧೧-೧೫) - 
(೧೧-೧೬) - (೧೧-೧೭) (೧೧-೧೯) - (೧೧-೨೦) - (೧೧-೨೨) - 
(೧೧-೨೩) - (೧೧-೨೫) - (೧೧-೨೬) - (೧೧-೨೭) 

ಒಟ್ಟಿನಲ್ಲಿ ೮೦೦ ಪದ್ಯಗಳ ಪೈಕಿ ಮೇಲ್ಮಾಣಿಸಿದಂತೆ ೯೫ ಪದ್ಯಗಳಿಗೆ 
ಚಿದಂಬರಯ್ಯನವರ ಟೀಕೆ ಇಲ್ಲ. 

೭. ಪದ್ಯಗಳಲ್ಲಿ ಅರ್ಥವತ್ತಾಗಿ . , : ; “ ಮೊದಲಾದ ಚಿಹ್ನೆಗಳನ್ನು 
ಚಿದಂಬರಯ್ಯನವರು ಬಳಸಿದ್ದಾರೆ. ಇದು ಕಾವ್ಯ ಓದುಗರಿಗೆ ಕಾವ್ಯವನ್ನು ಅರ್ಥಮಾಡಿ 
ಕೊಳ್ಳಲು ಸಹಕಾರಿಯಾಗಿದೆ. ಆದಕಾರಣ ಮೂಲಪ್ಯದಲ್ಲಿ ಹಾಗೆಯೇ ಲೇಖನ 
ಚಿಹ್ನೆಗಳನ್ನು ಉಳಿಸಿಕೊಂಡಿದೆ. ಅ.ರಾ.ಸೇ,, ಬಿ.ಎಸ್‌. ಸಣ್ಣಯ್ಯ ಮೊದಲಾದವರು 
ಚಿದಂಬರಯ್ಯನವರ ಗ್ರಂಥಪಠ್ಯವನ್ನೇ ಬಳಸಿಕೊ೦ಡಿದ್ದರೂ ಲೇಖನಚಿಹ್ನೆಗಳನ್ನು 
ಕೈಬಿಟ್ಟಿದ್ದಾರೆ. ಚಿದಂಬರಯ್ಯ ಪಠ್ಯವನ್ನೇ ಯಥಾವತ್ತಾಗಿ ಅಚ್ಚಿಸಿರುವ ಬಿದಿರೆಹಳ್ಳಿ 
ನರಸಿ೦ಹಮೂರ್ತಿಯವರ ಪಠ್ಯ ಪ್ರಕಟಣೆಯಲ್ಲಿ ಲೇಖನಚಿಹ್ನೆಗಳು ಉಳಿದುಕೊಂಡಿವೆ. 
ಈಚೆಗೆ ಆಧುನಿಕ ಗ್ರಂಥ ಸಂಪಾದಕರು ಪದ್ಯಗಳಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸುವುದನ್ನೇ 
ಬಿಟ್ಟಿದ್ದಾರೆ. ಇದು ಸೂಕ್ತವಲ್ಲ ಎ೦ದು ನನ್ನ ಅನಿಸಿಕೆ. 

ಕವಿಕೃತವಲ್ಲದ ಮಂಗಲಪದ್ಯಗಳು: 

೮. ಚಿದಂಬರಯ್ಯನವರು ಪಠ್ಯದ ಕೊನೆಯಲ್ಲಿ ಶ್ರೀಮಹಲಿಂಗರಂಗನಿಗೆ ಮಂಗಲ 
ಎ೦ಬ ಶೀರ್ಷಿಕೆಯಲ್ಲಿ ಕೆಲವು ಕೈಬರಹದ ಪುಸ್ತಕಗಳ ಕೊನೆಯಲ್ಲಿದ್ದ ೩ ಷಟ್ಪದಿಗಳನ್ನು 
ಕೊಟ್ಟಿದ್ದಾರೆ. ಅವು ಕವಿಕೃತ ಅಲ್ಲವೆಂದು ಕೈಬಿಟ್ಟಿದೆ. 


೩೭ 


ಪೂರ್ವಕಥೆಗಳ ಅಳವಡಿಕೆ: 


೯. ಗಂಥದಲ್ಲಿ ಉಪಯೋಗವಾಗಿರುವ ಪೂರ್ವಕಥೆಗಳ ವಿವರವನ್ನು ಪರಿಶಿಷ್ಟದ 
೨ನೇ ಭಾಗವಾಗಿ ಚಿದಂಬರಯ್ಯನವರು ಕೊಟ್ಟಿದ್ದಾರೆ. ಅವುಗಳನ್ನು ಆಯಾ ಪದ್ಯಗಳ 
ಜತೆಗೇ ಕೊಡಲಾಗಿದೆ. ಓದುಗರು ಹುಡುಕಿ ಓದಬೇಕಾಗಿಲ್ಲ. 


ಅಧ್ಯಾಯದ ಸಾರ ಅಧ್ಯಾಯದ ಕೊನೆಯಲ್ಲಿ: 


೧೦. ಗ್ರಂಥದ ಪ್ರಾರಂಭದಲ್ಲಿ ಅನುಭವಾಮೃತದ ಸಾರಸಂಗ್ರಹವೆಂದು ಪ್ರತಿ ಅಧ್ಯಾಯದ 
ಸಾರಾಂಶವನ್ನು ಸೊಗಸಾಗಿ ಕೊಟ್ಟಿದ್ದಾರೆ. ಅದನ್ನು ಆಯಾ ಅಧ್ಯಾಯಗಳ ಕೊನೆಗೆ 
ಸೇರಿಸಲಾಗಿದೆ. 


ಪಠ್ಯದಲ್ಲಿ ಶೀರ್ಷಿಕೆಗಳು: 


೧೧. ಅಧ್ಯಾಯದಲ್ಲಿ ನಿರೂಪಿತವಾದ ವಿಷಯಗಳಿಗೆ ಉಪಶೀರ್ಷಿಕೆಗಳನ್ನು 
ವಿವರವಾಗಿ ಪ್ರಾರಂಭದ ವಿಷಯ ಸೂಚಿಕೆಯಲ್ಲಿ ಕೊಟ್ಟಿದ್ದಾರೆ. ಇದನ್ನು ಪ್ರಾರ೦ಭದಲ್ಲಿ 
“ವಿಷಯವಿವರಣಸೂಚಿ” ಎಂಬ ಹೆಸರಿನಲ್ಲಿ ಪಟ್ಟಿರೂಪದಲ್ಲಿ ಕೊಟ್ಟಿರುವ ಜತೆಗೆ. 
ಆಯಾ ಪದ್ಯಗಳ ಮೇಲೆ ಪಠ್ಯದಲ್ಲಿ ಸೇರಿಸಲಾಗಿದೆ. ಉದಾ: ಗುರ್ವನುಗ್ರಹ 
(೧೬-೩೭) ಅಧ್ಯಾಯ-೩, ಪದ್ಯ-೧೬ ಮೂಲರೂಪ ಉಳಿಸಿದೆ. ಸರ್ವಾರ್ಥಸಂದರ್ಶಿನಿ 
ಟೀಕೆಯ ಶಬ್ದಾರ್ಥ ವಿವರಣೆಗಳನ್ನೇ ಪದ್ಯಾನುವಾದದಲ್ಲಿ ಬಳಸಿಕೊ೦ಡಿದೆ ಮತ್ತೆ 
ಪುಟದ ಕೆಳಗೆ ಚಿದಂಬರಯ್ಯನವರ ಟೀಕೆ ಕೊಟ್ಟಿದೆ. ಇದರಿಂದ ಓದುಗರಿಗೆ ಪುನರುಕ್ತಿ 
ಕಾಣಿಸುವುದು ಅನಿವಾರ್ಯವಾಗಿದೆ. ಚಿದಂಬರಯ್ಯನವರ ಟಿಪ್ಪಣಿ ಸ್ವರೂಪ ತಿಳಿಯಲು 
ಹಾಗೇ ಇಟ್ಟಿದೆ. ಅಚ್ಚಿನ ದೋಷಗಳನ್ನು ತಿದ್ದಿದೆ. 


೧೩. ಸಾಕಷ್ಟು ಶುದ್ಧವಾಗಿ ತಪ್ಪಿಲ್ಲದೆ ಅಚ್ಚಾಗಿರುವ ಹೊಸಕೆರೆ ಚಿದಂಬರಯ್ಯನವರು 
ತಿದ್ದಿ ಪ್ರಕಟಿಸಿದ ೨ನೇ ಮುದ್ರಣ ಪ್ರತಿಯನ್ನು (೧೯೩೬) ಈ ಆವೃತ್ತಿಗೆ ಆಧಾರ 
ಪಠ್ಯವನ್ನಾಗಿ ಇಟ್ಟುಕೊಂಡಿದೆ. ಈ ಸಂದರ್ಭದಲ್ಲಿ ೨ನೇ ಮುದ್ರಣದ ಚಿದಂಬರಯ್ಯನವರ 
ಕಣ್ತಪ್ಪಿಸಿರುವ ಅಚ್ಚಿನ ದೋಷಗಳನ್ನು ಇಲ್ಲಿ ಸರಿಪಡಿಸಲಾಗಿದೆ. 

ಉದಾ: ಪುಟ-೧೨೭ರಲ್ಲಿ ಅ-೫, ಪ-೩೪ರಲ್ಲಿ ಘೋಷಿಸುವರೀ ಭಾಗ್ಯ.....ಎ೦ಂಬ 
ಪಾಠವಿದೆ. ಟಿಪ್ಪಣಿಯಲ್ಲಿ ಭಾಷಿಸುವರು ಎಂಬ ಪಾಠಕ್ಕೆ ಅರ್ಥಕೊಟ್ಟಿದೆ. ಘೋಷಿಸುವರು 
ಎಂದು ತಿದ್ದಿದೆ. ಇತರ ಕೆಲವು ಅಚ್ಚಿನ ದೋಷಗಳನ್ನು ಗಮನಿಸಿ ತಿದ್ದಿದೆ. ಪುಟ ೪೬, 
ಅ-೩, ಪ-೪ ನೆಟ್ಟನಳವಡದಿರ್ದೋಡೀ-ನೆಟ್ಟನಳವಡದಿರ್ದೊಡೀ, ಪುಟ ೮೧ (ಅ- 
೩, ಪ-೧೨೬) ಅಪ್ಪದದೆ೦ತನಲು-ಅಪುದೆಂತೆನಲು, ಪುಟ ೪೫ (ಅ-೩, ಪ-೨) 
ಪೇರ್ಮೆಯಿಂ-ಪೆರ್ಮೆಯಿ೦ ಇತ್ಯಾದಿ. 


೩೮ 


ಆಕರಗಳನ್ನು ಸೂಚಿಸಿದೆ: 


೧೪. ಆಕರಗ್ರಂಥಗಳನ್ನು ಸೂಚಿಸುವಾಗ ಕೆಲವೆಡೆ ಗ್ರಂಥದ ಯಾವ ಭಾಗದಲ್ಲಿ 
ಉಲ್ಲೇಖ ಬರುತ್ತದೆ ಎಂಬುದನ್ನು ತಿಳಿಸಿಲ್ಲ. ಅವುಗಳನ್ನು ಇಲ್ಲಿ ಗುರುತಿಸಿದೆ. ಉದಾ: 
೪-೪೫ರ ಟಿಪ್ಪಣಿಯಲ್ಲಿ ಮಣಿಗಣಸೂತ್ರದ-ಮಯಿಸರ್ವಮಿದಂ ಪ್ರೋಕ್ತಂ ಸೂತ್ರೇ 
ಮಣಿಗಣಾ ಇವ ಎಂಬ ಗೀತೋಕ್ತಿಯಂತೆ. ಇಲ್ಲಿ ಗೀತೆ ಅ-೭, ಶ್ಲೋ-ಪ ಎಂದು 
ಗುರುತಿಸಿದೆ ಇತ್ಯಾದಿ ಈ ಎಲ್ಲ ಮಾರ್ಪಾಟುಗಳನ್ನು ಓದುಗರ ಸೌಕರ್ಯಕ್ಕಾಗಿ ಮಾಡಲಾಗಿದೆ. 


ಕೃತಜ್ಞತೆಗಳು 
ಇ 


ಹೊಸಕೆರೆ ಚಿದಂಬರಯ್ಯನವರ ಅನುಭವಾಮೃತ ಕಾವ್ಯದ ಟೀಕೆಯೊಡನೆ ಕಾವ್ಯದ 
ಗದ್ಯಾನುವಾದವನ್ನು ವಿಶೇಷ ಅನುಬ೦ಧಗಳೊಡನೆ ಪ್ರಕಟಿಸಬೇಕು ಎಂಬುದು ನನ್ನ 
ಬಹುದಿನಗಳ ಆಸೆಯಾಗಿತ್ತು ಏಕೆಂದರೆ ಚಿದಂಬರಯ್ಯನವರ ಶ್ರೇಷ್ಠ ಸಂಪಾದನಗ್ರಂಥವನ್ನು 
೧೯೫೦ರನಂತರ ಯಾರೂ ಪುನರ್ಮುದ್ರಿಸಲಿಲ್ಲ. ಅನುಭವಾಮೃತದ ಉಳಿದ ಪ್ರಕಟಣೆಗಳು 
ಕೇವಲ ಮೂಲ-ತಾತ್ಪರ್ಯದಿಂದ ಕೂಡಿದ್ದು ಶುದ್ಧಪಾಠವಾಗಲಿ, ವಿಶೇಷ ಟೀಕೆ ಆಗಲಿ 
ಹೊಂದಿರಲಿಲ್ಲ. ಆದಕಾರಣ ಈ ವಿದ್ವತ್ಪೂರ್ಣ ಗ್ರಂಥವು ತುಂಬಾ ಸದುಪಯೋಗಿ 
ಯಾಗಿರುತ್ತದೆಂಬ ಹಾರೈಕೆಯಿಂದ ಈ ಕಾರ್ಯವನ್ನು ಕೈಗೊಂಡಿದ್ದೇನೆ. 


ಇದನ್ನು ಸಂಪಾದಿಸಿ, ಅನುವಾದಿಸಿ, ಪ್ರಕಟಿಸಬೇಕು ಎಂದಿದ್ದಾಗ ಅಧ್ಯಾತ್ಮ 
ಪ್ರಕಾಶಕಾರ್ಯಾಲಯದ ಟ್ರಸ್ಟ್‌ನವರು ಪ್ರಕಟಿಸಲು ಒಪ್ಪಿದರು. ಈ ಉತ್ತೇಜನದಿಂದಾಗಿ 
ಅನುವಾದ ಪ್ರಾರಂಭವಾಯಿತು. ಚಿದಂಬರಯ್ಯನವರ ಅಲಭ್ಯಗ್ರಂಥ ಮತ್ತೆ ಮಹಾಜನರಿಗೆ 
ದೊರಕಬೇಕೆಂಬ ಉದ್ದೇಶದಿಂದ ಅವರ ಪಠ್ಯ ಮತ್ತು ಸರ್ವಾರ್ಥಸಂದರ್ಶಿನಿ ಟೀಕೆಯನ್ನು 
ಈ ಆವೃತ್ತಿಯಲ್ಲಿ ಅಳವಡಿಸಿದೆ. ಈ ಸ೦ದರ್ಭದಲ್ಲಿ ಸಾಕಷ್ಟು ಪರಿಷ್ಠರಣ ಕಾರ್ಯವನ್ನು 
ಕೈಕೊಂಡಿದೆ, ಇದು ಗದ್ಯಾನುವಾದಕರ ಮಾತಿನಲ್ಲಿ ವಿವರಿಸಿದೆ. ಹಾಗಾಗಿ ಇದು 
ಹೊಸಗಂಥವೂ ಹೌದು. 

ಇದೇ ರೀತಿಯಾಗಿ ಈ ಕಾರ್ಯದಲ್ಲಿ ನೀವು ಮುಂದುವರೆಯಲೇಬೇಕು, ನನ್ನ 
ಪೂರ್ಣಸಹಕಾರವಿದೆ ಎಂದು ಹುರಿದುಂಬಿಸಿದವರೂ ಮತ್ತು ಕರಡು ತಿದ್ದುವುದರಲ್ಲಿ 
ಅಚ್ಚಿನ ಕೆಲಸದಲ್ಲಿ ಬಲಭುಜವಾಗಿ ನಿಂತು ನೆರವು ನೀಡಿದವರು ಕೆಲವರು; ಅವರಲ್ಲಿ 
ಮುಖ್ಯವಾಗಿ ಅಧ್ಯಾತ್ಮ ಪ್ರಕಾಶಕಾರ್ಯಾಲಯದ ವಿಶ್ವಸ್ತ ಸಮಿತಿಯ ಸದಸ್ಯರು ಮತ್ತು 
ಪ್ರಕಟಣೆ ಗಳಲ್ಲಿ ಗುರುಭಕ್ತಿಯಿಂದ ನಿಸ್ವಾರ್ಥಸೇವೆ ಸಲ್ಲಿಸುತ್ತಿರುವ ಶ್ರೀ ಹೆಚ್‌. 
ವೆ೦ಕಟನರಸಪ್ಪನವರಿಗೂ, ಹೊಸಕೆರೆ ಚಿದಂಬರಯ್ಯ ಸಂಸ್ಮರಣ ಸಮಿತಿ ಟ್ರಸ್ಟಿನವರಾದ 
ಶ್ರೀ ರಾಘವೇಂದ್ರ ನರಸಿಂಹಮೂರ್ತಿ, ಲಕ್ಷ್ಮೀನಾರಾಯಣರವರಿಗೂ, ಪ್ರತ್ಯಕ್ಷವಾಗಿ 


ಮತ್ತು ಪರೋಕ್ಷವಾಗಿ ಸಹಾಯಮಾಡಿದ ಎಲ್ಲಾ ಗುರುಭಕ್ತರಿಗೂ ಕೃತಜ್ಞತೆಗಳು. 


೩೯ 


ಕರಡಚ್ಚು ತಿದ್ದುವುದರಲ್ಲಿ ನನ್ನ ಸಹಧರ್ಮಿಣಿ ಪ್ರೊ. ಎಂ.ಆರ್‌. ಲಕ್ಷ್ಮೀದೇವಿಯವರಿಗೂ, 
ಹಸ್ತಪ್ರತಿ ಓದಿ ಕೆಲವು ಸಲಹೆ, ಸೂಚನೆ ಕೊಟ್ಟವರು ಮಿತ್ರರಾದ ಸಾಹಿತಿ, ವಿಮರ್ಶಕ 
ಶ್ರೀ ಎಂ.ಕೆ. ಗೋಪಿನಾಥ್‌ ಅವರಿಗೂ, ಅಚ್ಚುಕಟ್ಟಾಗಿ ಈ ಕೃತಿಯ ಅಕ್ಷರಜೋಡಣೆ 
ಮಾಡಿರುವ ಅರ್ಕ ಕ್ರಿಯೇಷನ್ಸ್‌ನ ಶ್ರೀ ಸುರೇಶ್‌ ಮತ್ತು ಶ್ರೀಮತಿ ಭಾರ್ಗವಿ ದಂಪತಿ 
ಗಳಿಗೂ, ಅತಿಶೀಘ್ರವಾಗಿ ಮುದ್ರಣಮಾಡಿಕೊಟ್ಟ ಶ್ರೀರಾಮ ಪ್ರಿ೦ಟರ್ಸ್‌ನ ಸತ್ಯನಾರಾಯಣ 
ರವರಿಗೂ ಕೃತಜ್ಞಕಾಪೂರ್ವಕವಾದ ವಂದನೆಗಳು. 

ಕನ್ನಡ ಜನರು ಪುಸ್ತಕವನ್ನು ಬರಮಾಡಿಕೊಂಡು, ಓದಿ ಸಂತೋಷಪಟ್ಟರೆ ನನ್ನ 
ಶ್ರಮ ಸಾರ್ಥಕವೆಂದು ಭಾವಿಸಿದ್ದೇನೆ. ಇದರಲ್ಲಿ ಕಂಡುಬಂದ ಲೋಪದೋಷಗಳನ್ನು 
ಓದುಗರು ತಿಳಿಸಿದರೆ ಮು೦ದಿನ ಮುದ್ರಣದಲ್ಲಿ ಸರಿಪಡಿಸಲಾಗುವುದು. 


ತಾ. ೨೮.೧೨.೨೦೧೨ ಪ್ರೊ. ಜಿ. ಅಶ್ವತ್ಥನಾರಾಯಣ 


ಬೆಂಗಳೂರು ಸಂಪಾದಕ ಮತ್ತು ಅನುವಾದಕ 
ದೂ.: (೦೮೦) ೨೬೬೩೭೭೮೩ 


೪೦ 


ರ 


ವಿಷಯವಿವರಣ ಸೂಚಿ 
ಅಧ್ಯಾಯ-೧ - ಅಧಿಕಾರ ಲಕ್ಷ ಣ (೫೪ ಪದ್ಯಗಳು) 


ಪದ್ಯಸಂಖ್ಯೆ 
೧. ಇಷ್ಟದೇವತಾಸ್ತುತಿ ೧-೨ 
೨. ಕವಿ ಚರಿತೆ ೩ 
೩. ಕನ್ನಡದ ಪ್ರಶಂಸೆ ೪.೫ 
೪. ಗ್ರಂಥದ ಪ್ರಾಶಸ್ತ್ಯ ೬-೧೨ 
೫. ಬ್ರಹ್ಮಜ್ಞಾನ ಮತ್ತು ಅದರ ಫಲ ೧೩-೧೫ 
೬. ವಿಷಯ ಸೂಚಿಕೆ ೧೬-೧೭ 
ಓ ಅಧಿಕಾರಿಗಳು ೧೮-೩೦ 
೮. ಅಧಿಕಾರಿಗಳಲ್ಲದವರು ೩೧-೫೩ 
೯. ಮಂಗಲ ೫೪ 


ಅಧ್ಯಾಯದ ಸಾರಸಂಗಹ ದ 
ಅಧ್ಯಾಯ -೨- ವೈರಾಗ್ಯ ಪಕರಣ (೧೦೮ ಪದ್ಯಗಳು) 
೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ 


೨. ಸಂಸಾರದ ದುಃಖಸ್ನರೂಪ ೪-೧೩ 

೩. ಬಳಗದ ಅನಿತೃತ್ವ ೧೪-೧೬ 
೪. ಶರೀರವು ನಂಬತಕ್ಕದಲ್ಲ ೧೭-೨೧ 
೫. ಸಾವು ತಪ್ಪುವದಿಲ್ಲ ೨೨-೨೫ 
೬. ಹೆಂಡತಿ ಮಕ್ಕಳಿಂದ ಸುಖವಿಲ್ಲ ೨೬-೨೯ 
೭. ವಿಷಯಸುಖವೆಂಬುದು ದುಃಖವು ೩೦-೩೨ 
೮. ಹಣೆಯ ಬರಹ ೩೩-೩೪ 
೯. ಕಾಲಾಧೀನತ್ವ ೩೫-೪೩ 
೧೦. ಕರ್ಮಾಧೀನತ್ವ ೪೪-೪೮ 
೧೧. ಬೇರೆ ಬೇರೆ ಮದಗಳು ೪೯-೬೪ 
೧೨. ಕಾಮಕ್ರೋಧಾದಿಗಳು ೬೫-೭೭ 


೧೩. ಮಾಯೆ ೭೮ 


೪೧ 


೧೪. 
೧೫. 


೧೬. 
೧೭. 


೧೮. 


ಶರೀರದ ಹೊಲಸು 
ಗುಹ್ಯದ ಲಂಪಟ 
ಪರಲೋಕದ ಅನಿತ್ಯತ್ವ 
ಸಂಸಾರದ ದುಃಖಸ್ಪರೂಪದ 
ಉಪಸಂಹಾರ 

ಮಂಗಲ 


ಅಧ್ಯಾಯದ ಸಾರಸಂಗ್ರಹ 
ಅಧ್ಯಾಯ - ೩ - ತೃಂಪದಾರ್ಥ ಶೋಧನೆ (೧೫೦ ಪದ್ಯಗಳು) 


೦ 


ದ್ರಿವ್ರಿದ್ರಿ ಇ ೧೧ ಗ ೫೫% ೫ ಅಧಿ 


lo 


೧೩. 


೧೪. 
೧೫. 
(೧೬. 
೧೭. 
೮. 
೧೯. 


ಡು 
ಆತ್ಮವಿದ್ದಾ ಪಾಶಸ 


ಷ್ಟದೇವತಾಸ್ತುತಿ ಮೊದಲಾದದ್ದು 


ಶಿ ಖ್‌ ಕಿ 


ಜ್ಞಾನದಿಂದ ಮೋಕ್ಷ 

. ಅನುಭವದ ಹೆಚ್ಚುಗಾರಿಕೆ 
ಏಕನಿಷ್ಠೆ 

ಐಕ್ಯದ ಮಹತ್ತ್ವ 

. ಗುರ್ವನುಗ್ರಹ 

, ವಿಷಯಸೂಚನೆ 

ಪ್ರಶ್ನೆ 

. ಲಕ್ಷಾ ರ್ಥ ವಿಚಾರ 

ಕ ದೃಗ್ಹ ಶ್ಯಭೇದ 

. ಆತ್ಮನು ಅನ್ನಮಯಾದಿ 


ಕೋಶಗಳಿಗಿಂತ ಬೇರೆ 

ಮನ ಶರೀರ ಮೊದಲಾದುವುಗಳಲ್ಲಿ 
ಆತ್ಮನ ಅಧ್ಯಾರೋಪ 
ಅಧ್ಯಾರೋಪದ ಖಂಡನೆ 
ಶರೀರತ್ರಯ ವಿಭಾಗ 


ಅವಸ್ಥಾತ್ರಯ ಸಾಕ್ಷಿತ್ವ 
ಮನಸಾಕಿತ 

ದಂ 
ಪ್ರಶ್ನೆ 


೪೨ 


೭೯-೮೪ 
೮೫-೯೫ 


೯೬-೧೦೩ 


೧೦೪-೧೦೭ 


೧೦೮ 


೧-೩ 
೪-೭ 
೮-೧೦ 
೧೧-೧೨ 
೧೩ 
೧೪-೧೫ 
೧೬-೧೭ 
೧೮ 
೧೯-೨೦ 
೨೧-೨೪ 
೨೫-೩೪ 


೩೫-೫೨ 


೫೩-೬೨ 
೬೩-೬೮ 
೬೮-೮೮ 
೮೮೫-೯೮೨ 
೯೩-೯೯ 
೧೦೦ 


೧೦೧-೧೨೦ 


೮೮ 
೯೨ 
೧೦೨ 


೧೦೭ 
೧೦೮ 
೧೧೧ 


೧೧೩ 
೧೧೬ 
೧೧೯ 
೧೨೧ 
೧೨೨ 
೧೨೩ 
೧೨೪ 
೧೨೫ 
೧೨೬ 
೧೨೮ 
೧೩೧ 


೧೩೮ 


೧೪೯ 
೧೫೫ 
೧೫೮ 
೧೭೧ 
೧೭೩ 
೧೭೭ 
೧೭೮ 


ಅಯ ಬುದ್ಧಿಗೂ ಆತ್ಮನಿಗೂ ಭೇದ ೧೨೧-೧೩೬ 
೨೧. ಬುದ್ಧಿಸಾಕ್ಷಿತ್ವವನ್ನು ಸಾಧಿಸುವ ರೀತಿ ೧೩೭-೧೪೮ 
೨೨. ಉಪಸಂಹಾರ ೧೪೯ 

೨೩. ಮಂಗಲ ೧೫೦ 
ಅಧ್ಯಾಯದ ಸಾರಸಂಗಹ ಎ 

ಅಧ್ಯಾಯ - ೪ - ತತ್ನದಾರ್ಥಶೋಧನೆ (೭೨ ಪದ್ಯಗಳು) 


೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ 

೨. ತತ್ತದದ ಲಕ್ಷವು ಬ್ರಹ್ಮ ೪-೫ 

೩. ಪ್ರಶ್ನೆ 3 

೪. ಮಾಯೆಯ ಸ್ವರೂಪ ೭-೮ 

೫. ವಿಷಯಸೂಚಿಕೆ ೯ 

೬. ಸೃಷ್ಟಿಕ್ರಮ ೧೦-೧೬ 
೭. ಪಂಚೀಕರಣಕ್ರಮ ೧೭-೨೭ 
೮. ಅಧಿದೇವತೆಗಳು ೨೮ 

೯. ಶರೀರದಲ್ಲಿರುವ ಭೂತಾ೦ಶಗಳು ೨೯-೩೦ 
೧೦. ಅಧಿದೇವತಾಸ್ವರೂಪ ೩೧ 
೧೧. ಪ್ರವೃತ್ತಿಯೇ ತ್ರಿಗುಣಾತ್ಮಕವು ೩೨ 
೧೨. ಮಾಯಾವಿಲಾಸ ೩೩-೪೧ 


೧೩. ಮಾಯಾನಿರಸನದ ಉಪಾಯ ೪೨-೪೩ 
೧೪. ಬ್ರಹ್ಮವನ್ನು ಗುರುತಿಸುವ ರೀತಿ ೪೪-೭೦ 
೧೫. ಉಪಸಂಹಾರ ೭೧ 
೧೬. ಮಂಗಲ ೭೨ 
ಅಧ್ಯಾಯದ ಸಾರಸಂಗ್ರಹ — 


೧೮೯ 
೧೯೮ 
೨೦೬ 
೨೦೬ 
೨೦೮ 


೨೧೦ 
೨೧೨ 
೨೧೩ 
೨೧೪ 
೨೧೫ 
೨೧೬ 
೨೨5 
ದರ 
೨೩೧ 
೨೩೧ 
೨೩೨ 
೨೩೨ 
೨೩೯ 
೨೪೦ 
೨೫೬ 
೨೫೭ 
೨೫೮ 


ಅಧ್ಯಾಯ - ೫ - ಅಸಿಪದಾರ್ಥ ನಿರ್ಣಯ - ೬೧ ಪದ್ಯಗಳು 


೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ 
ಹಗೆ ಜೀವತ್ವವು ಈಶ್ವರನ ಲೀಲೆ ೪ 

೩. ಭೇದವು ಉಪಾಧಿಕೃತವು ೫-೮ 
೪, ಅವಿದ್ಯೋಪಾಧಿಯಿಂದ ಜೀವತ್ವ ೯-೧೩ 


೪೩ 


೨೬೦ 
೨೬೩ 
೨೬೩ 
ವಿ೬ 


೫. ಲಿಂಗದೇಹೋಪಾಧಿಯಿಂದ 
ಜನ್ಮಾಂತರಗಳು 

೬. ಬ್ರಹ್ಮವೇ ಮಾಯೆಯಿಂದ ಜೀವನು 

೭. ಸುಖದುಃಖಗಳು ಉಪಾಧಿಕರ್ನಗಳು 

೮. ಅರಿವುಮರಿವೆಗಳು ಕರಣಧರ್ಮಗಳು 

೯. ವಿದ್ಕ್ಯೋ (ಮಾಯೋ)ಪಾಧಿಯ ಪ್ರಭಾವ 

೧೦. ಪರಮಾತ್ಮನ ವರ್ಣನೆ 

೧೧. ಪ್ರಶ್ನೆ 

೧೨. ಭೇದಭಾವನೆಯ ಬಂಧಕವು 

೧೩. ಭಾವಲಕ್ಷಣ 

೧೪. ಅಸಿಪದಾರ್ಥ 

೧೫. ಜೀವೇಶ್ವರತ್ವವು ಉಪಾಧಿಕೃತವು 

೧೬. ಪ್ರಶ್ನೆ 

೧೭. ಸೃಷ್ಟಿಯ ಆರೋಪತ್ವ 

೧೮. ಬ್ರಹ್ಮವೇ ನಾನೆಂಬ ವಿಷಯ 

೧೯. ಉಪಸಂಹಾರ 

೨೦. ಮಂಗಲ 

ಅಧ್ಯಾಯದ ಸಾರಸಂಗ್ರಹ 


೨೭೦ 
೨೭೧ 
೨೭೨ 
೨೭೩ 
೨೭೬ 
೨೭೬ 
೨೭೯ 
೨೮೦ 
೨೮೦ 
೨೮೪ 
ವಿಲಿ 
೨೯೨ 
೨೯೨ 
೨೯೪ 
೩೦೧ 
೩೦೧ 
೩೦೩ 


ಅಧ್ಯಾಯ - ಓ - ಸಪ್ತ ಭೂಮಿಕೆಗಳ ಅಭ್ಯಾಸ (೯೨ ಪದ್ಯಗಳು) 


. ಇಷ್ಟದೇವತಾಸ್ತುತಿ ಮೊದಲಾದದ್ದು 
ಭೂಮಿಕೆಗಳ ಶ್ರೇಷ್ಠತೆ 
ಭೂಮಿಕೆಗಳ ವಿವರ 

ಸುಖೇಜ್ಛೆ 

ಆತ್ಮವಿಚಾರ 

ನಿಸಂಗ 

ವಾಸನಾಕ್ಚಯ 

. ಆನಂದಿನಿ 

ತುರೀಯ 

೧೦. ತುರೀಯಾತೀತ 


ಇಂಗ ೧ ಈ 98೫ LD 


೪೪ 


೧-೩ 


೩೦೪ 
೩೦೬ 
೩೦೮ 
೩೦೯ 
೩೧೨ 
೩೧೫ 
೩೨೨ 
೩.೨೪ 
೩೨೭ 
೩೩೦ 


೧೧. ಶ್ರವಣಾದಿಗಳ ವಿವರಣೆ ೪೩-೫೩ 
೧೨. ಸಮಾಧಿಯ ಆರು ಭೇದಗಳು ೫೪-೭೦ 
೧೩. ವಾಗ್ಳೂಮಿ ಮೊದಲಾದ ನಾಲ್ಕು 

ಭೂಮಿಗಳು ೭೧-೭೮ 
೧೪. ರಾಜಯೋಗದ ಅಷ್ಟಾಂಗಗಳು ೭೯-೮೦ 
೧೫. ಲಯ ಮೊದಲಾದ ಅಂತರಾಯಗಳು ೮೧-೮೭ 
೧೬. ಅಲಸ್ಯ ಮೊದಲಾದ ವಿಘ್ನಗಳು ೮೮ 
೧೭ ಪ್ರತಿಭಾ ಶ್ರವಣ ಮೊದಲಾದ ಸಿದ್ಧಿಗಳು ೮೯ 
೧೮. ಉಪಸಂಹಾರ ೯೦-೯೧ 
೧೯. ಮಂಗಲ ೯೨ 
ಅಧ್ಯಾಯದ ಸಾರಸಂಗ್ರಹ — 


೩೩೧ 
೩೩೯ 


೩೫೧ 
೩೫೬ 
೩೫೮ 
೩೬೪ 
೩೬೬ 
೩೬೭ 
೩೬೮ 
೩೬೯ 


ಅಧ್ಯಾಯ - ೭ - ಪರಮಾತ್ಮಪದ ನಿರೂಪಣ (೨೪ ಪದ್ಯಗಳು) 


೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ 
ಶಿ ಪ್ರಶ್ನೆ ೪ 

೩. ಪರಮಾತ್ಮಪದ ನಿರೂಪಣೆ ೫-೨೨ 
೪. ಉಪಸಂಹಾರ ೨೩ 
೫. ಮಂಗಲ ೨೪ 


ಅಧ್ಯಾಯದ ಸಾರಸಂಗ್ರಹ — 


೩೭೦ 
೩೭೨ 
೩೭೩ 
೩೮೪ 
೩೮೪ 
೩೮೬ 


ಅಧ್ಯಾಯ ೮ ಮಾಯಾಮಿಥ್ಯಾತ್ವ ಪ್ರಕರಣ (೩೮ ಪದ್ಯಗಳು) 


೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ 


೨. ಪ್ರಶ್ನೆ ೪-೫ 
೩. ಪ್ರಪಂಚವು ಬರೀ ತೋರಿಕೆ ೬-೧೨ 
೪. ನಿಜವಾಗಿರುವದು ಬ್ರಹ್ಮವೆ ೧೩-೨೫ 
೫. ಜಗತ್ತು ಮನಸ್ಸಿನ ಪರಿಣಾಮ ೨೬-೨೮ 
೬. ಜ್ಞಾನದಿಂದ ಮಾಯೆಯನಾಶ ೨೯-೩೧ 
೭. ಮಾಯೆಯ ಪ್ರಭಾವ ೩೨-೩೫ 
೮. ಮಾಯೆಯ ಅಸಾರತ್ವ ೩೬ 

೯. ಉಪಸಂಹಾರ ೩೭ 
೧೦. ಮಂಗಲ ೩೮ 


ಅಧ್ಯಾಯದ ಸಾರಸಂಗ್ರಹ — 


೪೫ 


೩೮೭ 
೩೮೯ 
೩೯೦ 
೩೯೪ 
೪೦೩ 
೪೦೪ 
೪೦೬ 
೪೦೮ 
೪೦೯ 
೪೦೯ 
೪೧೧ 


ಸ 


ಅಧ್ಯಾಯ - ೯ - ಜೀವತ್ರಯ ವಿಚಾರ (೪೯ ಪದ್ಯಗಳು) 


| ಇಷ್ಟದೇವತಾಸ್ತುತಿ ಮೊದಲಾದದ್ದು 


ಆವರಣ ವಿಕ್ಷೇಪಶಕ್ತಿಗಳು 
ಜೀವರ ಮೂರು ಬಗೆ 
ಆವರಣ ನಾಶದ ಅಗತ್ಯ 

. ಸಹಜಾನಂದದ ಉಪಾಯ 
೯. ಆವರಣ ನಾಶದ ಫಲ 
೧೦. ಉಪಸಂಹಾರ 

೧೧. ಮಂಗಲ 

ಅಧ್ಯಾಯದ ಸಾರಸಂಗ್ರಹ 


೧೧೪ ೪ ಚಿ ಅಧಿ 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ (೧೨೬ ಪದ್ಯಗಳು) 


ಕ ಇಷ್ಟದೇವತಾಸ್ತುತಿ ಮೊದಲಾದದ್ದು 
ಪ್ರಶ್ನೆ 


ಕ್ಷೇಶಪಂಚಕದ ಪ್ರತಿಬ೦ಧಕತ್ವ 


. ಅಭ್ಯಾಸದ ಅಗತ್ಯ 

. ನಿತ್ಯಸುಖದ ಕುರುಹು 
ಬಂಧಮೋಕ್ಷಗಳು 

| ಬುದ್ಧಿ. ಮತ್ತು ಬುದ್ಧಿಸಾಕ್ಷಿ 


ಇ೧ಛ೧ಗ ೧% 0 ಚ ಟಿ 


ಪಶ್ನೆ 

೧೦. ಸಂಸಾರವು ಬರಿ ತೋರಿಕೆ 
೧೧. ಬ್ರಹ್ಮವು ತಿಳಿವಿಗೆ ವಿಷಯವಲ್ಲ 
೧೨. ವಾದದ ಅನವಶ್ಯಕತೆ 

೧೩. ಪ್ರಬಲದುರ್ಬಲ ಶ್ರುತಿಗಳು 
೧೪. ಪ್ರಶ್ನೆ 

೧೫. ಮಹಾವಾಕ್ಕಗಳು 


೪೬ 


೧-೩ 

೪ 

೫-೮ 
೯-೧೬ 
೧೭-೨೧ 
೨೨-೩೦ 
೩೧-೩೭ 
೩೮-೪೨ 
೪೩-೪೭ 
೪೮ 

೪೯ 


೧-೩ 
೪ 
೫-೮ 


ಜೀವನ್ಮುಕ್ತಿಯ ವಿವಿಧ ಪ್ರತಿಬಂಧಕಗಳು ೯-೧೬ 


೧೭-೨೧ 
೨೨-೨೯ 
೩೦-೩೫ 
೩೬-೪೦ 
೪() 

೪.೨.೪೬ 
೪೭-೫೨ 
೫೩-೫೪ 
೫೫-೫೭ 
೫೮ 

೫೯-೬೦ 


೪೧೨ 
೪೧೪ 
೪೧೪ 
೪೧೭ 
೪೨೨ 
೪೨೫ 
೪೩೧ 
೪೩೫ 
೪೩೮ 
೪೪೧0 
೪೪೧ 
೪೪೨ 


೪೪೩ 
೪೪೫ 
೪೪೫ 
೪೪೭ 
೪೫೨ 
೪೫೫ 
೪೫೯ 
೪೬೩ 
೪೬೫ 
೪೬೬ 
೪೬೯ 
೪೭೩. 
೪೭೪ 
೪೭೫ 
೪೭೬ 


ಹ 


೧೬. ನಾಮಗಳು ಉಪಾಧಿಕೃತವೆಂಬುದು ೬೧-೭೦ ೪೭೭ 


೧೭. ಮಿಥ್ಯಾಶಾಸ್ತ್ರದ ಪ್ರಯೋಜನಗಳು ೭೧-೭೪ ೪೮೩ 
೧೮. ಜೀವನ್ಮುಕ್ತಿಯ ಪ್ರಯೋಜನ ೭೫-೭೭ ೪೮೫ 
೧೯. ಜೀವನ್ಮುಕ್ತ ಲಕ್ಷಣ ೭೮-೯೧ ೪೮೭ 
೨೦. ಯೋಗಿಗಳ ಎರಡು ಬಗೆ ೯೨ ೪೯೬ 
೨೧. ಮೌನಿ ೧೦೨-೧೦೭ ೫೦೨ 
೨೨. ಬ್ರಹ್ಮಸ್ಪರೂಪನಿಗೆ ಮತ್ತೆ ಬಂಧನವಿಲ್ಲ ೧೦೮-೧೧೩ ೫೦೬ 
೨೩. ಜೀವನ್ಮುಕ್ತರ ಇರುವಿಕೆ ೧೧೪ ೫೦೯ 
೨೪. ಅವರ ನಿಂದಕರಿಗೆ ಕೇಡು ೧೧೫ ೫೦೯ 
೨೫. ಜೀವನ್ನುಕ್ಷರ ಪೂಜ್ಯತೆ ೧೧೬-೧೨೧ ೫೧೦ 
೨೬. ಪ್ರಾರಬ್ಧ ೧೨೨-೧೨೩ ೫೧೩ 
೨೭. ಉಪಸಂಹಾರ ೧೨೪-೧೨೫ ೫೨೦ 
೩೦. ಮಂಗಲ ೧೨೬ — 
ಅಧ್ಯಾಯದ ಸಾರಸಂಗ್ರಹ ಣ್‌ ೫೨೨ 
ಅಧ್ಯಾಯ - ೧೧ - ನಿರ್ಗಣಾರಾಧನೆಯ ನಿರ್ಣಯ (೩೦ ಪದ್ಯಗಳು) 
೧. ಇಷ್ಟದೇವತಾಸ್ತುತಿ ಮೊದಲಾದದ್ದು ೧-೩ ೫೨೩ 
೨. ಪ್ರಶ್ನೆ | ೪-೬ ೫೨೫ 
೩. ಆರಾಧನೆಯ ಪೂರ್ವಸಿದ್ಧ ತೆ ೭-೮ ೫೨೭ 
೪, ಆರಾಧನೆ ೯-೧ ೫೨೮ 
೫. ನಿರ್ಗಣಾರಾಧನೆಯ ಹೆಚ್ಚುಗಾರಿಕೆ ೨೦-೨೩ ೫೩೫ 
೬. ಆರಾಧನೆಯ ನಿರ್ಣಯದ ಉಪಸಂಹಾರ ೨೪-೨೬ ೫೩೭ 
೭. ಗ್ರಂಥದ ಉಪಸಂಹಾರ ೨೭-೨೮ ೫೩೯ 
೮. ಮಂಗಲ ೨೯-೩೦ ೫೪೦ 


ಅಧ್ಯಾಯದ ಸಾರಸಂಗ್ರಹ — ೫೪೧ 


kkk 


೪೭ 


ಛ 


ಸಂಕೇತಾಕ್ಷ ರಗಳ ಸೂಚಿ 


ಈ ಗಂಥದಲ್ಲಿ ಕೆಲವು ಸಂಕೇತಾಕ್ಷರಗಳನ್ನು ಬಳಸಿದೆ. ಅವುಗಳನ್ನು ಇಲ್ಲಿ ಸೂಚಿಸಿದೆ. 


ಸಂಕೇತ 


ಹೊ.ಚೆ 


1 ೫೨ b೬LD 
€ 
& 


೧೦. (ಪಾ) 
೧೧. (ಅ) (ಪ) 


ಈ 


ಗಂಥ 
ಹೊಸಕೆರೆ ಚೆದಂಬರಯ್ಯನವರು 
ಪರಮಾರ್ಥ ಪದಕೋಶ 
ಗೀತಾರ್ಥಚಂದ್ರಿಕೆ 
ಕುಮಾಂಡೂರು ರಾಮಸ್ವಾಮಿ ಅಯ್ಯಂಗಾರ್‌ 
ಅವರಿಂದ ಸಂಪಾದಿತ "ಅನುಭವಾಮೃತ' 
ಅರಾಸೆ ಸಂಪಾದಿತ "ಅನುಭವಾಮೃತ ಕಾವ್ಯ' 
ಪುಸ್ತಕದ ವಿವರ ತಿಳಿಯದ ಬೆಂಗಳೂರಿನಲ್ಲಿ 
ಅಚ್ಚಾದ ಅನುಭವಾಮೃತ ಟೀಕೆ 
ಸಂಕ್ಷಿಪ್ತ ಕನ್ನಡ ನಿಘಂಟು (ಕಸಾಪ) 
ಪಾರಿಭಾಷಿಕ ಶಬ್ದಕೋಶ (ಅಧ್ಯಾತ್ಮ ಪ್ರಕಾಶ 
ಕಾರ್ಯಾಲಯ) 
ಚಿದಂಬರಯ್ಯನವರು ಕೊಡದಿರುವ, 
ಅನುವಾದಕ ಸೂಚಿಸಿರುವ, ಶಬ್ದಾರ್ಥ, ಟಿಪ್ಪಣಿ, 
ಪಾಠಾ೦ತರಗಳನ್ನು ಈ ಚಿಹ್ನೆ ತೋರಿಸುತ್ತದೆ. 
ಇತರ ಗ್ರಂಥಗಳಲ್ಲಿರುವ ಪಾಠಾ೦ತರಗಳು 
ಅಧ್ಯಾಯ ಮತ್ತು ಪದ್ಯಸಂಖ್ಯೆ 
ಉದಾ: ಅ-೬, ಪ-ಲೆ 
ಅರ್ಥ ಅಥವಾ ಮೂಲ ಸ್ಪಪ್ಪವಿಲ್ಲ 


ಸೇಸೇಸೇಸೇಸೇ 


೪೮ 


ಶ್ರೀ ಗುರುಭ್ಯೋ ನಮಃ 
ಮಹಲಿಂಗರಂಗ ಕವಿಯ 


ಅನುಭವಾಮೃತ ಕಾವ್ಯ 
(ಸರ್ವಾರ್ಥಸಂದರ್ಶಿನೀ ಟೀಕಿನೊಡನೆ) 
ಮೊದಲನೆಯ ಅಧ್ಯಾಯ 
ಅಧಿಕಾರ ಲಕ್ಷಣ 


ಸೂಚನೆ 
ವ್ಯಾಸಮುನಿಪತಿ ಶುಕಮುನಿಗೆ ಸಂ 
ತೋಷದಿಂದಲಿ ತತ್ತ್ವಬೋಧೆಯ 
ಲೇಸೆನಲು ವಿಸ್ತರಿಸಿ ಪೇಳಿದನಾತ್ಮವಿದರೊಲಿಯೆ | 


ತಾತ್ಪರ್ಯ: ವೇದವ್ಯಾಸ ಮಹರ್ಷಿಗಳು ತಮ್ಮ ಮಗನಾದ ಶುಕಮುನಿಗೆ ಆನಂದದಿಂದ, 
ತತ್ತ್ವಜ್ಞಾನಿಗಳು ಮೆಚ್ಚುವ ರೀತಿಯಲ್ಲಿ ಆತ್ಮಜ್ಞಾನವನ್ನು ಲೇಸೆನ್ನುವಂತೆ ವಿಸ್ತಾರವಾಗಿ 
ತಿಳಿಸಿದರು. 


ಶಬ್ದಾರ್ಥ: * ವ್ಯಾಸಮುನಿ-ವೇದವ್ಯಾಸ ಮಹರ್ಷಿ. * ಶುಕಮುನಿ-ವೇದವ್ಯಾಸರ ಮಗ. 
ಆತ್ಮವಿದರು-ಮೋಕ್ಷಾಕಾಂಕ್ಷಿಗಳು. * ತತ ತ್ವಬೋಧೆ-ಬಹ್ಮಜ್ಞಾನ. 


ಟಿಪ್ಪಣಿ-೧: * ಸೂಚನಾ ಪದ್ಯ : ಷಟ್ಪದಿ ಕಾವ್ಯಗಳಲ್ಲಿ ಆಯಾ ಸಂಧಿಗಳ ಪ್ರಾರಂಭದಲ್ಲಿ 
ಅಧ್ಯಾಯದ ವಿಷಯಾನುಸಾರವಾಗಿ ಸಂಕ್ಷಿಪ್ತವಾಗಿ ಕಥಾಸಾರವನ್ನು ಅರ್ಧಷಟ್ಟದಿಯಲ್ಲಿ (ಮೂರು 
ಸಾಲುಗಳಲ್ಲಿ) ಸೂಚಿಸುವ ಪದ್ಯ, 


ಟಿಪ್ಪಣಿ-೨: * ಭಾಮಿನೀ ಷಟ್ಟದಿ- ಆರು ಸಾಲುಗಳ ಪದ್ಯ, ಕನ್ನಡದ ಜನಪ್ರಿಯ ಮಾತ್ರಾ 
ಛಂದಸ್ಸಿನ ೬ ಬಗೆ ಷಟ್ಟದಿಗಳಲ್ಲಿ ಒಂದು. ಭಾಮಿನಿ ಷಟ್ಪದಿಯ “ಛಂದೋಲಕ್ಷಣ ಹೀಗಿದೆ: 
೧,೨, ೪, ೫ ಸಾಲುಗಳಲ್ಲಿ ೩-೪-೩-೪ ಮಾತ್ರೆಗಳ ಗಣಗಳು, ಸಾಲಿಗೆ ೧೪ "ಮಾ ತ್ರೆಗಳು, 
೩ ಮತ್ತು ೬ನೇ ಸಾಲಿನಲ್ಲಿ (ಸಾಲಿನ ೨೩ ಮಾತ್ರೆಗಳು) ೩-೪-೩-೪-೩-೪ ಗಣಗಳೂ 
ಒಂದು "ಗುರುವೂ ಬರುತ್ತದೆ. ೩ ಮಾತ್ರೆಯ ಗಣಗಳಲ್ಲಿ ಟ- ಗಣವೂ ೪ ಮಾತ್ರೆಗಳ 
ಗಣಗಳಲ್ಲಿ ಟ-ಟ (ಜಗಣ)ಬರಬಾರದು. ೩ ಮತ್ತು ೬ನೇ ಸಾಲಿನ ಕೊನೆಯ ಅಕ್ಷರ 
ಲಘುವಾಗಿದ್ದರೂ ಗುರುವಾಗಿ ಪರಿಗಣಿಸಲಾಗುತ್ತದೆ. 


ಟಿಪ್ಪಣಿ-೩: * ವ್ಯಾಸಮುನಿಪತಿ ಶುಕಮುನಿಗೆ: ಈ ಗ್ರಂಥವನ್ನು ವ್ಯಾಸರು ತಮ್ಮ ಮಗನಾದ 
ಶುಕನಿಗೆ ಹೇಳಿದ್ದಾಗಿರುವುದನ್ನು ನೋಡಿದರೆ ಪುತ್ರವಾತ್ತಲ್ಮದಿಂದ ಅವರು ಇದರಲ್ಲಿ 
ಸರ್ವಾರ್ಥಗಳನ್ನೂ ಪ್ರಕಾಶಮಾಡಿರುವರೆಂಬ ಭಾವವು ತೋರುವುದು. ವ್ಯಾಸರು ಶುಕರಿಗೆ 
ಹೇಳಿದ ಅರ್ಥವನ್ನು ಕವಿಯು ಈ ಗಂಥದಲ್ಲಿ ಭಾಮಿನೀಷಟ್ಟದಿಯಲ್ಲಿ ಹೇಳಿರುವನು. 


1 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕ್ಷಿ ೪ ೩ ೪ 

ಶ್ರೀಮ । ದನುಪಮ । ತೇಜ | ನತಜನ ೧೪ 
& ೪ ಕ್ಷಿ ೪ 

ಕಾಮಿ । ತಾರ್ಥಫ । ಲಪ್ರ | ದಾಯಕ ೧೪ 
ಕ್ಷಿ ೪ ಕ್ಷಿ ೪ & ೪ ಗು 

ಸೋಮ । ಶೇಖರ । ಸುರಮು | ನೀಂದ್ರಾ । ರ್ಚಿತಪ। ದಾಂಭೋ| ಜ ೨೩ 
ಕ್ಷಿ ೪ ಕ್ಷಿ ೪ 

ಸಾಮ । ಗಾನ । ಪ್ರಿಯಸ । ದಾಶಿವ ೧೪ 
& ೪ ಕ ೪ 

ವಾಮ । ಭಾಗಾ । ಶ್ರಿತಭ । ವಾನೀ ೧೪ 
೩. ೪ ೩ ೪ ಕ್ಷ ೪ ಗು 


ಪ್ರೇಮ | ಶ್ರೀಗಿರಿ । ಮಲ್ಲಿ । ಕಾರ್ಜುನ । ಸಲಹು । ಮೂಜಗ | ವ ೨೩ 
ಇಷ್ಟದೇವತಾ ಸ್ತುತಿ (೧-೨) 

ಶ್ರೀಮದನುಪಮತೇಜ ನತಜನ 

ಕಾಮಿತಾರ್ಥಫಲಪ್ರದಾಯಕ, 

ಸೋಮಶೇಖರ, ಸುರಮುನೀಂದ್ರಾರ್ಚಿತಪದಾಂಭೋಜ । 

ಸಾಮಗಾನಪ್ರಿಯ, ಸದಾಶಿವ, 

ವಾಮಭಾಗಾಶ್ರಿತಭವಾನೀ 

ಪ್ರೇಮ, ಶ್ರೀಗಿರಿಮಲ್ಲಿಕಾರ್ಜುನ, ಸಲಹು ಮೂಜಗವ ॥ IO 
ತಾತ್ಪರ್ಯ : ಶುಭಕರನೂ ಅಸಮಾನಕಾಂತಿಯಿ೦ದ ಕೂಡಿರುವನೂ, ಭಕ್ತಜನರು 
ಅಪೇಕ್ಷಿಸಿದ ಫಲಗಳನ್ನು ಅನುಗ್ರಹಿಸುವವನೂ ಚಂದ್ರಶೇಖರನೂ ದೇವಮುನಿ 
ಶ್ರೇಷ್ಠರಿಂದ ಪೂಜಿಸಲ್ಪಟ್ಟ ಪಾದಕಮಲಗಳನ್ನು ಉಳ್ಳವನೂ ಸಾಮವೇದ 
ಗಾನಲೋಲನೂ, ಸದಾಕಾಲದಲ್ಲೂ ಮಂ೦ಗಳಸ್ವರೂಪನಾದ, ಎಡತೊಡೆಯ 


ಮೇಲಿರುವ ಪಾರ್ವತಿಯ ಮೇಲೆ ಪ್ರೇಮವುಳ್ಳವನೂ ಆಗಿರುವ ಶ್ರೀಶೈಲವೆಂಬ 
ಮಹಾಕ್ಷೇತ್ರದ ಸ್ವಾಮಿಯಾದ ಮಲ್ಲಿಕಾರ್ಜುನದೇವನೇ ಕಾಪಾಡು. 


ಶಬ್ದಾರ್ಥ : ವಾಮಭಾಗಾಶ್ರಿತ ಭವಾನೀ ಪ್ರೇಮ ವ ಎಡತೊಡೆಯ ಮೇಲಿರುವ ಪಾರ್ದತಿಯ 
ಮೇಲೆ ಪ್ರೇಮವುಳ್ಳವನೇ. ಶ್ರೀಗಿರಿಮಲ್ಲಿಕಾರ್ಜುನ - ಶ್ರೀಶೈಲವೆಂಬ ಮಹಾಕ್ಷೇತ್ರದ ಸ್ವಾಮಿಯಾದ 
ಮಲ್ಲಿಕಾರ್ಜುನ ದೇವರೇ (ಸಂಬೋಧನೆ) 


ಟಿಪ್ಪಣಿ : ಈ ಶ್ರೀಶೈಲವು ಕರ್ನೂಲು ಜಿಲ್ಲೆಯಲ್ಲಿದೆ. 





ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಶ್ರೀಗಿರೀಶ್ವರ ಪಾದಪದ್ಮಪ 

ರಾಗರಂಜಿತಮೌಳಿ, ಭ್ರಮರಾಂ 

ಬಾಗುಣಾರ್ಣವಮಗ್ಗಚಿತ್ತ, ವಚೋವಿಚಕ್ಷಣನು । 
ಶ್ರೀಗುರುವಿನುಪದೇಶದಿಂದನು 

ರಾಗವುದಿಸಲು ರಂಗನಾಥನು 

ಯೋಗಿಜನರಹುದೆನಲು ಪೇಳಿದನನುಭವಾಮೃತವ | ॥೨॥ 


ತಾತ್ಪರ್ಯ: ಶ್ರೀಶೈಲಕ್ಕೆ ಒಡೆಯನಾದ ಪರಮೇಶ್ವರನ ಪಾದಧೂಳಿಯನ್ನು ತಲೆಯಲ್ಲಿ 
ಧರಿಸಿದವನೂ, ಶ್ರೀಗಿರಿಮಲ್ಲಿಕಾರ್ಜುನೇಶ್ವರನ ಅರ್ಧಾಂಗಿಯಾದ ಭ್ರಮರಾಂಬಳ 
ಗುಣಾವಳಿಗಳಲ್ಲಿ ನೆಟ್ಟಮನದವನೂ, ವಾಕ್‌ಚತುರನೂ ಆದ ರಂಗನಾಥಕವಿ 
(ಮಹಲಿಂಗರಂಗ) ಶ್ರೀಗುರುವಿನ ಉಪದೇಶದಿಂದ ಭಕ್ತಿಯಾವೇಶ ಉಕ್ಕಿ 
ಜ್ಞಾನಯೋಗಿಗಳು ಮೆಚ್ಚುವಂತೆ ಈ ಅನುಭವಾಮೃತ ಕಾವ್ಯವನ್ನು ರಚಿಸಿದನು. 


ಶಬ್ದಾರ್ಥ: ಭ್ರಮರಾಂಬಾ-ಪಾರ್ಪತೀದೇವಿ (ಶ್ರೀಗಿರಿಮಲ್ಲಿಕಾರ್ಜುನೇಶ್ಚರನ ಅರ್ಧಾಂಗಿ); 
ಪಾದಪದ್ಮಪರಾಗರಂಜಿತಮೌಳಿ-ಪರಮೇಶ್ವರ ಕಾಲಿನಧೂಳನ್ನು ತಲೆಯಲ್ಲಿ ಧರಿಸಿದವನು; 
* ವಚೋವಿಚಕ್ಷಣನು-ವಾಕ್‌ಚತುರ; * ಗುಣಾರ್ಣವ=-ಗುಣಸಾಗರ; ರಂಗನಾಥನು-ಕವಿ; 


ಪಾಠಾಂತರ: ಮಗ್ಗಚಿತ್ತ ಎಂಬಲ್ಲಿ ಕೆಲವು ಕಡೆ ಪೂರ್ಣಚಂದ್ರ ಎಂದಿದೆ. ಹೀಗಿದ್ದರೆ ರಂಗನಾಥನ 
ಸಾನ್ನಿಧ್ಯದಿಂದ ಭ್ರಮರಾಂಬೆಯ ಗುಣವು ಉತ್ಕರ್ಷವನ್ನು ಪಡೆಯುತ್ತದೆ ಎ೦ದರ್ಥವಾಗುತ್ತದೆ. 
ಇದರಿಂದ ರಂಗನಾಥನಿಗೇ ಪ್ರಾಶಸ್ತ್ಯವು ತೋರುತ್ತದೆ. ದೇವಿಗೆ ಪ್ರಾಶಸ್ತ್ಯವು ದೊರೆಯುವ ಈ 
ಪಾಠವು ಬಹುಕಡೆ ಇದೆ. 


ಟಿಪ್ಪಣಿ: ಯೋಗಿಜನರಹುದೆನಲು-ಇಲ್ಲಿ ಯೋಗಿಗಳೆಂದರೆ ಪಾತಂಜಲ ಯೋಗಶಾಸ್ತ್ರದಂತೆ 
ಉಸಿರುಹಿಡಿದು ಸಾಧನೆಮಾಡುವ ಯೋಗಿಗಳೆಂದರ್ಥವಲ್ಲ. ಏಕೆಂದರೆ ಆ ಜನರು ತಲೆದೂಗು 
ವಂತಹ ವಿಚಾರಗಳು ಇಲ್ಲಿಲ್ಲ. ವಿಚಾರದಿಂದ ಜೀವಬ್ರಹ್ಮೈಕ್ಯವನ್ನು ಸಾಧಿಸುವಂಥ ವಿಷಯಗಳೇ 
ಇಲ್ಲಿರುವುದರಿಂದ ಯೋಗಿಗಳೆಂಬ ಮಾತಿಗೆ ರಾಜಯೋಗಿಗಳೆಂದೋ ಅಥವಾ ಜ್ಞಾನಯೋಗಿ 
ಗಳೆಂದೋ ಅರ್ಥವನ್ನು ಮಾಡಿಕೊಳ್ಳಬೇಕು. 





ಕವಿಚರಿತೆ (೩) 


ಘನತರದ ಸಹವಾಸಿವಂಶದೊ 
ಳನುಪಮನು, ಮಹಲಿಂಗದೇವನ 
ತನಯನಹ ಶ್ರೀರಂಗ, ಸಹಜಾನಂದಗುರುಪದವ | 
ನೆನೆದು, ಸಮೃಗ್ಗಾ ನವನು ಬ 
ಜಣ 
ಲ್ಲನುಭವಿಗಳಹುದೆನಲು ಪೇಳಿದ; 
ವಿನುತರಾಸ್ತಾದಿಸುವದೊಲಿದೀ ಅನುಭವಾಮೃತವ ॥ ll 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಶ್ರೇಷ್ಠತರವಾದ ಸಹವಾಸಿ ಎಂಬ ಬ್ರಾಹ್ಮಣಕುಲದಲ್ಲಿ ಜನಿಸಿದವನಾಗಿ 
ಅಸದೃಶನಾದ ಮಹಲಿಂಗದೇವನ ಸುತನಾದ ಶ್ರೀರಂಗನೆಂಬ (ಮಹಲಿಂಗರಂಗ) 
ಕವಿಯು ತನ್ನ ಗುರುವಾದ ಸಹಜಾನಂದಯೋಗಿಯ ಚರಣಗಳನ್ನು ನೆನೆದು 
ತತ್ತ್ವಜ್ನ್ಞರಾದ ವೇದಾಂತಿಗಳು ಒಪ್ಪುವ ಹಾಗೆ ಈ ಅನುಭವಾಮೃತ ಗ್ರಂಥವನ್ನು 
ರಚಿಸಿರುವನು. 

ಶಬ್ದಾರ್ಥ: * ಸಮ್ಯಕ್‌ ಜ್ಞಾನ-ಪರಬ್ರಹ್ಮತತ್ತ್ವ; * ವಿನುತರು-ವಿದ್ದಾಂಸರು; * ಆಸ್ಚಾದಿಸುಎ 
ರಸಾನುಭವ ಹೊಂದು; * ಘನತರ-ಶ್ರೇಷ್ಠವಾದ. 

ಟಿಪ್ಪಣಿ-೧: ಸಹವಾಸಿವಂಶ- ಸಹವಾಸಿ ಎಂಬುವುದು ಈ ಗ್ರಂಥಕರ್ತನ ಕುಲದ ಹೆಸರು. 
ಇದರ ವಿಷಯದಲ್ಲಿ ಹೆಚ್ಚಿನವಿವರಕ್ಕೆ ಪೀಠಿಕೆ ನೋಡಿ. 

ಟಿಪ್ಪಣಿ-೨: * ಸಹಜಾನಂದಗುರುಪಾದವ- ಇಲ್ಲಿ ಶ್ಲೇಷೆಯಿದೆ. ಮಹಲಿಂಗರಂಗನ ಗುರು 


ಸಹಜಾನಂದನ ಪಾದಚರಣವ ಎಂದೂ, ಮುಕ್ತಿಯೆಂಬ ಶ್ರೇಷ್ಠಸ್ಥಾನವನ್ನು ಧ್ಯಾನಿಸಿ ಎಂದೂ 
ಅರ್ಥವಾಗುತ್ತದೆ. 





ಕನ್ನಡದ ಪ್ರಶಂಸೆ (೪-೫) 
ಕನ್ನಡದ ನುಡಿಯೆಂದುಪೇಕ್ಷಿಸ 
ಲಿನ್ನು ಹಿರಿಯರಿಗಂಜಿ ನುಡಿವೆನು; 
ಕನ್ನಡಿಯೆ ದರ್ಪಣವದಲ್ಲದೆ ಭೇದವೇನಿದಕೆ? । 
ಮುನ್ನಲುಪನಿಷದರ್ಥವನು ಸಂ 
ಪನ್ನಮತಿಗಳು ಪೇಳ್ಗುದನೆ ನಾ 
ಕನ್ನಡಿಸಿದೆನು; ಕೊರತೆಯಿರ್ದೊಡೆ ಮನ್ನಿಸುವದೊಲಿದು HW Nv 


ತಾತ್ಪರ್ಯ: ಕನ್ನಡದ ನುಡಿಯೆಂದು ತಿರಸ್ಕಾರಮಾಡುವ ಹಿರಿಯರಾದ ಸಂಸ್ಕೃತ 
ವಿದ್ವಾಂಸರಿಗೆ ವಿನಯದಿಂದ ಅಳುಕುತ್ತಾ ಹೇಳುತ್ತಿದ್ದೇನೆ. ಕನ್ನಡದಲ್ಲಿ "ಕನ್ನಡಿ' 
ಎನ್ನುತ್ತಾರೆ. ಸಂಸ್ಕೃತದಲ್ಲಿ ದರ್ಪಣ ಎನ್ನುತ್ತಾರೆ. ಭಾಷಾ ವ್ಯತ್ಯಾಸ (ಪದ ವೃತ್ಯಾಸ)ವಲ್ಲದೆ 
ವಿಷಯ ವಸ್ತುವಿನಲ್ಲಿ ವ್ಯತ್ಯಾಸವಿಲ್ಲ. (ಕನ್ನಡಿ ಎಂದರೆ ಇಲ್ಲಿ ಕನ್ನಡದಲ್ಲಿ ಹೇಳಿರುವುದು 
ಎಂದರ್ಥ, ದರ್ಪಣ ಎಂದರೆ ಸಂಸ್ಕೃತದಲ್ಲಿ ಹೇಳಿರುವುದು ಎಂದರ್ಥ) ಈ ಮೊದಲು 
ವೇದೋಪನಿಷತ್ತುಗಳಲ್ಲಿ ಆತ್ಮಜ್ಞಾನಿಗಳು ತಿಳಿಸಿರುವುದನ್ನೇ ನಾನು ಕನ್ನಡದಲ್ಲಿ 
ಹೇಳಿರುತ್ತೇನೆ. ಸದ್ಗುಣಸ೦ಪನ್ನರಾದ ವಿದ್ವಾಂಸರು ನಾನು ಹೇಳಿದ್ದರಲ್ಲಿ ಏನಾದರೂ 
ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮಿಸಬೇಕು ಎಂದು ಕವಿ ಕೋರುತ್ತಾನೆ. 


ಶಬ್ದಾರ್ಥ: ಜಃ ಉಪೇಕ್ಷಿ ಸಲು-ತಿರಸ್ಕರಿಸುವವರಿಗೆ; ಜೇ ಕನ್ನಡಿ-ದರ್ಪಣ; * ಅಂಜಿ-ವಿನಯದಿಂದ 
ಅಳುಕಿ; * ಸಂಪನ್ನಮತಿಗಳು-ಆತ್ಮಜ್ಞಾನಿಗಳು; x ಮನ್ನಿಸುವುದು-ಕ್ಷಮಿಸುವುದು; * ಒಲಿದು 
=ದಯೆತೋರಿ. 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಟಿಪ್ಪಣಿ: ಕನ್ನಡಿಯೆ- ಕನ್ನಡಿಯೆಂಬ ಮಾತಿನಿಂದ ಕನ್ನಡದಲ್ಲಿ ಹೇಳಿದ್ದೆಂಬ ಅರ್ಥವೂ 
ಸೂಚಿತವಾಗುತ್ತದೆ. ಕನ್ನಡಿಯೆಂಬ ಮಾತಿಗೆ ಪ್ರತಿಬಿಂಬವು ಕಾಣುವಂಥ ಗಾಜೆಂಬ ಅರ್ಥವೂ 
ರೂಢಿಯಲ್ಲಿದ್ದೇ ಇದೆ. ಇದರಿ೦ದ ಕನ್ನಡಿಯಲ್ಲಿ ಯಾವ ವಸ್ತುವಾದರೂ ಇದ್ದದ್ದಿದ್ದಂತೆ ಹೇಗೆ 
ಪ್ರತಿಬಿಂಬಿತವಾಗುವುದೋ ಹಾಗೆ ಸಂಸ್ಕೃತದಿ೦ದ ಅಥವಾ ಬೇರೆ ಯಾವ ಭಾಷೆಯಿಂದಾದರೂ 
ತಂದ ಯಾವ ವಿಚಾರವಾದರೂ ಇದ್ದದ್ದಿದ್ದಂತೆ ಕನ್ನಡದ ಮಾತಿನಲ್ಲಿ ಇಳಿದು ಬಂದೇ 
ಬರುವುದು ಎಂದು ಧ್ವನಿ. ಕನ್ನಡಿಯೆ೦ದರೂ ದರ್ಪಣವೆಂದರೂ ಪದಾರ್ಥ ಒಂದೇ ಆದ್ದರಿಂದ 
ಕನ್ನಡದಲ್ಲಿ ಹೇಳಿದ ಮಾತ್ರಕ್ಕೇ ಯಾವ ಕೊರತೆಯೂ ಇಲ್ಲವೆಂದು ತಾತ್ಪರ್ಯ 





ಸುಲಿದ ಬಾಳೆಯ ಹಣ್ಣಿನಂದದ, 

ಕಳೆದ ಸಿಗುರಿನ ಕಬ್ಬಿನಂದದ 

ಲಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ । 

ಲಲಿತವಹ ಕನ್ನಡದ ನುಡಿಯಲಿ 

ತಿಳಿದು ತನ್ನೊಳು ತನ್ನ ಮೋಕ್ಷವ 

ಗಳಿಸಿಕೊಂಡರೆ ಸಾಲದೇ? ಸಂಸ್ಥತದಲಿನ್ನೇನು! ॥ ol 
ತಾತ್ಪರ್ಯ: ಸಿಪ್ಪೆಯನ್ನು ಸುಲಿದ ಬಾಳೆಯ ಹಣ್ಣಿನ ಹಾಗೆ, ಹೆರೆದು ಸಿಪ್ಪೆ (ಸಿಗುರು) 
ತೆಗೆದುಹಾಕಿದ ಕಬ್ಬಿನ ಜಲ್ಲೆಯ ಹಾಗೆ, ಕಾಯಿಸಿ ಆರಿಸಿದ ಹದವಾದ ಬಿಸಿಯ 
ಹಾಲಿನ ಹಾಗೆ, ಸರಳವಾಗಿರುವ, ಸುಂದರವೂ ಆಗಿರುವ ಕನ್ನಡದ ಭಾಷೆಯ 
ಗ್ರಂಥಗಳನ್ನು ಓದಿ ಮನನಮಾಡಿಕೊಂಡು ಆತ್ಮಜ್ಞಾನ ಹೊಂದಿ, ಹುಟ್ಟು ಸಾವುಗಳ 

1ಖವೆಂಬ ತೊಡಕಿನಿಂದ ಬಿಡುಗಡೆ ಪಡೆಯುವ ಮುಕ್ತಿಪದವಿಯನ್ನು 

ಸಂಪಾದಿಸಿಕೊಂಡರೆ ಸಾಲದೇ? ಸಂಸ್ಕೃತಭಾಷೆಯ ಅಗತ್ಯವೇನಿದೆ? 


ಶಬ್ದಾರ್ಥ: * ಮೋಕ್ಷವ-ಹುಟ್ಟು ಸಾವುಗಳ ದುಃಖವೆಂಬ ತೊಡಕಿನಿಂದ ಬಿಡುಗಡೆಯಾಗುವುದನ್ನು 
* ಸುಲಿದಂಸಿದ್ಚಿ ತೆಗೆದ. * ಸಿಗುರಿನ-ಕಬ್ಬಿನ ಸಿಪ್ಪೆಯ. * ಕಳೆದ-ಹೆರೆದ. * ಲಲಿತವಹ- 
ಸುಂದರವಾಗಿರುವ. * ತಿಳಿದು ತನ್ನೊಳು-ಆತ್ಮಜ್ಞಾನ ಹೊಂದಿ. * ಅಳಿದ=ಕಾಯಿಸಿ ಆರಿಸಿದ, 
ಹದವಾಗಿ ಬಿಸಿಯಾದ. 

ಟಿಪ್ಪಣಿ: * ಸಂಸ್ಕತದೊಳಿನ್ನೇನು- ಸಂಸ್ಕೃತದ ಬಗ್ಗೆ ತಿರಸ್ಕಾರವಿಲ್ಲ. ಆತ್ಮಜ್ಞಾನಹೊಂದಲು 
ಕನ್ನಡಭಾಷೆಯ ಗ್ರಂಥಗಳೇ ಸಾಕಾಗುತ್ತದೆ ಎಂದರ್ಥ. 





ಗ್ರಂಥದ ಪ್ರಾಶಸ್ತ್ಯ (೬-೧೨) 
ಬರೆದು ಪಠಿಸೀಗಂಥದರ್ಥವ 
ಹಿರಿಯರಿಂದರಿದವರಿಗೀಗಲೆ 
ಕರತಲಾಮಲಕದವೊಲಾತ್ಮನು ಸ್ಫುರಿಸಿ ತೋರುವನು; । 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬರಿಯ ಭ್ರಾಂತಿಯ ಬಿಟ್ಟು ಯತ್ನದಿ 
ಮರಳಿಮರಳೀ ಗ್ರಂಥದರ್ಥದ 
ಪರಿಚಯವ ನೆರೆ ಮಾಡಿ ಪಡೆವುದು ಮೋಕ್ಷಸಂಪದವ ॥ Wl 


ತಾತ್ಪರ್ಯ: ಈ ಗ್ರಂಥವನ್ನು ಬರೆದು ಓದಿ ಅರ್ಥವನ್ನು ತಿಳಿದಂಥ ಅನುಭವಿ 
ಹಿರಿಯರಿಂದ (ಗುರುವಿನ ಮೂಲಕ) ಕೇಳಿ ತಿಳಿದುಕೊಂಡರೆ ಕೂಡಲೆ 
ಅಂಗೈಯೊಳಗಿನ ನೆಲ್ಲಿಯ ಕಾಯಂತೆ ಆತ್ಮಸ್ಪರೂಪವು ತಾನಾಗಿ ಮನಸಿಗೆ 
ಹೊಳೆಯುವುದು. ಕೇವಲ ಪ್ರಾಪಂಚಿಕ ವಸ್ತುಗಳಿಂದ ಸುಖವಾದೀತೆಂಬ ವ್ಯರ್ಥವಾದ 
ತಪ್ಪು ತಿಳಿವಳಿಕೆಯನ್ನು ತೊರೆದು ಮತ್ತೆಮತ್ತೆ ತ್ತೆ ಶ್ರದ್ಧಾಪೂರ್ವಕ ಪ್ರ ಪ್ರಯತ್ನದಿಂದ ಈ 
ಅನುಭವಾಮೃತ ಗಂಥದಲ್ಲಿ ಹೇಳಿರುವ ವಿಷಯಗಳ ಅಂತರಾರ್ಥವನ್ನು ಚೆನ್ನಾಗಿ 
ವಿಚಾರಮಾಡಿ (ಮನನಮಾಡಿ) ಮುಕ್ತಿಸಂಪತ್ತನ್ನು ಹೊಂದಬೇಕು. 


ಶಬ್ದಾರ್ಥ: ಕರತಲಾಮಲಕವೊಲ್‌-ಅಂಗೈ ಯೊಳಗಣ ನೆಲ್ಲಿಕಾಯಂತೆ; ಬರಿಯ ಭ್ರಾಂತಿಯ 
ಬಿಟ್ಟು-ಪ್ರಾಪಂಚಿಕ ವಸ್ತುಗಳಿಂದ ಹದ ವ್ಯರ್ಥವಾದ ತಪ್ಪು ತಿಳಿವಳಿಕೆಯನ್ನು 
ತೊರೆದು; ಪರಿಚಯವ ಇರಿ ಮಾಡಿ=ಚೆನ್ನಾಗಿ ವಿಚಾರಮಾಡಿ; x ಅರಿತು-ತಿಳಿದು. 


ಪಾಠಾಂತರ: * ಬರಿಯ-ಬರಿದೆ (ಕು). * ಗೀಗಲೆ-ಗೀಗತಿ (ಅ). 





ಹಾಲನೆರೆದರೆ ಕುಡಿಯಲೊಲ್ಲದ 

ಬಾಲಕನ ತೆರನಂತೆ ಮನವಿದು 

ಕೇಳಲೊಲ್ಲದು ಹಿತವನರಿಯದ ಮೂರ್ಪನಂದದಲಿ; | 

ಬಾಲಕಿಯನುಪಲಾಲಿಸುವವೊಲು 

ಬೋಳಯಿಸಿ ತನ್ನೊಳಗುಮಾಡಲು 

ಮೇಲೆಮೇಲದು ಮೆಲ್ಲಮೆಲ್ಲನೆ ಕೇಳತೊಡಗುವುದು ॥ Nel 
ತಾತ್ಸರ್ಯ: ಹಾಲನ್ನು ಕುಡಿಯಲು ಕೊಟ್ಟರೆ ಕುಡಿಯಲು ಒಪ್ಪದ ಚಿಕ್ಕ ಹುಡುಗನ 
ರೀತಿಯಂತೆ, ತನ್ನ ಒಳಿತನ್ನು ಅರ್ಥಮಾಡಿಕೊಳ್ಳದ ಮೂಢನಂತೆ, ಈ ಮನಸ್ಸು 
ಏನು ಹೇಳಿದರೂ ಒಪ್ಪುವುದಿಲ್ಲ. ಇಂಥ ಮನಸ್ಸು ಕೇಳುವಂತೆ ಮಾಡುವುದು 
ಹೇಗೆ? ಮುಗ್ಗಬಾಲಿಕೆಯನ್ನು ತಲೆಯನ್ನು ನೇವರಿಸಿ ಹಿತನುಡಿಗಳಿಂದ ಒಲಿಸಿ 
ಕೊಳ್ಳುವಂತೆ ಮನಸ್ಸನ್ನು ಆ ರೀತಿ ಒಲಿಸಿಕೊ೦ಡರೆ ಕ್ರಮೇಣ ಅದು ಮೆಲ್ಲಮೆಲ್ಲಗೆ 
ಹತೋಟಿಗೆ ಬರುತ್ತದೆ. 


ಶಬ್ದಾರ್ಥ: * ಬೋಳಯಿಸಿ-ತಲೆಯನ್ನು ತಡವಿ; * ಎರೆದರೆ-ಕುಡಿಯಲು ಕೊಟ್ಟರೆ; * ಒಲ್ಲದ 
ಒಪ್ಪದ. * ಕೇಳಲೊಲ್ಲದು-ಒಪುವುದಿಲ್ಲ; * ಉಪಲಾಲಿಸುವೊಲುಎಒಳ್ಳೆಯ ಮಾತುಗಳಿಂದ 
ಒಲಿಸಿಕೊಳ್ಳುವಂತೆ; * ಮೇಲೆಮೇಲದು-ಕ್ರಮೇಣ; * ಮೆಲ್ಲಮೆಲ್ಲನೆ-ನಿಧಾನವಾಗಿ. 





ಆಧಾಯ ೧ - ಅದಿಕಾರ ಲಕ್ಷಣ 


ಖಿ 


ಕೇಳತೊಡಗಿದ ಬಳಿಕ ಬಿಡದದು; 

ಲೋಲಪೌಢೆಯ ತೆರದಿ ಹಗಲಿರು 

ಳಾಲಿಸುತ್ತದರಲ್ಲ ಮಿಗಿಲಾಸಕತಿಯಾಗಿಹುದು; । 
ಹೇಳಲೇನಭ್ಯಾಸವಶದಿಂ 

ಮೇಲೆ ಪರಮಾನಂದಪದದೊಳ 

ಗಾಳಿ ನಿಜಸಾಯುಜ್ಯಪದವಿಯ ಪಡೆದು ಸುಖಿಯಹುದು ॥ ॥6॥ 


ತಾತ್ಪರ್ಯ: ಆ ರೀತಿ ಒಲಿದ ಮನಸ್ಸು ಅಧ್ಯಾತ್ಮ ತದ ಬೋಧೆಯನ್ನು ಆಲಿಸತೊಡಗಿದ 
ನಂತರ ಪ್ರಬುದ್ಧಸ್ತೀ ದಿನೇದಿನೇ ಹೆಚ್ಚನ ವಿಷಯಾಸಕ್ತಿಯನ್ನು ತಳೆಯುವ ರೀತಿಯಲ್ಲಿ 
ಕೇಳುತ್ತಾ. ಕೇಳುತ್ತಾ ಮನಸ್ಸು ಅಧಿಕವಾಗಿ ಅಧ್ಯಾತ್ಮದಲ್ಲಿ ಆಸಕ್ತಿ ಹೊಂದುವುದು, 
ಹೆಚ್ಚಿಗೆ ಹೇಳುವುಡೇನಿದೆ? ಎಡೆಬಿಡದೆ ಮನಸ್ಸು ಆ 'ಅಧ್ಯಾ ತೃದಲ್ಲಿಯೇ ಮತ್ತೆ ಮತ್ತೆ 
ಲೀನವಾಗುತ್ತಾ ಮುಂದಕ್ಕೆ ದಿವಾ ನಂದ ಸುತಿಯಲ್ಲಿ "ಪರಬ್ರಹ್ಮಸ್ತರೂಪದ. 
ಸ್ಥಿತಿಯಲ್ಲಿದ್ದು ುಖಿಸುತದೆ ಹಂದ ಜೀವನುಕ್ತಿ ಹೊಂದಿ ಸಾಯುಜ್ಯ ವೆಂಬ 
ಮುಕ್ತಿಯನ್ನು "ಪಡೆದು ಸುಖಿಸುತ್ತದೆ. 


ಶಬ್ದಾರ್ಥ: ಅದು-ಮನಸ್ಸು; (ಪದದೊಳಗೆ +) ಆಳಿ-ಮುಳುಗಿ; * ಅಭ್ಯಾಸ ಸವಶದಿಂ-ಎಡಬಿಡದೆ 
ಅದನ್ನೇ ಮತ್ತೆ ಮತ್ತೆ ನೆನೆಯುವುದರಿಂದ; * ಆಸಕತಿ-ಆಸಕ್ತಿ (ಲೋಲುಪತೆ); ೫ | 
ಪದ- ನಿತ್ಯವಾದ ಅದ್ದೆ ಶೆ ಸ್ಥಿತಿಯು; ನೀಪಸಾದವೆಂಬ ಪರಮಾನಂದ (ಪಪ ಇ ಪು ೨೩೦) 
್ಥಿತಿ-ಜೀವನ್ನುಕ್ತಿ ಸಾಯುಜವೆಂಬ ಮುಕ್ತಿಯನ್ನು ಹೊಂದಿ ಸುಖಿಸುತ್ತದೆ. 


ಟಿಪ್ಪಣಿ: ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೇ(ಗೀತೆ- ೬-೩೫) ಎಂಬ 
ಗೀತೋಕ್ತಿಯಂತೆ ಮನಸನ್ನು ಎಪಿಕ್‌ ಪ್ರಯತ್ನ ದಿಂದಲೂ, ವೈರಾಗ್ಯದಿ೦ದಲೂ ಅದನ್ನು 
ಬಿಗಿ ಹಿಡಿಯುವುದಕ್ಕಾಗುತ್ತದೆ. ಕ ಗೀತೆಯ (೭.೩೫) ಶ್ಲೋಕದ ಹಿನ್ನೆಲೆಯಲ್ಲಿ ಕವಿ 
ಅಭ್ಯಾಸವಶದಿಂ (ಎಡೆಬಿಡದೆ ಅದನ್ನೇ ಮತ್ತೆ ಮತ್ತೆ ನೆನೆಯುವುದರಿಂದ) ಎ೦ಬ ಮಾತನ್ನು 
ತೆಗೆದುಕೊಂಡಿದ್ದಾನೆ. ಗಂಥದಲ್ಲಿ ಹಲವು ಬಾರಿ ಇದನ್ನು ಬಳಸಿದ್ದಾನೆ. 





ಅಖಿಲವೇದಾಂತಾರ್ಥವನು ನಾ 

ಯುಕುತಿಯಲಿ ಸಂಗಹಿಸಿ ಪೇಳುವೆ 

ಸಕಲರಿಗೆ ತಿಳಿವಂತೆ ಸುಲಭೋಪಾಯದಿಂದೊಲಿದು; | 

ಶುಕಮುನೀಶ್ವರನಂತೆ ನೀವಾ 

ಸಕತಿಯಲಿ ನೆರೆ ತಿಳಿದು ನಿಜವಹ 

ಮುಕುತಿಸುಖಸಾಮ್ರಾಜ್ಯಪದದಲಿ ನಿಂದು ಸುಖಿಯಾಗಿ ॥ NE 
ತಾತರ್ಯ: ನಾನು ಸಕಲ ಅದ್ವೈತ ವೇದಾಂತಸಾರವನ್ನು ಸ೦ಗಹಿಸಿ ಜಾಣ್ಮಯಲ್ಲಿ 


ಪಾಮರನಿಂದ ಪಂಡಿತನವರೆಗೆ ಎಲ್ಲರಿಗೂ ತಿಳಿಯುವ ತಗೆ ಸುಲಭದ ರೀತಿಯಲ್ಲಿ 
ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ವೇ ದವ್ಯಾಸರು ಈ ಶಾಸ್ತ್ರವನ್ನು ತಮ್ಮ ಮಗ ಶುಕಯೋಗಿಗೆ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವಿವರಿಸಿ ಹೇಳಿದಾಗ ಅದನ್ನು ಆ ಶುಕಮುನಿಯು ಆಸಕ್ತಿಯಿಂದ ಕೇಳಿದನು. 
ಹಾಗೆ ನೀವೆಲ್ಲರೂ ಆಸಕ್ತಿಯಿಂದ ಈ ಗ್ರಂಥದ ವಿಷಯವನ್ನು ಚೆನ್ನಾಗಿ ಅರಿಯಿರಿ. 
ಆಸಕ್ತಿಯಿಂದ ಶಾಶ್ವತವಾದ ಮುಕ್ತಿಯೆಂಬ ಸುಖಸಾಮಾಜ್ಯದ “ಪದವಿಯಲ್ಲಿ 
ನೆಲೆಗೊಂಡು ಸುಖವನ್ನು ಪಡೆಯಿರಿ. 


ಶಬ್ದಾರ್ಥ: ಸುಖಿಯಾಗಿ-ನೀವು ಸುಖವನ್ನು ಪಡೆಯಿರಿ ಎಂದರ್ಥ; * ಶುಕಮುನೀಶ್ಚರ- 
ವೇದವ್ಯಾಸರ ಮಗ; * ಯುಕುತಿಯಲಿ-ಜಾಣ್ಮೆಯಲ್ಲಿ; ಸ ಆಸಕತಿ-ಎಆಸಕ್ತಿ. * ಸಂಗ್ರಹಿಸಿಎ 
ಸಂಕ್ಷಿಪ್ತರೂಪವಾಗಿ. 


ಟಿಪ್ಪಣಿ: * ಶುಕಮುನಿ- ಗಿಣಿಯ ರೂಪಧರಿಸಿದ ಫೃತಾಚೆ ಎಂಬ ಅಪ್ಪರೆಯಿಂದ ವೇದವ್ಯಾಸರಿಗೆ 
ಜನಿಸಿದವನು. ಯಾಗಕ್ಕೆ ಅರಣಿಯನ್ನು ಅಗ್ನಿ ಉತ್ಪಾದನೆ ಮಾಡಲು ಉಜ್ಜುತ್ತಿದ್ದಾಗ ಅದರ 
ಮೇಲೆ ವೀರ್ಯಬಿದ್ದು ಹುಟ್ಟಿದ್ದರಿಂದ 'ಅರಣೀಯ (ಅರಣ) ಎಂದು ಹೆಸ ಸರು. ಉನ್ನತ 
ವಿದ್ಯಾಭ್ಯಾಸಕ್ಕಾಗಿ ವ್ಯಾಸರು "ಶುಕನನ್ನು ಜನಕನ ಬಳಿಗೆ ಕಳಿಸಿದಾಗ ಅವನ ಸೇವೆಗೆ 
ವಿಲಾಸವತಿಯರನ್ನು ಗೊತ್ತುಮಾಡಿದರೂ ಶುಕನು ವಿಚಲಿತನಾಗದೆ ಜನಕನಿಂದ ಅಧ್ಯಾತ್ಮವಿದ್ಯೆ 
ಕಲಿತು 'ಶುಕಮುನಿ" ಆದನು, ಭಾಗವತ ರಚಿಸಿದನು, ಮಹಾಭಾರತಕ್ಕೆ ವ್ಯಾಖ್ಯಾನ ಬರೆದನು; 
ಭಾರತದ ಶಾಂತಿಪರ್ವದಲ್ಲಿ ೧೩೧ನೇ ಅಧ್ಯಾ ಯದಲ್ಲಿ ಶುಕನ ಸಂಗತಿ ವಿಸ್ತಾರವಾಗಿ ಬಂದಿದೆ. 
(ಮಹಾಭಾರತದ ಪಾ ತ್ರಗಳು, ಅ.ರಾ. ಮಿತ್ರ ಪುಳ೬) 





ಹಿಂದೆ ಮಾಡಿದ ಸಕಲಪಾತಕ 

ಬೆ೦ದುಹೋಹುದು ಬ್ರಹ್ಮಚಿಂತೆಯೊ 

ಛೊಂದುನಿಮಿಷದೊಳಿರ್ದೊಡದರಿಂ ಹೇಳಲೇನದನು! । 

ತಂದೆಯತಾಯ್ಕಳು ಧನ್ಯರಾತನ 

ಬಂಧುಗಳು ಕುಲವೆಲ್ಲ ಪಾವನ; 

ಬಂದು ನಿಂದೆಡೆಯೆಲ್ಲ ಪುಣ್ಯಕ್ಷೇತ್ರವೆನಿಸುವುದು ॥ ॥೧೦॥ 
ತಾತ್ಪರ್ಯ: ಒಂದು ನಿಮಿಷಕಾಲವಾದರೂ ಬ್ರಹ್ಮಧ್ಯಾನದಲ್ಲಿ ನಿರತನಾಗಿ ಇದ್ದರೆ 
ಅದರ ಫಲವಾಗಿ ಪೂರ್ವಜನ್ಮಗಳಲ್ಲಿ ಮಾಡಿದಂಥ ಸಮಸ್ತಪಾಪಗಳು ಸುಟ್ಟು 
ಭಸ್ಮವಾಗಿ ಹೋಗುತ್ತವೆ ಎಂದಮೇಲೆ. ಬೇರೆ ಹೇಳುವುದು ಇನ್ನೆ ನಿದೆ? ಅಂತಹ 
ಧ್ಯಾನನಿರತನಾದ ಬಹ್ಮಜ್ಞಾನಿಯ ತಾಯಿತಂದೆಯರು ಪುಣ್ಯಾತ್ಮರು. ಆತನ 


ಬಂಧುಗಳೆಲ್ಲ ಧನ್ಯರು; ಆತನ ಕಾಲವೆಲ್ಲ ಪವಿತ್ರ, ಇನ್ನು ಆತನು" ಸಂಚರಿಸುತ್ತಾ 
ನಿಂದ ಎಡೆಗಳೆಲ್ಲ 'ಮಣ ಿಕ್ಷೇತ್ರಗಳನಿ ಸಿಕೊಳ್ಳುತ್ತವೆ.. 


ಶಬ್ದಾರ್ಥ: * ಬ್ರಹ್ಮಚಿಂತೆಯೊಳು-ಬ್ರಹ್ಮಜ್ಞಾನದ ಧ್ಯಾನದಲ್ಲಿ; * ಹಿಂದೆ-ಪೂರ್ವಜನ್ಮಗಳಲ್ಲಿ; 
ಸೇ ಧನ್ಯ ರು-ಪುಣ್ಯಾ ತ್ಮರು; * ಪಾತಕ-ಎಪಾಪ. 

ಟಿಪ್ಪಣಿ-೧ : ಈ ಪದ್ಯದಲ್ಲಿ ಬ್ರಹ್ಮಜ್ಞಾನಿಯ ಹಿರಿಮೆಯನ್ನು ಹೇಳಿದೆ. 

ಟಿಪ್ಪಣಿ-೨ : ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಟಿಪ್ಪಣಿ ಅನುವಾದಕನದು. 





8 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಮೇರುಸಾಮ್ಯಸುವರ್ಣದಾನವ, 

ವಾರಿನಿಧಿಪರ್ಯಂತಭೂಮಿಯ, 
ಭೂರಿಕನ್ಯಾದಾನಗೋದಾನಗಳಸಂಖ್ಯಗಳ | 

ಧಾರಿಣಿಯ ದಿವಿಜರಿಗೆ ಪರಮೋ 

ದಾರಬುದ್ಧಿಯಲಿತ್ತ ಫಲ ಕೈ 

ಸೇರುವುದು ನಿಮಿಷಾರ್ಧವಾತ್ಮಧ್ಯಾನನಿಷ್ಠರಿಗೆ | HOON 


ತಾತ್ಪರ್ಯ: ಅರೆನಿಮಿಷವಾದರೂ ಬ್ರಹ್ಮಜ್ಞಾನದ ಚಿಂತನೆಯಲ್ಲಿ ಶ್ರದ್ಧೆಯಿಂದ 
ತೊಡಗಿದವರಿಗೆ ಮೇರುಪರ್ವತದಷ್ಟು ಅಪಾರವಾದ ಚಿನ್ನದ ದಾನವನ್ನು, 
ಚತುಸ್ಪಾಗರಗಳ ತನಕ ಹಬ್ಬಿರುವ ವಿಸ್ತಾರವಾದ ಭೂಮಿಯನ್ನು, ಭೂರಿಸಂಖ್ಯೆಯಲ್ಲಿ 
ಗೋವುಗಳ ದಾನವನ್ನು, ಭೂದೇವತೆಗಳೆನ್ನಿಸಿದ ದ್ವಿಜರಿಗೆ ಅತ್ಯಂತ ಧಾರಾಳವಾದ 
ಮನಸ್ಸಿನಿಂದ ನೀಡಿದರೆ ಬರುವ ಪುಣ್ಯಫಲ ಲಭಿಸುವುದು. 


ಶಬ್ದಾರ್ಥ: * ಮೇರುಸಾಮ್ಯ=ಮೇರುಪರ್ವತದಂತೆ ಹೇರಳವಾದ; ಗೋದಾನಗಳ-- ಅಸಂಖ್ಯಗಳ 
ಲೆಕ್ಕವಿಲ್ಲದಷ್ಟು ಗೋವುಗಳ ದಾನವನ್ನು; * ವಾರಿನಿಧಿ-ಸಮುದ್ರ * ಪರ್ಯಂತ-ತನಕ; 
* ಧಾರಿಣಿಯ ದಿವಿಜರು-ಭೂದೇವತೆಗಳೆನಿಸಿದ ವಿಪ್ರರು; * ಭೂರಿಕನ್ಯಾದಾನ-ಭೂರಿ 
ಸಂಖ್ಯೆಯಲ್ಲಿ ಕನ್ಯಾದಾನ ಮಾಡುವುದು (...ಉತ್ಪೇಕ್ಷಾಲಂಕಾರ). 


ಟಿಪ್ಪಣಿ: ಆತ್ಮಧ್ಯಾನನಿಷ್ಠರಿಗೆ ಲಭ್ಯವಾಗುವ ಪುಣ್ಯವನ್ನು ಈ ಪದ್ಯದಲ್ಲಿ ಹೇಳಿದೆ. (ದಾನಗಳಲ್ಲಿ 
ಭೂದಾನ ಗೋದಾನ ಇತರ ದಾನಗಳಿಗಿ೦ತ ಸ್ವರ್ಣದಾನ ಶ್ರೇಷ್ಠ ಅದರಿ೦ದ ಬರುವ ಪುಣ್ಯ 
ಅಧಿಕ. ಆದರೆ ಬ್ರಹ್ಮಜ್ಞಾನ ಚಿಂತನೆಯಿಂದ ಬರುವ ಪುಣ್ಯಫಲ ಅವುಗಳಿಗಿಂತ ಅಧಿಕಾಧಿಕ 
ಎಂಬುದು ಇಲ್ಲಿನ ಅಂತರಾರ್ಥ) 


ಟಿಪ್ಪಣಿ: ಭೂರಿ - ಅಂಕಿಗಳಲ್ಲಿ ೧೯ನೇ ಸಂಖ್ಯಾಸ್ಥಾನ. (೧ ಏಕ ೨ ದಶ ೩ ಶತ ೪ ಸಹಸ್ರ 
೫ ಆಯತ ೬ ಲಕ್ಷ ೭ ಪ್ರಯುತ ೮ ಕೋಟಿ ೯ ನ್ಯರ್ಬುದ ೧೦ ಪದ್ಮ ೧೧ ಖರ್ವ ೧೨ 
ನಿಖರ್ವ ೧೩ ಮಹಾಪದ್ಮ ೧೪ ಶಂಖ ೧೫ ಸಮುದ್ರ ೧೬ ಮಧ್ಯ ೧೭ ಅಂತ್ಯ ೧೮ 
ಪರಾರ್ಧ ೧೯ ಭೂರಿ. 
(ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರು ಮತ್ತು ವೃದ್ಧಿಸ್ಥಾನಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. 
ಉದಾ: ೭ನೇ ಸ್ಥಾನ ಪ್ರಯುತಕ್ಕೆ. ದಶಲಕ್ಷ ಎನ್ನುತ್ತಾರೆ. ನ್ಯರ್ಬುದ ೯ನೇ ಸ್ಥಾನದ ಅಂಕಿಗೆ 
ದಶಕೋಟಿ ಎನ್ನುತ್ತಾರೆ ಇತ್ಯಾದಿ) (ಕನ್ನಡ ನಿಘಂಟು ಕನ್ನಡ ಸಾಹಿತ್ಯ ಪರಿಷತ್ತು ಪು. ೬೭೭೪ 
೭ನೇ ಸಂಪುಟ) 

ಭೂರಿ- ೨೫ನೇ ಸಂಖ್ಯೆ (ನೋಡಿ ಶ್ರೀವತ್ಸ ನಿಘಂಟು-ಟಿ.ವಿ. ವೆ೦ಕಟಾಚಲಶಾಸ್ತ್ರೀ ಪು. 
೩೨೨) 





ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅದು ನಿಮಿತ್ತದಲ್ಲಾತ್ಮವಿದ್ಯಾ 

ಹೃದಯವಾದೀ ಗ್ರಂಥವನು ಪೇ 

ಳಿದೆನೊಡೆಯನಾ ಮಲ್ಲಿಕಾರ್ಜುನನಾತನಾಜ್ಞೆಯಲಿ । 

ಮುದದಿ ಸಹಜಾನಂದಗುರುಗಳ 

ಪದಪಯೋಜವ ನೆನೆದು ಹೃದಯದೊ 

ಳಿದರೊಳೆಳ್ಳನಿತಿಲ್ಲವೆನಗೆ ಸ್ಪತಂತ್ರದಭಿಮಾನ ॥ ॥೧೨॥ 
ತಾತ್ಪರ್ಯ: ಆದಕಾರಣ ಆತ್ಮವಿದ್ಯೆಯ ರಹಸ್ಯವನ್ನು ಸಾರುವ ಈ ಅನುಭವಾಮೃತ 
ಗ್ರಂಥವನ್ನು ನನ್ನ ದೈವವಾದ ಶ್ರೀ ಶೈಲಮಲ್ಲಿಕಾರ್ಜುನನ ಪ್ರೇರಣೆಯಿ೦ದ ಆತನ 
ಅಪ್ಪಣೆಯಂತೆ ರಚಿಸಿದೆನು; ನನ್ನಯ ಗುರುಗಳಾದ ಸಹಜಾನಂದರ ಪಾದಕಮಲಗಳನ್ನು 
ಸಂತೋಷದಿಂದ ಹೃದಯದಲ್ಲಿ ಧ್ಯಾನಿಸಿ ಈ ಕೃತಿಯನ್ನು ರಚಿಸಿದ್ದೇನೆ. ಆದಕಾರಣ 
ನನಗೆ ಈ ಕೃತಿರಚನೆಯಲ್ಲಿ ನನ್ನದು ಎಂಬ ಭಾವ ಎಳ್ಳನಿತೂ ಇಲ್ಲ. ಎಲ್ಲವೂ 
ದೈವಪ್ರೇರಣೆ ಮತ್ತು ಗುರುವಿನ ಅನುಗ್ರಹದ ಫಲ ಆಗಿದೆ. 
ಶಬ್ದಾರ್ಥ: * ಅದು ನಿಮಿತ್ತದಲಿ-ಆದಕಾರಣ; * ಪದಪಯೋಜ-ಪಾದಕಮಲ; 
* ಹೃದಯ-ರಹಸ್ಯ, ಮರ್ಯ * ಆತ್ಮವಿದ್ಯಾಹೃದಯ-ಬ್ರಹ್ಮಜ್ಞಾನದ ರಹಸ್ಯ * ನೆನೆದು-ಧ್ಯಾನಿಸಿ; 
* ಪೇಳಿದೆನು-ಈ ಕೃತಿಯನ್ನು ರಚಿಸಿದ್ದೇನೆ; * ಸ್ವತಂತ್ರದ ಅಭಿಮಾನ-ನನ್ನದು ಎ೦ಬ ಗರ್ವ. 





ಬ್ರಹ್ಮಜ್ಞಾನ ಮತ್ತು ಅದರ ಫಲ (೧೩-೧೫) 
ಒಂದು ದಿನ ಶುಕಯೋಗಿ ವಿನಯದಿ 
ತಂದೆಯಡಿಗಳಿಗೆರಗಿ ಚಿತ್ತಯಿ 
ಸೊಂದುಬಿನ್ನಹ; ಬ್ರಹ್ಮವೆಂದೊಡದೆಂತಿಹುದು? ತಿಳಿವಾ । 
ಚಂದವಾವುದು? ತಿಳಿಯೆ ಫಲವೇ 
ನೆಂದು ಕೇಳಲು ವ್ಯಾಸಮುನಿಪತಿ 
ಮಂದಹಾಸದಲಂದು ನುಡಿದನು ಕಂದಗುತ್ತರವ ॥ ॥೧೩॥ 


ತಾತ್ಪರ್ಯ: ಒಂದು ದಿವಸ ವೇದವ್ಯಾಸರ ಮಗನಾದ ಶುಕಯೋಗಿ ನಮ್ರತೆಯಿಂದ 
ತಂದೆಯ ಪಾದಗಳಿಗೆ ನಮಿಸಿ ನನ್ನದೊ೦ದು ಕೋರಿಕೆಯಿದೆ, ದಯವಿಟ್ಟು 
ಲಾಲಿಸಬೇಕು ಎಂದನು. ಅದೇನೆಂದರೆ ಬ್ರಹ್ಮ ಎಂದರೆ ಅದು ಹೇಗಿರುವುದು? 
ಅದನ್ನು ತಿಳಿದುಕೊಳ್ಳುವ ಬಗೆ ಯಾವುದು? ಬ್ರಹ್ಮವನ್ನು ಅರಿತರೆ ಅದರಿಂದ 
ಪ್ರಯೋಜನ ಏನು? ಎಂಬುದಾಗಿ ಪ್ರಶ್ನಿಸಿದನು. ಆಗ ವೇದವ್ಯಾಸಮುನಿ ಮುಗುಳ್ನಕ್ಕು 
ಮಗನು ಕೇಳಿದ ಪ್ರಶ್ನೆಗಳಿಗೆ ಹೀಗೆ ಉತ್ತರಿಸಿದನು. 


ಶಬ್ದಾರ್ಥ: * ವಿನಯದಿ-ನಮ್ರತೆಯಿ೦ದ; * ಮಂದಹಾಸುಮುಗುಳು ನಗೆ; * ಫಲ- ಪ್ರಯೋಜನ; 
* ಬ್ರಹ್ಮಾಅದ್ವಿತೀಯವಾಗಿರುವ ಎಲ್ಲರ ಆತ್ಮ 


10 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಟಿಪ್ಪಣಿ: * ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಕಂದ ಕೇಳ್ಳೆ, ಬ್ರಹ್ಮವೆನಲದ 

ರಿಂದಧಿಕವೇನಿಲ್ಲವದು ತ 

ನ್ನಿಂದ ತಾನೇ ತೋರುತಿರ್ಪುದು; ಸ್ಪಪ್ರಕಾಶವದು; | 

ಒಂದದದ್ವಯವಪ್ರತರ್ಕವ 

ದೆಂದು ಪೇಳ್ವರು; ತಿಳಿವ ಪರಿಯೆಂ 

ತೆಂದೆನಲು ಶ್ರುತಿಗುರುಗಳಿಂದದು ಸ್ವಾನುಭವವೇದ್ಯ ॥ ॥೧೪॥ 
ತಾತ್ಸರ್ಯ: ವ್ಯಾಸರು ಮಗನಾದ ಶುಕನಿಗೆ ಬ್ರಹ್ಮದ ಲಕ್ಷಣವನ್ನು ಹೇಳುತ್ತೇನೆ ಕೇಳು 
ಎಂದರು: ಬ್ರಹ್ಮ ಎ೦ದರೆ ಮಹತ್ತಾದುದು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. 
ಅದು ತನ್ನಿಂದ ತಾನೇ ಕಾಣಿಸಿಕೊಂಡು ಹೊಳೆಯುತ್ತಿರುವುದು ಎಂದರೆ ಮತ್ತೊಂದರಿಂದ 
ಬೆಳಗದೆ ತಾನೇ ಬೆಳಗುವುದು; ತನ್ನ ಜಾತಿಯ ರೂಪವಾದದ್ದು ಮತ್ತು ತನ್ನ 
ಅವಯವ ರೂಪವಾದದ್ದು ಎಂಬ ಭೇದವಿಲ್ಲದ್ದು; ಬೇರೆ ಜಾತಿಯ ಭೇದವಿಲ್ಲದ್ದು, 
ಊಹಿಸಿ ತಿಳಿಯಲು ಅಶಕ್ಕವಾದುದು; ವೇದವಾಕ್ಯಗಳಿಂದ, ಗುರುಗಳ ಬೋಧೆಯಿಂದ 
ತನ್ನ ಅನುಭವಕ್ಕೆ ಬಂದು ಗೊತ್ತಾಗತಕ್ಕದ್ದು 
ಶಬ್ದಾರ್ಥ: ಅದ್ಧಯ=ಬೇರೆ ಜಾತಿಯ (ವಿಜಾತೀಯ) ಭೇದವಿಲ್ಲದ್ದು; ಅಪ್ರತರ್ಕ್ಯ-ಊಹಿಸಿ 


ತಿಳಿಯಲಶಕ್ಯ; ಶ್ರುತಿ ಗುರುಗಳಿಂದದು ಸ್ವಾನುಭವ ವೇದ್ಯ=ಶ್ರುತಿಯ ಮತ್ತು ಗುರುಗಳ 
ಬೋಧೆಯಿಂದ ತನ್ನ ಅನುಭವಕ್ಕೆ ಬಂದು ಗೊತ್ತಾಗತಕ್ಕದ್ದು. 


ಟಿಪ್ಪಣಿ-೧: ಸ್ಪಪಕಾಶ- ಮತ್ತೊಂದರಿಂದ ಬೆಳಗದೆ ತಾನೇ ಬೆಳಗುವುದು (ಇದೂ ತನ್ನಿಂದ 
ತಾನೇ ತೋರುತಿರ್ಪುದು ಎಂಬ ಮಾತಿನ ಪ್ರಕಾರಾಂತವು) 

ಟಿಪ್ಪಣಿ-೨: ಒಂದು- ತನ್ನ ಜಾತಿಯ ರೂಪವಾದ (ಸಜಾತೀಯ) ಮತ್ತು ತನ್ನ ಅವಯವ 
ರೂಪವಾದ (ಸ್ವಗತ) ಎಂಬ ಭೇದವಿಲ್ಲದ್ದು. 





ಶ್ರುತಿಗುರುಗಳುಪದೇಶದಿಂದಲಿ 

ಮಥಿಸಿ ತನ್ನೊಳು ತಾನೆ ತಿಳಿದದ 

ಸತತ ಮನನಾಭ್ಯಾಸವಶದಿಂ ದೃಢತರವ ಮಾಡೆ | 
ಅತಿಶಯಜ್ಞಾನಾಪರೋಕ್ಷ 

ಸ್ಥಿತಿಯೆನಿಸುವನುಭವವದಾಗಲು 

ಗತಿಯ ಪಡೆವರು; ಯೋಗಸಹಜಾನಂದಫಲವದಕೆ ॥ !೧೫॥ 


11 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ವೇದಗಳಿಂದಲೂ, ಗುರುಮುಖದಿಂದಲೂ ಉಪದೇಶವನ್ನು ಪಡೆದು 
ಯುಕ್ತಿಗಳಿ೦ದ ಚೆನ್ನಾಗಿ ವಿಮರ್ಶೆಮಾಡಿ ತನಗೆ ತಾನೇ ಅರ್ಥಮಾಡಿಕೊಂಡು 
ನಿರಂತರವಾದ ಧ್ಯಾನದಿಂದ ಮತ್ತೆ ಮತ್ತೆ ಅನುಸಂಧಾನಮಾಡಿ ಸ್ಥಿರಪಡಿಸಿಕೊಂಡರೆ 
ಅದು ಉತ್ನಷ್ಟವಾದ ಜ್ಞಾನದ ಸಾಕ್ಷಾತ್ಕಾರವೆನಿಸುತ್ತದೆ; ಅದರ ಪ್ರತ್ಯಕ್ಷಜ್ಞಾನದ ಅನುಭವ 
ವಾಗಲು ಮುಕ್ತಿಹೊಂದುವರು. ಜ್ಞಾನಯೋಗದಿಂದ ಸಿಗುವ ಸ್ಹಭಾವಸಿದ್ಧವಾದ 
ಆನಂದವೇ ಅದರ ಪ್ರಯೋಜನವಾಗಿರುತ್ತದೆ. 


ಶಬ್ದಾರ್ಥ: ಮಧಿಸಿ-ಕಡೆದು (ಯುಕ್ತಿಗಳಿ೦ದ ಚೆನ್ನಾಗಿ ವಿಮರ್ಶೆ ಮಾಡಿ); ಅತಿಶಯ 
ಜ್ಞಾನಾಪರೋಕ್ಷಸ್ಥಿತಿ-ಉತ್ಕೃಷ್ಟವಾದ ಭಾಗದ ಸಾಕ್ಷಾತ್ಕಾರವಾಗುವಿಕೆ; ಯೋಗಸಹಜಾನಂದ- 
ಜ್ಞಾನಯೋಗದಿಂದ ಸಿಗುವ ಸ್ಹಭಾವಸಿದ್ಧವಾದ ಆನಂದ; ಗತಿ-ಜ್ಞಾನ, ಆನಂದ, ಮುಕ್ಕಿ 
ಶ್ರುತಿ-ವೇದವಾಕ್ಕಗಳು. 





ವಿಷಯಸೂಚಿಕೆ (೧೬-೧೭) 

ಅನುಭವಾಮೃತದಲ್ಲಿ ಪೇಳುವೆ 

ನಿನಗೆ ಮೊದಲಧಿಕಾರಲಕ್ಷಣ 

ವನು, ಇಹಾಮುತ್ರಾರ್ಥಫಲಭೋಗದ ವಿರಾಗವನು, । 

ತನಯ, ತ್ವಂಪದ ತತ್ಪದದ ಶೋ 

ಧನೆಯ ಲಕ್ಷ ಕವನಸಿಪದದೊಳೊಂ 

ದೆನಿಸುವೈಕ್ಯವ, ಭೂಮಿಕೆಗಳಭ್ಯಾಸದಿರವುಗಳ ॥ NOEL 
ತಾತ್ಪರ್ಯ: ನಿನಗೆ ಈ ಅನುಭವಾಮೃತ ಗ್ರಂಥದ ಈ ವಿಷಯಗಳನ್ನು ಕ್ರಮವಾಗಿ 
ಹೇಳುವೆ ಕೇಳು: ಮೊದಲನೇ ಅಧ್ಯಾಯದಲ್ಲಿ ಅಧ್ಯಾತ್ಮವನ್ನು ಅಭ್ಯಾಸ ಮಾಡಲು 
ತಕ್ಕವನಾದ ಅಧಿಕಾರದ ಲಕ್ಷಣವನ್ನು ಎರಡನೆಯ ಅಧ್ಯಾಯದಲ್ಲಿ, ಈ ಲೋಕದ 
ಮತ್ತು ಪರಲೋಕದ ಫಲಗಳ ಸುಖವನ್ನು ತೊರೆಯುವ ಬಗೆಯನ್ನು ಮೂರನೆಯ 
ಅಧ್ಯಾಯದಲ್ಲಿ ತ್ವಂ (ನೀನು) ಎಂಬ ಪದದ ವಿವರಣೆಯನ್ನು, ನಾಲ್ಕನೆಯ 
ಅಧ್ಯಾಯದಲ್ಲಿ ತತ್‌ (ಅದು) ಎಂಬ ಪದದ ಶೋಧನೆಯನ್ನು, ಐದನೆಯ 
ಅಧ್ಯಾಯದಲ್ಲಿ ಅಸಿ (ಆಗಿದ್ದೀಯೆ) ಎಂಬ ಪದದ ಐಕ್ಕದ ವಿವರಣೆಯನ್ನು, 
ಆರನೆಯ ಅಧ್ಯಾಯದಲ್ಲಿ ಸಪ್ತಭೂಮಿಕೆಗಳ ಅಭ್ಯಾಸದ ವಿವರಗಳನ್ನು ಹೇಳುತ್ತೇನೆ. 


ಶಬ್ದಾರ್ಥ: ಇಹಾಮುತ್ರಾರ್ಥಫಲಭೋಗ-ಈ ಲೋಕದ ಮತ್ತು ಪರಲೋಕದ ಫಲಗಳ ಸುಖ; 
ತ್ವಂಪದತತ್ತದದ=-ನೀನು ಎಂಬರ್ಥದ ತ್ವಂ' ಎಂಬ ಮತ್ತು ಅದು ಎಂಬರ್ಥದ ತತ್‌ ಎಂಬ 
ಸಂಸ್ಕೃತ ಶಬ್ದಗಳ ವಿವರಗಳನ್ನು; ಅಸಿ ಪದದೊಳು-ಎಅಸಿ ಎಂಬ ಸಂಸ್ಕೃತ ಶಬ್ದದಲ್ಲಿ. 


ಟಿಪ್ಪಣಿ-೧: ಭೂಮಿಕೆಗಳ- ಏಳು ಮೆಟ್ಟಿಲುಗಳ (ಸಪ್ತ) ಭೂಮಿಕೆಗಳ ವಿಚಾರವೂ ಮುಂದಿನ 
ಪದ್ಯದಲ್ಲಿ ಸೂಚಿಸುವ ಶ್ರವಣ, ಮನನ ಮತ್ತು ಸಮಾಧಿ ಇವುಗಳ ವಿಚಾರಗಳೂ ಒಂದೇ 
ಅಧ್ಯಾಯದಲ್ಲಿ ಇರುವುವು. 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಟಿಪ್ಪಣಿ-೧: * ಸಪ್ತಭೂಮಿಕೆಗಳು- ಬ್ರಹ್ಮಾನಂದ ಪಡೆಯಲು ಸಾಧಕನು ಏರಬೇಕಾದ ಏಳು 
ಮೆಟ್ಟಿಲುಗಳು: ೧. ಸುಖೇಚ್ಛೆ, ೨. ಆತ್ಮ ವಿಚಾರ, ೩. ನಿಸಂಗ, ೪. ವಾಸನಾಕ್ಷಯ, ೫. ಆನಂದಿನಿ, 
೬. ತುರ್ಯ, ೭. ತುರ್ಯಾತೀತ, (ಪಪ - ಪುಟ ೩೯೫). 





ಶ್ರವಣಮನನಾದಿಗಳ ವಿವರವ, 

ಸವನಿಸುವ ಸುಸಮಾಧಿಭೇದವ 

ನವಿರಳದ ಪರಮಾತ್ಮಪದವನಭೇದವಾದವನು | 

ವಿವರವಹ ಜೀವತ್ರಯಂಗಳ, 

ಭವರಹಿತಯೋಗಿಗಳ ಚರಿತೆಯ 

ಸುವಿಮಲಾತ್ಮಕ ನಿರ್ಗಣಾರಾಧನೆಯ ನಿರ್ಣಯವ ॥ era 


ತಾತ್ಪರ್ಯ: ಏಳನೆಯ ಅಧ್ಯಾಯದಲ್ಲಿ ಶ್ರವಣ, ಮನನ, ನಿದಿಧ್ಯಾಸನ ಮೊದಲಾದವುಗಳ 
ವಿವರಗಳನ್ನು ತಿಳಿಸುವ ಶ್ರೇಷ್ಠತರವಾದ ಸಮಾಧಿಭೇದಗಳನ್ನು ಎಂಟನೆಯ ಅಧ್ಯಾಯದಲ್ಲಿ 
ಸರ್ವವ್ಯಾಪಿ ಭಗವಂತನ ಪದವಿಚಾರವನ್ನು ಜೀವಾತ್ಮ-ಪರಮಾತ್ಮ ಬೇರೆ ಅಲ್ಲ 
ಎಂಬ ಅಭೇದವಾದವನ್ನು ಒಂಬತ್ತನೆಯ ಅಧ್ಯಾಯದಲ್ಲಿ ವ್ಯಾವಹಾರಿಕ ಜೀವ 
ಪ್ರಾತಿಭಾಸಿಕ ಜೀವ, ಪಾರಮಾರ್ಥಿಕ ಜೀವಗಳೆಂಬ ಜೀವತ್ರಯ ಸ್ವರೂಪಾದಿಗಳನ್ನು 
ಹತ್ತನೆಯ ಅಧ್ಯಾಯದಲ್ಲಿ ಜೀವನ್ನುಕ್ಷರಾದ ಯೋಗೀಂದ್ರರ ಇತಿಹಾಸವನ್ನು 
ಹನ್ನೊಂದನೆಯ ಅಧ್ಯಾಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಜನನಮರಣಾದಿಗಳಿಲ್ಲದ 
ನಿರ್ಗುಣೋಪಾಸನೆಯನ್ನು ಮಾಡತಕ್ಕ ವಿಧಾನಗಳನ್ನು ಕ್ರಮವಾಗಿ ಹೇಳುವೆನು. 


ಶಬ್ದಾರ್ಥ: ಸವನಿಸುವಂಹೊರೆಯುವ; ಅಭೇದವಾದವ-ಅದ್ವ್ಯೈತವನ್ನು; * ನಿರ್ಗಣಾರಾಧನೆ- 
ಪರಬ್ರಹ್ಮನ ಉಪಾಸನೆ; * ಸುವಿಮಲಾತ್ಮಕ-ಅತ್ಯಂತ ಶ್ರೇಷ್ಠವಾದ; * ಭವರಹಿತಯೋಗಿ= 
ಜೀವನುಕ್ಷವಾದವರು. 


ಟಿಪ್ಪಣಿ-೧: * ಯುಗ್ಮ ವಿಚಾರ- ಅರ್ಥದ ದೃಷ್ಟಿಯಿಂದ ಎರಡು ಪದ್ಯಗಳನ್ನು ಒಟ್ಟಿಗೆ 
ತೆಗೆದುಕೊಂಡು ಅರ್ಥೈಸಬೇಕಾದ ಸಂದರ್ಭದಲ್ಲಿ ಈ ಎರಡು ಪದ್ಯ ೧೬೪೧೭ ಗಳನ್ನು 
"ಯುಗ್ಗ'ಗಳೆಂದು ಕರೆಯುತ್ತಾರೆ. ಇಲ್ಲಿ ೧೬೬೧೭ ಪದ್ಯಗಳು "ಯುಗ್ಯ' ಆಗಿದೆ. ಎರಡು 
ಪದ್ಯಗಳ ಅರ್ಥವನ್ನು ಒಟ್ಟಿಗೆ ಪರಿಗಣಿಸಬೇಕು. 


೧೬ನೇ ಪದ್ಯದಲ್ಲಿ ೧-೫ ಅಧ್ಯಾಯಗಳ ವಿಷಯಗಳನ್ನು ೧೭ನೇ ಪದ್ಯದಲ್ಲಿ ೬-೧೧ ಅಧ್ಯಾಯಗಳ 
ವಿಷಯಗಳನ್ನು ಕವಿ ತಿಳಿಸಿದ್ದಾನೆ. 


ಟಿಪ್ಪಣಿ-೨: * ಜೀವತ್ರಯ- ವ್ಯಾವಹಾರಿಕ ಜೀವ, ಪ್ರಾತಿಭಾಸಿಕ ಜೀವ ಪಾರಮಾರ್ಥಿಕ ಜೀವ 
(ಪ ಪ - ಪು.೧೬೬೭) 





13 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅಧಿಕಾರಿಗಳು (೧೮-೩೦) 


ಮಗನೆ, ಬ್ರಹ್ಮವ ತಿಳಿಯಲಧಿಕಾ 

ರಿಗಳನರಿಯಲುಬೇಕು ಮೊದಲಲಿ; 

ಬಗೆದು ಸುಕ್ಷೇತ್ರದಲಿ ಬೀಜವ ಬಿತ್ತೆ ಫಲವಹುದು; | 

ನಗೆಯಲಾ! ಊಷರದ ಭೂಮಿಯೊ 

ಛೊಗೆಯಲದು ಫಲಕಾರಿಯಹುದೇ? 

ಸೊಗಸದದು ಕೇಳನಧಿಕಾರಿಗೆ ಯೋಗ್ಯವಲ್ಲೆಂದ ॥ ॥೧೮॥ 
ತಾತ್ಪರ್ಯ ಶುಕಮುನಿಯೇ ಕೇಳು, ಪರಬ್ರಹ್ಮಸ್ತರೂಪವನ್ನು ತಿಳಿಸಬೇಕಾದರೆ 
ಮೊದಲು ಅದನ್ನು ತಿಳಿಯತಕ್ಕ, ವ್ಯಕ್ತಿಯ ಯೋಗ್ಯತೆಯನ್ನು ತಿಳಿಯಬೇಕು ಎಂದರೆ- 
ಪರಬ್ರಹ್ಮಜ್ಞಾನ ಪಡೆಯಲು ಅರ್ಹನೇ- ಎಂಬುದನ್ನು ತಿಳಿಯಬೇಕು. ವಿಚಾರಮಾಡಿ 
ಉತ್ತಮಕ್ಷೇತ್ರದಲ್ಲಿ ಬೀಜವನ್ನು ಬಿತ್ತಿದರೆ ತಕ್ಕ ಬೆಳೆ ಬೆಳೆಯುತ್ತದೆ. ಮರುಭೂಮಿಯಲ್ಲಿ 
ಬೀಜವನ್ನು ಬಿತ್ತಿದರೆ ಅದು ಸಾರ್ಥಕವಾಗುವುದೇ? ನಗೆಪಾಟಲಿಗೆ ಈಡಾಗುತ್ತಾರೆ 
ಅಲ್ಲವೆ? ಆದ್ದರಿಂದ ಆ ರೀತಿ ಮಾಡುವುದು ಯೋಗ್ಯವಾಗದು. ಆದಕಾರಣ 
ಅಧಿಕಾರಿ ಅಲ್ಲದವನು ಬ್ರಹ್ಮಜ್ಞಾನ ಪಡೆಯಲು ಸೂಕ್ತ ವ್ಯಕ್ತಿ ಅಲ್ಲ. 
ಶಬ್ದಾರ್ಥ: ಬಗೆದು-ವಿಚಾರಮಾಡಿ; ನಗೆಯಲಾ-ನಗೆಗೇಡಲ್ಲವೆ; ಊಷರದ-ಮರುಭೂಮಿಯ; 
* ಸೊಗಸದದು-ಯೋಗ್ಯವೆನಿಸದು; * ಬ್ರಹ್ಮವ-ಪರಬ್ರಹ್ಮಸ್ಥರೂಪವ; * ಅನಧಿಕಾರಿಗೆ 
ಎಅಧಿಕಾರಕ್ಕೆ ತಕ್ಕವನಲ್ಲದವನಿಗೆ. 


ದಾನಧರ್ಮ; ದಯಾನ್ನಿತರು, ನಿ 

ರ್ಮಾನಮದಮತ್ತರರು, ವಿಹಿತರು, 

ಮೌನಮೊದಲಾಗಿರ್ದ ನಿಯಮಧ್ಯಾನತತ್ಪರರು, । 
ಜ್ಞಾನಸಾಧನಶಮದಮಾದಿ ವಿ 

ಧಾನನಿರತರು, ದಂಭದರ್ಬಗ 

ಛೇನುಮಿಲ್ಲದ ಶಾಂತರೇ ತತ್ತ್ವಾಧಿಕಾರಿಗಳು ॥ ॥೧೯॥ 


ತಾತ್ಪರ್ಯ: ಬ್ರಹ್ಮಜ್ಞಾನ ತಿಳಿಯಲು ಅಧಿಕಾರಿಗಳಾರು ಎಂದರೆ ಸತ್ಪಾತ್ರರಿಗೆ ದಾನ 
ಮಾಡಿದವರು; ಸದಾಚಾರದಲ್ಲಿ ನಿರತರಾದವರು; ಕಾರುಣ್ಯ ತೋರುವರು; ಅಭಿಮಾನ, 
ಗರ್ವ, ಅಸೂಯಾರಹಿತರು; ಇತರರಿಗೆ ಹಿತ ಬಯಸುವವರು; ಮೌನ ಮೊದಲಾದ 
ನಿಯಮಾದಿ ಧ್ಯಾನಗಳಲ್ಲಿ ನಿರತರಾದವರು; ಬ್ರಹ್ಮಜ್ಞಾನಕ್ಕೆ ಸಾಧನವಾದ ಶಮ 
(ಮನೋನಿಗ್ರಹ) ದಮ (ಇಂದ್ರಿಯ ನಿಗ್ರಹ) ತಪ, ಸತ್ಯ, ಕ್ಷಮಾ, ದಯಾ, ದಾನ 
ಮುಂತಾದ ಅಭ್ಯಾಸಶೀಲರು; ಕಪಟ, ಅಹಂಕಾರಗಳಿಲ್ಲದೆ ಸೈರಣೆಯುಳ್ಳವರು; 
ಇಂಥವರೆಲ್ಲಾ ತಾವು ಬ್ರಹ್ಮರೆಂದು ತಿಳಿಯುವ ತತ್ತ್ವಜ್ಞಾನ ಹೊಂದಲು ತಕ್ಕವರು. 


14 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಶಬ್ದಾರ್ಥ: ದಯಾನ್ನಿತರು-ಕರುಣಾಶಾಲಿಗಳು; ನಿರ್ಮಾನ-ನಿರಭಿಮಾನಿ; ವಿಹಿತರು-ಇತರರ 
ಹಿತ ಬಯಸುವವರು; ಶಮ-ಮನೋನಿಗ್ರಹ; ದಮ-ಇಂದ್ರಿಯ ನಿಗ್ರಹ; ದಂಭಎಕಪಟ; 
ದರ್ಪ-ಅಹಂಕಾರ. 

ಟಿಪ್ಪಣಿ-೧ : * ನಿತ್ಯಕರ,- (ನಿಯತ ಕರೈ) ಶಾಸ್ತ್ರದಲ್ಲಿ ಮಾಡಲೇಬೇಕೆಂದು ವಿಧಿಸಿರುವ 
ಅಗ್ನಿಹೋತ್ರಾದಿ ಶಾಸ್ತ್ರೀಯ ಕರ್ಮಗಳು (ಪಾಶ-ಪುಟ. ೧೭೧) 

ಟಿಪ್ಪಣಿ-೨ : * ನೈಮಿತ್ತಿಕ ಕರ್ಮ- ಯಾವುದಾದರೂ ನಿಮಿತ್ತ (ಕಾರಣದಿಂದ) ವಿಶೇಷಸಂದರ್ಭದಲ್ಲಿ 
ಮಾಡಲೇಬೇಕಾದ ಕರ್ಮಗಳು, ಜಾತಕರ್ಮ ಇತ್ಯಾದಿ (ಪಪ- ಪುಟ. ೨೨೩) 


ಟಿಪ್ಪಣಿ-೩ : ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಟಿಪ್ಪಣಿ ಅನುವಾದಕನದು. 





ಸತ್ಯಶೌಚಾಚಾರನಿರತರು, 

ಚಿತ್ತದಲಿ ನಿರ್ಮಲರು, ನಿಸ್ನಹ 

ವೃತ್ತಿಯಲಿ ವರ್ತಿಸುವರಾಶಾಪಾಶವರ್ಜಿತರು, । 

ಉತ್ತಮೋತ್ರಮರಾದ ಗುರುಪದ 

ಭಕ್ಕಿಯುಕ್ತರು, ಭವದಬೇರನು 

ಕಿತ್ತುಬಿಸುಡುವ ನಿಷುಣರೇ ತತ್ಪ್ಯಾಧಿಕಾರಿಗಳು ॥ ॥೨೦॥ 
ತಾತ್ಪರ್ಯ: ಸತ್ಯವಂತರು; ಶುದ್ಧರಾಗಿರುವರು; ಸದಾಚಾರಿಗಳು; ಉದ್ಯೋಗದಲ್ಲಿ 
ದುರಾಸೆ ತೊರೆದವರು; ಮೋಹದ ಬಂಧನವನ್ನು ದೂರಮಾಡಿದ ವಿರಕ್ತರು. 
ಅತಿಶ್ರೇಷ್ಠ ಸದ್ಗುರುವಿನ ಪಾದಸೇವೆಯಲ್ಲಿ ನಿಷ್ಠರಾದವರು; ಹುಟ್ಟು ಸಾವುಗಳ೦ಬ 
ಭವಬ೦ಧನವೆ೦ಬ ಸಂಸಾರದ ಬೇರನ್ನು ಕಿತ್ತೆಸೆಯಬಲ್ಲ ಪಾರ೦ಗತರು; ಇವರೆಲ್ಲ 
ಬ್ರಹ್ಮಜ್ಞಾನ ಹೊಂದಲು ತಕ್ಕ ಅಧಿಕಾರಿಗಳಾಗಿರುತ್ತಾರೆ. 


ಶಬ್ದಾರ್ಥ: ನಿರ್ಕಲರು-ಪಾಪವಿಲ್ಲದವರು; ನಿಸ್ಸಹ-ದುರಾಸೆಯಿಲ್ಲದ; ಭವದ-ಹುಟ್ಟು ಸಾವುಗಳ; 
ತತ್ತ್ವಾಧಿಕಾರಿಗಳು-ತಾವು ಬಹ್ಮರೆಂಬುದನ್ನು ತಿಳಿಯುವುದಕ್ಕೆ ತಕ್ಕವರು. 





ನಿತ್ಯ ನೈಮಿತ್ತಿಕವ ಕಳೆದಾ 

ಪ್ರತ್ಯವಾಯಕೆ ಮಾಡಿ ಪ್ರಾಯ 

ಶ್ಚಿತ್ತವನು, ಜಪತಪದಿ, ಕಾಮ್ಯನಿಷಿದ್ದಗಳ ಬಿಟ್ಟು, । 
ಭಕ್ತಿಯಿಂದೀಶ್ಚರನ ಪೂಜಿಸಿ, 

ಚಿತ್ತಶುದ್ಧಿಯಪಡೆದು, ಮೋಕ್ಷವ 

ನರ್ಥಿಸುತ್ತಿಹ ಸಾಧುಗಳೆ ತತ್ತ್ವಾಧಿಕಾರಿಗಳು ॥ ॥೨೧॥ 


ತಾತ್ಪರ್ಯ: ಶಾಸ್ತ್ರದಲ್ಲಿ ಮಾಡಲೇಬೇಕೆಂದು ಹೇಳಿದ ನಿತ್ಯಕರ್ಕಗಳನ್ನೂ ಯಾವು 
ದಾದರೂ ಕಾರಣದಿಂದ ವಿಶೇಷ ಸಂದರ್ಭಗಳಲ್ಲಿ ಮಾಡಲೇಬೇಕಾದ ನೈಮಿತ್ತಿಕ 


15 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕರ್ಮಗಳನ್ನು ಮಾಡದೇ ಬಿಟ್ಟಿದ್ದರಿಂದ ಬಂದ ದೋಷಗಳನ್ನು (ಪ್ರ ತ್ಯವಾಯಕೆ) 
ಪಾಪಪರಿಜಾರಾರ್ಥ ಮಾಡಿಕೊಳ್ಳಬೇಕಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವ 
ಜಪತಪಾದಿಗಳನ್ನು ಮಾಡುವುದರ ಮೂಲಕ ಫಲದಾಸೆಯಿಂದ ಮಾಡುವ 
ಕರ್ಮಗಳನ್ನೂ ಕ ಮಾಡಬಾರದ ಕರ್ಮಗಳನ್ನೂ ತ್ಯಜಿಸಿದರೂ ಭಗವದರ್ಪಣಬುದ್ಧಿಯಿಂದ 
ಪರಮಾತ್ಮನನ್ನು ಆರಾಧಿಸುತ್ತ "ಪರಿಶುದ್ಧಮನದವರಾಗಿ ಬ್ರಹ್ಮಜ್ಞಾನ ಬಯಸುವ 
ಶಾಂತಚಿತರು-ಇವರೆಲ್ಲರೂ ತತ್ತಾ ಧಿಕಾರಿಗಳಾಗಲು ಅರ್ಹರಾಗಿದ್ದಾರೆ. 

ಶಬ್ದಾರ್ಥ : ಸಾಧು-ಶಾಂತ ಚಿತ್ರ; ಮೋಕ್ಷ-ಬ್ರಹ್ಮಜ್ಞಾನವನ್ನು ಪಡೆಯುವುದು; ಕಾಮ್ಯಕರ್ಮ= 
ಫಲದಾಸೆಯಿಂದ ಮಾಡುವ ಕರ್ಯ ನಿಷಿದ್ಧ ಕರ್ಮ-ಮಾಡಬಾರದ ಕೆಲಸ ಮಾಡುವುದು. 





ಅಷ್ಟಪಾಶವಹರಿದು, ಕ್ಷೇಶಗ 
ಳಿಟ್ಟಕಿಯ ನೆರೆಮುರಿದು, ಮನಸಿನ 
ದುಷ್ಪತನವನು ಬಿಡಿಸುತರಿಗಳನಾರ ಪರಿಹರಿಸಿ, । 

ನಿಷ್ಠೆಯಿಂ ಗುರುಹಿರಿಯರಲಿ ಮನ 

ಮುಟ್ಟಿ ಭಕ್ತಿಯಮಾಡಿ, ಬ್ರಹ್ಮದ 

ಬಟ್ಟೆಯನು ಹಿಡಿದವರೆ ನೆರೆ ತತ್ವ್ವಾಧಿಕಾರಿಗಳು ॥ ॥೨೨॥ 
ತಾತ್ಪರ್ಯ: ಫೃಣಾ, ಶಂಕಾ, ಭಯ, ಲಜ್ಜಾ, ಜುಗುಪ್ಪಾ, ಕುಲ, ಶೀಲ ಜಾತಿಗಳೆಂಬ 
ಅಷ್ಟಬಂಧನಗಳನ್ನು ದೂರಮಾಡಿ, ಅವಿದ್ಯೆ ಅಸ್ಮಿತೆ, ರಾಗ, ದ್ವೇಷ ಅಧಿನಿವೇಶಗಳೆಂಬ 
ಪಂಚಕ್ಷೇಶಗಳನ್ನು ಪೂರ್ಣವಾಗಿ ಕಳೆದುಕೊಂಡು, ಮನಸ್ಸಿನ ದುರಾಲೋಚನೆಗಳನ್ನು 
ಹೊರದೂಡುತ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರಗಳೆಂಬ 
ಆರು ಮಂದಿ ಶತ್ರುಗಳನ್ನು ಗೆಲ್ಲುತ್ತಾ ಶ್ರದ್ಧಾಭಕ್ತಿಗಳಿಂದ ಗುರುಗಳಲ್ಲೂ ಹಿರಿಯರಲ್ಲೂ 
ಮನಃಪೂರ್ವಕವಾಗಿ ಭಕ್ತಿಯುಳ್ಳವರಾಗಿ ಬ್ರಹ್ಮಜ್ಞಾನ ಪಡೆಯುವ ದಾರಿಯನ್ನು 
ಹಿಡಿದವರೆ ನಿಜಕ್ಕೂ ತತ್ತಾ ' ಧಿಕಾರಿಗಳಾಗಿರುತ್ತರೆ. 


ಶಬ್ದಾರ್ಥ: ಇಟ್ಟಣಿಐಗು೦ಪು; ಅರಿಗಳನು-ಆರ-ಕಾಮ, ಕ್ರೋಧ, ಲೋಭ, ಮೋಹ, ಮದ, 
ಮತ್ತರ ಎ೦ಬ ಆರು ಶತ್ರುಗಳನ್ನು; ಬಟ್ಟೆಯನು-ದಾರಿಯನ್ಮು ನೆರೆಮುರಿದು-ಪೂರ್ಣನಾಶಮಾಡಿ 


ಟಿಪ್ಪಣಿ-೧: ಅಷ್ಟಪಾಶಗಳು- “ಫೃಣಾ ಶಂಕಾ ಭಯಂ ಲಜ್ಜಾ ಜುಗುಪ್ಸಾ (ಚೇತಿ ಪಂಚಮೀ) 
ಕುಲಂ ಶೀಲಂ (ತಥಾ) ಜಾತಿ (ರಷ್ಟೌ ಪಾಶಾಃ ಪ್ರಕೀರ್ತಿತಾಃ)” 


ಈ ಶ್ಲೋಕದ ವಿವರಣೆಯನ್ನು ಕವಿ ಮುಂದೆ ಅ ೧೦-ಪ ೧೧ ರಲ್ಲಿ ತಾನೇ ಹೇಳುವನು. 


ಟಿಪ್ಪಣಿ-೨: ಕ್ಷೇಶಗಳು-ಪಂಚಕ್ಷೇಶಗಳು: ಅವಿದ್ಯೆ, ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಇವುಗಳ 
ವಿವರವನ್ನು ೧೦ ಪ ೬ ಮತ್ತು ೭ ರಲ್ಲಿ ಕವಿ ತಾನೇ ಹೇಳುವೆನು. 





16 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಮನದಿವಾಕ್ಕಾಯದಲಿ ಪಾಪವ 

ನೆನೆಯ; ನುಡಿಯನು ಮಾಡನನ್ಯರು 

ತನಗೆ ಮಾಡಿದೊಡಪಕೃತಿಯನದು ಪೂರ್ವಕೃತವೆಂಬ; | 

ತನುಜರನುಜರು ತಾಯಿತಂದೆಗ 

ಳೆನಿತು ತನ್ನನು ದೂಷಿಸಲು ಭೂ 

ಷಣವ ಮಾಡಲು ಹಿಗ್ಗಿತಗ್ಗನು ಮೋಕ್ಷಕಾಂಕ್ಷಕನು ॥ (೨೩ 
ತಾತ್ಪರ್ಯ: ಮೋಕ್ಬಾಪೇಕ್ಷಿಯಾದವನು ಇತರರ ಬಗ್ಗೆ ಕೆಟ್ಟದನ್ನು ಮನಸ್ಸಿನಲ್ಲಿ 
ತಾನು ನೆನೆಯುವುದಿಲ್ಲ ; ಮಾತಿನಲ್ಲಿ ಹೇಳುವುದಿಲ್ಲ. ದೈಹಿಕವಾಗಿ ಕೆಟ್ಟದ್ದಾಗಿ 
ವರಿಸುವುದಿಲ್ಲ; ಇತರರು ತನಗೆ ಕೆಟ್ಟುದನ್ನು ಮಾಡಿದರೆ ಕ ತನ್ನ ಪೂರ್ವಜನ್ಮದ 
ಫಲವನ್ನುತ್ತಾನೆ. ಮಕ್ಕಳು ಅಣ್ಣತಮ್ಮಂದಿರು, ಚಜುಕರಜಿಗಳು ತನ್ನನ್ನು ಎಷ್ಟೇ 
ಹೊಗಳಿದರೂ ಹಗ್ಗುವುದಿಲ್ಲ: ನಿಂದಿಸಿದರೆ ಕುಗ್ಗುವುದಿಲ್ಲ ಸಮಚಿತ್ತನಾಗಿ ಇರುತ್ತಾನೆ. 


ಶಬ್ದಾರ್ಥ: * ಪಾಪವನೆನೆಯ=ತಾನು ಇತರರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುವುದಿಲ್ಲ; 
ಸ ತನುಜರು-ಮಕ್ಕಳು; * ಅನುಜರು-ಅಣ್ಣತಮ್ಮಂದಿರು; * "ಭೂಷಣವ ಮಾಡಲು-ಹೊಗಳಲು; 
ಸಃ ಪೂರ್ವಕೃತವು- ಸಹಿ೦ದೆ ಮಾಡಿದ ಪಾಪದ “ಫಲವು. 





ಬಂದ ಸುಖದುಃಖಗಳು ತನ್ನನು 

ಮುಂದುಗೆಡಿಸಲು ನೋಯದುಬ್ಬದೆ 

ಬಂದುದೆಲ್ಲವುಮೀಶ್ವರಾಜ್ಞೆಯೆನುತ್ತ ಧೈರ್ಯವನು | 

ತಂದು, ಮನದಲಿ ದೃಢವಿರಕ್ತಿಯ 

ಹೊಂದಿ, ಭೋಗಭ್ರಾಂತಿ ತನಗಳಿ 

ದಂದು ಮೋಕ್ಷಾಪೇಕ್ಷೆಯಾಗೆ ಮುಮುಕ್ಸುವೆನಿಸುವನು ॥ ॥೨೪॥ 
ತಾತ್ಪರ್ಯ: ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಪುಣ್ಯಗಳ ಫಲವಾಗಿ ಈ ಜನ್ಮದಲ್ಲ 
ಒದಗಿದ ಸುಖಗಳು ದುಃಖಗಳು ಕಂಗೆಡಿಸಿದಾಗ ಕಷ್ಟಗಳಿಗೆ ನೋಯದೆ, ಸುಖಗಳಿಗೆ 
ಹಿಗ್ಗದೆ, ತಮಗೆ ಒದಗಿದ ಕಷ್ಟಗಳೆಲ್ಲವೂ ಪರಮಾತ್ಮ ಸಂಕಲ್ಪದಂತೆ ಒದಗಿದೆಯೆಂದು 
ತಿಳಿಯುತ್ತಾ ಮನಸ್ಸಿಗೆ ಧೈರ್ಯವನ್ನು ತಂದುಕೊಂಡು ಪ್ರಾಪಂಚಿಕ ಪದಾರ್ಥಗಳಿಂದ 
ಸುಖವನ್ನು ಸಾಧಿಸುತ್ತೇವೆ೦ಬ ತಪ್ಪು ತಿಳಿವಳಿಕೆಯನ್ನು ಬಲವಾದ ವಿರಕ್ತಿಭಾವದಿಂದ 
ಯಾರು ಹೋಗಲಾಡಿಸಿಕೊಳ್ಳುತ್ತಾನೋ ಅಂಥವನು ಮುಕ್ತಿಹೊಂದಲು ಆಸಕ್ತಿಯುಳ್ಳವ 
ನಾಗುತ್ತಾನೆ. ಮುಮುಕ್ಟು ಎನಿಸಿಕೊಳ್ಳುತ್ತಾನೆ. 
ಶಬ್ದಾರ್ಥ: * ಹೊಂದಿ-ಗಳಿಸಿ; * ದೃಢವಿರಕ್ತಿಬಲವಾದ ವೈರಾಗ್ಯ * ಉಬ್ಬದೆ-ಹಿಗ್ಗದೆ, 


ಭೋಗಭ್ರಾಂತಿ-ಪ್ರಾಪಂಚಿಕ ಪದಾರ್ಥಗಳಿಂದ ಸುಖವನ್ನು ಸಾಧಿಸುತ್ತೇನೆಂಬ ತಪ್ಪುತಿಳಿವಳಿಕೆಯು; 
ಅಳಿದಂದು-ನಾಶವಾದಾಗ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬಲ್ಲವರ ಬೆಸಗೊಂಬ; ಶಾಸ್ತದೊ 

ಳುಳ್ಳ ಸಾರವ ತಿಳಿವ; ಸಾಧುಗ 

ಳಲ್ಲಿ ಸಂಗವ ಪಡೆವನವರಾಚರಣೆಯಲಿ ನಡೆವ; । 

ಸಲ್ಲಲಿತ ಸದ್ದಾಸನೆಗಳನು 

ಮೆಲ್ಲನಭ್ಯಾಸವನು ಮಾಡುವ 

ನೊಳ್ಳಿತಹಮಾರ್ಗದಲಿ ನಡೆದು ಮುಮುಕ್ಚುವೆನಿಸುವನು 1.1೨೫ 
ತಾತ್ಪರ್ಯ: ಮೋಕ್ಷಾಪೇಕ್ಷಿಯಾದವನು ತತ್ತ್ವಜ್ಜಾನಿಗಳನ್ನು ತನಗೆ ಬಂದ ಸಂಶಯಗಳ 
ಬಗ್ಗೆ ಪ ಶಿಸುತ್ತಾನೆ. ವಿವಿಧ ಶಾಸ್ತ್ರಗಳಲ್ಲಿ ಹೇಳಿರುವ ಮುಖ್ಯ ವಿಷಯಗಳನ್ನು 
ಜಾನ ಗಳಿಂದ ಕೇಳಿ ತಿಳಿದುಕೊಳ್ಳೆಕ್ತಾನೆ.. ಸಜ್ಜನ, ಸ೦ತರ ಸಹವಾಸದಲ್ಲಿ ಸದಾ 
ಇರುತ್ತಾನೆ. ಅವರ ನಡೆವಳಿಕೆಗಳನ್ನು ಗಮನಿಸಿ “ಅದರಂತೆ ಅನುಸರಿಸಲೆತಿ ಸುತ್ತಾನೆ. 
ಒಳ್ಳೆಯ ಕೆಲಸಗಳ ಕಡೆ ಒಲವನ್ನು ತೋರುತ್ತಾ ಸಾತ್ತ್ವಿಕ ಸಂಸ್ಕಾರಗಳನ್ನು ಮೇಣ 
ಅನುಷ್ಠಾನಮಾಡಲು ಯತಿ ಸುತ್ತಾನೆ. ಹಿರಿಯರು ತೋರಿದ, ಶಾಸ್ತ್ರಗಳು "ಹೇಳಿದ 
ಸನ್ಮಾರ್ಗವನ್ನು ಅನುಸರಿಸುತ್ತಾನೆ. ಇಂಥವನು ಮುಮುಕ್ಟು ಎನಿಸೆತ್ತಾನೆ. 


ಶಬ್ದಾರ್ಥ: * ಬಲ್ಲವರು-ತತ್ತ್ವಜ್ಜಾನಿಗಳು; ಬೆಸಗೊಂಬಾಕೇಳುವನು; ಸದ್ವಾಸನೆ-ಒಳ್ಳೆಯ ಕೆಲಸಗಳ 
ಕಡೆಯ ಒಲವು; * ಸಲ್ಲಲಿತ-ಅತ್ಯುತ್ತಮ; * ಒಳ್ಳಿತಹ ಮಾರ್ಗ-ಸನ್ಮಾರ್ಗ. 





ಹಿಂದೆ ಬಹುಜನ್ಮ ಗಳ ಸುಕೃತಗ 

ಳಿಂದ ಜನಿಸಿದೆ ಎ ಪ್ರಕುಲದಲಿ; 

ಮುಂದೆ ತನಗಿನ್ನಾವ ಗತಿಯಹುದೆಂದು ಕಾಣಿಸದು 

ಎಂದು ಮನದಲಿ ದೃಢವಿವೇಕವ 

ತಂದು ಸದ್ದುರುಪಾದಪದ್ಮವ 

ಹೊಂದಿ ತನ್ನನು ತಿಳಿಯಲವನೆ ಮುಮುಕ್ಸುವೆನಿಸುವನು ॥ ॥೨೬॥ 
ತಾತ್ಪರ್ಯ: ಹಿ೦ದಿನ ಜನ್ಮಗಳಲ್ಲಿ ಅನೇಕಬಾರಿ ಮಾಡಿದ ಪುಣ್ಯಫಲದಿಂದ ಬ್ರಾಹ್ಮಣ 
ಕುಲದಲ್ಲಿ ಹುಟ್ಟಿರುವೆ, ಮುಂದಕ್ಕೆ ನನಗೆ ಬೇರೆ ಯಾವ ರೀತಿಯ ಜನ್ಮ ಬರುತ್ತದೋ 
ತಿಳಿಯದಾಗಿದೆ. ಎಂಬುದಾಗಿ ಮನಸಿನಲ್ಲಿ ಚಿಂತಿಸುತ್ತಾ ಸ್ಥಿರಮನಸ್ಸನ್ನೂ ವಿವೇಕವನ್ನೂ 
ತಂದುಕೊಂಡು ಉತ್ತಮ ಗುರುವಿನ ಆಶ್ರಯ ಹೊಂದಿ, ತನ್ನನು ತಾನು ಅರಿತರೆ 
(ಒಳ್ಳೆಯ ಕೆಲಸಗಳ ಕಡೆ ಒಲವನ್ನು ತೋರುತ್ರಾ) ಅಂಥವನೇ ಮೋಕ್ಷಾಧಿಕಾರಿ ಎನಿಸುತ್ತಾನೆ. 


ಶಬ್ದಾರ್ಥ: * ಸುಕೃತ-ಪುಣ್ಯಫಲ; * ಹಿಂದೆ-ಹಿಂದಿನ ಜನ್ಮಗಳಲ್ಲಿ; * ವಿಪ್ರ-ಬ್ರಾಹ್ಮಣ; 
x ಕಾಣಿಸದು-ತಿಳಿಯಿದು; * ಸದ್ಗುರು ಪಾದಪದ್ಮ-ಶ್ರೇಷ್ಠ ಗುರುವಿನ ಆಶ್ರಯ; * ಪಾದಪದ್ಧ- 
ಚರಣಕಮಲ (ಅಡಿದಾವರೆ); * "ತನ್ನನು ತಿಳಿಯಲು ಅವನೆ-ತನ್ನನು ತಾನು ಅರಿತವನೆ; 


ak ಮುಮುಕ್ತು-ಮೋಕ್ತಾಧಿಕಾರಿ. 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರ ಟೀಕೆ ಇಲ್ಲ. ಶಬ್ದಾರ್ಥ ಅನುವಾದಕನದು. 





ಕಪಟಕಲ್ಮಷವಿಲ್ಲ ಬುದ್ಧಿಗೆ; 

ಚಪಲವೃತ್ತಿಯ ಚೇಪ್ಣೆಯಿಲ್ಲತಿ 

ಕೃಪಣತನದಾಟೋಪದಾಗ್ರಹವೇನು ತನಗಿಲ್ಲ; | 

ಶ್ರಪಚಜನಗಳ ಗೋಷ್ಠಿಯೊಳಗಿರ 

ದುಪನಿಷದ್ವಾಕ್ಯಾರ್ಥವನು ಗುರು 

ಕೃಪೆಯಲರಿದಿಹ ನಿಷುಣನವನೆ ಮುಮುಕ್ಷು ನೋಡೆಂದ ॥ 1೨೭ 
ತಾತ್ಪರ್ಯ: ಮೋಕ್ತಾಪೇಕ್ಷಿಗೆ ಮೋಸ ಮತ್ತು ಕೆಟ್ಟ ಯೋಚನೆಗಳಿರುವುದಿಲ್ಲ; ಆತನು 
ಬುದ್ಧಿಪೂರ್ವಕವಾಗಿ ಚಂಚಲಗೊಳ್ಳದೆ ತನ್ನ ಕರಣಗಳ ಚೇಷ್ಟೆಗೆ ಅವಕಾಶವೀಯು 
ವುದಿಲ್ಲ. ದೈನ್ಯಯಿಂದಾಗಲಿ, ಅಬ್ಬರದ ಕೋಪದಿಂದಾಗಲಿ (ಪಟ್ಟು ಹಿಡಿದ ಸ್ವಭಾವ 
ದಿಂದಾಗಲಿ) ತಾನು ವರ್ತಿಸುವುದಿಲ್ಲ. ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ 
ಕೊಳಕರ ಗುಂಪಿನಲ್ಲಿ ಅವನು ಇರುವುದಿಲ್ಲ. ಗುರುವಿನ ಅನುಗಹದ ಮೂಲಕ 
ಉಪನಿಷತ್ತು ಮೊದಲಾದ ತತ್ವಾರ್ಥಗಳ ಅ೦ತರಾತ್ಮವನ್ನು ತಿಳಿದುಕೊಂಡ 
ನಿಷ್ಣಾತನಾಗಿರುತ್ತಾನೆ. ಇಂಥವನೇ ಮುಮುಕ್ತು ಎಂದು ತಿಳಿ ಎಂಬುದಾಗಿ ವ್ಯಾಸರು 
ಶುಕಮುನಿಗೆ ಹೇಳಿದರು. 


ಶಬ್ದಾರ್ಥ: ಕಪಟ-ಮೋಸ; ಕಲ್ಮಷ-ಕೆಟ್ಟಯೋಚನೆ; ಆಗ್ರಹ-ಪಟ್ಟು ಹಿಡಿಯುವುದು; * ಶ್ವಪಚ 
ಜ(ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವ) ಕೊಳಕರು; ಗೋಷ್ಠಿ-ಗುಂಪು; * ಚೇಪ್ಲೆಅಂಗಜೇಷ್ಟೆ 
ಹೇ ಆಟೋಪದ-ಅಬ್ಬರದ; ಜಃ ಚಪಲವೃತ್ತಿಯ-ಚಂಚಲ ಗೊಳ್ಳುವವನಾದ; * ಅತಿ 
ಕೃಪಣತನದೆ-ದೈನ್ಯದಿಂದಾಗಲಿ. 


ಪದವಿಭಾಗ: ಚೇಪ್ಟೆಯಿಲ್ಲತಿಕೃಪಣತನ - ಚೇಷ್ಟೆ ಇಲ್ಲ+ಅತಿಕೃಪಣತನ 


ತರುಣಿಯರು ತನ್ನಿದಿರೊಳೆಸೆದಿರೆ 

ಕುರುಡನಂತಿಹ; ಪರರನಿಂದೆಯ 

ನೊರೆಯಲನ್ಯರು ಬಧಿರನಂದದಿ ಕೇಳನದನೊಲಿದು; । 
ಕರವಿಕಲನಂದದಲಿ ಹಿರಿದಹ 

ಪರರಧನವನು ಹಿಡಿಯ; ದುಷ್ಪರು 

ಜರಿಯೆ ತನ್ನನು ಮರಳಿ ಜರಿಯ; ಮುಮುಕ್ಷು ನೋಡೆಂದ ॥೨೮% 


ತಾತ್ಪರ್ಯ: ಸುಂದರ ಯುವತಿಯರು ತನ್ನೆದುರಿಗೆ ಬಂದುನಿಂತರೂ ಅವರನ್ನು 
ದೃಷ್ಟಿಸಿ ನೋಡದೆ ಕುರುಡನ ಹಾಗೆ ಇರುತ್ತಾನೆ; ಇತರರು ಬೇರೆಯವರನ್ನು ಕುರಿತು 
ಹೀನನುಡಿಗಳನ್ನು ಹೇಳುತ್ತಿದ್ದರೆ ಅದನ್ನು ಗಮನ ನೀಡಿ ಕೇಳಿಸಿಕೊಳ್ಳದೆ ಕಿವುಡನ 


19 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹಾಗಿರುತ್ತಾನೆ. ಅನ್ಕರ ಅಮೂಲ್ಯವಾದ ಸಿರಿಗೆ ಕೈಯಿಲ್ಲದವನಂತೆ ಸಹಜವಾಗಿ 
ಕೈಯೊಡ್ಡಲಾರ. ದುರ್ಜನರು ತನ್ನನ್ನು ದೂಷಿಸಿದರೆ ಅದಕ್ಕೆ ಪ್ರತಿಯಾಗಿ ಅವರನ್ನು 
ದೂಷಿಸಲು ಹೋಗುವುದಿಲ್ಲ. ಶಾಂತಚಿತ್ತನಾಗಿರುತ್ತಾನೆ. ಇದು ಮೋಕ್ಷಾಪೇಕ್ಷಿಯ 
ಲಕ್ಷಣವೆಂದು ತಿಳಿ. 

ಶಬ್ದಾರ್ಥ: ಬಧಿರ-ಕಿವುಡ; ಕರವಿಕಲ-ಕೈಯಿಲ್ಲದವನು; ಜೇ ಹಿರಿದಹ-ಅಮೂಲ್ಯವಾದ; 
* ಧನ-ಸಿರಿ; * ಅಂದದಲಿಐಸಹಜವಾಗಿ; * ಜರಿಯೆ-ದೂಷಿಸಲು; * ಮರಳಿ-ಪ್ರತಿಯಾಗಿ. 
* ಟಿಪ್ಪಣಿ: ಕಣ್ಣು ಮನಸ್ಸು ಕೈ, ಕಿವಿಗಳನ್ನು ದುಶ್ಚಾರಿತ್ರಕ್ಕೆ ಮುಮುಕ್ಷು ಬಳಸುವುದಿಲ್ಲ. ಆ ವಿಚಾರದಲ್ಲಿ 
ಕಿವುಡ, ಕುರುಡ ಮೂಕ, ಮೊಂಡನಾಗಿ ಶಾ೦ತನಾಗಿರುತ್ತಾನೆ ಎಂಬುದು ಇಲ್ಲಿಯ ತಾತ್ಪರ್ಯ 





ಎಡರಿನಲ್ಲೆದೆಗುಂದದುಬ್ಬದೆ, 

ಪೊಡವಿಗಧಿಪತಿಯಾಗೆ ಹಿಗ್ಗದೆ, 

ಬಡತನದಿ ಕಂಗೆಡದೆ, ವಿತ್ತವಗಳಿಸಿ ಗರ್ವಿಸದೆ, । 

ಮಡದಿ ಮನೆ ಮನೆವಾರ್ತೆ ಮಕ್ಕಳ 

ಗೊಡವೆಯಲಿ ಕಡುಮಮತೆಯಿಲ್ಲದೆ, 

ದೃಢವಿರಕ್ತಿಯಲಿರಲು ಮೋಕ್ಷವ ಪಡೆವನವನೆಂದ ॥ ॥೨೯॥ 


ತಾತ್ಪರ್ಯ: ಅಡಚಣೆಗಳು ಒದಗಿದಾಗ ಧೈರ್ಯಗೆಡದೆ, ಸಂಕಟಪಡದೆ ರಾಜಪಟ್ಟ 
ದೊರಕಿದರೆ ಹೆಮ್ಮಪಡದೆ, ದಾರಿದ್ರ್ಯ ಬಂದಾಗ ದಿಕ್ಕೆಡದೆ ಹಣಗಳಿಸಿ ಸಿರಿವಂತ 
ನಾದಾಗ ಅಹಂಕಾರಪಡದೆ, ಹೆಂಡತಿ, ಮನೆ, ಮನೆವ್ಯವಹಾರ, ಮಕ್ಕಳ ಸಂಬಂಧದಲ್ಲಿ 
ಅತಿಮೋಹವಿಲ್ಲದೆ ದೃಢವಾದ ವೈರಾಗ್ಯ ಹೊಂದಿರುವವನು ಮೋಕ್ಷ ಪಡೆಯಲು 
ಅರ್ಹನಾಗಿರುತ್ತಾನೆ ಎಂದಿದ್ದಾರೆ ವ್ಯಾಸರು. 

ಶಬ್ದಾರ್ಥ: ಎಡರಿನಲ್ಲಿ-ಅಡಚಣೆಗಳು ಒದಗಿದಾಗ; ಮನೆವಾರ್ವೆ-ಮನೆಯ ವ್ಯವಹಾರ; ಗೊಡವೆ 
=ಸಂಬಂಧ; * ಕಡುಮಮತೆ-ಅತಿಮೋಹ; * ವಿತ್ತ-ಐಶ್ವರ್ಯ; * ಪೊಡವಿಗೆ ಅಧಿಪತಿಯಾಗೆ 
=ರಾಜಪಟ್ಟ ದೊರೆತರೆ; * ಎದೆಗುಂದದೆ-ಧೈರ್ಯಗೆಡದೆ; ಸೆ ಕಂಗೆಡದೆ-ದಿಕ್ಕೆಡದೆ; ಉಬ್ಬದೆ 
ಎಉಬ್ಬೆಪಡದೆ (ಸಂಕಟಪಟದೆ) 


ಪಾಠಾಂತರ: ಗೊಡವೆ ಎಂಬಲ್ಲಿ ಬಹುಕಡೆ (ಅನೇಕ ಹಸ್ತಪ್ರತಿಗಳಲ್ಲಿ) ವಡವೆ ಎಂದಿದೆ. 





ತನಯ, ಕೇಳಧ್ಯಾತ್ಮವಾಸನೆ 

ಯನವರತ ಶಾಸ್ತಾರ್ಥಚಿಂತನೆ 

ಘನವಿವೇಕ, ವಿರಕ್ತಿ, ಸದ್ಗುಣವೃತ್ತಿ, ಸತ್ಸಂಗ, | 

ಅನಘ, ಗುರುಶುಶ್ರೂಷೆ ಮೊದಲಾ 

ದಿನಿತು ಸದ್ದರ್ತನೆಯಳೊಂದಿಹ 

ಮನುಜನೇ ತತ್ತ್ವಾಧಿಕಾರಿ ಮುಮುಕ್ಸುವೆನಿಸುವನು ॥ ॥೩೦॥ 


20 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 
ತಾತ್ಸರ್ಯ: ವ್ಯಾಸರು ತಮ್ಮ ಮಗನಿಗೆ ಹೇಳುತ್ತಿದ್ದಾರೆ: ಅಧ್ಯಾತ್ಮನಿರತನಾದವನೇ 
ಕೇಳು, ಲ ವೇದಾಂತಶಾಸ್ತದಲ್ಲಿ ತಲ್ಲೀನನಾದವನು. "ಅದಿಕ ವಿವೇಚನಾ 
ವಂತನೂ, ನಿಸಂಗಭಾವ ಹೊಂದಿದವೆನೂ, ಸದಾಚಾರಿಯೂ, ಸಜ್ಜನರ ಸಹವಾಸಿಯೂ, 
ಪುಣ್ಯಶಾಲಿ ಗುರುವಿನ ಸೇವಾನಿರತನೂ ಆಗಿ ಇನ್ನೂ ಅನೇಕ ಸದ್ಗುಣಗಳನ್ನು 
ಹೊಂದಿರುವ ವ್ಯಕ್ತಿಯೇ ತತ್ವ್ವಾಧಿಕಾರಿಯಾಗಿ, ಮೋಕ್ಷಾಪೇಕ್ಷಿ ಆಗಿರುತ್ತಾನೆ. 


ಶಬ್ದಾರ್ಥ: ಅನಘ-ಪುಣ್ಯಶಾಲಿ (ಪಾಪರಹಿತ); * ಶುಶ್ರೂಷೆ-ಸೇವೆ; * ಅಧ್ಯಾತ್ಮವಾಸನೆ- 
ಅಧ್ಯಾತ್ಮದಲ್ಲಿ ನಿರತವಾದವನೆ; * ಅನವರತ=ಸದಾ; * ಶಾಸ್ತ್ರಾರ್ಥಚಿಂತನೆ-ವೇದಾಂತ 'ಶಾಸ್ತದಲ್ಲಿ 
ತಲ್ಲೀನವಾದವನು; ಜೇ ಘನವಿವೇಕಶ್ರೇಷ್ಠ ವಿವೇಕಿ; * ಎರಕಿ-ನಸ್ಪಂಗಭಾವ; x ಸದ್ದರ್ತನೆ-ಸದ್ಗುಣ. 


ಟಿಪ್ಪಣಿ-೧: ವಿವೇಕ- ಪರಮಾತ್ಮನೊಬ್ಬನೇ ಯಾವಾಗಲೂ ನಿಜವಾಗಿ ಇರತಕ್ಕವನೆಂದೂ, 
ಉಳಿದವುಗಳೆಲ್ಲ ಬರಿ ತೋರಿಕೆಯವುಗಳಾಗಿದ್ದು, ನಾಶವಾಗತಕ್ಕವುಗಳೆಂದೂ ಬಿಡಿಸಿ ತಿಳಿಯುವುದು. 


* ಟಿಪ್ಪಣಿ-೨: ಚಿದಂಬರಯ್ಯನವರು- ಅನಘ-ಪಾಪರಹಿತನಾದ ಶುಕನೇ (ಎಂದು 
ಸಂಬೋಧನೆ) ಎಂದಿದ್ದಾರೆ. ಗ ಸರಿಯಲ್ಲವೆನಿಸುತ್ತದೆ. ಏಕೆಂದರೆ “ತನಯ” ಎಂದು 
ಪ್ರಾರಂಭದಲ್ಲೇ ಸಂಬೋಧಿಸಿದ್ದಾರೆ. ಇಲ್ಲಿ ಗುರುವಿಗೆ ಮಣ್ಯಶಾಲಿ ಎಂದು ವಿಶೇಷಣವಾಗಿ 
ಅನಘಪದ 'ಬಂದಿದೆ. 





ಅಧಿಕಾರಿಗಳಲ್ಲದವರು (೩೧-೫೩) 


ವೇದಶಾಸ ಸ್ರದ ಹೊಲಬನರಿಯದೆ, 

ಭೇದವಾದವ ಮಾಡಿ, ಪಾಷಂ 

ಡಾದಿ ಮತದಲಿ ನಡೆದು, ದಂಭಾಚಾರಪರನಾಗಿ, । 

ಸಾದರದಿ ಸಂಸಾರದಲಿ ಹಿರಿ 

ದಾದ ಯತ್ನದಿ ಕುದಿವ ಖೂಳಗೆ 

ಬೋಧೆಯೇತಕೆ? ಮಗನೆ, ಮರ್ಕಟಗೇಕೆ ಮಾಣಿಕವು ? ॥ 1೩೧% 


ತಾತ್ಪರ್ಯ: ಶ್ರುತಿಸ್ನತಿಗಳ ನೆಲೆಯನ್ನು ಅರಿಯದೆ, ಜೀವನು ಬೇರೆ ಪರಮಾತ್ಮನು 
ಬೇರೆ ಎಂಬ ದ್ದ ಕತವಾದವನ್ನು ಮಂಡಿಸುತ್ತಾ ನಾಸ್ತಿಕಮತವನ್ನು ಅನುಸರಿಸುತ್ತಾ 
ಬೂಟಾಟಿಕೆಯ `ಡವಿಕೆಯಿಂದ ಕೂಡಿದವನಾಗಿ, ಉತ್ಕಟೇಜ್ಛೆ ಡೆ ಸಂಸಾರದಲ್ಲಿ 
ಮಗ್ಗನಾಗಿ ತೊಳಲಾಡುವ ದುಷ್ನನಿಗೆ ಅಧ್ಯಾತ್ಮದುಪದೇಶ (ಆತ್ಮವಿದ್ಯಾ ಬೋಧೆ) 
ಏಕೆ ಬೇಕು? ಅಂಥವನಿಗೆ ಬೋಧೆ ಮಾಡುವುದು ಎಂದರೆ ಮಂಗನ ಕೈಗೆ 
ಮಾಣಿಕ್ಯ ಕೊಟ್ಟಂತೆ ಅಲ್ಲವೇ? 

ಶಬ್ದಾರ್ಥ: * ವೇದಶಾಸ್ತ್ರ-ಶ್ರುತಿಸ್ಮ್ಯ ಸತಿ; ಭೇದವಾದ-ಜೀವನು ಬೇರೆ ಪರಮಾತ್ಮನು ಬೇರೆ ಎಂಬ 
ದ್ವ ೃತವಾದ; ತೇ ದಂಭಾಚಾರಪರ-ನಾಸ್ತಿಕಮತ ಪರ ವಾದಿಸುವವನು. * ಸಾದರದಿಎ 


ಉತ್ಕಟೇಜ್ಛೆ ಯಿಂದ; ಕುದಿವ5ತೊಳಲಾಡುವ; * ಮರ್ಕಟ=ಮಂಗ;, ಬೋಧೆಯೇತಕೆ?= 
ಉಪದೇಶವೇಕೆ 9; ಹೊಲಬು-ಗುರ್ತು; ಪಾಷಂಡ=ದೇವರೇ ಇಲ್ಲವೆಂದು ಹೇಳುವವನು(ನಾಸ್ತಿಕ). 


21 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಬೋಧೆಯೇತಕೆ- ಉಪದೇಶವೇಕೆ ? ಪರಮಾರ್ಥ ವಿಷಯವಾದ ಉಪದೇಶವನ್ನು 
ಅಧಿಕಾರಿಗೆ ಮಾತ್ರವೇ ಮಾಡಬೇಕೆಂಬ ಸಂಪ್ರದಾಯವಿದೆ. 


ಟಿಪ್ಪಣಿ-೨: “ಇದಂ ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ 

ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಇಭ್ಯಸೂಯತಿ” (ಗೀತೆ. ೧೮-೬೭) 

* (ನಿನಗೆ ಹೇಳಿದ ಇದನ್ನು ತಪಸ್ವಿ ಅಲ್ಲದವನಿಗೂ ಭಕ್ತನಲ್ಲದವನಿಗೂ ಕೇಳಲು ಇಚ್ಛೆಯಿಲ್ಲದವನಿಗೂ 
ನನ್ನ ಹೆಚ್ಚುಗೆಯನ್ನು ಸಹಿಸದವನಿಗೂ ಎ೦ದಿಗೂ ಹೇಳಬೇಡ) (ಗೀತೆಯ ಕನ್ನಡಿ, ೧೮-೬೭) 


ಈ ಶ್ಲೋಕದಲ್ಲಿ ತಪಸ್ವಿಗಳಲ್ಲದವರೇ ಮೊದಲಾದವರಿಗೆ ಆತ್ಮಬೋಧೆಯನ್ನು ಹೇಳಬೇಡವೆಂದು 
ಭಗವಂತನು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. 





ಕಾಯಸುಖವನು ಬಯಸಿ, ಧನವನು 

ಹಾಯಸದಲಾರ್ಜಿಸಿ ಮದಾಂಧರ 

ಗಾಯಕರ, ಪಾಠಕರ, ಭಂಡರ ಬಯಕೆಗಳ ಬಯಸಿ । 

ಬಾಯಬಡಿಕರು ಬಗುಳುವರು; ನಿ 

ಶ್ರೇಯಸಾಭ್ಯಾಸಿಗಳ ನಿಂದಿಪ 

ನಾಯಿಗೇತಕೆ ನವರಸಾನ್ನವು? ಮಗನೆ, ಕೇಳೆಂದ ॥ (೩.೨) 
ತಾತ್ಪರ್ಯ: ದೇಹದ ಸುಖವನ್ನು ಅಪೇಕ್ಷಿಸಿ ಬಲು ಕಷ್ಟದಿ೦ದ ದ್ರವ್ಯಸಂಪಾದನೆ 
ಮಾಡಿ ಅಷ್ಟಮದಗಳಿಂದ ಬುದ್ಧಿಕುರುಡರಾದವರ ಸಂಗೀತ ನರ್ತನಕಾರರ, 
ಹೊಗಳುಭಟ್ಟರ ನೀಚರ ಭೋಗಸುಖಗಳನ್ನು ಬಯಸುವವರು, ಸಾಧಕರನ್ನು 
ಹಿಯಾಳಿಸುವ ಬೊಗಳೆ ಜನರು ಮೋಕ್ಷಕ್ಕಾಗಿ ಸಾಧನೆಮಾಡುವವರನ್ನು 
ನಿಂದಿಸುತ್ತಾರೆ. ಇಂಥವರಿಗೆ ಅಧ್ಯಾತ್ಮಬೋಧೆ “ಮಾಡುವುದು ನಾಯಿಗೆ ಆಗತಾನೇ 
ಮಾಡಿದ ಷಡ್ರಸದ ಆಹಾರವನ್ನು ನೀಡಿದಂತಾಗುವುದು. ಇದನ್ನು ನೀನು ತಿಳಿ 
ಎ೦ದು ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಸಾಯಸದಲಿ (ಸ..ಆಯಸದಲಿ)-ಕಷ್ಟದಿಂದ; ಪಾಠಕರ-ಹೊಗಳುಭಟ್ಟರ; ಬಗುಳುವರು 
ಐಸಾಧಕರನ್ನು ಹಿಯಾಳಿಸುವರು; ನಿಶ್ಶೆ ಕ್ರೇಯಸಾಭ್ಯಾ ಸಿಗಳು-ಮೋಕ್ಷಕ್ಕಾಗಿ ಸಾಧನೆ 
ಮಾಡುವವರು; ನವರಸಾನ್ನ-ಆಗತಾನೇ ಮಾಡಿದ ಷಡ್ರಸಗಳಿಂದ ಕೂಡಿದ. ಆಹಾರ. 


ಟಿಪ್ಪಣಿ: ರಸಾನ್ನ (ಉಪ್ಪು, ಹುಳಿ, ಕಾರ, ಸಿಹಿ, ಕಹಿ, ಒಗರು ಎಂಬ) ಷಡಸಗಳಿಂದ ಕೂಡಿದ ಆಹಾರ. 





ಮನಕೆ ರಾಗದ್ದೇಷ, ಬುದ್ದಿಗೆ 
ನೆನಹು ದುರ್ವ್ಯಸನದಲಿ, ತನುವಿಗೆ 
ವನಿತೆಯೊಡಗೂಟದಲಿ ಭೋಗಾಸಕತಿಯಾಗಿರಲು । 


22 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ತನಯ, ತತ್ತ್ಯಜ್ಞಾನಚಿಂತೆಯ 
ಘನತೆ ದೊರಕುವದೆಂತು? ಮಾಯಾ 
ಜನಿತದುರ್ವಾಸನೆಯಲೊಂದಿಹ ಮರಳುಮಾನವಗೆ ॥ IAA 


ತಾತ್ಪರ್ಯ: ಮನಸ್ಸಿನಲ್ಲಿ ತಾನು ಬಯಸಿದ ವಸ್ತುಗಳಲ್ಲಿ ಸ್ವಾರ್ಥದಿಂದ ಪ್ರೀತಿ 
ತೋರಿಸುವ, ತನಗೆ ಆಗದವರ ಬಗ್ಗೆ ಹಗೆತನ ಸಾಧಿಸುವ ಬುದ್ಧಿಯನ್ನು ಕೆಟ್ಟಚಟಗಳಲ್ಲಿ 
ತೊಳಲುವ ದೇಹವನ್ನು ಸ್ತೀಸಂಗದಲ್ಲಿ ತೊಡಗಿಸುತ್ತಾ ಭೋಗಾಸಕ್ಷನಾಗಿರುವವನಿಗೆ, 
ಬರೀ ತೋರಿಕೆಯ ವಿಷೆಯಗಳನ್ನು ಹೇಗೋ "ನಿತ್ಯ ವೆಂದು ನಂಬಿ ಮೋಸ 
ಹೋಗಿದ್ದರಿಂದ ಉಂಟಾದ ದುರಾರ್ಗಗಳಲ್ಲಿ ನಿರತನಾದ. ಬುದ್ಧಿಗೇಡಿ ಮಾನವನಿಗೆ, 
ತತ ತ್ತ ಜ್ಞಾನದ ಶ್ರೇಷ್ಠತೆ ಮನವರಿಕೆ ಆಗುವುದು ಹೇಗೆ ಸಾಧ್ಯ?' 


ಶಬ್ದಾರ್ಥ: ನೆನಹು-ತೊಳಲಿಕೆ; * ರಾಗ-ತಾನು ಬಯಸಿದ ವಸ್ತುಗಳಲ್ಲಿ ಸ್ವಾರ್ಥದ ಪ್ರೀತಿ; 
ತ ದ್ವೇಷಣತನಗೆ ಆಗದವರ ಬಗ್ಗೆ ಹಗೆತನ; * ವನಿತೆಯ ಬಡಗೂಟಿ-ಸೀ ಸಂಗಮ; 
x ದುರ್ವೃಸನದಲಿ-ಕೆಟ್ಟಚಟಗಳಲ್ಲಿ; "ಮಾಯಾ ಜನಿತ ದುರ್ವಾಸ ನೆಯಲಿ-ಬರಿಗೆ ತೋರಿಕೆಯ 

ವಿಷಯಗಳನ್ನು ಹೇಗೋ ನಿತ್ಯವೆಂದು ನಂಬಿ ಮೋಸಹೋಗುವುದರಿಂದ ಹುಟ್ಟಿದ ಕೆಟ್ಟಚಟಗಳಲ್ಲಿ. 





ಕನಸಿನೊಳು ತೋರುವುದು ಜಾಗ್ರದ 

ನೆನಹು; ದುರ್ವಾಸನೆಯ ಕೋಟಲೆ 

ಮನಕೆ ಬಿಡದದು; ಜನ್ಮಜನ್ಮಾಂತರಗಳಿಂದಾದ | 

ಅನುಭವದ ವಾಸನೆಗಳಿಂದಲೆ 

ಜನಿಸಿದೀ ಸಂಸಾರಲಂಪಟ 

ದನುವು ತಾನರಿದೆನಿಪುದಾತ್ಮಜ್ಞಾನಶೂನ್ಯರಿಗೆ ॥ ೩೪॥ 


ತಾತ್ತರ್ಯ: ಎಚ್ಚರಿಕೆಯ ಸ್ಥಿತಿಯಲ್ಲಿರುವ ವಿದ್ಯಮಾನಗಳ ತೊಲಲಿಕೆಗಳೆಲ್ಲ ಕನಸಿನಲ್ಲಿ 
ತೋರುತ್ತವೆ. ಮನಸ ಸನ್ನು  ದುಷ್ಟಚಟಗಳ ಹಾವಳಿ ಬೆನ್ನ ಟಿರುತ್ತದೆ. ಹಿಂದಿನ ಅನೇಕ 
ಜನ್ಮಗಳಲ್ಲಿ ಮಾಡಿದ ಅನುಭವದ ಸಂಸ್ಕಾರಗಳಿಂದ “(ತರಪ ನಲಗಳು) ಉಂಟಾದ 
ಸಂಸಾರದ ತೊಳಲಿಕೆಯ ಮೋಹಕತ್ತವನ್ನು ಹೋಗಲಾಡಿಸಿಕೊಳ್ಳಲು ತತ್ತ ಜಸ್ತ್‌ 
ರಹಿತರಿಗೆ ಅಸಾಧ್ಯ ವೆನಿಸುತ್ತದೆ. 

ಶಬ್ದಾರ್ಥ: ಜಾಗ್ರದ ನೆನಹು-ಎಚ್ಚರದ ಅವಸ್ಥೆ;(ತೊಳಲಿಕೆಯ) * ದುರ್ವಾಸನೆ-ದುಷ್ಟ ಚಟ; 
* ವಾಸನೆ-ಅನುಭವದ ಸಂಸ್ಕಾರ; ತೇ ಕೋಟಿಲೆೊಹಾವಳಿ; ಅರಿದೆನಿಪುದುಎಹೋಗಲಾಡಿಸಿ 
ಕೊಳ್ಳಲು ಅಸಾಧ್ಯವನಿಸುವುದು; ಸಂಸಾರಲಂಪಟದ ಅನುವು-ಸಂಸಾರದ ತೊಳಲಿಕೆಯ 
ಮೋಹಕತ್ವವು. 

* ಟಿಪ್ಪಣಿ: ಸ್ವಪ್ನ (ಕನಸಿನಂತೆ ತೋರುವುದು) ಜಾಗ್ರತ್‌ (ಎಚ್ಚರವಾಗಿರುವುದು) ಸುಷುಪ್ತಿ 
(ನಿದ್ರಾವಸ್ಥೆ ಎಂದು ಮೂರು ಬಗೆ ಅವಸ್ಥೆಗಳಿವೆ. ಜೀವನಿಗೆ ಇದರಲ್ಲಿ ಎರಡನೆಯ ಅವಸ್ಥೆಯೇ ಜಾಗ್ರದ ನೆನಹು. 


23 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಾಲಸಂಕಲೆಯಿರಲು ಕೊರಳಿಗೆ 

ಕೋಳವನು ಬಲವಾಗಿ ತೊಡಿಸುವ 

ವೋಲು ಬಹುವಿಧವಾದ ಸಂಸ್ಕೃತಿಬಂಧ ಬಿಗಿದಿರಲು । 

ಮೇಲೆ ವಿಷಯಾಸಕ್ತನಾದೊಡೆ 

ಹೇಳಲೇನದ ? ಮೋಕ್ಷಶಾಸ್ತದ 

ಗಾಳಿಯೆಂಬುದು ಸೋಂಕಿದರೆ ಸ್ಟೆ ಸೈರಿಸನು ಕೇಳೆಂದ ॥ 1೩೫ 


ತಾತ್ಪರ್ಯ: ವ್ಯಕ್ತಿಯ ಕಾಲುಗಳಿಗೆ ಬೇಡಿ ಹಾಕಿರುವಾಗ ಅದು ಸಾಲದು ಎ೦ಬಂತೆ 
ಕುತಿಗೆಗೆ. ಮತ್ತೊಂದು ಬೇಡಿಯನ್ನು ಬಲವಾಗಿ ಬಿಗಿದಂತೆ ಮೊದಲೇ ನಾನಾ 
ವಿಧವಾದ ಸಂಸಾರದ ಕೋಟಲೆಗಳೆರಿಬ ಪಾಶ ಬಿಗಿದಿರುವಾಗ ಅದರ ಜತೆಗೆ ಆ 
ವ್ಯಕ್ತಿ ಇಂದ್ರಿಯ ಸುಖಾಸಕ್ತನೂ ಆಗಿಬಿಟ್ಟರೆ ಅಂಥವನಿಗೆ ಬರುವ ದುರ್ಗತಿಯನ್ನು 
ಏನೆಂದು ಹೇಳೋಣ? ಆ ರೀತಿ ವಿಷಯಾಸಕ್ತನಿಗೆ ಅಧ್ಯಾತ್ಮಶಾಸ್ತದ ಗಾಳಿ ಜಟ 
ಮೈಸೋಂಕಿದರೆ ಆತನು ಸಹಿಸುವುದಿಲ್ಲ. 

ಶಬ್ದಾರ್ಥ: ಕೋಳ-ಬೇಡಿ; * ಸಂಕಲೆ-ಬೇಡಿ; ಮೇಲೆ-ಇದರ ಜತೆಗೆ; * ಸಂಸೃತಿಬಂಧ= 
ಸಂಸಾರದ ಬಂಧನ. 





ಮೊದಲೆ ಮರ್ಕಟ, ಮೇಲೆ ಮದ್ಯದ 

ಮದವೆದೆಯ ಹಿಡಿದಿರಲು, ವೃಶ್ಚಿಕ 

ತುದಿಯಕಾಲನು ಕಚ್ಚಿದರೆ ಕುಣಿದಾಡುವಂದದಲಿ । 

ಅಧಿಕಧನ, ಸಂಪತ್ತು, ಯೌವನ 

ವೊದಗಿರಲು ವನಿತಾದಿವಿಷಯಾ 

ಸ್ಪದನೆನಿಸುತೊಡಲರಿಯದವಗಧ್ಯಾತ್ಮವೇಕೆಂದ | ॥೩೬॥ 
ತಾತ್ಟರ್ಯ: ಹೇಳಿಕೇಳಿ ಮಂಗ ಎಂದಮೇಲೆ ಅದರ ಚಪಲ ಬುದ್ಧಿ ಬಗೆಗೆ 
ಹೇಳಬೇಕೇ? ಇಂಥ ಚಂಚಲ ಕಪಿಗೆ ಹೆಂಡ ಕುಡಿಸಿದರೆ ಮತ್ತೇರಿ ಎಚ್ಚರತಪ್ಪಿದಾಗ 
ಚೇಳೊಂದು ಅದರ ಕಾಲು ತುದಿಯ ಬೆರಳನ್ನು ಕಚ್ಚಿದರೆ ಅದರ ಕುಣಿದಾಟವನ್ನು. 
ಹೇಳಬೇಕಾದ್ದೇ ಇಲ್ಲ ಅಧಿಕವಾದ ದ್ರವ್ಯ, ಐಶ್ಚರ್ಯ, ತಾರುಣ್ಯ ಕೂಡಿಕೊಂಡಾಗ 
ಹೆಣ್ಣಿನ ವ್ಯಾಮೋಹ ಮೊದಲಾದ ದುಶ್ಚಟಗಳಿಗೆ ಒಳಗಾಗಿ ಶರೀರದ ಅರಿವೇ 
ಇಲ್ಲದಂಥ ಮೋಹಾವೇಶಿಗೆ ವೇದಾಂತ ವಿಚಾರದ ಗೊಡವೆ ಏಕೆಬೇಕು? 


ಶಬ್ದಾರ್ಥ: * ಮೊದಲೆ-ಹೇಳಿಕೇಳಿ, ಮದ್ಯದ = ಹೆಂಡ ಮೊದಲಾದ ಅಮಲೇರುವ ವಸ್ತುಗಳ, 
ಒಡಲರಿಯದವಗೆ - ಮೈಮೇಲೆ ಎಚ್ಚರವಿಲ್ಲದವನಿಗೆ, * ವಿಷಯಾಸ್ಪದನು ಎ ಸ್ತ್ರೀಮೋಹ 
ಇತ್ಯಾದಿ ದುಶ್ಚಟಗಳಿಗೆ ಆಶ್ರಯನು. 

ಟಿಪ್ಪಣಿ: ಈ ಪದ್ಯದಲ್ಲಿರುವ ಮರ್ಕಟದ ಉದಾಹರಣೆಯನ್ನು ಶ್ರೀ ಸ್ವಾಮಿ ವಿವೇಕಾನಂದರು 
ತಮ್ಮ ರಾಜಯೋಗದ ತಮ್ಮ ಉಪನ್ಯಾಸದಲ್ಲಿಯೂ ಉಪಯೋಗಿಸಿದ್ದಾರೆ. 


24 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಮರುಳು ಹಿಡಿದವ ಮದ್ದುಗುಣಿಕೆಯ 

ನರೆದುಕುಡಿವಂದದಲಿ ಮಾಯಾ 

ವರಣದಲಿ ಮರೆದಿರ್ದು ತನ್ನನು ಮೂಢಭಾವದಲಿ । 
ಪರಿಪರಿಯ ಸಂಸಾರವಿಷಯದಿ 

ಹಿರಿದು ಬಿಗಿವಡೆದಿರ್ಪ ಮನುಜಗೆ 

ದೊರಕುವದೆ ಪರತತ್ತ್ವ? ತೆರಳೆಯ ಹುಳುವಿನಂತಿಹಗೆ ॥ 1೩೭! 


ತಾತ್ಪರ್ಯ: ದೆವ್ವ ಹಿಡಿದವನಿಗೆ ದತ್ತೂರದ (ಮದ್ದುಗುಣಿಕೆ ಗಿಡ) ಬೀಜಗಳನ್ನು 
ಅರೆದು ಕುಡಿಸಿದ ರೀತಿಯಲ್ಲಿ (ಹುಚ್ಚು ಹಿಡಿಸಿದಂತೆ) ಯಾವ ಸಂಬಂಧವೂ 
ಇಲ್ಲದ ಚೈತನ್ಯ ಸ್ವರೂಪನಾಗಿರುವ ತನ್ನನ್ನು ಮೂರಿತನದಿಂದ ಅಜ್ಞಾನವೆಂಬ 
ಮುಸುಕಿನಲ್ಲಿ ಸಿಲುಕಿಸಿದವನಾಗಿ, ನಾನಾ ರೀತಿಯ ಸಂಸಾರದ ಸುಖಗಳೆಂಬ 
ವಿಷಯಗಳಿಂದ ಬಲವಾಗಿ ಬಂಧಿಸಲ್ಪಟ್ಟು ತೆರಳೆ ಹುಳು, (ಸಗಣಿ ಹುಳು) ಸಗಣಿ 
ಉಂಡೆಯನ್ನು ಚೆನ್ನವೆಂದು ಸಾಗಿಸಿಕೊಂಡು ಹೋಗುತ್ತಿದ್ದೇನೆ ಎ೦ಬ 
ಭ್ರಮೆಯಲ್ಲಿರುವಂಥ ಮನುಷ್ಯನಿಗೆ ಪರತತ್ತ್ವ ಜ್ಞಾನ ಎಟುಕಲು ಸಾಧ್ಯವೇ? 


ಶಬ್ದಾರ್ಥ: * ಮರುಳುಇದೆವ್ವ * ಮದ್ದುಗುಣಿಕೆ-ದತ್ತೂರ ಬೀಜ (ಇದನ್ನು ತಿಂದರೆ ಹುಚ್ಚು 
ಹಿಡಿಯುವುದು); * ಮಾಯಾವರಣದಲಿ-ಅಜ್ಞಾನವೆಂಬ ಮುಸುಕಿನಲ್ಲಿ ಸಿಕ್ಕಿದವನಾಗಿ; ತನ್ನನ್ನು 
=ಯಾವ ಸಂಬಂಧವೂ ಇಲ್ಲದೆ ಚೈತನ್ಯಸ್ವರೂಪನಾಗಿರುವ ತನ್ನನ್ನು; * ತೆರಳೆಯ ಹುಳುಐ 
ಸಗಣಿಯನ್ನು ಉರುಳಿಸಿಕೊಂಡು ಹೋಗುವ ಹುಳು; * ತೆರಳೆಯ ಹುಳುವಿನಂತಿಹಗೆ= 
ಎಂಬುದು "ಮನುಜಗೆ' ಎಂಬುದಕ್ಕೆ ವಿಶೇಷಣ. 


ಟಿಪ್ಪಣಿ-.೨: ಸಗಣಿಹುಳು ಸಗಣಿಯನ್ನು ಉಂಡೆಮಾಡಿ ಅದರಷ್ಟು ಚಿನ್ನವನ್ನು ಸಂಪಾದಿಸು 
ವೆನೆಂಬ ದುರಾಸೆಯಿಂದಲೂ ಗರ್ವದಿಂದಲೂ ಉರುಳಿಸಿಕೊ೦ಡು ಹೋಗುತ್ತದೆ. ಆದರೆ ಆ 
ಉಂಡೆ ಬಂಗಾರವಾಗದು. ಈ ರೀತಿ ಭ್ರಮೆಯಲ್ಲಿ ಮನುಷ್ಯನಿರುತ್ತಾನೆ. 





ಒರಳೊಳಗೆ ತಲೆಯಿರ್ದೊಡೊನಕೆಯ 

ಭರದ ಗಾಯವ ತಪ್ಪಿಸಲ್ವಾ 

ರರಿವರೈ? ಬಹುದುಃಖ ಸಂಗ್ರಹವಾದ ಸಂಸ್ಕೃತಿಯ । 

ಶರಧಿಯೊಳು ಬಿದ್ದವಗದೆಂದಿಗೆ 

ಪರಿಹರಿಸಲಾಗುವದು ಜರೆ, ವರೆ, 

ಮರಣ, ಜನ್ಮಂಗಳನು? ತತ್ತ್ವವನರಿಯದವಗೆಂದ ॥ ASN 


ತಾತ್ಪರ್ಯ: ಒರಳಕಲ್ಲಿನಲ್ಲಿ ತಲೆಯನ್ನು ಇಟ್ಟುಕೊಂಡಿದ್ದರೆ ಅವನಿಗೆ ಒನಕೆಯ 
ರಭಸದ ಪೆಟ್ಟನ್ನು ತಪ್ಪಿಸಲು ಯಾರು ಶಕ್ತರಾಗಿರುತ್ತಾರೆ? ಹಾಗೆಯೇ ನಾನಾ 
ಬಗೆಯ ದುಃಖಗಳ ಸಂಗಮವಾದ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿದವನಿಗೆ 
ಎಂದಿಗಾದರೂ ಜನನ ಮರಣ, ಮುಪ್ಪು ಎಸ್ಶತಿಗಳನ್ನು ಪರಿಹರಿಸಲಾದೀತೇ? 


25 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆ ರೀತಿ ಸಂಸಾರ ಸಾಗರದಲ್ಲಿ ಮುಳುಗಿದವನಿಗೆ ಮೋಕ್ಷತತ್ತ ವನ್ನು ತಿಳಿಯಲು 
ಸಾಧ್ಯವಾಗದು. 


ಶಬ್ದಾರ್ಥ: * ಭರದ-ರಭಸದ; * ಗಾಯವ-ಖೆಟ್ಟನ್ನು; * ಸಂಸ್ಕೃತಿಯ ಶರಧಿಯೊಳು-ಸಂಸಾರ 
ಸಾಗರದಲ್ಲಿ; * ಬಿದ್ದವನು-ಮುಳುಗಿದವನು; * ಜರೆ-ಮುಪ್ಪು; * ಮರೆ-ವಿಸ್ಮೃತಿ; * ಜನ್ಮಂಗಳು 
=ಹುಟ್ಟುಗಳು; * ತತ್ವ್ಯ-ಮೋಕ್ಷತತ್ತ್ವ 


ಟಿಪ್ಪಣಿ * : ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಕೊರಳ ಸುತ್ತಿದ ಹಾವು ಕಚ್ಚದೆ 

ಮರಳುವದೆ? ಮಾಯಾಪುಬಂಧದಿ 

ಹೊರಳುತಿಹ ಪಾಮರಗೆ ಪರಿಹರವಹುದೆ ಭವಬಂಧ? | 

ಕುರುಡ ಕಾಣದಗಾಧಕೂಪದೊ 

ಳುರುಳುವಂತೆ ವಿವೇಕಶೂನ್ಯನು 

ತಿರುಗುವನು ಭವಮಾಲೆಯಲಿ ಮೋಕ್ಷವನಪೇಕ್ಷಿಸದೆ ॥ ॥೩೯॥ 
ತಾತ್ಪರ್ಯ: ಕುತ್ತಿಗೆಗೆ ಸುತ್ತಿಕೊಂಡ ಹಾವು ಕಚ್ಚದೆ ಸುಮ್ಮನೆ ಹಿಂದಕ್ಕೆ ಸರಿಯುವುದೆ? 
ಅಜ್ಞಾನವೆಂಬ ಬಿಗಿತದಿಂದ ಒದ್ದಾಡುತ್ತಿರುವ ಮೂಢ ಮನುಷ್ಯನಿಗೆ ಸಂಸಾರದ 
ಬಂಧನದಿಂದ ಬಿಡುಗಡೆ ಸಿಗುವುದೇ ? ಕಣ್ಣು ಕಾಣದ ಕುರುಡ ಆಳವಾದ 
ಬಾವಿಯಲ್ಲಿ ಉರುಳಿಬೀಳುವ ಹಾಗೆ ಬುದ್ದಿಹೀನ ಮಾನವನು ಮುಕ್ತಿಯನ್ನು 
ಬಯಸದೆ ಹುಟುಸಾವುಗಳೆಂಬ ಸಂಸಾರಚಕ್ರದಲ್ಲಿ ಸಿಲುಕಿ ತೊಳಲಾಡುತ್ತಿರುತ್ತಾನೆ. 
ಪಾಠಾಂತರ: (ಪ್ರಬಂಧದಿ ಇ. ಅರಾಸೇ) ೬ ಪ್ರಪಂಚದಿ (ಕಿ) ವಿಸಂಚದಿ (ಇ-ಅರಾಸೇ) 


ಶಬ್ದಾರ್ಥ: ಭವಮಾಲೆ-ಹುಟ್ಟುಸಾವುಗಳ ಚಕ್ರ ಮಾಯಾ ಪ್ರಬಂಧದಿ-ಅಜ್ಞಾನವೆಂಬ ಬಿಗಿತದಿಂದ; 
ಮರಳುವುದೇ?-ಹಿಂದಕ್ಕೆ ಹೋಗುವುದೇ?; * ಅಗಾಧಕೂಪದೊಳು-ಆಳವಾದ ಬಾವಿಯಲ್ಲಿ; 
ಹ ವಿವೇಕಶೂನ್ಯನು-ಬುದ್ಧಿಹೀನನು; * ಪಾಮರ-ಮೂಢಮನಮನುಷ್ಯ * ಭವಬಂಧ-=ಸಂಸಾರದ 
ಸಂಕೋಲೆ; * ಪರಿಹಾರ-ಬಿಡುಗಡೆ (ಪರಿಹಾರ). 

ಟಿಪ್ಪಣಿ: ಛಂದಸ್ಸಿನ ನಿಯಮಪಾಲನೆಗಾಗಿ ಪದಗಳನ್ನು ಕವಿಗಳು ಮೊಟಕು ಮಾಡುತ್ತಾರೆ. 


ಕುಮಾರವ್ಯಾಸ ವೀರನಾರಯಣ (ವೀರ ನಾರಾಯಣ) ಮಾಡಿದಂತೆ ಪರಿಹರ (ಪರಿಹಾರ) 
ರೂಪದ ಪದವನ್ನು ಮಹಲಿಂಗರಂಗ ಕವಿ ಬಳಸಿದ್ದಾನೆ. 





ಕಾಣದಗೆ ಕನ್ನಡಿಯದೇತಕೆ? 
ಗಾಣದೆತ್ತಿಗೆ ಗೆಜ್ಜೆಯೇತಕೆ? 
ಗೋಣಿಗೇತಕೆ ಗವಸಣಿಗೆ? ನರಿಗೇಕೆ ಸುರಲೋಕ? । 


26 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ರಾಣಿಯೇಕೆ ನಹುಂಸಕಗೆ? ಗೀ 
ರ್ಹಾಣಭಾಷೆಯದೇಕೆ ಗೊರವಗೆ? 
ಕೇಣವಿಲ್ಲದ ವಿಷಯಲಂಪಟಗೇಕೆ ನಿರ್ವಾಣ? ॥ VON 


ತಾತ್ಪರ್ಯ: ಕುರುಡನಿಗೆ ಕನ್ನಡಿಯಿಂದ ಏನು ಪ್ರಯೋಜನ? ಗಾಣಕ್ಕೆ ಹೂಡಿದ 
ಎತ್ತಿನ ಕೊರಳಿಗೆ ಗೆಜ್ಜೆ ಕಟ್ಟಿದರೇನು ಬಂತು? ಗೋಣಿಚೀಲಕ್ಕೇ ಮರೆಮಾಡಲು 
ಮೇಲುಚೀಲ ಬೇಕೆ? ನರಿಗೆ, ನರ್ತನ ಸಂಗೀತ ಇತ್ಯಾದಿ ಸ್ವರ್ಗಲೋಕದ 
ಸುಖಗಳೇಕೆ? ನಿರ್ವೀರ್ಯನಾದ ನಪುಂಸಕನಿಗೆ ಸುರಸುಂದರಿಯಾದ ರಾಜಕುಮಾರಿ 
ಏಕೆ? ಮೂಡನಿಗೆ (ತಿರುಕನಿಗೆ) ದೇವಭಾಷೆ ಸಂಸ್ಕತ ಏಕೆ ಬೇಕು? ಮಿತಿಯಿಲ್ಲದ 
ಅತ್ಯಾಸೆಯ ಕಾಮುಕನಿಗೆ ಮೋಕ್ಷದ ವಿಚಾರವೇಕೆ? 

ಶಬ್ದಾರ್ಥ: * ಕಾಣದಗೆ-ಕುರುದನಿಗೆ; * ಗವಸಣಿಗೆ-ಮೇಲು ಚೀಲ (ಮುಸುಕು); * ನಪುಂಸಕ 


ನಿರ್ವೀರ್ಯನಾದವನು; * ಗೀರ್ವಾಣ ಭಾಷೆ-ಸಂಸ್ಕೃತಭಾಷೆ; * ಗೊರವ=ಮೂಢ (ತಿರುಕ); 
* ಕೇಣವಿಲ್ಲದ-ಮಿತಿಯಿಲ್ಲದ; * ನಿರ್ವಾಣ-ಮೋಕ್ಷ; * ವಿಷಯಲಂಪಟ-ಕಾಮುಕ. 





ಎತ್ತು ತೆ೦ಗಿನಕಾಯ ಬಲ್ಲುದೆ? 

ಕತ್ತೆಯರಿವುದೆ ಕತ್ತುರಿಯ? ನೆರೆ 

ಬುತ್ತಿಗಳ್ಳರಿಗೇಕೆ ಸತ್ಯವ್ರತ, ಸದಾಚಾರ? । 

ದತ್ತಪುತ್ರನಿಗೇತಕೈ ಪಿತೃ 

ಭಕ್ತಿ? ಮಾಲ್ಯಸುಗಂಧ ವನಿತಾ 

ಸಕ್ಕರಿಗೆ ಪರತತ್ತ್ವಚಿಂತೆಯದೇಕೆ? ಹೇಳೆಂದ ॥ ॥೪೧॥ 
ತಾತ್ಪರ್ಯ: ಎತ್ತಿಗೆ ತೆಂಗಿನಕಾಯಿಯ ಎಳನೀರಿನ ರುಚಿ ತಿಳಿದಿರುವುದೇ? ಕತ್ತೆ 
ಕಸ್ತೂರಿಯ ಪರಿಮಳವನ್ನು ಗ್ರಹಿಸಬಲ್ಲುದೆ? ಅಕ್ಕಪಕ್ಕದಲ್ಲಿ ಅನ್ನ ಕದಿಯುವ ಕಳ್ಳರಿಗೆ 
(ಅನ್ನದ್ರೋಹಿಗಳಿಗೆ) ಸತ್ಯಪರಿಪಾಲನೆಯ ಸಾತ್ತ್ವಿಕ ಆಚಾರಗಳ ಹಂಗಿರುವುದೇ? 
ದತ್ತುಪುತ್ರನಾದವನಿಗೆ ತಂದೆಯಲ್ಲಿ ಭಕ್ತಿ ಏಕೆ ಇರುತ್ತದೆ? ಗಂಧ, ಪುಷ್ಪಮಾಲೆ, 
ಯುವತಿಯರಲ್ಲಿ, ಆಸಕ್ತರಾದವರಿಗೆ ಮೋಕ್ಷತತ್ತ್ವವನ್ನು ಕಟ್ಟಿಕೊಂಡು ಏನಾಗಬೇಕು? 
ಹೇಳು ಎಂದನು ವ್ಯಾಸನು. 


ಶಬ್ದಾರ್ಥ: * ಕತ್ತುರಿ-ಕಸೂರಿ ವಾಸನೆ; ಬುತ್ತಿಗಳ್ಳ-ಅನ್ನವನ್ನು ಕದಿಯುವವನು; 
ತ ನೆರೆ-ಅಕ್ಕಪಕ್ಕ; ಸೇ ದತ್ತಪುತ್ರ-ಬೇರೆಯವರಿಗೆ ದಾನವಾದ ಮಗ; * ಮಾಲ್ಯ-ಪುಷ್ಟಮಾಲೆ, 
* ಸುಗಂಧ-ಪರಿಮಳ; * ಪರತತ್ತ್ವ-ಮೋಕ್ಷತತ್ತ್ವ 





ನರಿಗಳೂರನು ಸೇರುವವೆ? ಭಾ 
ಸ್ಮರನ ಬೆಳಕಿಗೆ ಗೂಗೆಗಳು ಸಂ 
ಚರಿಸುವವೆ? ಬೆಳದಿಂಗಳಿಷವೆ ಜಾರಚೋರರಿಗೆ? | 


27 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸರಸಕವಿತಾಪ್ರೌಢಿಯೆಲ್ಲರಿ 
ಗರಿಯಲಹುದೇ? ದುರ್ವ್ಯಸನದಿಂ 
ದುರಿವ ಪಾತಕಿಗೇತಕ್ಕೆ ನಿಶ್ಚೇಯಸಾಭ್ಯಾಸ? | IV 


ತಾತ್ಸರ್ಯ: ಕಾಡನ್ನು ಬಯಸುವ ನರಿಗಳು ನಾಡಿನಲ್ಲಿ ವಾಸಿಸುವವೇ? ರಾತ್ರಿ 
ಯಲ್ಲಿ ಸಂಚರಿಸುವ "ಗೂಬೆಗಳು ಹಗಲಿನ ಸೂರ್ಯನ ಬೆಳಕಿನಲ್ಲಿ ಸಂಚರಿಸುವವೆ? 
ಕತ್ತಲಲ್ಲಿ ವ್ಯವಹರಿಸುವ ಕುಲಟೆಯರಿಗೆ, ಕಳ್ಳರಿಗೆ ಬೆಳುದಿಂಗಳುಪ್ರಿಯವಾಗುವುದೇ? 
ಸರಸ ಕವಿತೆಯ ಹಿರಿಮೆ ಎಲ್ಲರಿಗೂ ತಿಳಿಯಲು ಶಕ್ಕ ವೇ?) ಕೆಟ್ಟಚಟಗಳಿಂದ 
ಪರಿತಪಿಸುವ ಪಾಪಿಗೆ ತತಾ ತ್ವ್ವಭ್ಯಾಸ ಏಕೆ ಬೇಕು? 


ಶಬ್ದಾರ್ಥ: * ಜಾರಚೋರಂಗೆ-ಕುಲಟೆಯರಿಗೆ ಕಳ್ಳರಿಗೆ; * ಪ್ರೌಢಿಐಪ್ರೌಢಿಮೆ (ಹಿರಿಮೆ); 
ತಃ ನಿಶ್ತೇಯಸಾಭ್ಯಾಸ-ತತ್ತಾ ಎಸ್‌ * ಪಾತಕಿಗೆ-ಪಾಪಿಗೆ. 


ಪಾಠಾಂತರ-೧: (ಪ್ರೌಢಿಯೆಲ್ಲರಿಗರಿಯಬಹುದೇ)- ಪೌಢೆಗೊಲ್ಲರಿಗರಿಯಬಹುದೆ (ಕು) 


ಪಾಠಾಂತರ-೨: (ದುರ್ವ್ಯಸನದಿಂದುರಿವ)- ದುರಿವ ಎಂಬಲ್ಲಿ ದಿರುವ ಎಂದೂ ಕೆಲವು ಕಡೆ 
ಪಾಠಾಂತರ ಇದೆ. (ಹೊ.ಚಿ. ಅವರ ಟಿಪ್ಪಣಿ) 





ಎತ್ತಿಗುತ್ತಮಲಿಂಗಮುದ್ರೆಯ 

ನೊತ್ತಲಾಗದ ಬಸವನೆಂಬರು; 

ಕತ್ತೆಯನು ಹಿಡಿತಂದು ಮುದ್ರೆಯನೊತ್ತಲಾ ಕತ್ತೆ | 

ಕತ್ತೆಯಲ್ಲದೆ ಬಸವನಪ್ಪುದೆ? 

ಸತ್ಯಸಂಧಗೆ ಯೋಗ್ಯವಲ್ಲದೆ 

ತೊತ್ತುಬಡಿಕಂಗೇಕೆ ತತ್ತ್ವವಿಚಾರ? ಹೇಳೆಂದ ॥ 1೪೩) 


ತಾತ್ಪರ್ಯ: ಎತ್ತಿಗೆ ಪವಿತ್ರವಾದ ಲಿಂಗಮುದ್ರೆಯನ್ನು ಹಾಕಿದರೆ ಅದನ್ನು ಈಶ್ವರನ 
ವಾಹನವಾದ ನಂದಿಗೆ ಸಮಾನವೆಂದು ತಿಳಿಯುವರು. ಆದರೆ ಕತ್ತೆಯನ್ನು ಕರೆತಂದು 
ಅದಕ್ಕೆ ಮುದ್ರಾಧಾರಣೆ ಮಾಡಿದರೆ ಅದು ಕತ್ತೆಯೇ ಆಗಿರುವುದು. ಹೊರತು 
"ಬಸವ" ಎನ್ನಿಸಿಕೊಳ್ಳುವುದಿಲ್ಲ. ಸತ [ವನ್ನೇ ಆಡುವ ವ್ರತಧಾರಿಗೆ ತತ್ತ್ವವಿಚಾರ 
ಯೋಗ್ಯವಾಗಿರುವುದೇ. ಹೊರತು ದೀನನಾಗಿ ಇಂದ್ರಿಯ ವಿಷಯಗಳಿಗೆ ದಾಸನಾಗಿ 
ಇರುವವನಿಗೆ ತತ್ತ್ವವಿಚಾರ ಯೋಗ್ಯವಲ್ಲ. 


ಶಬ್ದಾರ್ಥ: ತೊತ್ತುಬಡಿಕ-ದೀನನಾಗಿ ವಿಷಯಗಳಿಗೆ ಆಳುತನದಲ್ಲಿರುವವನು (ದಾಸನಾಗಿರುವನು); 
* ಮುದ್ದೆ-ಲಿಂಗಮುದ್ರ; * ಉತ್ತಮ-ಪವಿತ್ರ ಬಸವಾಈಶ್ವರನವಾಹನವಾದ ವೃಷಭ; * ಒತ್ತಲಾಗಿ 
=ಹಾಕಿದರೆ 


ಟಿಪ್ಪಣಿ: ಸತ್ಯಸಂಧ- ಸಕಸ ರೋನ ನಾದ ಪರಮಾತ್ಮನನ್ನೇ ಯಾವಾಗಲೂ ಅನುಸಂಧಾನ 
ಮಾಡುವವನು. ಅಥವಾ ಸದಾ ಸತ್ಯವಾದ ಮಾತನ್ನೇ ಆಡುವ ವ್ರತವನ್ನು ಹಿಡಿದಿರುವವನು. 


28 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಪಾಠಾಂತರ: (ನೊತ್ತಲಾಗದ)- ನೊತ್ತಿದರೆಯದ (ಸೇ) 


ಚರ್ಮಖಂಡವ ಕಡಿವ ಶುನಕಗೆ 

ಕಮ್ಮನೆಯ ತುಪ್ಪವದರೋಚಕ; 

ಕರ್ಮಕಿಂಕರರಾದ ಕಾಮ್ಯಫಲಾಭಿಲಾಷರಿಗೆ | 

ಬ್ರಹ್ಮವಿದ್ಯಾಭ್ಯಾಸದಲಿ ಮನ 

ನೆಮ್ಮ ದದರಿಂದಾತ್ಮ ಸುಖವದು 

ದುರ್ಮತಿಗಳಿಗೆ ದೂರವಾಗಿಹುದರಸಿನೋಡಿದರೆ ॥ NPP 
ತಾತ್ತರ್ಯ: ತೊಗಲು ಮತ್ತು ಮಾಂಸಖಂಡಗಳನ್ನು ಕಚ್ಚಿ ತಿನ್ನುವ ನಾಯಿಗೆ 
ಸುವಾಸನೆಯ ತುಪ್ಪ ರುಚಿಸದೆ ಹೋಗುವುದು. ಆಂತೆಯೇ ಲೌಕಿಕಕರ್ಯಗಳೇ 
ತಮಗೆ ಸರ್ವೇಷ್ಟಗಳನ್ನು ಕೊಡತಕ್ಕದೆಂದು ಅದಕ್ಕೆ ದಾಸರಾದವರಿಗೆ "ಬ್ರಹ್ಮ 
ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಮನಸ್ಸು, ನೆಡುವುದಿಲ್ಲ. ಆದಕಾರಣ ವಿಚಾರಮಾಡಿ. 
ನೋಡಿದರೆ, ದುಷ್ಠಬುದ್ದಿಗಳಿಗೆ ಆತ್ಮಸುಖವು ಎಟುಕುವುದಿಲ್ಲ. ಆದ್ದರಿ೦ದ ಅಂತಹ 
ವರಿಗೆ ತತ್ತೊ ನೌಪದೇಶ "ಮಾಡಬಾರದು. 
ಶಬ್ದಾರ್ಥ: ಅರೋಚಕ-=ರುಚಿಸದೆ ಹೋಗುವುದು; ಕರ್ಕಕಿ೦ಕರರುಎ =ಕರ್ಗವೇ ತಮಗೆ ಸರ್ವೇಷ್ಟಗಳನ್ನು 
ಕೊಡತಕ್ಕದ್ದೆಂದು ಅದಕ್ಕೆ ದಾಸರಾದವರು; ನೆಮ್ಮದುಇನೆಡುವುದಿಲ್ಲ; ಅರಸಿ-ಹುಡುಕಿ 


(ವಿಚಾರಮಾಡಿ); * ದುರ್ಮತಿಗಳಿಗೆ-ದುಪುಬುದ್ದಿಗಳಿಗೆ ತ ನ ದೂರವಾಗಿರುವುದು- ಎಟುಕುವುದಿಲ್ಲ; 
* ಖಂಡ-ಮಾಂಸಖಂಡ; * ಕಮ ನೆಯ-ಸುವಾಸನೆಯ. 





ಜ್ಞಾನದಭ್ಯಾಸವನು ಮಾಡದ 

ಮಾನವನೆ ತಿಳಿ ಹೀನಕುಲದವ; 

ತಾನೆ ಬ್ರಹ್ಮವದೆಂದು ಕಾಣದ ನರನೆ ಪಾಮರನು; | 

ಸ್ವಾನುಭವವಿಲ್ಲದ ಮನುಷ್ಯನು 

ಚ Lose ಗುರುಪದಾಬ್ದ 

ಷ್ಠೆಯ ಭಕ್ತಿಯಿಲ್ಲದ ಮರ್ತ್ಯನವ ವ್ಯರ್ಥ ॥ ॥೪೫॥ 

ಹ್‌ ಕತಾ ಅಧ್ಯಯನವನ್ನು ಪರೆ ನರನು ಯಾರಿದ್ದಾನೋ 
ಅವನೇ ನೀಚಕುಲದವನು ಎಂದು ತಿಳಿ. ತಾನೇ ಬ್ರಹ್ಮಸ್ವರೂಪಿ ಎಂದು ತಿಳಿಯದ 
ನರನೆ ಮೂಢನು; ತನ್ನ ಆತ್ಮವು ಬ್ರಹ್ಮವೆ೦ಬುದನ್ನು ತನ್ನ "ಅನುಭವದಲ್ಲಿ ಇಟ್ಟುಕೊಳ್ಳದೆ 
ಇರುವ ವ್ಯಕ್ತಿಯೇ ರಾಕ್ಷಸನು; ಗುರುವಿನ RR iva ಗುರುನಿಷ್ಠೆ 
ಭಕ್ತಿಯಿಲ್ಲದ ಮನುಷ್ಯನು ಈ ಲೋಕದಲ್ಲಿದ್ದರೂ ಅವನ ಜನ್ಮ ವ್ಯರ್ಥ. 


ಶಬ್ದಾರ್ಥ: ಸ್ವಾನುಭವವಿಲ್ಲದಎತನ್ನ ಆತ್ಮವು ಬ್ರಹ್ಮವೆ೦ಬುದನ್ನು ತನ್ನ ಅನುಭವದಲ್ಲಿ ಇಟ್ಟುಕೊಳ್ಳದೆ 
ಇರುವ; * ದನುಜ:ರಾಕ್ಷಸ; * ಪಾಮರ-ಮೂಢನು. 





29 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಏನ ಕಲಿತೊಡದೇನು? ಯತ್ನದ 

ಲೇನಮಾಡಿದೊಡೇನು? ಸರ್ವವು 

ಕಾನನದ ಬೆಳದಿಂಗಳಂದದಿ ವ್ಯರ್ಥವಾಗಿಹುದು | 

ಸ್ವಾನುಭವಸುಜ್ಞಾನವಿಲ್ಲದ 

ಮಾನವನು ಬದುಕಿದೊಡದೇನವ 

ಶ್ಲಾನಸೂಕರರಂತೆ ಹೊಟ್ಟೆಯ ಹೊರೆದುಕೊಂಡಿಹನು ॥ ೪೬ 
ತಾತ್ಪರ್ಯ: ಆತ್ಮಾನುಭವದ ವಿದ್ಯೆಯನ್ನು ಗಳಿಸದೆ ಇಹಲೋಕದಲ್ಲಿ ಇಂದ್ರಿಯ 
ಸುಖದ ವಿದ್ಯೆಗಳನ್ನು ಎಷ್ಟು ಕಲಿತರೆ ತಾನೆ ಏನು ಪ್ರಯೋಜನ? ಎಷ್ಟೆಷ್ಟೋ 
ಪ್ರಯತ್ನಪಟ್ಟು ಧನಗಳಿಸಿದರೆ ಏನು ಬಂತು) ಹೆಣ್ಣು ಹೊನ್ನು ಮಣ್ಣಿಗಾಗಿ ಶ್ರಮಿಸಿ 
ಗಳಿಸಿದ ಸಿರಿಸಂಪತ್ತೆಲ್ಲ ಕಾಡುಬೆಳದಿ೦ಗಳ ಹಾಗೆ ಉಪಯೋಗವಿಲ್ಲದಂತಾಗುತ್ತದೆ. 
ಜ್ಞಾನಸ್ಥರೂಪನಾದ ಪರಮಾತ್ಮನನ್ನು ತನ್ನ ಅನುಭವಕ್ಕೆ ತಂದುಕೊಳ್ಳದೆ ಇರುವ 
ನರನು ಬದುಕಿದ್ದರೂ ವ್ಯರ್ಥ. ಅಂಥವನ ಬಾಳು ನಾಯಿ ಮತ್ತು ಹಂದಿಗಳ 
ಹಾಗೆ ಹೊಟ್ಟೆಹೊರೆದುಕೊಳ್ಳುತ್ತಾ ಬಾಳುವ ಹೀನಜೀವನವಾಗಿರುತ್ತದೆ. 


ಶಬ್ದಾರ್ಥ: * ಕಾನನ-ಕಾಡು; * ಅಂದದಿ-ರೀತಿಯಲ್ಲಿ; ಸ್ವಾನುಭವ ಸುಜ್ಞಾನವಿಲ್ಲದ= ಜಾ 
ಸ್ವರೂಪನಾದ , ಪರಮಾತ್ಮನನ್ನು ತನ್ನ ಅನುಭವಕ್ಕೆ ತಂದುಕೊಳ್ಳದಿರುವ; ಶ್ವಾನ-ಸೂಕರನಂತೆ 
=ವಾಯಿ ಮತ್ತು ಹಂದಿ ಇವುಗಳ ಹಾಗೆ; ಹೊರೆದುಕೊಂಡಿಹನು-ಕಾಪಾಡಿಕೊಂಡಿರುವನು. 


ವೇದಶಾಸ್ತವ ವಿಪ್ರ ಜೀವವ 

ಮೇದಿನೀಪತಿ, ವೈಶ್ಯ ವಸ್ತುವ, 

ಪಾದಜನು ಪರಿಚರಿಯ ಶಕ್ತಿಯ, ಸೂಳೆ ಚೆಲುವಿಕೆಯ, । 
ಆದಿತೇಯರು ಸ್ಪಪಭಾವವ 

ಕಾದ ಹೊಟ್ಟೆಗೆ ಕ್ರಯವ ಮಾಳ್ಗರು 

ಬೋಧವಿರಹಿತರಾದ ಶಿಶ್ನೋದರಪರಾಯಣರು ॥ Mea 


ತಾತ್ಪರ್ಯ: ಬ್ರಹ್ಮಜ್ಞಾನಗಳಿಸದವರು ಯಾರೇ ಆಗಲಿ ಅವರ ಸಾಧನೆ ವ್ಯರ್ಥ. 
ಹೇಗೆಂದರೆ ದ್ವಿಜನು ಶ್ರುತಿಸ್ಮತಿಗಳ ಅಧ್ಯಯನವನ್ನು, ಕ್ಷತ್ರಿಯ ಶೌರ್ಯದ ಬದುಕನ್ನು, 
ವೈಶ್ಯನು ಲೌಕಿಕವಸ್ತುಗಳನ್ನು, ಹೀನಕುಲದವನು ತನ್ನ ಸೇವಾಶಕ್ಷಿಯನ್ನು, ವೇಶೈ 
ತನ್ನ ದೇಹ ಸೌಂದರ್ಯವನ್ನು, ದೇವತೆಗಳು ತಮ್ಮ ಆತ್ಮಶಕ್ತಿಯನ್ನು ಮಾರಿಕೊಂಡಾಗ 
ಸುಜ್ಜಾನಹೀನರಾಗುತ್ತಾರೆ. "ಇಂಥವರು ಸ್ತೀಸುಖವನ್ನು, “ಹೊಟ್ಟೆಹೊರೆಯುವದನ್ನು 
ಹೆಚ್ಚಿನ ಸುಖ ಎಂದು ತಿಳಿದಿರುತ್ತಾರೆ. ನವರಿಗೆ ತತ್ತ ಬೋಧೆ ವ್ಯರ್ಥ. 


ಶಬ್ದಾರ್ಥ: * ವೇದಶಾಸ್ತ್ರ ಸ್ವ-ಶ್ರುತಿಸ್ಮೃತಿ; * ವಿಪ್ರದದ್ದಿಜ; * ಜೀವನ ಶೌರ್ಯದ ಬದುಕು; ಮೇದಿನೀಪತಿ 
ಕ್ಷತ್ರಿಯನು (ಇವನು  ಹೊಟ್ಟೆಯಪಾಡಿಗಾಗಿ ಯುದ್ಧದಲ್ಲಿ ಮಡಿಯಲೂ ಸಿದ್ಧನಿರುವವನು); 


30 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಪಾದಜನು-ಶೂದ್ರನು (ಪದ್ಭ್ಯಾಂ ಶೂದ್ರೋ ಅಜಾಯತ ಎಂಬ ಶ್ರುತಿಯಂತೆ ಪಾದದಿಂದ 
ಹುಟ್ಟಿದವನು); ಆದಿತೇಯರು=-ದೇವತೆಗಳು (ಇವರು ತಮಗಾಗಿ ಯಾಗದಲ್ಲಿ ಹೋಮ 
ಮಾಡಿದವರಿಗೆ ವರವನ್ನು ಕೊಡುವರು); ಕಾದ ಹೊಟ್ಟೆಗೆ-ಹಸಿದ ಹೊಟ್ಟೆಗಾಗಿ; * ಶಿಶ್ನಣಪುರುಷನ 
ಜನನೇಂದ್ರಿಯ; * ಉದರ-ಹೊಟ್ಟೆ; * ಪರಾಯಣರು-ಪರಮಗುರಿ ಹೊಂದಿದವರು; 
ಶಿಶ್ನೋದರಪ ರಾಯಣರು-ಸ್ತ್ರೀ ಪುರುಷರ ಸಂಯೋಗವಾಗುವ ಸುಖ; ಹೊಟ್ಟೆಯಪಾಡು 
ಇವುಗಳೇ ಹೆಚ್ಚಿನದು ಎಂದೆ ತಿಳಿದವರು. 





ಕೆಲರು ಜಪತಪಗಳಲಿ, ಕೆಲಬರು 

ಬಲುಮೆಯಹ ಶಾಸ ಸ್ತದಲಿ, ಕೆಲಬರು 

ಹಲವುವಿಧ ಯಾಗದಲಿ, ಕೆಲಬರು ದಾನಧರ್ಮದಲಿ । 
ಬಳಲುವರು ಬಹುಕಷ್ಟದಿಂದಲಿ 

ಗಳಿಸಲೆಂದೇ ವಿಷಯಸುಖಗಳ 

ತಿಳಿಯಲರಿಯದೆ ನಿತ್ಯಸುಖವನು ಸುಲಭಮಾರ್ಗದಲಿ ॥ ॥೪೮% 


ತಾತ್ಪರ್ಯ: ಕೆಲವರು ಜಪ, ತಪಸುಗಳಲ್ಲಿ ಕೆಲವರು ಬುದ್ಧಿ ಬಲವನ್ನುಂಟು 
ಮಾಡುವಂಥ ಶಾಸ್ತಾಧ್ಯಯನದಲ್ಲಿ, ಹಲವರು ಹತ್ತಾರು ಬಗೆಯ ಯಜ್ಞಯಾಗಾದಿಗಳ 
ಆಚರಣೆಯಲ್ಲಿ, ಮತ್ತೆ ಸ್ವಲ್ಪಮಂದಿ ಷೋಡಶದಾನಗಳನ್ನು ನೀಡುವುದರಲ್ಲಿ ಮತ್ತು 
ಪುಣ ಕಾರ್ಯಗಳನ್ನು ಮಾಡುವುದರಲ್ಲಿ ನಿರತರಾಗಿ ನಿತ್ಯಾನಂದಕರವಾದ ಮುಕ್ಕಿಯನ್ನು 
ಸುಲಭರೀತಿಯಲ್ಲಿ ಗಳಿಸಲು ತಿಳಿಯದೆ ಬಹುಕಪ್ಪರೀತಿಯಲ್ಲಿ ಶಬ್ದ, ಸ್ಪರ್ಶ. ರೂಪ, 
ರಸ, ಗಂಧ ಎ೦ಬ ಐದು ವಿಷಯಗಳಿಂದ ಆಗುವ ಅನಿತ್ಯ ಸೌಖ್ಯಗಳನ್ನು ಸಂಪಾದಿಸಲು 
ಶ್ರಮಪಡುತ್ತಾರೆ. 

ಶಬ್ದಾರ್ಥ: * ಜಪ ಇ ಗುರು ಉಪದೇಶಿಸಿದ ಮಂತ್ರವನ್ನು ವಿಧಿಪೂರ್ವಕವಾಗಿ ಮತ್ತೆಮತ್ತೆ 
ಮೆಲ್ಲನೆ ಉಚ್ಚರಿಸುವುದು. * ತಪ = ಇಂದ್ರಿಯಗಳನ್ನೂ, ಮನಸ್ಸನ್ನೂ ಏಕಾಗ್ರಗೊಳಿಸುವುದು, 
ಬಲುಮೆಯಹ ಎ ಬುದ್ಧಿಯ ಬಲವನ್ನುಂಟುಮಾಡುವಂಥ, ಗಳಿಸಲೆಂದೇ ಇ ಸಂಪಾದಿಸಲೆಂದೇ, 
ವಿಷಯಸುಖಗಳ - ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ ಐದು ವಿಷಯಗಳಿಂದುಂಟಾಗುವ 
ಅನಿತ್ಯ ಸೌಖ್ಯಗಳನ್ನು 





ಮೀನು ನೀರೊಳಗಿರ್ದೊಡೇನೈ? 

ಧ್ಯಾನವನು ಬಕ ಮಾಡಲೇನದು? 

ಕಾನನವನಾಶ್ರಯಿಸಿ ಮರ್ಕಟವಿದ್ದು ಫಲವೇನು? । 

ಮೌನದಲಿ ಕೋಗಿಲೆಯಿರಲ್ಕದ 

ಕೇನು ಫಲ? ಸುಜ್ಜಾನವಿಲ್ಲದ 

ಸ್ನಾನ ಮೊದಲಾದವುಗಳಿಂ ಫಲವಿಲ್ಲ ಕೇಳೆಂದ ॥ !೪೯॥ 


31 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಮೀನು ಸದಾ ನೀರೊಳಗೆ ಇದ್ದರೂ ಅದು ಸ್ನಾನ ಮಾಡಿದ 
ಹಾಗಾಯಿತೇ? ಬಕಪಕ್ಷಿ ಕಣ್ಣುಮುಚ್ಚಿಕೊಂಡಿದ್ದರೆ ಧ್ಯಾನಮಾಡಿ ದಂತಾಯಿತೇ9 
ಕೋತಿ ಕಾಡಿನಲ್ಲಿ ವಾಸಮಾಡಿದೆ ಮಾತ್ರಕ್ಕೆ ತಪ ತಪ ಸ್ವಿಯಾದೀತೇ? ಕೋಗಿಲೆ ಮೌನದಲ್ಲಿ 
ಇದ್ದ ಮಾತ್ರಕ್ಕೆ. ಮೌನ ಪ್ರಾರ್ಥನೆ ಮಾಡಿದೆಂತಾಯಿತೇ? ಅದರಿಂದ ಬಂದ 
ಭಾಗ್ಯವೇನು? ಆದಕಾರಣ ಸುಜ್ಞಾನವಿಲ್ಲದ ಮೀನು, ಬಕ, ಕೋಗಿಲೆ, ಕೋತಿ 
ಮೊದಲಾದವುಗಳ ಕ್ರಿಯೆಗಳು ಪರ ಕದ ಸುಖವನ್ನು ಕೊಡುವುದಿಲ್ಲ. ಅದರಂತೆ 
ಸುಜ್ಜಾನವಿಲ್ಲದ ಮಾಡಿದ ಸ್ನಾನ- -ಧ್ಯಾನ-ಮೌನ- -ತಪಸುಗಳು ಮನುಷ್ಯನಿಗೆ 
ನಿತ್ಯಸುಖವನ್ನು ಕೊಡುವುದಿಲ್ಲ. 


ಶಬ್ದಾರ್ಥ: *.ಬಕವಕೊಳ್ಕರೆ; * ಮರ್ಕಟ-=ಕೋತಿ; * ಸುಜ್ಜಾನ-ಆತ್ಮ ಜ್ಞಾನ. 


ಟಿಪ್ಪಣಿ: ಫಲವಿಲ್ಲ (ತಾತ್ತರೃ)- ಮೀನಿನ ಸ್ನಾನ ಮೊದಲಾದವು ಅವಕ್ಕೆ ಪರಲೋಕದ ಸುಖವನ್ನು 
ಕೊಡುವುದಿಲ್ಲ. ಅದರಂತೆ ಜ್ಞಾನವಿಲ್ಲದೆ ಮಾಡಿದ ಸ್ನಾನಾದಿಗಳೂ ಮನುಷ್ಯನಿಗೆ ನಿತ್ಯಸುಖವನ್ನು 
ಕೊಡುವುದಿಲ್ಲ. 





ಹುತ್ತಬಡಿದರೆ ಹಾವು ಸಾವುದೆ? 

ವ್ಯರ್ಥವಾದುಪವಾಸ ಮೊದಲಾ 

ಗುತ್ತಲಿಹ ವ್ರತಗಳಲಿ ದೇಹವ ದಂಡಿಸಲು ಬರಿದೆ । 

ಮುಕ್ತಿ ದೊರಕುವುದೇ? ವಿವೇಕ, ವಿ 

ರಕ್ತಿ ಶಮೆ, ದಮೆ, ಗುರುಪದಾಂಬುಜ 

ಭಕ್ತಿಯಿಲ್ಲದ ಕಾಮ್ಯ ಕರ್ಮಾ ಸಕ್ಷರಿಂಗೆಂದ ॥ ॥೫೦॥ 
ತಾತ್ಪರ್ಯ: ಹಾವನ್ನು ಸಜ ಹುತ್ತವನ್ನು ಬಡಿದರೆ ಹಾವು ಸಾಯುತ್ತದೆಯೇ? 
ಅರ್ಥವಿಲ್ಲದ ಸ್ವಾರ್ಥಕಾರಣಗಳಿಗಾಗಿ ಉಪವಾಸವೇ ಮೊದಲಾದ ನಾನಾ ಬಗೆಯ 
ವ್ರತಗಳನ್ನು ಮಾಡಿ ದೇಹವನ್ನು ದಂಡಿಸಿದರೆ ಸುಲಭದಲ್ಲಿ ಮೋಕ್ಷ ದೊರಕುವುದೇ?) 
ಧರ್ಮಾಧರ್ಮ ವಿವೇಚನೆ, ವೈರಾಗ್ಯ, ಮನೋನಿಗ್ರಹ, ಇಂದ್ರಿಯನಿಗ್ರಹ, ಗುರುಪಾದ 
ಸೇವಾನಿಷ್ಠೆ ಇವುಗಳಿಲ್ಲದೆ ಫಲಾಸಕ್ತಿಯಿ೦ದ ಕರ್ಮಗಳನ್ನು ಮಾಡುವವರಿಗೆ ಮುಕ್ತಿ 
ದೊರಕುವುದಿಲ್ಲ ಎಂದು ವ್ಯಾಸರು ಶುಕನಿಗೆ ಹೇಳಿದರು. 


ಶಬ್ದಾರ್ಥ: * ವೃರ್ಥವಾದ-ಅರ್ಥವಿಲ್ಲದ; x ವಿರಕ್ಷಿ-ವೈರಾಗ್ಯ * ವ್ರತ - ನೋಂಪಿ; * ವಿವೇಕ 
ಧರ್ಕಾಧರೃವಿವೇಚನೆ; * ಶಮೆಮನೋನಿಗ್ರಹ; * ದಮೆ-ಇಂದ್ರಿಯನಿಗೃಹ; * ಗುರುಪದಾಂಬುಜ 
ಭಕ್ತಿಐಗುರುಪಾದಸೇವೆಯಲ್ಲಿ ನಿಷ್ಠೆ. 


ಟಿಪ್ಪಣಿ: ಮುಕ್ತಿ ದೊರಕುವದೇ?- (ತಾತ್ಪರ್ಯ) ವಿವೇಕಾದಿಯಾದ ಸಾಧನಗಳಿಲ್ಲದೆ 
ಯಾವುದಾದರೊಂದು ಬಯಕೆಯಿಂದ ಸುಮ್ಮನೆ ಉಪವಾಸಾದಿಗಳನ್ನು ಮಾಡುವುದು 
ಬಂಧನಾಶಕವಾಗಲಾರದು. 


32 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ಪಶುಗಳಿಗು ಮನುಜರಿಗು Wii 

ನುಸುರಬಾರದದೇಕೆನಲು ಸರಿ 

ಹುಸಿಯ ಭೌತಿಕದೇಹ, ಭಾ ಭಯ, ಸಂಗ | 

ವ್ಯಸನ, ಮೊದಲಾದವು ಸಮಾನಗ 

ಳೆಸೆದು ತೋರ್ಪುವು; ನಿತ್ಯದೊಳು ತಾ 
ವಿಷಯಬುದ್ಧಿಯನುಳಿದವನೆ ಪಶುಪತಿಯವೊಲ್ಮೆರೆವ I ISO 


ತಾತ್ಪರ್ಯ: ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸವನ್ನು ಹೇಳಬಾರದು. ಏತಕ್ಕೆ 
ಎಂದರೆ ಹಾಗೆ ಭೇದ ಮಾಡದಿರುವುದು ಸರಿಯಾದುದು. ಕಾರಣವಿದು, ನಶ್ಚರವಾದ 
ಪಾಂಚಭೌತಿಕದೇಹ, ನಿದೆ, ಆಹಾರ, ಭಯ, ಸ್ತೀಸ೦ಗ, ದುರ್ವ್ಯಸನ ಮುಂತಾದವು 
ಪ್ರಾಣಿಗಳಿಗೂ ಮನುಷ್ಯರಿಗೂ ಸಮಾನವಾದುದು ಅವು ಎದ್ದುಕಾಣುತ್ತದೆ. ಆದರೆ 
ಇನ್ನೊ ೦ದು ದೃಷ್ಟಿಯಲ್ಲಿ ವ್ಯತ್ಯಾಸವಿದೆ. ಮನುಷ್ಯ ಪಂಚೇಂದ್ರಿಯ ಆಕರ್ಷಣೆಯ 
ಬುದ್ಧಿಯನ್ನು ದೂರಮಾಡಿ "ಶಾಶ್ವತ ಬ್ರಹ್ಮಜ್ಞಾನವನ್ನು ಒಳಗೊಂಡಾಗ ಪಶುಪತಿಯ 
ರೀತಿ” ವೈರಾಗ್ಗಮೂರ್ತಿಯಾಗಿ "ಶೋಭಿಸುತಾನೆ. 


ಶಬ್ದಾರ್ಥ: ಸರಿ-ಹಾಗೆ ಭೇದವನ್ನು ಮಾಡದೆ ಇರುವುದೇ ಯೋಗ್ಯವು; ಸಂಗ-ಸ್ತ್ರೀ-ಪುರುಷ ಷರ 
ಕೂಟದಿಂದಾಗುವ ಸುಖ; ವೃಸನ- =ಚೆಟ; ವಿಷಯಬುದ್ಧಿಎ ಶಬ್ದಸ್ಪರ್ಶಾದಿ ವಿಷಯಗಳನ್ನೇ 
ಚಿಂತೆಮಾಡುವ ಬುದ್ಧಿ. 


ಟಿಪ್ಪಣಿ: ಕವಿಯ ಪಶುಗಳಿಗೂ ಮನುಷ್ಯರಿಗೂ ಭೇದವಿಲ್ಲೆಂಬ ಈ ಕಲ್ಪನೆಯು ಆಹಾರನಿದ್ರಾ 
ಭಯ ಮೈಥುನಂಚ ಸ ಸಾಮಾನ್ಯಮೇತತ್‌ ಪಶುಭಿರ್ನರಾಣಾಂ ಎಂಬ `ಸಭಾಷಿತದ ನೆನಪು 
ಕೊಡುತ್ತದೆ. 





ವಿಷಯಲಂಪಟರಾಗಿ ಸಂಸ್ಕತಿ 

ವ್ಯಸನದಲ್ಲಿಹ ಜೀವರೆಲ್ಲರು 
ಪಶುಗಳೆನಿಸುವರೀಶ್ಚರಾಜ್ಞಾಪಾಶಪರಿವೃತರು; । 
ಉಸುರಲೇನದನೊಡೆಯನಿಂ ಪ್ರೇ 

ರಿಸಿದನಡ್ದನವೋಲು ನರಕವ 

ನೆಸೆವ ಸ್ಪರ್ಗವನೆರಡುಕಡೆಯಾಡುತ್ತಲಿಹರೆಂದ ॥ ॥೫೨॥ 


ತಾತ್ತರ್ಯ: ಇಂದ್ರಿಯಸುಖಲೋಲುಪರಾಗಿ ಸಂಸಾರದ ಮೋಹದಲ್ಲಿರುವ 
ಜೀವಿಗಳೆಲ್ಲರು ಪಶುಗಳು ಎಂದೆನ್ನಿಸುವರು. ಇವರೆಲ್ಲರೂ ಈಶ್ಚರನು ವೇದದಲ್ಲಿ 
ಮಾಡಿರುವ ಕರ್ಮರೂಪವಾದ ಆಜ್ಞೆಯೆಂಬ ಹಗ್ಗದಿ೦ದ ಸುತ್ತಲ್ಪಟ್ಟವರು. ಇನ್ನು ಆ 
ಬಗ್ಗೆ ಹೆಚ್ಚಿಗೆ ಹೇಳಲು ಏನಿದೆ? ಒಡೆಯನ ಅಪ್ಪಣೆಯಂತೆ ಕೆಲಸಮಾಡುವ ಎತ್ತಿನ 
(ಅನಡ್ಡನ) ಹಾಗೆ ಪೂರ್ವಾರ್ಚಿತಕರ್ಮಾನುಸಾರಕರ್ಯವೆಸ ಗುತ್ತಾ ವಿಷಯಾಸ ಕ್ರಿಯ 


33 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಫಲವಾಗಿ ಅತ್ತ ಘೋರನರಕಕ್ಕೂ ಇತ್ತ ಭವ್ಯ ಸ್ಪರ್ಗಕ್ಕೂ ಎರಡೂ ಕಡೆಗೆ ಪಾಪ- 
ಪುಣ್ಯಾನುಸಾರ ಚಲಿಸುತ್ತಾ ಫಲಗಳನ್ನು ಅನುಭವಿಸುತ್ತಿರುವರು. 


ಶಬ್ದಾರ್ಥ: ಈಶ್ವರಾಜ್ಞಾಪಾಶಪರಿವೃತರು-ಈಶ್ವರನು ವೇದದಲ್ಲಿ ಮಾಡಿರುವ ಕರ್ಮರೂಪವಾದ 
ಆಜ್ಞೆಯೆಂಬ ಹಗ್ಗದಿಂದ ಸುತ್ತಲ್ಪಟ್ಟವರು; ದ ಬಸು ುರಲೇನು-ಹೇಳಲೇನು; ಅನಡ್ವ-ಎತ್ತು: 
ಎಡೆಯಾಡುತ್ತಲಿಹರು- ವಿಷಯದಲ್ಲಿ ಆಸಕ್ತಿಯಿರುವವರಾಗಿ ಸ್ಪರ್ಗಕ್ಕೂ ನರಕಕ್ಕೂ “ಹೋಗಿ 
ಬರುತ್ತಿರುವವರು; * ಸಂಸ ಕ ತಿಎಸಂಸಾರ;. x ್ಯಸನ-ಮೋಹ; ಜೆ ವಿಷಯಲಂಪಟರು- 
ಇಂದ್ರಿಯಸುಖಲೋಲುಪರು. 





ಅದುನಿಮಿತ್ತದಿ ಮಗನೆ, ಅಧ್ಯಾ 

ತ್ಮದಲಿ ಬಿಡದಾಸಕ್ತರಾಗಿಹ 

ಸದುಹೃದಯರಿಂಗೊಲಿದು ಪೇಳೀ ಅನುಭವಾಮೃತವ; । 

ಡಿ ಕಲ್ಮಷ ಷಚಿತ್ತರಾದರಿ 

ಗಿದನುಸುರದಿರು; ಮುಕ್ತಿಮಾರ್ಗಾ 

ಸ್ಪದಕೆ ಸಹಜಾನಂದಗುರುಪದಭಕ್ತಿಯೇ ಸುಲಭ ॥ ೫೩ 


ತಾತ್ಪರ್ಯ: ಆದಕಾರಣ ಶುಕನೆ ಕೇಳು, ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂಬ 
ಆಸೆಯುಳ್ಳವರಾಗಿ ನಿರ್ಕಲಚಿತ್ತರಾದವರಿಗೆ ಮಾತ್ರವೇ ಪೀತಿಯಿಂದ ಹೇಳಬೇಕು. 
ಈ ಅನುಭವಾಮೃತ ಗಂಥವೆ ವಿಷಯವನ್ನು ಚಂಚಲಮನದ ಕಪಟವರ್ರನನೆಯ 
ದುಷ್ಟಬುದ್ಧಿಯ ಜನರಿಗೆ ಹೇಳಬಾರದು. ಮೋಕ್ತಮಾರ್ಗವನ್ನು ಹೊಂದಲು 
ಸಹಜಾನ೦ದ ಗುರುವಿನ ಪಾದಭಕ್ತಿಯೇ ಸುಲಭಮಾರ್ಗವೆಂದು 'ಿಯಬೇಕು. 


ಶಬ್ದಾರ್ಥ: * ಅದು ನಿಮಿತ್ತದಿ-ಆದಕಾರಣ; * ಸದು ಹೃದಯರಿಗೆಎ ನಿರ್ಶಲಚಿತ್ತರಿಗೆ; 
* ಒಲಿದುಎಪ್ರೀತಿಯಿ೦ದ; * ಕದಡುಚಿತ್ತ:ಚಂಚಲಮನ; * ಕಲ್ಪಷಚಿತ್ತರು- ಕಪಟವರನೆಯ 
ಮನಸ್ಸಿನವರು. 


ಟಿಪ್ಪಣಿ *: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಮಂಗಳ (೫೪) 


ಕಾಲ, ಕಾಲಾತೀತ, ಕಲಿಮಲ 

ಜಾಲ ಮೂಲೋನ್ಮೂಲ, ನಿಗಮವಿ 

ಶಾಲನುತ, ನಿಶ್ಚಲ, ನಿಜಾತ್ಮ ನಿರಾಳ, ನಿರ್ಮಾಯ, । 
ಭಾಳಲೋಚನ, ಭರ್ಗ, ಭಸಿತೋ 

ದ್ಧೂಳನ, ಭವೌಘಪ್ರಭೇದನ, 

ಶೂಲಧರ, ಶ್ರೀಮಲ್ಲಿಕಾರ್ಜುನ, ಸಲಹು ಮೂಜಗವ ॥ (೫೪॥ 


34 


ಅಧ್ಯಾಯ ೧ - ಅಧಿಕಾರ ಲಕ್ಷಣ 


ತಾತ್ಪರ್ಯ: ಕಾಲಸ್ಪರೂಪನೂ, ಕಾಲಮೀರಿದವನೂ, ಕಲಿಕಲ್ಮಷವೆಂಬ ಬಲೆಯ 
ಮೂಲವನ್ನು ಕಿತ್ತೆಸೆ ಯುವನೂ ಅಥವಾ ಯಮನಿಗೆ, ಯಮನಾದ ಮೃತ್ಯುಂಜಯನೇ 
ಕಲಿಕಲ್ಲಷಜಾಲವನ್ನು ಮೀರಿರುವ, ಸಂಸಾರದ ಬೇರನ್ನು ಕಿತುಹಾಕುವ ಅಪಾರವಾದ 
ವೇದವಿನುತನೇ, ್ಥಿರಾತ್ಮನೇ, ತಾಪತ್ರಯರಹಿತನೇ, ಮಾಯಾದೂರನೇ, ಹಣೆಗಣ್ಣನೇ, 
ಪರಶಿವನೇ, ಭಸಿತದಿಂದ ಅಲಂಕ್ಷ ಕೃತನಾದವನೇ, ಸಂಸಾರದ ಕಷ್ಟಸಮೂಹವನ್ನು 
ಪರಿಹರಿಸುವವನೇ, ತ್ರಿಕೂಲಪಾಣಿಯೇ, ಶ್ರೀಮಲ್ಲಿಕಾರ್ಜುನನೇ, ಸ್ವರ್ಗಮರ್ತ್ಯಪಾತಾಳ 
ಗಳಲ್ಲಿರುವವರೆಲ್ಲರನ್ನೂ ಕಾಪಾಡು. 


ಶಬ್ದಾರ್ಥ: ಕಾಲ ಎ ಕಾಲಸ್ಪರೂಪ ನು, ಕಾಲಾತೀತ - ಕಾಲವನ್ನು ಮೀರಿದವನು, ಕಲಿಮಲಜಾಲ 
ಮೂಲೋನ್ಮೂಲ - ಕಲೆಕಲ್ಲಷವೆಂಬ ಬಲೆಯ ಮೂಲವನ್ನು ಕಿತ್ತುಹಾಕುವವನು ಕಾಲಕಾಲ 
= ಯಮನಿಗೆ ಯುಮನಾಗಿರುವ, ಅತೀತಕಲಿಮಲಜಾಲ ಎ ಕಲಿಕಲ್ಪಷಸ ಸಮೂಹವನ್ನು ದಾಟಿರುವ, 
ಮೂಲೋನ್ಮೂಲ ಎ ಸಂಸಾರದ ಬೇರನ್ನು ಕಿತ್ತುಹಾಕುವ) ನಿರಾಳ ಎ ಯಾವ ತಾಪತ್ರಯದ 
ಯೋಚನೆಯೂ ಇಲ್ಲದವನು. ಭವೌಘ ಪ್ರಭೇದನ ಎ ಸಂಸಾರದ ಕಷ್ಟಗಳ ಸಮೂಹವನ್ನು 
ಹೋಗಲಾಡಿಸುವವನು, ಮೂಜಗವ ಎ ಇದು ಲೋಕಾಸ್ಪಮಸ್ತಾಸ್ಸುಖನೋ ಭವನ್ನು ಎಂಬ 
ಸಂಸ್ಕೃತ ಶ್ಲೋಕಭಾಗದ ಅನುವಾದವು. 


ಮುಕಾಯ 
ಜರಿ 
ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ 
ಪಾದಕಮಲಭ್ಯ ೦ಗಾಯಮಾಣ `ಸಹವಾಸಿ ಹಕಗ ವಿರಚಿತವಾದ 


ಅನುಭವಾಮೃ ತವೆಂಬ ಗ್ರಂಥದಲ್ಲಿ ಅಧಿಕಾರ ಲಕ್ಷಣವೆಂಬ ಮೊದಲನೆಯಧ್ಯಾಯವು 
ಮುಗಿದುದು. 


35 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಾರಸಂಗ್ರಹ 
ಮೊದಲನೆಯ ಅಧ್ಯಾಯ - ಅಧಿಕಾರ ಲಕ್ಷಣ 


ಮನುಷ್ಯಜನ್ಮವನ್ನು ಪಡೆದ ಜೀವನು ತನ್ನ ಹಿ೦ದಿನ ಪಾಪಗಳನ್ನೆಲ್ಲ ಹೋಗಲಾಡಿಸಿ ಕೊಂಡು 
ಉತ್ಕಷ್ಟವಾದ ಪುಣ್ಯಫಲವನ್ನು ಪಡೆಯಬೇಕಾದರೆ ಸ್ವಲ್ಪ ಹೊತ್ತಾದರೂ ಪರಬ್ರಹ್ಮನ ಸ್ಮರಣೆಯನ್ನು 
ಮಾಡಬೇಕು. ಆ ಬ್ರಹ್ಮವೆಂಬುದು ಎಲ್ಲಕ್ಕಿಂತಲೂ ಹೆಚ್ಚಿನದೂ ತನ್ನನ್ನು ತಾನೇ ಬೆಳಗುವಂಥದ್ದೂ 
ಅಖಂಡವಾದದ್ದೂ ಎರಡನೆಯದಿಲ್ಲದ್ದೂ ಮಾತಿಗೆ ನಿಲುಕದಂಥದ್ದೂ ಮತ್ತೆ ಶ್ರುತಿಯಿಂದಲೂ 
ಗುರುಗಳಿಂದಲೂ ಅನುಭವದಿಂದಲೂ ತಿಳಿಯಬರುವಂಥದ್ದೂ ಆಗಿರುವದು. ಆ 
ಬ್ರಹ್ಮವಿಷಯಕವಾದ ಉಪದೇಶವು ಹಸನಾದ ಹೊಲದಲ್ಲಿ ಬಿತ್ತಿದ ಬೀಜದ ಹಾಗೆ 
ಯೋಗ್ಯನಾದವನಲ್ಲಿ ಮಾತ್ರ ಫಲಕಾರಿಯಾಗುವದು. ದಾನ, ಧರ್ಮ, ದಯಾ, ಮೌನ, ಶಮ, 
ದಮ, ಸತ್ಯ, ಶೌಚ, ನಿತ್ಕನೈಮಿತ್ತಿಕಾಚರಣೆ, ಗುರುಭಕ್ತಿ, ಸಮಬುದ್ಧಿ, ವಿವೇಕ, ವಿಚಾರ, ಮೋಕ್ಷದ 
ಇಚ್ಛೆ, ಜಿತೇಂದ್ರಿಯತ್ವ, ವೈರಾಗ್ಯ ಮೊದಲಾದ ಸದ್ವರ್ತನೆಗಳೇ ಬ್ರಹ್ಮೋಪದೇಶಕ್ಕೆ ತಕ್ಕ 
ಯೋಗ್ಯತೆಗಳು. ಹೀಗಿಲ್ಲದ ಇದಕ್ಕೆ ವ್ಯತಿರಿಕ್ತವಾದ ಗುಣಗಳುಳ್ಳವರಿಗೆ ಉಪದೇಶವನ್ನು ಮಾಡಿದರೆ 
ಅದು ಊಷರಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ವ್ಯರ್ಥವಾಗುವದು. ಆದ್ದರಿಂದ ಮನುಷ್ಯನು 
ಅಯೋಗ್ಯನೆನಿಸಿಕೊಳ್ಳದೆ ಜಪತಪಾದಿ ಸದಾಚಾರಗಳಿಂದ ಬ್ರಹ್ಮೋಪದೇಶಕ್ಕೆ ಅರ್ಹತೆಯನ್ನು 
ಪಡೆಯಬೇಕು. ವಿಷಯಸುಖದ ಸಂಪಾದನೆಗಾಗಿ ಜಪತಪಾದಿ ಸದಾಚಾರವನ್ನು 
ಮಾಡುವವರೆಷ್ಟೋ ಜನರಿರಬಹುದು. ಆದರೆ ವಿಷಯಸುಖವೇ ಮನುಷ್ಯನ ಧ್ಯೇಯವಲ್ಲ. 
ಮನುಷ್ಯನು ಬಯಸಬೇಕಾದ ಮುಖ್ಯಫಲವು ತನ್ನನ್ನು ಹುಟ್ಟು, ಸಾವು ಮೊದಲಾದ ದುಃಖಗಳ 
ತೊಡಕಿನಿಂದ ತಪ್ಪಿಸುವಂಥ ಮೋಕ್ಷ. ಜ್ಞಾನವಿಲ್ಲದ ಜಪತಪಗಳಿಂದ ಆ ಮುಖ್ಯಫಲ ವಾಗುವದಿಲ್ಲ. 
ಮೋಕ್ಷದ ಕಡೆಗೆ ಕಣ್ಣುಹಾಕದೆ ವಿಷಯಸುಖವನ್ನೇ ಮೋಹಿಸುವವರು ಪಶುಗಳಂತೆಯೇ 
ಸರಿ. ಆದ್ದರಿಂದ ಮನುಷ್ಯತ್ವವನ್ನು ಸಾರ್ಥಕವಾಗಿ ಮಾಡಕೊಳ್ಳಬೇಕೆಂದು ವಿಷಯಾಸಕ್ತಿಯನ್ನು 
ಬಿಟ್ಟು ಆತ್ಮವಿಚಾರದಲ್ಲಿ ಆಸಕ್ತರಾದವರೇ ಬ್ರಹ್ಮಜ್ಞಾನವನ್ನುಪದೇಶಿಸುವ ಈ ಅನುಭವಾಮೃತವನ್ನು 
ಕೇಳುವದಕ್ಕೆ ಯೋಗ್ಯರು. 


+ 3% 5% 


36 


ಎರಡನೆಯ ಅಧ್ಯಾಯ 


ವೈರಾಗ್ಯ ಪ್ರಕರಣ 


ಸೂಚನೆ 

ಕಷ್ಟವಹ ಸಂಸಾರಧರ್ಮವ 

ದಿಷ್ಟವಲ್ಲವೆನುತ್ತ ತನಯಗೆ 

ಶಿಷ್ಟವೇದವ್ಯಾಸಮುನಿಪತಿ ಬೋಧಿಸಿದನೊಲಿದು ॥ 
ತಾತ್ತರ್ಯ: ಮುಕ್ತಿಪಥಕ್ಕೆ ಒಯ್ಯಲು, ವಿರಾಗಿ ಆಗಲು ಅಡ್ಡಿಯಾಗಿರುವಂಥ ಸಂಸಾರದ 
ಬದುಕಿನಲ್ಲಿ ಆಸಕ್ತಿ ತಳೆಯುವುದು ಸರಿಯಲ್ಲವೆಂದು ಶ್ರೇಷ್ಠನಾದ ವೇದವ್ಯಾಸ 
ಮುನಿಪತಿಯು ತನ್ನ ಮಗನಾದ ಶುಕನಿಗೆ ಆಸಕ್ತಿಯಿಂದ ವೈರಾಗ್ಯವನ್ನು ಬೋಧಿಸಿದನು. 


ಶಬ್ದಾರ್ಥ: * ಕಷ್ಟವಹ-ವೈರಾಗ್ಯ ಹೊಂದಲು ಅಡ್ಡಿಯಾಗಿರುವ; * ಸಂಸಾರ ಧರ್ಮ-ಸಂಸಾರದ 
ಬದುಕಿನಲ್ಲಿ; * ಇಷ್ಟವಲ್ಲಾಆಸಕ್ತಿ ತಳೆಯುವುದು ಸರಿಯಲ್ಲ; * ಶಿಷ್ಟಶ್ರೇಷ್ಠ 





ಇಷ್ಟದೇವತಾ ಸ್ತುತಿ ಮೊದಲಾದದ್ದು (೧-೩) 


ಸರಸಿರುಹಭವ ಶಾರ್ಜೆರುದ್ರೇ 

ಶ್ರರಸದಾಶಿವರಾವಳೊಬ್ಬಳ 

ಚರಣಪೀಠದ ಕೆಳಗೆ ಕರಗಳ ಮುಗಿದುಕೊಂಡಿಹರು । 

ಅರರೆ |! ಆಕೆಯದಾವನಂಭಫ್ರಿಗೆ 

ಶಿರವ ಬಾಗುವಳಾ ಮಹಾತ್ಮನ 

ನರಕುರಿಗಳೆಂತರಿವರೈ ಶ್ರೀಗಿರಿಯಧೀಶ್ಚರನ? ॥ WO 
ತಾತ್ಪರ್ಯ: ಬ್ರಹ್ಮ ವಿಷ್ಣು, ರುದ್ರ, ಈಶ್ವರ, ಸದಾಶಿವರು ಎಂಬ ಪಂಚಮಹಾ 
ಮೂರ್ತಿಗಳು ಯಾವ ಆದಿಶಕ್ತಿಯ ಪಾದಪೀಠದ ಕೆಳಗೆ ನಿಂತು ಸದಾಕಾಲವೂ 
ಕೈಮುಗಿದುಕೊಂಡಿರುವರೋ ಅಂಥ ಆದಿಶಕ್ತಿಯೇ ಆ ಗಿರಿಮಲ್ಲಕಾರ್ಜುನನ 
ಪಾದಕಮಲಗಳಿಗೆ ನಮಿಸುತ್ತಾಳೆ ಎಂದ ಮೇಲೆ ಅಂಥ ನಿರ್ಗುಣ ಬ್ರಹ್ಮಸ್ತರೂಪಿ 
ಆದ ಮಹಾತ್ಮನನ್ನು ಅಜ್ಜಾನಿಗಳಾದ ಮಾನವರು ತಿಳಿಯಲು ಹೇಗೆ ಸಾಧ್ಯ? 


ಶಬ್ದಾರ್ಥ: * ಅಂಘ್ರಿಎಪಾದ; * ಶ್ರೀಗಿರಿಗಧೀಶ್ವರ-ಶ್ರೀಶೈಲಗಿರಿಮಲ್ಲಿಕಾರ್ಜುನ; * ನರಕುರಿಗಳು= 
ಅಜ್ಜಾನಿಮಾನವರು; ಶಾರ್ಜೆಎವಿಷ್ಣು; * ಕರಗಳ ಮುಗಿದುಕೊಂಡಿಹರು-ನಮಿಸುತ್ತಿಹರು. 


ಟಿಪ್ಪಣಿ-೧: ರುದ್ರ ಈಶ್ವರ, ಸದಾಶಿವ- ಇವು ಈಶ್ವರನ ಬೇರೆ ಬೇರೆ ಮೂರ್ತಿವಿಶೇಷಗಳು. 
ಟಿಪ್ಪಣಿ-೨: ಆವಳೊಬ್ಬಳ- ಸತ್ತ್ವರಜಃ ತಮೋಗುಣಾತ್ಮಕಳಾದ ಆದಿಶಕ್ತಿಯ. ಇಲ್ಲಿ ಆದಿಶಕ್ತಿ 
ಎ೦ಬ ಮಾತಿನಿಂದ ರೂಢಿಯಲ್ಲಿರುವ ಶಾರದಾ, ಲಕ್ಷ್ಮೀ ಮೊದಲಾದ ಸಗುಣರೂಪವನ್ನು 


37 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಗ್ರಹಿಸಬಾರದು. ಏಕೆಂದರೆ ಆ ಸಗುಣಶಕ್ತಿಯ ರೂಪವಿಶೇಷಗಳು ಬ್ರಹ್ಮವಿಷ್ಣು ಮೊದಲಾದವರಿಗೆ 
ಪತ್ನಿಯ ಸ್ವರೂಪಗಳಾಗಿವೆ. ಈ ಪದ್ಯದಲ್ಲಿ ಆ ಬ್ರಹ್ಮ ವಿಷ್ಣು ಮೊದಲಾದವರೆಲ್ಲ ಆಕೆಗೆ ಕೈಯ ಮುಗಿಯು 
ವುದರಿಂದ ಆಕೆಯು ಆ ಬಹ್ಯ ವಿಷ್ಣು ಮೊದಲಾದವರ ಉತ್ಪತ್ತಿಗೂ ಕಾರಣಳಾದ ಆದಿಶಕ್ತಿ ಆಗಿರಬೇಕು. 


ಟಿಪ್ಪಣಿ-೩: ಶ್ರೀಗಿರಿಯಧೀಶ್ವರನ- ಈ ಮಾತು ಮಲ್ಲಿಕಾರ್ಜುನನೆಂಬ ಈಶ್ವರನ ಸಗುಣಮೂರ್ತಿಗೆ 
ಅನ್ವಯಿಸಿದರೂ ಇಲ್ಲಿ ಆ ಅರ್ಥವನ್ನು ತೆಗೆದುಕೊಳ್ಳಬಾರದು. ಏಕೆಂದರೆ ಈಶ್ವರನ 
ಸಗುಣಮೂರ್ತಿಗಳಾದ ರುದ್ರ, ಈಶ್ವರ, ಸದಾಶಿವ ಇವರೆಲ್ಲರಿಂದ ಕೈಮುಗಿಸಿಕೊಳ್ಳುವ 
ಆದಿಶಕ್ತಿಯಿಂದ ಉಪಚಾರವನ್ನು ಪಡೆಯುವ ಸ್ವರೂಪವು ಪ್ರಕೃತವಿಷಯವಾದ್ದರಿಂದ ಎಲ್ಲ 
ಸಗುಣಸ್ವರೂಪಗಳಿಗೂ ಆಧಾರವಾದ ನಿರ್ಗುಣಬ್ರಹ್ಮದ ಸ್ವರೂಪವನ್ನು ಇಲ್ಲಿ ಗ್ರಹಿಸಬೇಕು. 
ಉಪಾಸಕರು ಪರಬ್ರಹ್ಮನ ರೂಪವನ್ನು ತಮ್ಮ ಉಪಾಸ್ಕದೇವತೆಯಾಗಿ ವರ್ಣಿಸುವುದುಂಟು. 





ಭಂಡರಿಗೆ, ಬಹುಭಾಷಿಗಳಿಗೆ, ಪ್ರ 

ಚಂಡರಿಗೆ, ಪರಸತಿಯ ಬೇಟೆಯ 

ಪುಂಡತನದಲಿ ಹೆಂಡಿರನು ಬಿಟ್ಟಿರ್ಪ ಪೋಟರಿಗೆ | 
ಕುಂಡಗೋಳಕರಿಂಗೆ, ಸತತವು 

ಕಂಡವರ ಕೂಡೆಲ್ಲ ಕಲುಹಿಪ 

ಮಂಡರಿಗೆ ಹೇಳದಿರು ಮರೆದೀ ಅನುಭವಾಮೃತವ ॥ 1೨ 


ತಾತ್ಪರ್ಯ: ಲಜ್ಜೆಗೇಡಿಗಳಿಗೆ ಹರಟೆಮಲ್ಲರಿಗೆ, ಉಗ್ರರಿಗೆ, ಪರನಾರಿಯರನ್ನು ಹಿಂದಟ್ಟಿ 
ಕೊಂಡು ಹೋಗುವ ನೀತಿಗೇಡಿತನದಲ್ಲಿ ತಮ್ಮ ಸತಿಯರನ್ನು ತೊರೆದಿರುವ 
ಅವಿವೇಕಿಗಳಿಗೆ, ಹಾದರಗಿತ್ತಿಯ ಮಕ್ಕಳಿಗೆ ತಂದೆ ಸತ್ತಮೇಲೆ ತಾಯಿಯಲ್ಲಿ 
ಹುಟ್ಟಿದವನಿಗೆ (ಗೋಳಕರಿಗೆ), ಸದಾಕಾಲ ಸಿಕ್ಕಸಿಕ್ಕವರ ಜತೆಯಲ್ಲೆಲ್ಲ ಜಗಳವಾಡುವ 
ಮೊಂಡರಿಗೆ ಈ ಅನುಭವಾಮೃತವನ್ನು ಅಪ್ಪಿತಪ್ಪಿಯೂ ಹೇಳಬಾರದು. 


ಶಬ್ದಾರ್ಥ: ಬಹುಭಾಷಿಗಳಿಗೆ-ಹರಟೆಮಲ್ಲರಿಗೆ; ಬೇಟೆಯ-ಹಿ೦ದಕ್ಕಟ್ಟಿಕೊ೦ಡು ಹೋಗುವ; 
ಪೋಟರಿಗೆ-ಅವಿವೇಕಿಗಳಿಗೆ; ಕುಂಡ-ಹಾದರಗಿತ್ತಿಯ ಮಗ; ಗೋಳಕ=ತಂದೆ ಸತ್ತಮೇಲೆ 
ಹುಟ್ಟಿದವನು; * ಮಂಡ-ಮೊಂಡ (ಹಠಮಾರಿ); * ಭಂಡ-ಲಜ್ಜೆಗೇಡಿ; * ಪ್ರಚಂಡ- ಉಗ್ರ 
ಮರೆತೂ-ಅಪ್ಪಿತಪ್ಪಿಯೂ. 


ಸತ್ಯವಚನವ ನುಡಿವರಿಗೆ, ಸುವಿ 

ರಕ್ತರಿಗೆ, ಸುಖದುಃಖದಲಿ ಸಮ 

ಚಿತ್ತರಿಗೆ, ಸಕಲರಲಿ ಕರುಣಾವೃತ್ತಿಯುಳ್ಳರಿಗೆ, । 

ಉತ್ತಮಶ್ಲೋಕರಿಗೆ, ಸದ್ಗುರು 

ಭಕ್ತರಿಗೆ, ಪರತತ್ತ್ವಚಿಂತಾ 

ಸಕ್ತರಿಗೆ ಬೋಧಿಸುವದೊಲಿದೀ ಅನುಭವಾಮೃತವ ॥ ॥೩॥ 


38 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ತಾತ್ಪರ್ಯ: ಸದಾ ನಿಜವನ್ನೇ ನುಡಿಯುವವರಿಗೆ, ವೈರಾಗ್ಯಶಾಲಿಗಳಿಗೆ, ಸುಖ 
ದುಃ ಖಗಳಲ್ಲಿ ಹಿಗ್ಗದೆ ಕುಗ್ಗದ. 4 ಶ್ಯೂ ತ ಜ್ರ ನಿಲರಲ್ಲೂ ಕಾರುಣ್ಯಭಾವ 
ತಳೆದವರಿಗೆ, ಒಳ್ಳೆಯ ಹೆಸರನ್ನು ಪಡೆದವರಿಗೆ, ಸದ್ಗುರುವಿನ ಭಕ್ತರಿಗೆ, ಮೋಕ್ಷ 
ಸುಖವನ್ನು ಗಳಿಸಬೇಕೆಂಬ ಚಿಂತೆಯುಳ್ಳವರಿಗೆ ಪ್ರೀತಿಯಿಂದ ಈ ಆನುಭವಾಮೃತ 
ವನ್ನು ಉಪದೇಶಿಸ ಬೇಕು. 

ಶಬ್ದಾರ್ಥ: ಉತ್ತಮಶ್ಟೋಕರಿಗೆ-ಒಳ್ಳೆಯ ಹೆಸರನ್ನು ಪಡೆದವರಿಗೆ; * ಸುವಿರಕ್ಷರಿಗೆ- =ವೈರಾಗ್ಯ 


ಶಾಲಿಗಳಿಗೆ; xk ಸಮಚಿತ್ತರಿಗೆಸ್ಥಿರಚಿತ್ತರಿಗೆ; ಪ ಪರತತ್ತ್ವಾಸಕ್ತರಿಗೆ-ಮೋಕ್ಷಸುಖ "ಳಿಸಬೇಕಂಬ 
ಚಿ೦ತೆಯುಳ್ಳವರಿಗೆ. 


RNS NEES 

ಸಂಸಾರದ ದುಃಖ ಸ್ವರೂಪ (೪-೧೬) 

ಕೇಳು, ಶುಕಯೋಗೀಂದ್ರ, ಸಂಸ್ಕತಿ 

ಹಾಳುವಾದವಲಾ ! ವಿಚಾರಿಸೆ 

ಹೇಳಲೇನದು ಬಯಲಬಳಲಿಕೆ, ನಿಷ್ಠಲಾರಂಭ; | 

ಕಾಳ ಸತಿಸುತಗೃಹಧನಂಗಳು 

ಗಾಳಿಗೊಡ್ಡಿದ ಸೊಡರಿನಂದದಿ 

ಕಾಲವಶದಲಿ ಕೆಟ್ಟುಹೋಹವು ನಿತ್ಯ ವಲ್ಲೆಂದ ॥ ೪ 


ತಾತ್ಪರ್ಯ: ಶುಕಮುನಿಯೆ ಕೇಳು, ಹೆಬ ಸಂಸಾರವು ನಶ್ಚರವಾದುದು. 
ವಿಚಾರಮಾಡಿ ಹೇಳಲು ಏನಿದೆ? ಹಾಗೆ ನೋಡಿದರೆ ಅದು ವ್ಯರ್ಥವಾದ ಆಯಾಸಕ್ಕೆ 
ಕಾರಣವಾದುದು. ಬೆಳೆ ಬೆಳೆಯಲಾಗದ ಬೇಸಾಯವಿದ್ದಂತೆ. “$ಡಕುಂಟುಮಾಡುವ 
ಹೆಂಡತಿ ಮಕ್ಕಳು, ಮನೆ, ಹಣ ಇವೆಲ್ಲ ಬೀಸುವ ಗಾಳಿಗೆ ಎದುರಾದ ದೀಪದಂತೆ. 
ಕಾಲಾಂತರದಲ್ಲಿ ನಾಶವಾಗುವಂಥವು; ಶಾಶ್ಚತವಾದುದಲ್ಲ. 

ಶಬ್ದಾರ್ಥ: ಕಾಳುಐಎ(ಕಾಡು) ಕೀಳು; ಸೊಡರಿನಂದದಿ-ದೀಪದಂತೆ; * ನಿಷ್ಠಲಾರಂಭ-= =ಬೆಳೆ 


ಬೆಳೆಯದ ಬೇಸಾಯ; * ಕಾಲವಶದಲಿ-ಕಾಲಾ೦ತರದಲ್ಲಿ; * ಕಾಳಎಕೆಡುಕುಂಟುಮಾಡುವ; x 
ಬಯಲ ಬಳಲಿಕೆಎ ವ್ಯರ್ಥವಾದ ಆಯಾಸ. 


ಟಿಪ್ಪಣಿ: ಸಂಸ್ಥ ೃತಿ- ಸಂಸಾರವು, ಹೆಂಡಿರ ಮಕ್ಕಳ ತೊಡಕಿಗೂ ಸಂಸಾರವೆಂದು ಹೆಸರು. 
ಹುಟ್ಟು ಸಾವುಗಳ ಸುತ್ತುವಿಕೆಗೂ ಸಂಸಾರವೆಂದು ಹೆಸರು. 





ಆರು ಮೀರಲ್ಕರಿದು ಕಾರಾ 
ಗಾರದಂದದಿ ತೋರ್ಪ ಘೋರಾ 
ಕಾರಸಂಸಾರವನು ಸಚರಾಚರದ ಜೀವಿಗಳು । 
ಹಾರಿ ಸ್ಪರ್ಗವ, ತೂರಿ ನರಕವ, 
ಸೇರಿ ಧರಣಿಯ, ಸುಕೃತದುಷ್ಠ ತ 
ಕಾರಿಯದ ಸುಖದುಃ ದೊ ಬತುತ I 1೫ 


39 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಈ ಸಂಸಾರ ಘೋರವಾದುದು. ಇದು ಹೊರಬರಲಾಗದ ಸೆರೆಮನೆ 
ಯಂತೆ ಇರುವುದು. ಇದನ್ನು ಮೀರಲು ಯಾರಿಗಾದರೂ ಅಸಾಧ್ಯ. ಮನುಷ್ಯರು, 
ಪಶು, ಪಕ್ಷಿ ಇತ್ಯಾದಿ ಚರಜೀವಿಗಳು ಮತ್ತು ಸಸ್ಕಶಿಲಾದಿ ಜಡಜೀವಿಗಳು ಈ 
ಭೂಮಿಯಲ್ಲಿ ಪುಣ್ಯ-ಪಾಪಗಳ ಕಾರ್ಯಕ್ಕೆ ತಕ್ಕಂತೆ ಸುಖಪಡಲು ಸ್ವರ್ಗಕ್ಕೆ ಹಾರುತ್ತಾ 
ದುಃಖ ಅನುಭವಿಸಲು ನರಕದತ್ತ ಧಾವಿಸುತ್ತಾ ತೂರಾಡುತ್ತಿರುವರು. 


ಶಬ್ದಾರ್ಥ: ಆರು-ಯಾರೂ; ಕಾರಾಗಾರ-ಸೆರೆಮನೆ; ಸಚರಾಚರದ ಜೀವಿಗಳುಎಸ್ಥಿರವಾದ ಮತ್ತು 
ಚರವಾದ ಪ್ರಾಣಿಗಳು; ಕಾರಿಯದ-ಕಾರ್ಯದ (ಕಾರ್ಯಗಳಿಂದ ದೊರೆಯುವಂಥ); * ಸುಕೃತ 
ಪುಣ್ಯಕಾರ್ಯ; * ದುಷ್ಕತ:-ಪಾಪಕಾರ್ಯ; * ಓಲಾಡು=ತೂರಾಡು. 

ಟಿಪ್ಪಣಿ: ಸಚರಾಚರ ಜೀವಿಗಳು- ಚರವಾದ ಜೀವಿಗಳೆಂದರೆ ಮನುಷ್ಯರು ಪಶುಪಕ್ಷೆ ಮೊದಲಾದವು. 
ಸ್ಥಿರವಾದ ಜೀವಿಗಳಂದರೆ ಸಾಮಾನ್ಯವಾದ ಸಸ್ಯಾದಿಗಳು ಎಂದು ರೂಢಿಯಿದೆ. ಆದರೂ 
ಅದರ ಜತೆಗೆ ಶಿಲೆಗಳನ್ನೂ ಕೂಡ ಸೇರಿಸಿಕೊಳ್ಳಬಹುದು. ಕಲ್ಲು ಮೊದಲಾದವು ಗಳಲ್ಲಿಯೂ 
ಜೀವವಿರುವುದೆ೦ದು ಡಾಕ್ಟರ್‌ ಬೋಸ್‌ ಅವರು ಈಚೀಚೆಗೆ ಭೌತಿಕಶಾಸ್ತದಿಂದ ಕೂಡ 
ಸಿದ್ದಮಾಡಿರುತ್ತಾರೆ. 'ವಿಜ್ಞಾನಂಚಾವಿಜ್ಞಾನಂ ಚ' ಎಂದರೆ 'ಚೇತನಾತ್ಮ ವಸ್ತುಗಳೂ 
ಜಡವಸ್ತುಗಳೂ ಎಲ್ಲವೂ ಬ್ರಹ್ಮನೇ' ಎಂಬ ಶ್ರುತಿಯೂ ಇದಕ್ಕೆ ಉಪಕಾರಕವಾಗಿರುವುದು. ಈ 
ಶ್ರುತ್ಯರ್ಥವನ್ನು ಲಕ್ಷ ಕಿ ತಂದುಕೊಂಡರೆ ಜಡವಸ್ತುಗಳಲ್ಲಿಯೂ ಜೀವವಿರುವುದೆಂಬ ತಿಳಿವು 
ನಮ್ಮ ದೇಶದ ಅಧ್ಯಾತ್ಮಶಾಸ್ತ್ರಜ್ಞರಿಗೆ ಎಷ್ಟೋ ಹಳೆಯದೆಂದು ವ್ಯಕ್ತವಾಗುವುದು. 


ಕೆಲರು ಮನೆ ಮನೆವಾರ್ತೆ ಮಕ್ಕಳಿ 
ಗೊಲಿದು ಮಮತೆಯ ಮಾಡಿ, ಧನವನು 
ಗಳಿಸಿ, ಸಂಸ್ಕೃತಿಸಂಭ್ರಮದಲಾಸಕ್ತರಾಗಿಹರು | 
ಫಲವ ಕಂಡರದೇನನಕಟಾ | 

ಗಳಿಲನೆಲ್ಲವು ಬಟ್ಟಬಯಲಾ 


ಗಳಿವುದದರಿಂ ದುಃಖವಲ್ಲದೆ ಸುಖವದೆಲ್ಲಿಹುದು? ॥ Ll 
ತಾತ್ಪರ್ಯ: ಈ ಲೋಕದಲ್ಲಿ ಎಷ್ಟೋ ಜನ ಮನೆ, ಗೃಹಕೃತ್ಯ, ಮಕ್ಕಳ ಮೇಲಣ 


ಆಸೆಯಿ೦ದ ಮೋಹಗೊಂಡು ಅವರಿಗಾಗಿ ಮಾಡಬಾರದ ಕೆಲಸಗಳಿ೦ದ ಹಣವನ್ನು 
ಕೂಡಿಹಾಕಿ ಸಂಸಾರದ ಸುಖದಲ್ಲಿ ತಲ್ಲೀನರಾಗುತ್ತಾರೆ. ಆದರೆ ಇದರ ಪರಿಣಾಮವೇನು 
ಬಲ್ಲಿರಾ? ಅಯ್ಯೋ ಪಾಪ, ಸಾವುಬ೦ದ ಕೂಡಲೆ ಥಟ್ಟನೆ ತಾನು ಗಳಿಸಿದ್ದೆಲ್ಲವೂ 
ಕಾಣುತ್ತಿದ್ದ ಹಾಗೇ ಅವರ ಪಾಲಿಗೆ ಇಲ್ಲವಾಗುತ್ತದೆ. ಆದ್ದರಿಂದ ಈ ಸಂಸಾರ, 
ಮಕ್ಕಳು, ಆಸ್ತಿಯಿ೦ದ ದುಃಖವಲ್ಲದೆ ಸಂತೋಷ ಎಲ್ಲಿದೆ? ಯಾರಿಗಿದೆ? 


ಶಬ್ದಾರ್ಥ: * ಮನೆವಾರ್ವೆ-ಗೃಹಕೃತ್ಯ; * ಸಂಸೃತಿಸಂಭ್ರಮ-ಸಂಸಾರಸುಖ; * ಗಳಿಲನೆ-ಥಟ್ಟನೆ; 


* ಬಟ್ಟಬಯಲು-ಕಾಣುತ್ತಿದ್ದ ಹಾಗೇ ಕಣ್ಣೆದುರಿಗೆ; * ಅಳಿವುದುಎಇಲ್ಲದಾಗುತ್ತದೆ. 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ ಶಬ್ದಾರ್ಥ ಅನುವಾದಕನದು. 





40 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಕ್ಷಣಿಕವಹ ಸಂಸಾರವೆಂದಿದ 

ನೆಣಿಸನಾಚಂದ್ರಾರ್ಕವಿಹುದೆಂ 

ದೆಣಿಸಿಕೊಂಡಿಹ ಬ್ರಹ್ಮಪಟ್ಟವ ಕಟ್ಟಿಕೊಂಡಂತೆ; | 

ದಣಿಯನೆಷ್ಟೊದಗಿದರು; ಮಿಗೆ ಸಂ 

ದಣಿಯ ಸೈರಿಸ; ಾ ಕಾಲಪಾಶದ 

ಕುಣಿಕೆಯಲಿ ಬಿಗಿವಡೆದು ಬಿದ್ದಿಹ ಪಶುವಿನಂತಿಹನು ॥ Nel 
ತಾತ್ಪರ್ಯ: ಈ ಕುಟುಂಬಜೀವನವು ನಶ್ಚರವಾದುದು ಎಂದು ಮಾನವನು 
ಪರಿಗಣಿಸುವುದಿಲ್ಲ; ಸೂರ್ಯಚಂದ್ರರು ಇರುವವರೆಗೆ ತಾನು ಸಂಸಾರದೊಂದಿಗೆ 
ಇರುವೆನು ತನಗೆ ಅದನ್ನು “ನಿಯಂತಿಸ ಸಲು, ಅನುಭವಿಸಲು ಬ್ರಹ್ಮಪಟ್ಟ ದೊರೆತಿದೆ 
ಎಂದು ಭಾವಿಸಿಕೊಂಡಿರುತ್ತಾನೆ. ಬದುಕಿನಲ್ಲಿ ಎಷ್ಟು ು ಭೋಗಭಾಗ್ಯ ದೊರಕಿದರೂ 
ತೃಪ್ತನಾಗಿರುವುದಿಲ್ಲ ಮತ್ತು ತಾನು ಹೊಟ್ಟೆಯನ್ನು ಹೊರೆಯುವ ಜನಗಳ ಗುಂಪಿನ 
ಏಳ್ಗೆಯನ್ನು ಸಹಿಸುವುದಿಲ್ಲ. ಹೀಗಾಗಿ ಯಮನಿಂದ ಪಾಶಬಂಧಿತನಾಗಿ ಮಿಸುಕಾಡದೆ 
ಬಿದ್ದುಕೊಂಡ ಪ್ರಾಣಿಯಂತಿದ್ದಾನೆ. 


ಶಬ್ದಾರ್ಥ: ಆಚಂದ್ರಾರ್ಕ=ಸೂರ್ಯಚಂದ್ರರಿರುವವರೆಗೆ; ಬ್ರಹ್ಮಪಟ್ಟವ ಕಟ್ಟಿಕೊಂಡಂತೆ- =ಬ್ರಹ್ಮಪಟ್ಟವೆ 
ತನಗೆ ಬಂದಂತೆ; ದಣಿಯನು (ತಣಿಯನು)-ತೃಪ್ಪನಾಗನು; ಸಂದಣಿಯ-(ತನ್ನಿಂದ "ಹೊಟ್ಟೆ 
ಹೊರೆಯುವ) ಜನರ ಗುಂಪನ್ಮು; ಕಾಲಪಾಶದೆ-ಸಾವೆಂಬ ಕಟ್ಟನ ಅಥವಾ ಯಮನ ಹಗ್ಗದ; 
* ಕ್ಹಣಿಕ-ನಶ್ಚರ; ಎಣಿಸ ಎಪರಿಗಣಿಸುವುದಿಲ್ಲ (ಭಾವಿಸುವುದಿಲ್ಲ); * ಬ್ರಹ್ಮಪಟ್ಟ-ತಾನೇ 
ಶಾಶ್ವತ ನಿಯಾಮಕನಾಗಿರುತ್ತೇನೆ ಎಂಬ ಭಾವ. 





ಅನ್ಯರೇತೋಜಾತೆ ಹೆಂಡತಿ, 

ತನ್ನ ಮೇಣಾಕೆಯ ಮಲದಲು 

ತ್ರನ್ನನಾದ ಕುಮಾರನಿಂತೀಮಲದಮೂಲದಲಿ । 

ಅನ್ಹಯಾಂಕುರ ಹಬ್ಬಿ ಹಸರಿಪು 

ದುನ್ನತದ ಮಲಕೂಪದೊಳಗು 

ತ್ಲನ್ನವಾಗಿಹ ಕ್ರಿಮಿಗಳ೦ದದಿ ಕ್ರೀಡಿಸುತ್ತಿಹನು ॥ 1೮ 
ತಾತ್ಪರ್ಯ: "ಮತ್ತೊಬ್ಬನ ರೇತಸೆಂಬ ಕಶ್ನಲದಿಂದ ಹುಟ್ಟಿದ ಹೆಂಡತಿ ಮತ್ತು ತನ್ನ 
ವೀರ್ಯವೆಂಬ ಕಶ್ಕಲದಿಂದ ಹೆಂಡತಿಯ ಗರ್ಭವೆಂಬ ಮಲದಲ್ಲಿ ಜನಿಸಿದ ಕುಮಾರನ 
ಸಂತತಿಯ ಮೊಳಕೆ ಹಬ್ಬಿಹರಡುತ್ತದೆ. ಈ ರೀತಿ ಅಧಿಕಗೊಂಡ. ಕಶ್ಶಲದ ಗುಂಡಿಯಲ್ಲಿ 
ಹುಟ್ಟಿರುವ ಹುಳುಗಳಂತೆ ಮನುಷ್ಯನು ಆಡುತ್ತಿರುವನು. 
ಶಬ್ದಾರ್ಥ: ಅನ್ಯರೇತೋಜಾತೆ-ಎ =ಮತ್ತೊಬ್ಬನ ರೇತಸಿನಿಂದ ಹುಟ್ಟಿದವಳು; ಅನ್ನಯಾಂಕುರ= 
ಸಂತತಿಯ ಮೊಳಕೆ: ಹಸುರಿಪುದು-ಹರಡುವುದು; ಮಲಕೂಪದೊಳಗುತ್ತನ್ನ ವಾಗಿಹ 


ಕ್ರಿಮಿಗಳಂದದಿ ಕ್ರೀಡಿಸುತ್ತಿಹನು-ಕಶ್ನಲದ ಗುಂಡಿಯಲ್ಲಿ ಹುಟ್ಟಿರುವ ಹುಳುಗಳಂತೆ ಆಡುತ್ತಿರುವನು; 
* ಮಲಮೂಲ-ಎಗರ್ಭ; ರೇತಸ್ಸು-ವೀರ್ಯ 





41 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನ್ನ ಹಿತವನು ತಿಳಿಯಲರಿಯದೆ 

ಕುನ್ನಿ ಬರಿದೇ ಬಯಸಿ ಬಯಲಿಗೆ, 

ಹೊನ್ನು ಹೆಣ್ಣೆಂದೆಂಬ ಗಂಟಲಗಾಣದಲಿ ಸಿಲುಕಿ । 

ಬನ್ನಬಡುವನು ಭವಭವದಿ ಬಹು 

ಜನ್ಮ, ಜರೆ, ಮರಣಾದಿ ದುಃಖದಿ 

ಹಣ್ಣೆನುತ ಕಿಚ್ಚಿನಲ್ಲಿ ಬೀಳುವ ಶಲಭನಂದದಲಿ ॥ ॥೯॥ 
ತಾತ್ಪರ್ಯ: ತನಗೆ ಒಳಿತನ್ನು ಮಾಡುವುದು. ಯಾವುದು ಎಂಬುದನ್ನು ತಿಳಿಯದ 
ಹೀನ ಮಾನವನು ನಾಯಿಯಂತೆ ವ್ಯರ್ಥವಾದುದನ್ನು ಸುಮ್ಮನೆ ಅರಸುವ ಹಾಗೆ 
ಚೆನ್ನದ ಮೋಹ, ಹೆಣ್ಣಿನ ಆಕರ್ಷಣೆಯೆಂಬುದಕ್ಕೆ ಒಳಗಾಗಿ ಮೀನಿನ ಗಂಟಲಿಗೆ 
ಸಿಕ್ಕುವ ಎರೆಹುಳುವಿನ ಗಾಳದಂತೆ ಸಿಕ್ಕಿಕೊಂಡು "ಒದ್ದಾಡುತ್ತಾನೆ. ಜನ್ಮಜನ್ಮಗಳಲ್ಲಿ 
ನಾನಾ ಲೋಕಗಳಲ್ಲಿ ಜನಿಸಿ ಮುಪ್ಪು ಸಾವುಗಳೆಂಬ ದುಃಖಗಳಲ್ಲಿ ಸಿಲುಕಿ 
ಪತಂಗದ ಹುಳು ದೀಪದ ಬೆಂಕಿಯನ್ನು ಹಣ್ಣೆಂಬ ಭ್ರಮೆಯಿಂದ ಅದರಲ್ಲಿ ಬಿದ್ದು 
ಸಾಯುವಂತೆ ಕಷ್ಟಕೋಟಲೆಗೆ ಒಳಗಾಗುತ್ತಿದ್ದಾನೆ. 
ಶಬ್ದಾರ್ಥ: ನೀಚ (ನಾಯಿಯಂತಿರುವ ಮನುಷ್ಯ); ಬಯಲಿಗೆ-ವ್ಯರ್ಥವಾದುದಕ್ಕೆ; 


ಗಂಟಲಗಾಣ- ಮೀನಿನ ಗಂಟಲಿಗೆ ಸಿಕ್ಕುವ ಎರೇಹುಳುವಿನ ಗಾಳ; ಬನ್ನ-ಸಂಕಟ; ಭವಭವದಿವ 
ಜನ್ಮಜನ್ಮಗಳಲ್ಲಿ; ಶಲಭ=ಪತಂಗದಹುಳು. 





ಸಾವವರ ನೋಡುತ್ತ, ದುಃಖದಿ 

ಬೇವವರ ಕಾಣುತ್ತ ಮನದಲ 

ಹೇವರಿಸಿ ಸುಡಲೆಂದು ಬಿಡನದ ಮರೆವನಾಕ್ಷ ಕೆ । 

ಭಾವೆಯಳಿಯಲಿ, ವಿತ್ತ ಪೋಗಲಿ, 

ಠಾವುದಪ್ಪಲಿ, ಮಗುಳದೆಲ್ಲವ 

ನಾವಪರಿಯಲಿ ಕಷ್ಟಪಟ್ಟವ ಗಳಿಸಲನುಗೈವ | ॥೧೦॥ 
ತಾತ್ಪರ್ಯ: ಮಾನವನ ಬದುಕಿನ ಅಚ್ಚರಿ ಇದು; ಮರಣಹೊಂದಿದವರನ್ನು ಕಂಡು 
ಕುಟುಂಬದವರು, ಸಂಬಂಧಿಗಳು ದುಃಖದ ಬೆಂಕಿಯಲ್ಲಿ ಬೇಯುತ್ತಿರುವುದನ್ನು 
ಕಂಡಾಗ ಮನಸಿನಲ್ಲಿ ಬದುಕಿನ ಬಗ್ಗೆ ತಿರಸ್ಕಾರ ತಳದು “ಈ ಜನ್ಮಕೃಷ್ಟು ಬೆಂಕಿಹಾಕ' 
ಎಂದು ವೈರಾಗ್ಯ ತಳೆಯುತ್ತಾನೆ. "ಅದರೆ 'ಮರುಗಳಿಗೆಯಲ್ಲಿ ಅದನ್ನು ಮರೆತು 
ಬಿಡುವನು. ತನ್ನ ಹೆಂಡತಿ ಸತ್ತರೆ, ಐಶ್ವರ್ಯ ಹೋದರೆ, ಮನೆಮಠ ಕಳೆದುಕೊಂಡರೆ 
ಅವುಗಳ ಬಗೆ ವೈರಾಗ್ಯ ತಳೆಯದೆ ಮತ್ತೆ ಅವುಗಳೆಲ್ಲವನ್ನು ಯಾವ ರೀತಿಯಲ್ಲಾದರೂ 
ಮತ್ತೆ ಕಷ್ಟಪಟ್ಟು ಸಂಪಾದಿಸಲು ಸಿದ್ಧನಾಗುತ್ತಾನೆ. ಇದು ಮನುಷ್ಯ ಸ್ಲಭಾವ. 
ಶಬ್ದಾರ್ಥ: ಹೇವರಿಸಿ-ಅಸಹ್ಯಪಟ್ಟು; ಅದಮರೆವನು-ಸಾವನ್ನೂ ದುಃಖವನ್ನೂ ಮರೆಯುವನು; 
ಭಾವೆ-ಹೆಂಡತಿ; ತಾವು-ಸ್ಥಲ; ಮಗುಳೆ-ಮತ್ತೆ; ಅನುಗೈವ-ಪ್ರಯತ್ನಿಸುವನು; 


42 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


* ಕಷ್ಟಪಟ್ಟು--ಅವ- ಅವೆಲ್ಲವನ್ನು-ಶ್ರಮದಿಂದ ಕಳೆದುಕೊಂಡಿದ್ದೆಲ್ಲವನ್ನೂ * ವಿತ್ತ-ಐಶ್ವರ್ಯ; 
* ಠಶಾವು-ತಾವು; ತಾಣ-ಜಾಗ; ನೆಲೆ-ಮನೆಮಠ; * ಗಳಿಸಲು-ಮತ್ತೆ ಪಡೆಯಲು. 


ನ ವಾ ತೆ ಪುರಾ NEE NESSIE ಸಾರ SENN 

ಹೆಂಡಿರೇತಕೆ? ಮಕ್ಕಳೇತಕೆ? 

ಬಂಡಿ ತುಂಬಿದ ಧನವದೇತಕೆ? 

ಮಂಡೆ ತುಂಬಿದ ಬಳಗವಿದ್ದೇನಹುದು? ಯಮಭಟರು | 

ಚಂಡಪಾಶದಿ ಕಟ್ಟಿ ಖಳನನು 

ಕೊಂಡು ಹೋಹಂದಿನಲಿ ಹಿತವರು 

ಕಂಡು ಬಿಡಿಸುವರುಂಟೆ? ಯಾರಿದ್ದೇನು ಫಲವೆಂದ ॥ ॥೧೧॥ 
ತಾತ್ಪರ್ಯ: ಎಷ್ಟು ಮಂದಿ ಹೆ೦ಡತಿಯರು ಇದ್ದರೇನು ಫಲ? ಎಷ್ಟು ಮಂದಿ 
ಮಕ್ಕಳು ಇದ್ದರೇನು? ಬ೦ಡಿಗಟ್ಟಲೆ ದ್ರವ್ಯ ಇದ್ದರೇನು ಬಂದಿತು? ತಲೆಯಲ್ಲಿ 
ತುಂಬಿರುವ ಕೂದಲುಗಳ ಪ್ರಮಾಣದಲ್ಲಿ ಬಹಳ ಬ೦ಧುಬಳಗ ಇದ್ದರೇನು? ಕೆಟ್ಟ 
ಕೆಲಸಮಾಡಿದ ದುಷ್ಪನನ್ನು ಯಮದೂತರು ಯಮಪಾಶದಿ೦ದ ಬಂಧಿಸಿಕೊಂಡು 
ಹೋಗುವಾಗ ಅದನ್ನುನೋಡುವ ನೆಂಟರಿಷ್ಟರಾಗಲಿ ಕುಟುಂಬವರ್ಗದವರಾಗಲಿ 
ಬಿಡಿಸಲು ಯತ್ನಿಸಿದವರು ಉಂಟೇ? ಆದಕಾರಣ ಯಮದೂತರು ನಮ್ಮ ಪ್ರಾಣವನ್ನು 
ಸೆಳೆದುಕೊಂಡು ಹೋಗುವಾಗ ಯಾರಿಂದಲೂ ಪ್ರಯೋಜನವಿಲ್ಲ (ಯಾರೂ 
ನಮ್ಮ ಪ್ರಾಣವನ್ನು ರಕ್ಷಿಸಲು ಬಾರರು). 
ಶಬ್ದಾರ್ಥ: ಮಂಡೆ ತುಂಬಿದ ಬಳಗ-ತಲೆ ತುಂಬಿದ ಬಳಗವೆಂದರೆ ಬಹಳ ಬಳಗ ಎಂದರ್ಥ. 
(ತಲೆಯಲ್ಲಿ ಕೂದಲುಗಳೆಷ್ಟೋ ಅಷ್ಟು ಹೆಚ್ಚೆಂದು ಭಾವ). * ಮಂಡೆ-ತಲೆ, 


* ಚಂಡಪಾಶ=ಯಮಪಾಶ, * ಖಳ-ದುಷ್ಪ, * ಹೋಹಂದಿನಲಿ-ಹೋಗುವಾಗ, 
* ಹಿತವರು-ಕುಟುಂಬದವರು, ನೆಂಟರಿಷ್ಟರು. 





ಏಕೆ ಮನೆ, ಮನೆವಾರ್ತೆ? ಮಕ್ಕಳ 

ದೇಕೆ? ಮಡದಿಯ ಗೊಡವೆಯೇತಕೆ? 

ಕಾಕಲಾ! ಸಂಸಾರವಧ್ರುವವಾರುನಂಬುವರು? । 

ಸಾಕುಸಾಕದು ಬೇಡ ಬರಿದೇ 

ಶೋಕಮೋಹಾಸ್ಪದವೆನುತ್ತದ 

ನೋಕರಿಸಿ ಬಿಡರಹಹ! ಬರಿದೇ ಬದ್ಧರಾಗಿಹರು ॥ ೧೨೫ 


ತಾತ್ಪರ್ಯ: ಈ ಸಂಸಾರ ಬದುಕು ನಶ್ವರವಾದುದು. ಆದಕಾರಣ ಉಪುರಿಗೆ 
ಆದರೂ ಏಕೆ ಬೇಕು? ಗೃಹಕೃತ್ಯಗಳಲ್ಲಿ ಆಸಕ್ತಿಯಾದರೂ ಏಕಿರಬೇಕು? ಮಕ್ಕಳು 
ಏಕೆ? ಮೋಹಗೊಳಿಸುವ ಹೆಂಡತಿಯ ಸಹವಾಸ ಏಕೆ ಬೇಕು? ವ್ಯರ್ಥವಲ್ಲವೇ। 
ಈ ಸಂಸಾರ ಖಂಡಿತವಾಗಿಯೂ ನಶ್ವರ ಎಂದಿದ್ದರೂ ಅವೆಲ್ಲದರ ಸಂಬಂಧಬೇಡ 


43 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕೇವಲ ದುಃಖ ಆಸೆಗಳಿಗಷ್ಟೆ ಅವು ಸಾಧನವಾಗಿವೆ ಎಂದು ಅವುಗಳ ಬಗ್ಗೆ 
ಹೇವರಿಸುತ್ತಾರೆಯೇ? ವಾಕರಿಸಿ ಅವುಗಳನ್ನು ಬಿಡುತ್ತಾರೆಯೇ? ಆಹಾ! ಏನು 
ಹೇಳೋಣ ಅವುಗಳಿಗೇ ಅಂಟಿಕೊಂಡಿರುತ್ತಾರೆ. 


ಶಬ್ದಾರ್ಥ: ಕಾಕು-ಕೀಳಾದದ್ದು; ಅಧ್ರುವ-ನಿತ್ಯವಲ್ಲ; ಓಕರಿಸಿ-ವಾಂತಿಮಾಡಿ; * ಗೊಡವೆ-ಎ 


ಸಹವಾಸ; * ಮನೆವಾರ್ತೆ-ಗೃಹಕೃತ್ಯ; ತೇ ಬದ್ಧರಾಗಿಹರು-ಅ೦ಟಿಕೊಂಡಿರುತ್ತಾರೆ. 


ತೋ SESS ನಾರಾ 


ಕಡುನರಕವಹ ಜನ್ಮವೆಂದದ 

ಬಿಡಲುಪಾಯದ ಬಟ್ಟೆಯನು ತಾ 

ಪಡೆಯಲರಿಯದೆ ಮನುಜನೊಡಲನು ಪಡೆದು ಫಲವೇನು? । 
ಸುಡಲವನ ಜನ್ಮವನು! ದುಃಖದ 

ಕಡಲೊಳಗೆ ಬಿದ್ದಾಳುತೇಳುತ 

ತಡಿಯಕಾಣದೆ ತೊಳಲುತಿಹನವಗವಧಿಯಿಲ್ಲೆಂದ ॥ IOAN 


ತಾತ್ಪರ್ಯ: ಘೋರನರಕಕ್ಕೆ ಸಮಾನವಾದುದು ಈ ಮಾನವಜನ್ಮವೆಂದು ಭಾವಿಸಿ 
ಅದನ್ನು ತೊರೆಯಲು ತಕ್ಕ ಬಿಡುಗಡೆಯ ಉಪಾಯದ ದಾರಿಯನ್ನು ಕಾಣಲು ತಿಳಿಯದಿದ್ದರೆ 
ಅಂಥವನು ಈ ಲೋಕದಲ್ಲಿ ಜನಿಸಿದರೂ ವ್ಯರ್ಥ. ಅಂಥವನ ಜನ್ಮಕ್ಕಿಷ್ಟು 


ಬೆಂಕಿ ಹಾಕ! ಅಂಥವನು ಸದಾ ದುಃಖಸಾಗರದೊಳಗೆ ಬಿದ್ದು ಮುಳುಗುತ್ತಾ ತೇಲುತ್ತಾ 
ದಡವನ್ನು ಸೇರದೆ ಒದ್ದಾಡುತ್ತಿರುತ್ತಾನೆ. ಅಂಥವನ ಕಷ್ಟಗಳಿಗೆ ಕೊನೆಯೇ ಇಲ್ಲ. 


ಶಬ್ದಾರ್ಥ: ಬಟ್ಟೆ-ದಾರಿ; * ಸುಡಲಿ- ಅವನ--ಜನ್ಮವನು-ಅವನ ಜನ್ಮ ಷ್ಟು ಬೆಂಕಿಹಾಕ; * ಒಡಲನು 
ಪಡೆದು-ಜನ್ಮತಾಳಿ; sk ಆಳುತ=ಮುಳುಗುತ್ತ, * ತಡಿ-ದಡ; * ತೊಳಲುತಿಹನು= 
ಒದ್ದಾಡುತ್ತಿರುವನು; ತೆ ಅವಧಿಯಿಲ್ಲೆಂದಾಕಷ್ಟಗಳಿಗೆ ಕೊನೆಯೇ ಇಲ್ಲ. 





ಹುಟ್ಟುತಲಿ ತಾನೊಬ್ಬ; ಕಡೆಯಲಿ 

ಕೆಟ್ಟಳದು ಹೋಹಾಗಲೊಬ್ಬನೆ; 

ನಟ್ಟನಡುವೀ ಬಂಧುಬಳಗಗಳೆಂಬ ಬಲುತೊಡಕು; । 

ಕಷ್ಟವಿದು ಸಂಸಾರವೆನ್ನುತ 

ನೆಟ್ಟನೆ ವಿವೇಕದಲಿ ತಿಳಿದದ 

'ಸುಟ್ಟು ಸುಖವನು ಪಡೆದೊಡಾತನೆ ಶಿಷ್ಠನೆನಿಸುವನು ॥ ॥೧೪॥ 
ತಾತ್ಸರ್ಯ: ಮಾನವ ಹುಟ್ಟುವಾಗ ತಾನೊಬ್ಬನೆ ಹುಟ್ಟುತ್ತಾನೆ. ಆಯುಷ್ಯ ಮುಗಿದಾಗ 
ಕೊನೆಗಾಲದಲ್ಲಿ ಕೆಟ್ಟು ನಾಶವಾಗಿ ತಾನೊಬ್ಬನೇ ಸಾಯುತ್ತಾನೆ. ಹುಟ್ಟು-ಸಾವುಗಳ 
ನಡುವಣ ಜೀವಿತಾವಧಿಯಲ್ಲಿ ಹೆಂಡತಿ, ಮಕ್ಕಳು, ಬಂಧು-ಬಳಗ ಎಂಬ 
ಸಂಬಂಧಗಳು ಬಲು ಅಡ್ಡಿಯಾಗಿ ಬರುವುವು. ಇಂಥ ಸಂಸಾರವನ್ನು ನಿಭಾಯಿಸುವುದು 
ಕಷ್ಟವೆಂದು ತನ್ನ ವಿವೇಕದಿಂದ ತಾನೇ ತಿಳಿದು ಆ ಬ೦ಧನಗಳನ್ನೆಲ್ಲ ನಿರ್ಮೂಲಮಾಡಿ 
ಮೋಕ್ಷಸುಖವನ್ನು ಪಡೆದರೆ ಅಂಥವನೆ ಸಜ್ಜನ ಎನಿಸುವನು. 


44 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾರ್ಥ: * ಕೆಟ್ಟಳಿದುಎ =ಕೆಟ್ಟು ನಾಶವಾಗಿ; * ನಟ್ಟನಡುವೆ:ಹುಟ್ಟು ಸಾವುಗಳ ನಡುವಣ 
ಅವಧಿಯಲ್ಲಿ; * ತೊಡಕು ಬಂಧನ; * ಸುಟ್ಟು- -ನಿರ್ಮೂಲಮಾಡಿ; ತೇ ಶಿಷ್ಟಂಸಜ್ಜನ, ಯೋಗ್ಯ 


MLA ಟಾಮಿ ರಯ ಬಂ ಜವರ ವಾ ಮಾತಾ ಸಜ ವವ ಸಾ ಪಾತ್‌ ಅಮಾನ್ಯ 

ಊರದಾರಿಯ ನಡೆವ ಮನುಜರು 

ನೀರಡಿಸುತರವಟಿಗೆಯನು ನೆರೆ 

ಸಾರಿ, ತೃಷೆಯನು ಕಳೆದು, ಸಖ್ಯದಲೆಲ್ಲರೊಡಗೂಡಿ | 

ಬೇರೆಬೇರಿಹ ತಮ್ಮ ದಾರಿಯ 

ಸಾರಿಹೋಹಂದದಲಿ ಸತಿಸುತ 

ರಾರಿಗಾರು? ಖುಣಾನುಬಂಧವು ತೀರಲವರಿರರು ॥ ॥೧೫॥ 
ತಾತ್ಪರ್ಯ: ಸಂಸಾರದಲ್ಲಿ ಯಣಾನುಬಂಧವಿದ್ದಷ್ಟೆ ಸಂಬಂಧ. ಅದು ಶಾಶ್ವತವಲ್ಲ. 
ಇದಕ್ಕೆ ದೃಷ್ಟಾ ದಷ ಷ್ಟಾಂತವೊಂದನ್ನು ಕವಿ ಹೇಳುತ್ತಾನೆ. ರೂಗಿ ಪ್ರಯಾಣ ಮಾಡುವ 
ಜನರು ಬಾಯಾರಿಕೆಗಾಗಿ 'ದರ್ಮಶಾಲೆಗೆ ಹೋಗಿ ದಾಹವನ್ನು ನಿವಾರಿಸಿಕೊಂಡು 
ತಮ್ಮಂತೆಯೇ ನೀರಡಿಕೆಗಾಗಿ ಬಂದಿದ್ದ ಇತರ ಜನರ ಜತೆ" ಸ್ನೇಹಗಳಿಸಿ ಸ್ವಲ್ಪ 
ಹೊತ್ತು ಮಾತಾಡುತ್ತಿದ್ದು, ಅನಂತರ ಬೇರಬೇರೆಯಾದ ತಂತಮ್ಮ ಊರದಾರಿಗಳನ್ನು 
ಹಿಡಿದು ಹೋಗುವ ತೆರದಲ್ಲಿ ಪೂರ್ವಜನ್ಮದ ಸ್ನೇಹಸಂಬಂಧ ಕರಬಳಿ 
ಯಾರಿಗೂ ಯಾರೂ ಇರುವುದಿಲ್ಲ. ಹೆಂಡತಿ “ಮಕ್ಕಳಾದರೂ ಯಾರಿಗೂ 
ಯಾರೊಬ್ಬರೂ ನೆರವಾಗಲಾರರು. 
ಶಬ್ದಾರ್ಥ: * ನೀರಡಿಕೆ-ಬಾಯಾರಿಕೆ; * ಅರವಟ್ಟಿಗ-ಧರ್ಮಶಾಲೆ; ತೃಷೆ-ದಾಹ; * ಸಖ್ಯದ 


ಸ್ನೇಹ; * ಹೋಹಂದದಲಿಐಹೋಗುವ ರೀತಿಯಲ್ಲಿ; * ಚತತ ಇತ್ತ ಪೂರ್ವಜನ್ಮದ 
ಸ್ನೇಹಸಂಬಂಧ. 


ಪಾಠಾಂತರ: ನಡೆವ ಎಂಬಲ್ಲಿ ಕೆಲವು ಕಡೆ ನಡುವೆ ಎಂದೂ ಇದೆ. 


ಅಲಂಕಾರ: * ದೃಷ್ಟಾಂತಾಲಂಕಾರ 


ಟಿಪ್ಪಣಿ: * ಯಣಾನುಬಂಧರೂಪೇಣ ಪಶುಪತ್ನಿ ಸುತಾಲಯಾಃ ..... ಎಂಬ ಸುಭಾಷಿತದ 
ಪ್ರಭಾವ ಇಲ್ಲಿ ಕಾಣುತ್ತದೆ. 





ಒಂದು ವೃಕ್ಷದ ಮೇಲೆ ಪಕ್ಷಿಗ 

ಳೊಂದು ನಿಮಿಷದಿ ಗಜಬಜೆನುತಲಿ 

ಹೊಂದಿಕೊಳ್ಳುತ ಮಗುಳೆ ಕಂಡೆಡೆಗೈದುವಂದದಲಿ 
ತಂದೆತಾಯ್ಗಳು ಬಂಧುಬಳಗಗ 

ಳೊಂದು ನಿಮಿಷದಿ ತೋರಿ ತಾವ್‌ ತ 

ಮ್ಮಂದದಲಿ ತೊಲಗುವರು ಯಣಸಂಬಂಧ ತೀರಿದರೆ ॥ ॥೧೬॥ 


45 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಒಂದು ಮರದ ಮೇಲೆ ವಾಸಿಸುತ್ತಿರುವ ಹಕ್ಕಿಗಳೆಲ್ಲ ಸಂಜೆಯಾದಾಗ 
ಹೊರಗಿನಿಂದ ಹಿಂತಿರುಗಿ ಬರುತ್ತವೆ. ಗಜಬಜ ಎಂದು ಸದ್ದು ಮಾಡುತ್ತಾ 
ಹಾರಾಡುತ್ತಾ ನಿಮಿಷಮಾತ್ರದಲ್ಲಿ ತಂತಮ್ಮ ಗೂಡುಗಳಿಗೆ ಹೊಂದಿಕೊಂಡು ಇರುತ್ತವೆ. 
ಮತ್ತೆ ಬೆಳಗಾಗುತ್ತಲೆ ದಿಕ್ಕುದಿಕ್ಕಿಗೆ ಹಾರಿಹೋಗುತ್ತವೆ. ಹಾಗೆಯೇ ತಾಯಿತಂದೆಗಳು, 
ಬ೦ಧುಬಳಗಗಳು ಮೊದಲಾದವರೆಲ್ಲ ಸ್ವಲ್ಪಕಾಲ ಕಾಣಿಸಿಕೊಂಡು ಅನಂತರ ತಂತಮ್ಮ 
ಕರ್ಮಾನುಸಾರವಾಗಿ ಜನ್ಮಾಂತರ ಸಂಬಂಧದ ಖುಣ ತೀರಿದಕೂಡಲೇ ದೂರ 
ಸರಿಯುವರು. ಆದಕಾರಣ ಸಂಸಾರಸಂಬಂಧ ಶಾಶ್ವತವಲ್ಲ. 


ಶಬ್ದಾರ್ಥ: ಗಜಬಜ ಎನುತಲಿಐಕಾಕಾ ಎಂದು ಸದ್ದು ಮಾಡುತಲಿ; ಮಗುಳೆ-ಮತ್ತೆ; 
ಹೇ ಕಂಡೆಡೆಗೆ-ದಿಕ್ಕುದಿಕ್ಕಿಗೆ; * ಐದುವಂದದಲಿ=ಹಿಂತಿರುಗಿ ಬರುವ ರೀತಿಯಲ್ಲಿ; 
* ತಾವ್‌ ತಮ್ಮಂದದಲಿಐತಂತಮ್ಮ ಕರ್ಮಾನುಸಾರವಾಗಿ; * ತೊಲಗುವರುಎಬಿಟ್ಟು ಹೋಗುವರು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ ಶಬ್ದಾರ್ಥ ಅನುವಾದಕನದು. 





ಶರೀರವು ನಂಬತಕ್ಕದ್ದಲ್ಲ (೧೭-೨೧) 
ಬುದ್ಧಿವಂತನು ಗಳಿಸಿದರ್ಥವು 
ಬಿದ್ದುಹೋಹುದು ಕಡೆಗೆ ಮರಳಿನ 
ಗದ್ದೆಗೆತ್ತಿದ ನೀರ ತೆರದಲಿ; ಮಡದಿ ಮಕ್ಕಳನು । 
ಉದ್ಧರಿಸಿ ಸಲಹಿದರೆ ಸಂಗಡ 
ಲೆದ್ದುಬಾರರು ಯಮಪುರಕೆ; ತನು 
ಹದ್ದುಕಾಗೆಯ ಪಾಲದಾರಿಗೆ ಬಿದ್ದಪಾಡೆಂದ ॥ ೧೭೬ 


ತಾತ್ಪರ್ಯ: ತಾನು ಜಾಣನಾಗಿ ಸಂಪಾದಿಸಿದ ಹಣವೆಲ್ಲ ಮರಳುಗದ್ದೆಗೆ ಹಾಯಿಸಿದ 
ನೀರಿನಂತೆ ಕೊನೆಗೆ ವ್ಯರ್ಥವಾಗುತ್ತದೆ. ಹೆಂಡತಿ ಮಕ್ಕಳನ್ನು ದುಡಿದು ಸಾಕಿ 
ಸಲಹಿದರೆ ಅವರಲ್ಲಿ ಒಬ್ಬರಾದರೂ ತನ್ನ ಸಂಗಡ ಸಾಯುವಾಗ ಬರುವುದಿಲ್ಲ. 
ಯಾರೂ ದಿಕ್ಕಿಲ್ಲದೆ ತನ್ನ ಶರೀರವಾದರೋ ಹದ್ದುಕಾಗೆಗಳ ಪಾಲಾಗುತ್ತದೆ. ಇದನ್ನು 
ಕಂಡಾಗ ನಾವು ಕಷ್ಟಪಟ್ಟಿದ್ದು ಯಾರಿಗಾಗಿ ಎಂದೆನ್ನಿಸಿ ಮಡದಿ ಮಕ್ಕಳಿಗಾಗಿಯೂ 
ತನ್ನ ಶರೀರ ಸುಖಕ್ಕಾಗಿಯೂ ದುಡಿದಿದ್ದು ವ್ಯರ್ಥವೆಂದೆನ್ನಿಸುತ್ತದೆ. 

ಶಬ್ದಾರ್ಥ: ಪಾಲು--ಅದಾರಿಗೆ ಬಿದ್ದಪಾಡು-ನಾವು ಕಷ್ಟಪಟ್ಟಿದ್ದು ಯಾರಿಗಾಗಿ? (ಮಡದಿ 
ಮಕ್ಕಳಿಗಾಗಿಯೂ ಶರೀರಕ್ಕಾಗಿಯೂ ನಾವು ದುಡಿದದ್ದು ವ್ಯರ್ಥವೆಂದು ತಾತ್ಪರ್ಯ); 
ಜೇ ಎದ್ದುಬಾರದು-ಜತೆಗೆ ಬರಲಾರರು; * ಯಮಪುರಿಗೆ ಸಂಗಡದಲಿ-ಸಾಯುವಾಗ ಜತೆಯಲ್ಲಿ. 


ವಿದ್ಯೆಯನು ಕಲಿತೇನು ಫಲ? ಬಿಡ 
ದುದ್ಯಮದಿ ತಾನಿದ್ದು ಧನವನು 
ಬುದ್ಧಿಯಿಂದಾರ್ಜಿಸಿದೊಡದರಿಂದೇನು ಫಲ ತನಗೆ? । 


46 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಮುಗ್ಗೆಯನು ವರಿಸಿರ್ದೊಡೇನದು? 
ಉದ್ದುರುಳುವನಿತರೊಳು ತನುವಿದು 
ಬಿದ್ದುಹೋಹುದು; ಬಳಿಕಲವು ತಾವಾರ ಹೊಂದುವುವು? ॥ ॥೧೮। 


ತಾತ್ಪರ್ಯ: ಮಗುವೆ, ನೂರಾರು ವಿದ್ಯೆಗಳನ್ನು ಕಲಿತರೂ ಏನೂ ಫಲವಿಲ್ಲ. ತನ್ನ 
ಬುದ್ದಿವಂತಿಕೆಯಿಂದ ಒಂದೇ ಸಮನೆ ಉದ್ಯೋಗದಲ್ಲಿ ಅಪಾರ ಧನವನ್ನು 
ಸಂಪಾದಿಸಿದರೆ ಅದು ಸ್ಪಪ್ರಯೋಜನಕ್ಕೆ (ಆತ್ಮೋದ್ಧಾರಕ್ಕೆ) ಬಾರದು; ಸುಂದರ 
ಸ್ತೀಯನ್ನು ಮದುವೆ ಆದರೆ ಲಾಭವೂ ಇಲ್ಲ. ಏಕೆಂದರೆ ಈ ದೇಹ ಉದ್ದಿನಕಾಳು 
ಪೊರಳುವಷ್ಟರಲ್ಲಿ (ಅಷ್ಟು ಅತ್ಯಲ್ಪ ಕಾಲದಲ್ಲಿ) ನಾಶವಾಗುತ್ತದೆ. ಆದಕಾರಣ ವಿದ್ಯೆ 
ಉದ್ಯೋಗ, ಧನ, ಮುಗ್ಗೆ ಇವರೆಲ್ಲರೂ ಯಾವ ಯಾವ ರೀತಿ ಯಾರಾರ ಪಾಲಾಗುತ್ತಾರೋ 
ತಿಳಿಯದು. ಅ೦ದರೆ ಯಾರಿಗೂ ಸುಖವಿಲ್ಲ. ಸಂಪಾದಿಸಿದವರಿಗೂ ಸುಖವಿಲ್ಲ; 
ಸಂಪಾದನೆಯಿ೦ದ ಪ್ರಯೋಜನ ಪಡೆದವರಿಗೂ ಸುಖವಿಲ್ಲ. 


ಶಬ್ದಾರ್ಥ: ಉದ್ಯಮ-ಉದ್ಯೋಗ; ಆರ್ಜಿಸಿದೊಡೆ-ಸಂಪಾದಿಸಿದರೆ; ಮುಗ್ದ್ಗೆಯನು- =ಸುಂದರ 
ಸ್ತ್ರೀಯನ್ನು ವರಿಸಿರ್ದೊಡೆ-ಮದುವೆಯಾಗಿದ್ದರೆ; ಬಳಿಕಲಿ-ಅವು, ವಿದ್ಯೆ, ಉದ್ಯಮ ಧನ 
ಮಗ್ಗ ಇವರೆಲ್ಲರು; * ಉದ್ದು ಉರುಳುವ ಅನಿತರೊಳು- ಉದ್ದಿನಕಾಳು "ಹೊರಳುವಷ್ಟರಲ್ಲಿ 
(ಅತ್ಯಲ್ಪಕಾಲದಲ್ಲಿ) * ತಾವು "ಆರ ಹೊಂದುವವು? -ಅವುಗಳ ಗತಿ ಏನಾಗುತ್ತದೆ. 





ಕಂದ ಕೇಳೈ ಬಾಲ್ಯದಲಿ ತಾ 

ಯ್ತಂದೆಗಳು ರಕ್ಷಕರು; ಯೌವನ 

ಬಂದರಾಗ ಸ್ಪತಂತ್ರನಾಗಿಹ ಸರ್ವಕೃತ್ಯದಲಿ; | 

ಮುಂದೆ ವಾರ್ಧಕೃದಲಿ ಮಕ್ಕಳು 

ಬಂಧುಗಳು ಸಲಹುವರು; ಕಡೆಯಲಿ 

ಬೆಂದುಹೋಹುದು ಕಿಚ್ಚಿನಲಿ ಕೇಳಾರದೀ ತನುವು? ॥ ೧೯% 
ತಾತ್ಪರ್ಯ: ಮಗನೆ ಕೇಳು, ಈ ಶರೀರವನ್ನು ಬಾಲ್ಯದಲ್ಲಿ ತಾಯ್ತಂದೆಗಳು 
ಪೋಷಿಸುತ್ತಾರೆ; ಪ್ರಾಯಬ೦ದಾಗ ಯುವಕನಾಗಿ ತಾನೇ ಎಲ್ಲ ಕಾರ್ಯಗಳನ್ನು 
ನಿರ್ವಹಿಸುತ್ತಾನೆ; ಮುಂದೆ ಮುಪ್ಪಿನಲ್ಲಿ ಆ ವ್ಯಕ್ತಿಯನ್ನು ಮಕ್ಕಳು ಬಂಧುಗಳು 
ಕಾಪಾಡುತ್ತಾರೆ; ಅಂತ್ಯಕಾಲಕ್ಕೆ ಈ ದೇಹ ಬೆಂಕಿಯಲ್ಲಿ ಸುಟ್ಟುಹೋಗಿರುತ್ತದೆ. 
ಹೀಗಾಗಿ ಈ ಶರೀರ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾರದೂ 
ಅಲ್ಲ. 
ಶಬ್ದಾರ್ಥ: * ಕಂದ ಕೇಳೈ-ಮಗನೇ ಕೇಳು; * ವಾರ್ಧಕ್ಕ-ಮುಪ್ಯು ಕಿಚ್ಚು-ಬೆಂಕಿ;, ಆರದು--ಈ-- 
ತನುವು?ಇಈ ಶರೀರ ಯಾರಿಗೆ ಪ್ರಯೋಜನಕಾರಿ? 
ಟಿಪ್ಪಣಿ-೧: ಪಿತಾ ರಕ್ಷತಿ ಕೌಮಾರೇ । ಭರ್ತಾ ರಕ್ಷತಿ ಯೌವನೇ । ಪುತ್ರೋ ರಕ್ಷತಿ ವಾರ್ಧಿಕ್ಕೇ। 
ನ ಸ್ವೀ ಸ್ವಾತಂತ್ರ್ಯ ಮರ್ಹತಿ ॥ (ಸ್ತ್ರೀಯರನ್ನು ಬಾಲ್ಕದಲ್ಲಿ ತಂದೆಯೂ ಯೌವ್ವನದಲ್ಲಿ ಪತಿಯೂ 


47 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮುಪ್ಪಿನಲ್ಲಿ ಮಗನೂ ರಕ್ಷಿಸುವನು. ಆದುದರಿಂದ ಸ್ತ್ರೀಯರಿಗೆ ಯಾವಾಗಲೂ 
ಸ್ಪತಂತ್ರವಿಲ್ಲು(ಮನುಸ್ಮೃತಿ) 


ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣಿ ಅನುವಾದಕನದು. 





ನೀರಮೇಲಣ ಗುಳ್ಳೆ ಲಿಂಗಾ 

ಕಾರದಲಿ ಹೊಳೆವುತಿರಲದನವಿ 

ಚಾರದಿಂ ಲೋಹದಲಿ ಬಂಧಿಪೆನೆಂಬನಂದದಲಿ । 

ತೋರುತಡಗುವ ಮಿಂಚಿನಂತೆ ಶ 

ರೀರವಧುವವಿದನು ಹಿರಿದೆಂ 

ದಾರು ಸಲಹುವರವರೆ ಅರೆಮರುಳುಗಳು ಕೇಳೆಂದ ॥ ॥೨೦॥ 
ತಾತ್ಪರ್ಯ: ಲಿಂಗಾಕಾರದಲ್ಲಿ ನೀರಿನ ಮೇಲೆ ಗುಳ್ಳೆ ಕಾಣುತ್ತಿರಲು ಅದನ್ನು ನಿಜವಾದ 
ಲಿಂಗವೆಂದು ಭ್ರಾಂತಿಪಟ್ಟು ಕಡಿವಾಣದಿ೦ದ ಬಂಧಿಸುವೆನೆಂದು ಯತ್ನಿಸುವ ಮೂಢನ 
ಹಾಗೆ ದಾರಿಹೋಕನಿಗೆ ಆಕಾಶದಲ್ಲಿ ಮಿಂಚುಕಾಣಿಸಿಕೊಂಡು ಕ್ಷಣಮಾತ್ರದಲ್ಲಿ 
ಮರೆಯಾಗುವ ರೀತಿಯಲ್ಲಿ ಈ ಶರೀರ ಕ್ಷಕಿಕವಾದುದು. ಇಂಥ ದೇಹವನ್ನು ಮೋಹದಿಂದ 
ಶ್ರೇಷ್ಠವೆಂದು ಪೋಷಿಸುವ ಜನರು ಅರೆಹುಚ್ಚರಲ್ಲದೆ ಮತ್ತೇನು? 
ಶಬ್ದಾರ್ಥ: * ಲೋಹ-ಕಡಿವಾಣ; ಅರೆಮರುಳುಗಳು-ಅರ್ಧಹುಚ್ಚರು; * ಅವಿಚಾರದಿ೦ಐ 
ಭ್ರಾಂತಿಯಿಂದ; * ಅಧ್ರುವ-ಕ್ಷಣಿಕ; * ಹಿರಿದು: ಶ್ರೇಷ್ಠ * ಸಲಹುವರು-ಪೋಷಿಸುವರು. 


ಮಗನ ಮುದ್ದಾಡಿದರೆ ಗಂಡನು 

ನಗುವ ಜಾರೆಯ ತೆರದಿ, ದೇಹವ 

ಬಗೆದು ತನ್ನದೆನುತ್ತ ಮಮತೆಯ ಮಾಡಿ ರಕ್ಷಿಸಲು । 

ಮುಗುಳು ನಗೆಯಲಿ ಮೃತ್ಯುದೇವತೆ 

ಬಗೆವಳಾತನ ಮುಗ್ಗನೆಂದೇ 

ತೆಗೆವಳಸುವನು; ನಿತ್ಯವಾರಿಗೆ ತನುವು? ನೋಡೆಂದ ॥ ॥೨೧॥ 


ತಾತ್ಪರ್ಯ: ಗಂಡನು ತನ್ನ ಮಗನೆಂದು ಮುದ್ದಾಡಿದರೆ ಹಾದರಗಿತ್ತಿ ನಗುತ್ತಾಳೆ. 
ಅದೇರೀತಿ, ಈ ಶರೀರವನ್ನು ತನ್ನದು ಎಂದು ತಿಳಿಯುತ್ತ ಮಮಕಾರದಿಂದ 
ಪೋಷಿಸುತ್ತಿದ್ದರೆ ಜಾರೆಯಂತೆ, ಸಾವಿನದೇವತೆ ಮಂದಹಾಸದಿಂದ ಆತನನ್ನು 
ದಡ್ಡನೆಂದು ತಿಳಿಯುತ್ತಾಳೆ. ಅವನ ಪ್ರಾಣವನ್ನು ಹೀರದೆ ಬಿಡುವುದಿಲ್ಲ. ಎಂದಮೇಲೆ 
ಯಾರಿಗೇ ಆಗಲಿ ಈ ಶರೀರವೆಂಬುದು ಸ್ಥಿರವೇ? ಅಲ್ಲ ಎಂದು ವ್ಯಾಸರು 
ಶುಕನಿಗೆ ಹೇಳಿದರು. 


48 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾರ್ಥ: ಜಾರೆ-ವೇಶ್ಶೆ (ಹಾದರಗಿತ್ತಿ); * ಮುಗುಳುನಗೆ-ಮಂದಹಾಸ; ಮುಗ್ಧ =ದಡ್ಡ 
ಮೃತ್ಯುದೇವತೆ-ಸಾವಿನ ದೇವತೆ; * ಬಗೆವಳು೨ತಿಳಿಯುತ್ತಾಳೆ; * ನಿತೃವು:ಶಾಶ್ವತ; * ತನು- ಶರೀರ. 


ಟಿಪ್ಪಣಿ: ಬಸವ ವಚನ 





ಸಾವು ತಪ್ಪುವುದಿಲ್ಲ (೨೨-೨೫) 

ಹರಕೆಗೆಂದೇ ತಂದ ಕುರಿ ತಾ 

ನರಿಯದಕಟಾ |! ಕೊಲುವರೆಂಬುದ 

ಹಿರಿದು ಹಸಿವಿಗೆ ತಳಿರ ಮೆಲುವುದು ತೋರಣಕೆ ತಂದ । 

ನರಕುರಿಗಳದರಂತೆ ತಮಗಹ 

ಮರಣವನು ತಾವರಿಯದೀ ಸಂ 

ಸರಣದುಃಖದಿ ಮಗ್ನರಾಗಿಯೆ ಮೃತ್ಯುವಶರಹರು | ॥೨೨॥ 
ತಾತ್ಪರ್ಯ: ಅಯ್ಯೋ ಪಾ ಪ | ಹರಕೆಗಾಗಿ ಮಾರಿಗೆ ಬಲಿಕೊಡಬೇಕೆಂದು ತಂದ 
ಕುರಿಗೆ ತನ್ನನ್ನು ಕೊಲ್ಲುತ್ತಾರೆ ಎಂದು ತಿಳಿದಿರುವುದಿಲ್ಲ. ತುಂಬ ಹಸಿವಿನಿಂದ 
ತೋರಣಕಟ್ಟಲು ತಂದಿದ್ದ ಮಾವಿನ ಚಿಗುರನ್ನು ನಿಶ್ಚಿತೆಯಿ೦ದ ಮೇಯುತ್ತಿರುತ್ತದೆ. 
ಅದೇ ಪ್ರಕಾರವಾಗಿ ನರಕುರಿಗಳು (ಕುರಿಗಳ “ಗೆ ನರರು) ತಮಗೆ “ಮುಂದೆ 
ಒದಗಲಿರುವ ಸಾವನ್ನು ತಿಳಿಯದೆ ಹೆ೦ಡತಿ ಮಕ್ಕಳು ಎಂಬ ಕುಟುಂಬದಿಂದ 
ಒದಗುವ ದುಃಖಕ್ಕೆ ಬಲಿಯಾಗಿ ಸಾವನ್ನ; ಪುವರು. 
ಶಬ್ದಾರ್ಥ: ಹರಕೆಗೆಂದೇ - ಹರಸಿಕೊಂಡಿರುವಂತೆ ಬಲಿಯನ್ನು ಕೊಡುವುದಕ್ಕಾಗಿ, * ಅಕಟಾ 


ಚ ಅಯ್ಯೋಪಾಪ. * ಮೆಲುವುದು - ಮೇಯುವುದು, * ಸಂಸರಣ ದುಃಖದಿ ಎ ಸಂಸಾರದಿಂದ 
ಒದಗುವ ಕಷ್ಟಕೋಟಲೆಗಳಿ೦ದ, * ಮೃತ್ಯುವಶರು ಇ ಬಲಿಯಾಗಿ ಸಾವನ್ನಪ್ಪುವರು. 


ಅನ್ವಯ: ತೋರಣಕೆ ತಂದ - ಇದು “ತಳಿರ' ಎ೦ಬುದಕ್ಕೆ ವಿಶೇಷಣ. 





ಆವಕಾಲದಲಾವ ಠಾವಿನ 

ಲಾವ ವಿಧದಲಿ ತಮಗೆ ಬಹುದೀ 

ನೋವಿದೆಂಬುದನರಿಯಬಾರದು ದೇವದೈತ್ಯರಿಗೆ | 

ತಾವದಾರಿವರಿಂದಲಧಿಕರೆ 

ಸಾವುತಪ್ಪದು ಸಕಲಜನಕದ 

ಭಾವಿಸದೆ ಬಹುಯತ್ನದಲಿ ಫಲವೇನು ಹೇಳೆಂದ ॥ ೨೩ 
ತಾತ್ಪರ್ಯ: ನಮಗಿಂತ ಬಲಶಾಲಿಗಳಾದ ದೇವತೆಗಳಾಗಲಿ ರಾಕ್ಷಸರಾಗಲಿ ಯಾವ 
ವೇಳೆಯಲ್ಲಿ, ಯಾವ ಜಾಗದಲ್ಲಿ, ಯಾವ ರೀತಿಯಲ್ಲಿ, ತಮಗೆ ಬರುವ ವಿಪತ್ತು 
ಏನೆಂಬುದನ್ನು, ತಿಳಿಯಲಾಗುವುದಿಲ್ಲ. ಈ ಹುಲುಮಾನವರು ಇವರ ಮುಂದೆ 


49 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಯಾರು? ಆ ದೇವದಾನವರಿಗಿಂತ ಹೆಚ್ಚಿನವರೆ? ಅಲ್ಲ. ಆದಕಾರಣ ಸಕಲ 
ಮಾನವರಿಗೂ ಸಾವು ತಪ್ಪದು. ಇದನ್ನು ತಿಳಿಯದೆ ಸಾವನ್ನು ತಪ್ಪಿಸಲು ಬಹು 
ಯತ್ನಮಾಡಿದರೆ ಬಂದ ಭಾಗ್ಯವೇನು? ವ್ಯರ್ಥ ಸಾಹಸವಲ್ಲವೇ? 


ಶಬ್ದಾರ್ಥ: ಈ ನೋವು ಎ ವಿಪತ್ತು, * ದೇವ ದೈತ್ಯರಿಗೆ = ದೇವತೆಗಳಿಗೂ ರಾಕ್ಷಸರಿಗೂ 
ಕೂಡ (ತಿಳಿಯುವುದಿಲ್ಲವೆಂದು ತಾತ್ಪರ್ಯ) 


ಟಿಪ್ಪಣಿ: ಯಸ್ಮಿನ್‌ ದೇಶೇ ಚ ಯತ್ಕಾಲೇ ಯನ್ಮುಹೂರ್ತೇಚ । ಯದ್ದಿನೇ, ಹಾನಿವೃದ್ಧಿ ಯಶೋಲಾಭಃ 
ತತ್ಕಾಲೇ ಭವಿಷ್ಯತಿ ॥ ಎಂಬುದಾಗಿ ಸ್ಮೃತಿ ರತ್ನಾಕರದಲ್ಲಿ ಇದೇ ವಿಷಯವನ್ನು ಹೇಳಲಾಗಿದೆ. 





ಬ್ರಹ್ಮ ಮೊದಲು ಪಿಪೀಲಿಕಾಂತವು 

ಸುಮ್ಮನೇ ಹಮ್ಮಿನಲಿ ಕೆಡುವರು; 

ತಮ್ಮ ಬದುಕಿದನಿತ್ಯವೆಂಬುದನೊಮ್ಮೆ ಚಿಂತಿಸರು; । 

ಹೆಮ್ಮೆಯಲಿ ಹಿರಿದಾಗಿ ಸಂಸ್ಕೃತಿ 

ಧರ್ಮದಲಿ ಮರೆದಿರಲು ತಮ್ಮನು 

ಸುಮ್ಮನೆಂದಾ ಮೃತ್ಯುವೊಯ್ವಳೊ | ಕಾಣರವರೆಂದ ॥ ॥೨೪॥ 
ತಾತ್ಪರ್ಯ: ಇರುವೆ ಮೊದಲ್ಗೊಂಡು ಚತುರ್ಮುಖ ಬ್ರಹ್ಮನವರೆಗೆ ಇರುವ ೮೪ 
ಲಕ್ಷ ಜೀವರಾಶಿಗಳು ತಮ್ಮ ಆಯುಷ್ಯ ಅಸ್ಥಿರವೆಂದು ಚಿಂತಿಸದೆ ವ್ಯರ್ಥ 
ಅಹಂಕಾರದಿಂದ ನಾಶವಾಗುತ್ತವೆ. ಒಮ್ಮೆಯಾದರೂ ತಮ್ಮ ಬದುಕು ಶಾಶ್ವತವಲ್ಲ 
ಎಂಬುದನ್ನು ಚಿಂತಿಸುವುದಿಲ್ಲ. ತಮ್ಮ ಸಂಸಾರದ ಬದುಕಿನಲ್ಲಿ ಹೆಚ್ಚಿನ 
ಅಹಂಕಾರದಿಂದ ಮೈ ಮರೆತಿರುತ್ತವೆ. ಹೀಗಿರುವಾಗ ಮೃತ್ಯುದೇವತೆ ತಮ್ಮನ್ನು 
ಇದ್ದಕ್ಕಿದ್ದಂತೆ ಯಾವಾಗ ಕರೆದೊಯ್ಯತ್ತಾಳೆ ಎಂಬುದು ಅವುಗಳಿಗೆ ತಿಳಿಯುವುದಿಲ್ಲ. 


ಕಲ 
ಶಬ್ದಾರ್ಥ: ಬ್ರಹ್ಮ-ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮ (ನಿರ್ಗುಣ ಬ್ರಹ್ಮವಲ್ಲ; ಏಕೆಂದರೆ 
ಹಮ್ಮಿನಿಂದ ಕೆಡುವ ಸಂಭವ ಅದಕ್ಕಿಲ್ಲ), ಪಿಪೀಲಿಕಾಂತವು-ಇರುವವರೆಗೆ; ಬದುಕು= 
ಜೀವಿಸಿರುವುದು; * ಸಂಸ್ಕೃತಿ ಧರ್ಕ-ಸ೦ಸಾರದ ಬದುಕು; * ಅನಿತ್ಯನನಶ್ಚರ; * ಮೃತ್ಯುಎ 
ಮೃತ್ಯುದೇವತೆ. 


ಅನ್ವಯ: ಸುಮ್ಮನೆ--ಎಂದು (ಯಾವಾಗ)--ಆ ಮೃತ್ಯುನಒಯ್ದಳೊ, 





ಸರ್ಪವದನಗ್ರಾಸವಾಗಿಹ 

ಕಪ್ಪೆ ಮಕ್ಷಿಕಭಕ್ಷಣದ ಬಯ 

ಸಿಪ್ಪತೆರದಲಿ ಕಾಲವಶನಾಗಿರ್ಪ ಮಾನವನು । 

ದರ್ಪದಿಂದಲಿ ಕೇಡ ಬಗೆವನು 

ತಪ್ಪಸಾಧಿಸಿ ಸಕಲಜನಕದು 

ತಪ್ಪುವದೆ ತನಗಕಟ ! ನಗುವಳು ಹೆಡತಲೆಯ ಮೃತ್ಯು ॥ ॥೨೫॥ 


50 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ತಾತ್ಪರ್ಯ: ಹಾವಿನ ಬಾಯಿಗೆ ತುತ್ತಾಗಿರುವ ಕಪ್ಪೆಯು ತಾನೇ ಸಾವಿನ ದವಡೆ 
ಯಲ್ಲಿದ್ದೇನೆ ಎಂದು ತಿಳಿಯದೆ ನೊಣವನ್ನು ತಿನ್ನ! ಬೇಕೆಂದು ಆಸೆಪಡುವಂತೆ ಮಾನವನು 
ಸಾವಿನ | ದವಡೆಯಲ್ಲಿದ್ದರೂ ಎಲ್ಲ ಜನರಿಗೆ 'ರುರಹಂಕಾರದಿಂದ ತಪ್ಪು ಹೊರಿಸಿ ಅವರಿಗೆ 
ಕೇಡು ಮಾಡಲು ಬಯಸುತ್ತಿದ್ದಾನೆ. ಆದರೆ ತನಗೆ ತಾನಾಗಿ ಆ ಕೇಡು ತಪುತ್ತ್ರದೆಯೇ? 
ಕುತ್ತಿಗೆ ಮೇಲೆ ಕುಳಿತ ಸಾವಿನ ದೇವತೆ ಇಂಥ ಮಾನವನ ದಡ್ಡತನ ಕಂಡು "ನಗುತ್ತಾಳೆ. 


ಶಬ್ದಾರ್ಥ: ಗ್ರಾಸ-ತುತ್ತು ಮಕ್ಷಿಕ-ನೊಣ; ಕಾಲವಶನಾಗಿರ್ಪ-ಮೃ ತ್ಯುವಿಗೆ ಅಧೀನನಾಗಿರುವ; 
ಹೆಡತಲೆ- ಕತ್ತಿನ ಮೇಲೆ ಇರುವ; * ದರ್ಪ-ಅಹಂಕಾರ; hj ಭಕ್ಷಣ-ತಿನ್ನುವುದು; 


೫ ಸರ್ಪವದನಗ್ರಾಸ-ಹಾವಿನ ಬಾಯಿಗೆ ಆಹಾರವಾಗಿರುವ. 
EE 


ಹೆಂಡತಿ ಮಕ್ಕಳಿಂದ ಸುಖವಿಲ್ಲ (೨೬-೨೯) 


ಒಡವೆಯುಳ್ಳೊಡೆ ಮಡದಿಮಕ್ಕಳು 

ಕಡುಮಮತೆಯನು ಮಾಳ್ದ್ಪರಾತಗೆ; 

ಬಡತನಗಳಡಸಿದರೆ ಮೆಲ್ಲನೆ ಸಡಿಲಿ ತೊಲಗುವರು; | 

ಬಿಡದು ಕರು ಹಾಲಿರಲು ತಾಯನು 

ಕಡೆಗೆ ಹೋಹುದು ಬತ್ತಿದರೆ; ತಾ 

ಕೆಡುವ ಕಾಲಕ್ಕಾರಿಗಾರೈ? ಮಗನೆ ಕೇಳೆಂದ ॥ ॥೨೬। 


ತಾತ್ಪರ್ಯ: ಐಶ್ಚರ್ಯ ಇರುವವರೆಗೆ ಹೆ೦ಡತಿಮಕ್ಕಳು ಮನೆಯೊಡೆಯನಿಗೆ ಬಲು 
ಪ್ರೀತಿಯನ್ನು ತೋರುತ್ತಾರೆ. ಆತನಿಗೆ ದಾರಿದ್ರ ಬಂದರೆ ನಿಧಾನವಾಗಿ ಒಬ್ಬೊಬ್ಬರೇ 
ಬೇರೆಯಾಗಿ ದೂರಸರಯುತ್ತಾರೆ. ತಾಯಿಹಸುವಿನ ಕೆಚ್ಚಲಲ್ಲಿ ಹಾಲಿರುವವರೆಗೆ 
ಕರು ತಾಯನ್ನು ಬಿಡುವುದಿಲ್ಲ.  ತಾಯಿಹಸುವಿನಲ್ಲಿ ಹಾಲು ಬತ್ತಿದರೆ ಕರು ಬೇರೆ 
ಕಡೆಗೆ ಹೋಗುತದೆ. ಹಾಗೆಯೇ ತಾನು ಕೆಡುವಕಾಲಕ್ಕೆ ಯಾರಿಗೆ ಯಾರು ತಾನೆ 
ನೆರವಿಗೆ ಬರುತ್ತಾರೆ? ಮಗೂ ಶುಕನೇ ತಿಳಿದಿಕೋ ಎ೦ದು ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಅಡಸಿದರೆ:ಬಂ೦ದರೆ; *ಒಡವೆ-ಐಶ್ಪರ್ಯ; * ಸಡಿಲಿಸಿ-ಬೇರೆಯಾಗಿ, * ಬತ್ತಿದರೆ-ಎ 
ಇಂಗಿದರೆ; * ಕೆಡುವ ಕಾಲಕ್ಕೆ = ನಾಶವಾಗುವ ಕಾಲಕ್ಕೆ; * ಕಡೆಗೆ ಹೋಹುದು=-ಬೇರೆ ಕಡೆಗೆ 
ಹೋಗುತ್ತದೆ. 


ಪಾಠಾಂತರ: ಸಡಿಲಿತೊಲಗುವರು ಎಂಬಲ್ಲಿ ಕೆಲವುಕಡೆ ಸಡಿಲತೊಡಗುವರು ಎಂದಿದೆ. 
* (ಒಡವೆಯುಳ್ಳೊಡೆ) - ಒಡವೆಯುಳ್ಳರೆ (ಕಾ) 





ಒಂದು ಕೊರತೆಯು ತೋರದಂದದಿ 
ತಂದುತಂದೊದಗಿಸಿದೊಡದರೊಳು 
ಕುಂದುಗಳನೇ ಹಿಡಿದು ಹೆಂಡಿರುಮಕ್ಕಳುಗಳೆಲ್ಲ | 


51 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಇಂದು ತಮಗಿದು ಕಡಿಮೆಯಾಗಿಹು 
ದೆಂದು ಹೋರುವರವರು; ತನಗದ 
ರಿಂದ ಸುಖವನು ಕಾಣ; ಬರಿದೇ ಭ್ರಮೆಯ ಬಳಲಿಕೆಯು ॥ 1೨೭ 


ತಾತ್ಸರ್ಯ: ಕುಟುಂಬದಲ್ಲಿ ಹೆ೦ಡತಿಮಕ್ಕಳಿಗೆ ಯಜಮಾನ ಯಾವುದಕ್ಕೂ 
ಕಡಿಮೆಯಾಗದಂತೆ ಬೇಕಾದುದೆಲ್ಲವನ್ನೂ ತಂದುತಂದು ಹಾಕಿದರೂ ಅದು ಸಾಡು 
ಇದು ಚೆನ್ನಾಗಿಲ್ಲ ಎಂದು ತಂದ ವಸುಗಳಲ್ಲಿ ದೋಷಗಳನ್ನೇ ಕಂಡುಹಿಡಿದು 
ಆಕ್ಷೇಪಿಸುತ್ತಾರೆ. 'ಮತ್ತೆ ಇಂದು ತಮಗೆ ಇಂಥಾದ್ದು ಸಾಲದು ಇನ್ನೂ ಬೇಕು ಎಂದು 
ಕಾದಾಡುತ್ತಾರೆ. ಆದ್ದರಿಂದ ಸ೦ಸಾರದಲ್ಲಿ ಎಲ್ಲರನ್ನೂ ತೃಪಿಪಡಿಸುತ್ತೇನೆ ಎಂಬುದು 
ಭಾಂತಿ ಹಾಗೂ ವೃಥಾಶ್ರಮದಕೆಲಸ. ಇದರ ಫಲವಾಗಿ ಆತನಿಗೆ ಎಂದಿಗೂ 
ಸಂಸಾರದಲ್ಲಿ ಸುಖಸಂತೋಷ ಕಾಣುವುದಿಲ್ಲ. 

ಶಬ್ದಾರ್ಥ: ಹೋರುವರು - ಜಗಳವಾಡುವರು 





ತಂದೆತಾಯ್ಗಳಿಸಿರ್ದ ಧನವನು 

ನಂದನರು ತಮ್ಮೊಳಗೆ ಭಾಗಿಸ 

ಲೆಂದು ಕೂಗಾಡುತ್ತಲರಮನೆಗರಿಕೆಯನು ಮಾಡೆ । 
ಹಿಂದುಮುಂದನು ನೋಡದವರನು 

ಬಂಧಿಸುತ್ತದ ತೆಗೆದುಕೊಂಬರು 

ಮುಂದೆ ಭಿಕ್ಷಾ ಪಾತ್ರೆಗಧಿಕಾರಿಗಳು ತಾವೆಂದ ॥ 1೨೮ 


ತಾತ್ಪರ್ಯ: ತಂದೆತಾಯಿಯರು ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತನ್ನು ಮಕ್ಕಳು 
ತಮ್ಮತಮ್ಮಲ್ಲಿ ಹಂಚಿಕೊಳ್ಳುವಾಗ ಹೆಚ್ಚುಕಮ್ಮಿ. ಎಂದು ಜಗಳವಾಡಿಕೊಂಡು. ಕಾದಾಡಿ 
ಜನರ ಶಾಂತಿ ಕದಡಿದಾಗ ಜನ ದೂರುಕೊಟ್ಟಾಗ ರಾಜಭಟರು ಬಂದು 
ನಿರ್ದಾಕ್ಷಿಣ್ಯವಾಗಿ ಅವರನ್ನು ಬಂಧಿಸಿ ರಾಜಾಜ್ಞೆಯಂತೆ ಅವರ ಸಂಪತ್ತನ್ನು 
ಮುಟ್ಟುಗೋಲು ಹಾಕಿಕೊಳ್ಳುತ್ತಾರೆ. ಆಗ ಅವರೆಲ್ಲ ಗತಿಯಿಲ್ಲದೆ ಭಿಕ್ಷಾಪಾತ್ರೆ 
ಹಿಡಿದುಕೊಂಡು ತಿರುಪೆ ಬೇಡರು ಯೋಗ್ಯರಾಗುತ್ತಾರೆ. ಇಷ್ಟಾದರೂ" ಜನ 
ಸಂಪತ್ತಿನಿಂದ ಸುಖಸಿಗಲಾರದು ಎಂದು ತಿಳಿಯುವುದಿಲ್ಲ. 

ಶಬ್ದಾರ್ಥ: * ನಂದನರು-ಮಕ್ಕಳು; ಭಾಗಿಸಲು-ಹ೦ಚಿಕೊಳ್ಳಲು * ಅರಿಕೆಯನು ಮಾಡೆ-ದೂರು 
ನೀಡಲು; ಹಿಂದು ಮುಂದನು ನೋಡದೆ-ನಿರ್ದಾಕ್ಷಿಣ್ಯ ವಾಗಿ; * ಅದ ತೆಗೆದುಕೊಂಬರು-ಅವರ 

ಆಸ್ತಿಯನ್ನು ಸ ಮುಟ್ಟುಗೋಲು ಹಾಕಿಕೊಳ್ಳುವರು; ಹೇ ಭಿಕ್ಷಾಪಾತ್ರೆಗ ಅಧಿಕಾರಿಗಳು-ತಿರುಪೆಗೆ ಯೋಗ್ಯರು 


ತಾಯಿತಂದೆಯ ಬಿಟ್ಟು, ಹೆಂಡಿರ 
ಮಾಯೆಗಳಿಗೊಳಗಾಗಿ, ಸರ್ವರ 
ಬಾಯಬಡಿದೆಲ್ಲವನು ಮಕ್ಕಳಿಗಿತ್ತು ಮಮತೆಯಲಿ । 


52 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ನೋಯನುಡಿದಾರೇನನೆನಲ 
ನ್ಯಾಯನಿಕರದಿ ನಡೆವ ಲುಬ್ಬಗೆ 
ನಾಯಕಮಹಾನರಕವಲ್ಲದೆ ಮೋಕ್ಷ ವಿಲ್ಲೆಂದ ॥ 1೨೯॥ 


ತಾತ್ಪರ್ಯ: ಬಾಲ್ಯದಿಂದ ಹೊತ್ತುಹೆತ್ತು ಸಾಕಿಸಲಹಿದ ತಾಯಿತಂದೆಯರನ್ನು ತೊರೆದು 
ಹೆಂಡತಿಯ ಮೋಹದ ನಡವಳಿಕೆಗಳಿಗೆ ಬಲಿಯಾಗಿ ಎಲ್ಲರ ಚೂ ದಬ್ಬಾಳಿಕೆ 
ಮಾಡಿ ಬಾಯಿಮುಚ್ಚಿಸಿ ತನ್ನ ಸರ್ವಸ್ಪವನ್ನು ಮಮತೆಯಿಂದ ಮಕ್ಕಳಿಗೆಕೊಟ್ಟು, 
ಮನಸ್ಸಿಗೆ ದುಃ ಖವಾಗುವ "ಮಾತಿನಿಂದ ಸಕು ಏನೆಂದು ರರೂ 
ಯೋಗ್ಯವಲ್ಲದ ಅನೇಕ ನಡೆವಳಿಕೆಗಳಿಂದ ಅಕೃತ್ಯಗಳಲ್ಲಿ ತೊಡಗುವ ಲೋಭಿಗೆ 
ಮಹಾಘೋರ ನರಕವಲ್ಲದೆ ಮುಕ್ತಿಸಿಗದು. 


ಶಬ್ದಾರ್ಥ: ಮಾಯೆಗೆ-ಮೋಹಕ್ಕೆ ವಶವಾದ ನಡೆವಳಿಕೆಗಳಿಗೆ; ಬಾಯಿಬಡಿದು-ಬಾಯಿ ಮುಚ್ಚಿಸಿ 
ನೋಯನುಡಿದು4-ಆರು+ಏನನು-ಎನಲು-ಮನಸಿಗೆ ದುಃಖವಾಗುವ ಮಾತಿನಿಂದ ಯಾರು 
ಏನೆಂದು ಹೇಳಿದರೂ; ಅನ್ಯಾಯನಿಕರದಿ- ಯೋಗ್ಯ ವಲ್ಲದ ಅನೇಕ ನಡೆವಳಿಕೆಗಳಲ್ಲಿ 
ನಾಯಕ-=ಹಿರಿದಾದ; * ಲುಬ್ಬವಲೋಭಿ 





ವಿಷಯಸುಖವೆಂಬುದು ದುಃಖವು (೩೦-೩೨) 


ಆಗಹೋಗದ ಬಯಲ ಭ್ರಮೆಗೊಳ 

ಗಾಗಿ, ಬಹುಯತ್ನಗಳ ಮಾಡಿ, ನಿ 

ದಾಘದಲಿ ಬೇವಂತೆ ಮನದನುತಾಪದಲಿ ಬೆಂದು, । 

ಭೋಗಲೋಲುಪತೆಯಲಿ ದುಃಖದ 

ಸಾಗರದಲೋಲಾಡಿ, ದೇಹವ 

ನೀಗಿ ಕಳೆವರು ಮರುಳರವರೆಲೆ ಮಗನೆ ಕೇಳೆಂದ ॥ ॥೩೦॥। 
ತಾತ್ಪರ್ಯ: ಅಸಾಧ್ಯವಾದ ಶುಷ್ಕಭ್ರಾಂತಿಗೆ ಒಳಗಾಗಿ ಅನೇಕ ಯತ್ನಗಳನ್ನುಮಾಡಿ 
ಸುಡುಬೇಸಿಗೆಯಲ್ಲಿ ಬೆ೦ದುಹೋಗುವ ಹಾಗೆ ಮನಸ್ಸಿನಲ್ಲಿ ನಾನಾವ್ಯಥೆಗಳಿಂದ 
ಬೇಯುತ್ತಾ ವಿಷಯಲಂಪಟತನದಿಂದ ದುಃಖಸಾಗರದಲ್ಲಿ ತೇಲಿಮುಳುಗುತ್ತ 
ಒಂದುದಿನ ಈ ಶರೀರವನ್ನು ತೊರೆದು ಬಾಳನ್ನು ಮುಗಿಸುವರು. ನಿಜಕ್ಕೂ 
ಅವರೆಲ್ಲ ಹುಚ್ಚರೇ ಸರಿ. 
ಶಬ್ದಾರ್ಥ: ಆಗಹೋಗದ-(ಆಗದ ಹೋಗದ) ಅಸಾಧ್ಯವಾದ, ನಡೆಯದಿರುವಂಥ 
ಬಯಲಭ್ರಮೆಗೆ-ವ್ಯರ್ಥ ಭ್ರಾಂತಿಗೆ; * ಭೋಗಲೋಲುಪತೆಯಲಿವಿಷಯಲಂಪಟತನದಿಂದ; 
* ಓಲಾಡಿಎತೇಲಿಮುಳುಗುತ್ತ * ನಿದಾಘ-ಬೇಸಿಗೆ; * ನೀಗಿಕಳೆವರು-ಬಾಳನ್ನು ಮುಗಿಸುವರು; 
ಹೇ ಮರುಳರು-ಹುಚ್ಚರು 





53 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ದುಃಖವೆಕ್ಕಸವಾಗೆ ಸರ್ನರು 

ಸುಕ್ಕಿಮನದಲಿ ಮರುಗುವರು; ತಮ 

ಗಕ್ಕರೆಯ ಸುಖವಾಗೆ ಸೊಕ್ಕುವರೆಲ್ಲರನು ಮರೆದು; । 

ಅಕ್ಕಟಕಟಾ! ಸುರನರೋರಗ 

ಪಕ್ಷಿಕ್ರಿಮಿಮೊದಲಾಗಿ ಮಾಯೆಗೆ 

ಸಿಕ್ಕಿ ಸುಖದುಃಖದಲಿ ಹೊರಳುತ ನರಳುತಿಹವೆಂದ ॥ ॥೩೧॥ 
ತಾತ್ಪರ್ಯ: ದುಃಖ ಹೆಚ್ಚಾದಾಗ ಪ್ರತಿಯೊಬ್ಬರೂ ಮನಸ್ಸಿನಲ್ಲಿ ಮುರುಟಿಗೊಂಡು 
ನರಳುತ್ತಾರೆ. ತಾನು ಬಯಸಿದ ಸುಖಸಿರಿ ಸಿಕ್ಕಾಗ ಎಲ್ಲರನ್ನು ಮರೆತು ಗರ್ವದಿಂದ 
ಮೆರೆಯುತ್ತಾರೆ. ಅಯ್ಯೋ! ಅಯ್ಯೋ! ದೇವತೆಗಳು, ಮಾನವರು, ಹಾವು, ಹಕ್ಕಿ, 
ಕಿಮಿ, ಕೀಟಾದಿ ಸಮಸ್ತ ಪ್ರಾಣಿಗಳೂ ಸುಖ ದುಃಖಗಳಲ್ಲಿ ಬಿದ್ದು ಹೊರಳಾಡುತ್ತಾ 
ಒದ್ದಾಡುತಿರುವುವು. 
ಶಬ್ದಾರ್ಥ: ವೆಕ್ಕಸವಾಗೆ-ಹೆಚ್ಚಲು; x ಸುಕ್ಕಿಎಮುರುಟಿಕೊಂಡು (ಕುಗ್ಗಿ * ಸೊಕ್ಕುವರು-ಗರ್ವದಿಂದ 
ಮೆರೆಯುತ್ತಾರೆ; * ಅಕ್ಕಟಕ್ಕಟಾ-' ಅಯ್ಯೋ! ಅಯ್ಯೋ! ಕೃಮಿ = ಕ್ರಿಮಿ, ಕೀಟ, ಹುಳು 
ಟಿಪ್ಪಣಿ: ಮಾಯೆ- ಹೊರಗಣ ಯಾವ ಪದಾರ್ಥಗಳಲ್ಲಿಯೂ ಹುರುಳಿಲ್ಲವೆಂದು ನಮಗೆ 


ಎಷ್ಟೋವೇಳೆ ಕಂಡರೂ ಅದನ್ನು ಮನಸ್ಸಿಗೆ ತಂದುಕೊಳ್ಳದೆ ನಮ್ಮ ಅಭ್ಯುದಯವೆಲ್ಲ ಅವುಗಳನ್ನೇ 
ಅವಲಂಬಿಸಿಕೊಂಡಿರುವುದೆಂಬ ಭ್ರಮೆ. 





ದು:ಖಬೆರೆಯದ ಸುಖವದಾರಿಗೆ 

ಸಿಕ್ಕುವುದು ಶುಕಯೋಗಿ? ಮರ್ಕಟ 

ಸೊಕ್ಕಿ ಕೀಲನು ಕಿತ್ತುಬಿಸುಟಂದದಲಿ, ಮಧುಘೃತವ । 

ಇಕ್ಕಿನೆಕ್ಕಲು ಖಡ್ಗಧಾರೆಗೆ 

ಸಿಕ್ಕಿ ನಾಲಗೆ ಸೀಳುವಂದದ 

ಲುಕ್ಕಿ ವಿಷಯಸುಖಕ್ಕೆಳಸಿ ಕಡುದು:ಖಬಡುತಿಹರು ॥ ॥೩.೨॥ 


ತಾತ್ಪರ್ಯ: ಎಲೈ ಶುಕಯೋಗಿಯೇ ಕೇಳು, ದುಃಖವಿಲ್ಲದೆ ಬರಿಯಸುಖವು ಈ 
ಲೋಕದಲ್ಲಿ ಯಾರಿಗೆ ತಾನೆ ಸಿಗುತ್ತದೆ? ಮಂಗ ಕೋಪದಿಂದ ಹಲಗೆಗಳ ನಡುವೆ 
ಸಿಕ್ಕಿಸಿದ ಬೆಣೆಯನ್ನು ಕಿತ್ತು ಬಿಸಾಡಿ ಅದರ ನಡುವೆ ಇದ್ದ ಜಾಗದಲ್ಲಿ ಸಿಕ್ಕಿಕೊಂಡ 
ತನ್ನ ಬಾಲವನ್ನು, ಕತ್ತರಿಸಿಕೊ೦ಡಂತೆ, ಜೇನುತುಪ್ಪವನ್ನು ಹಚ್ಚಿದ ಕತ್ತಿಯನ್ನು 
ಜೇನು ತುಪ್ಪದ ಆಸೆಗಾಗಿ ನೆಕ್ಕಲುಹೋದಾಗ ನಾಲಗೆ ಸೀಳುವ ರೀತಿಯಲ್ಲಿ ಮಾನವರು 


w 


ಇಂದ್ರಿಯಸುಖಭೋಗಕ್ಕೆ ಮೈಯುಬ್ಬಿ ಆಸೆಪಟ್ಟು ವ್ಯಥೆಗೆ ಈಡಾಗುತ್ತಿದ್ದಾರೆ. 


ಶಬ್ದಾರ್ಥ: ಮರ್ಕಟ- ಮಂಗ; * ಮಧುಘೃತ=-ಜೇನುತುಪ್ವ ಉಕ್ಕಿಎಉಬ್ಬಿ; * ಎಳಸಿ-ಇಷ್ಟಪಟ್ಟು 


54 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಟಿಪ್ಪಣಿ: ಮರ್ಕಟ ಸೊಕ್ಕಿ ಕೀಲನು ಬಿಸುಟಂದದಲಿ- ಗರಗಸದಿಂದ ಅರ್ಧ ಹಲಗೆಯನ್ನು 
ಕೊಯ್ದು ಅಲ್ಲಿಗೆ ಸಿಕ್ಕಿಸಿದ್ದ ಬೆಣೆಯನ್ನು ನೋಡಿ ಒಂದು ಕಪಿಯು ಅದನ್ನು ಕೀಳ ಹೋಗು 
ಅದರ ಬಾಲ ಮೊದಲಾದದ್ದು ಆ ಸಂದಿಗೆ ಸಿಕ್ಕಿ ಅದಕ್ಕೆ ಬಹಳ ವ್ಯಥೆಯಾಯಿತು ಎಂದು 
ಪಂಚತಂತ್ರದಲ್ಲಿ ಕಥೆ ಇದೆ. 


ನಾಮಾ 


ಹಣೆಯ ಬರಹ (೩೩-೩೪) 


ಮುನ್ನಲೀಶ್ವರಕಲ್ಪನೆಯಲೇ 

ತನ್ನಪಾಲಿಗೆ ಬಹುದು ತಾನೆ ಮ 

ಹೋನ್ನತದ ಸುಖದುಃಖ ದೇವಾಸುರರಿಗೊಳಗಾಗಿ; | 

ತನ್ನ ಹಣೆಯಲಿ ಬರಹವಿಲ್ಲದು 

ದನ್ನು ತಾ ಬಯಸಿದರೆ ಬಾರದು; 

ತನ್ನ ವಶವೇ? ಈಶ್ವರಾಜ್ಞೆಯ ಮೀರಿ ನಡೆವುದಕೆ ॥ IAA 


ತಾತ್ಪರ್ಯ: ಮೊದಲು ಈಶ್ವರನು. ಜೀವರ ಕರ್ಮಾನುಸಾರವಾಗಿ ಮಾಡಿದ 
ಸಂಕಲ್ಪದಂತೆ ದೇವತೆಗಳಿಗೆ “ದಾನವರಿಗೆ ಯಾರಿಗೆ ಆಗಲೀ ಅತಿಶಯ ಸುಖ 
ದುಃಖಗಳು ತಮ್ಮಷ್ಟಕ್ಕೆ ತಾವೇ ಬರುತಿರುವುವು. ಜೀವಿಗಳ ಹಣೆಯಲ್ಲಿ ಬ್ರಹ್ಮನು 
ಏನನ್ನು ಬರೆದಿರುವನೋ ಅದಲ್ಲದೆ ಬೇರೊ೦ದು ಬಯಸಿದರೆ ಅದು ಸಿಗುವುದಿಲ್ಲ. 
ಭಗವದಾಜ್ಞೆಯನ್ನು ಮಾರಿ ನಡೆಯಲು ಅದೇನು ತನ್ನ ಅಧೀನದಲ್ಲಿದೆಯೇ? 


ಶಬ್ದಾರ್ಥ: ಮುನ್ನಲಿ-ಮೊದಲು; ಈಶ್ವರ ಕಲ್ಪನೆಯಲೇ- ಈಶ್ವರನು (ಜೀವರ ಕರ್ಮಾನುಸಾರವಾಗಿ) 
ಮಾಡಿದ ಸಂಕಲ್ಲದಿಂದಲೇ; ದೇವಾಸುರರಿಗೊಳಗಾಗಿ-ದೇವತೆಗಳಿಗೂ ಅಸುರರಿಗೂ ಕೂಡ 
* ತನ್ನ ವಶವೇ-ಎ ತನ್ನ ಅಧೀನದಲ್ಲಿರುವುದೇ? 





ಹಣೆಯ ಬರಹವ ಮೀರಿ ನಡೆವರೆ 

ತ್ರಿಣಯನಿಗುಮಳವಲ್ಲ; ಮಿಕ್ಕಿನ 

ಬಣಗುಗಳ ಪಾಡೇನು! ಪೂರ್ರದ ಕರ್ಮಘ ಫಲಗಳನು । 

ಜುಣುಗಿ ತಾನುಣಲೊಲ್ಲೆನೆಂದಿರ 

ಲಣಕವೇ? ತಮ್ಮಪ್ಪನುಂಬನೆ? 

ಎಣಿಸಿ ನೋಡಿದೊಡೀಶ್ವರಾಜ್ಞೆಯ ಮೀರಲಳವಲ್ಲ ॥ ॥೩೪॥ 


ತಾತ್ಪರ್ಯ: ವಿಧಿಲಿಖಿತವನ್ನು ಮೀರಿ ನಡೆಯಲು ಮುಕ್ಕಣ್ಣನಾದ ಈಶ್ವರನಿಗೂ 
ಶಕ್ಯವಿಲ್ಲ. ಹೀಗಿರುವಾಗ ಇನ್ನುಳಿದ ನಿರುಪಯೋಗಿಗಳ ಅವಸ್ಥೆಯ ಬಗ್ಗೆ 
ಹೇಳುವುದೇನಿದೆ? ಹಿ೦ದಿನಜನ್ಮಗಳಲ್ಲಿ ಮಾಡಿದ ಪಾಪಪುಣ್ಯ, ಕರ್ಮಗಳ ಫಲವನ್ನು 
ತಾನು ಅನುಭವಿಸ ಲೇಬೇಕು. ಆಗದು ಎಂದು ತಪ್ಪಿಸಿಕೊಳ್ಳಲು ಅದೇನು 
ಹುಡುಗಾಟವೇ? ಅವನವನ ಕರ್ಮಫಲಗಳನ್ನು ಅವರ ಅಪ್ಪನು ಬಂದು 


55 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅನುಭವಿಸುವನೆ? ಹಾಗೆ ಲೆಕ್ಕಿಸುವುದಾದರೆ ದೈವಾಜ್ಞೆಯನ್ನು ಮಾರಲು 
ಯಾರಿಂದಲೂ ಸಾಧ್ಯ ಎಲ್ಲ 
ಶಬ್ದಾರ್ಥ: ತ್ರಿಇಯ(ನ)-ಎ (ಮೂರುಕಣ್ಣುಳ್ಳವನು) ಈಶ್ವರ; ಬಣಗುಗಳ-ಕೆಲಸಕ್ಕೆ ಬಾರದವರ 


(ನಿರುಪ ಯೋಗಿಗಳ); * ಜುಣುಗಿನಹಿಲಡಿ? ಜಾರಿಕೊಳ್ಳಲು, ನುಣುಚಿಕೊಳ್ಳಲು ಅಣಕವೇ 
ಇಹುಡುಗಾಟವೇ?); *ಉಂಬನೆಐಅನುಭವಿಸುವನೆ9; * ಈಶ್ವರಾಜ್ಯೆ: ವಾಜ್ಞೆ, 


ಟಿಪ್ಪಣಿ: ಜುಣುಗಿ ಎನ್ನಲು ಹಿಂಡಿ ಎಂಬರ್ಥವನ್ನು ಹೊ.ಚೆ. ಕೊಟ್ಟಿರುವುದು ಇಲ್ಲಿ ಅಷ್ಟು 
ಸೂಕ್ತವೆನಿಸದು. 





ಕಾಲಾಧೀನತ್ವ (೩೫-೪೩) 
ಕೇಳು ಸಚರಾಚರ ಸಮಸ್ತವು 
ಕಾಲಕರ್ಕಕೆ ಸಿಲುಕಿಹವು; ತ 
ತ್ಯಾಲಕರ್ಯಗಳೀಶ್ನರಾಜ್ಞಾಫಾಶವೆನಿಸಿಹವು; | 
ಪೇಳಲೇನದ ಕಳೆಯಲಳವೇ? 
ಕಾಲಸಂಕಲೆಯಾದ ಸತಿಸುತ 
ಮೂಲಸಂಸ್ಕ ತಿಬದ್ಧರಿಗೆ ಭೋಗಾಭಿಲಾಹರಿಗೆ ॥ ET 


ತಾತ್ಪರ್ಯ: ಚ ಖು ಕೇಳು, ಸ್ಥಾವರ, ಜ೦ಗಮ ಜೀವಿಗಳೆಲ್ಲವು ಸಾವಿಗೆ 
ಮತ್ತು ತಾವು ಮಾಡಿದ ಕರ್ಮಫಲಕ್ಕೆ ಒಳಗಾಗಿರುವುವು. ಆ ಪ್ರಾರಬ್ಧ ಕರ್ಮಗಳೆಲ್ಲವೂ 
ಭಗವಂತನ ಆಜ್ಞಾರೂಪವಾದ ಕಟ್ಟುಗಳು ಎನಿಸಿಕೊಂಡಿವೆ. ಹೆಂಡತಿ ಮಕ್ಕಳೆ 
ಮುಂತಾದ ಕಾಲೇಡಿಗಳಿಂದ ಸಂಸಾರದ ಬಂಧನದಲ್ಲಿ ಮೊದಲೇ ಸಿಕ್ಕಿಕೊಂಡಿರುವ 
ಸುಖಾಪೇಕ್ಷಿಗಳು ಕಾಲಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಅದರ ಬಗ್ಗೆ 
ಇನ್ನು ಹೇಳುವುದೇನಿದೆ? 


ಶಬ್ದಾರ್ಥ: * ಸಚರಾಚರ-ಸ್ಥಾವರಜ೦ಗಮ ಜೀವಿಗಳು; ಕಾಲಕರ್ಮಕೆ-ಸಾವಿಗೆ ಮತ್ತು ತಾವು 

ಮಾಡಿದ ಕರ್ಮದ ಫಲಕ್ಕೆ ಈತಶ್ನರಾಜ್ಞಾಪಾಶವೆನಿಸಿಹವು-ಪ್ರಾಣಿಗಳ ಸಾವಿಗೂ ತಾವು ಮಾಡಿದ 

ಕರ್ಮಫಲಕ್ಕೂ ಕಟ್ಟುಬಿದ್ದಿರಬೇಕೆಂಬ ಈಶ್ವರಾಜ್ಞೆಯ ರೂಪವಾದ ಕಟ್ಟುಪಾಡುಗಳಿನಿಸಿರುವವು; 

ಕಾಲಸಂಕಲೆ=ಕಾಲಿನ ಬೇಡಿ; * ಮೂಲಸಂಸ್ಕೃತಿಬದ್ಧರಿಗೆ:ಮೊದಲೇ ಸಂಸಾರದಲ್ಲಿ 
ಬಂಧಿತರಾದವರಿಗೆ; * ಭೋಗಾಭಿಲಾಷರಿಗೆ-ಸುಖಾಪೇಕ್ಷಿಗಳಿಗೆ 


ಕಾಯಸಿದ್ಧಿಯ ಪಡೆದ ಗರುವರು, 
ಮಾಯೆಯಳಿದ ಮಹಾನುಭಾವರು, 
ಸಾಯಸದಲಷ್ಟಾಂಗಯೋಗಾಭ್ಯಾಸವನು ಮಾಡಿ | 


56 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ನೋಯದಸುವನು ಬಿಡುವ ಯೋಗಿಗ 
ಳಾ ಯತಿಗಳಾ ವತಿಗಳೆಲ್ಲರು 
ಸಾಯದುಳಿದವರಿಲ್ಲ; ಕಾಲಾಧೀನರಾಗಿಹರು ॥ ॥೩೬॥ 


ತಾತ್ಪರ್ಯ: ಲೋಕದಲ್ಲಿ ಯಾರೂ ಶಾಶ್ವತರಲ್ಲ. ಸಾಯದಂತೆ ದೇಹಸಿದ್ಧಿಯನ್ನು 
ಪಡೆದುಕೊಂಡ ಶ್ರೇಷ್ಠರು, ಅಜ್ಞಾನದ ಮೋಹವನ್ನು ಹೋಗಲಾಡಿಸಿಕೊಂಡ 
ಮಹಾನುಭಾವರು, ಬಹಳ ಶ್ರಮಪಟ್ಟು ಯಮ, ನಿಯಮ, ಆಸನ, ಪ್ರಾಣಾಯಾಮ, 
ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಸಮಾಧಿಗಳೆಂಬ ಅಷ್ಟಾಂಗಯೋಗಮಾರ್ಗವನ್ನು 
ಅಭ್ಯಾಸಮಾಡಿ ಮರಣದ ದುಃಖವನ್ನು ಅನುಭವಿಸದೆ ತಾವಾಗಿಯೇ ಪ್ರಾಣವನ್ನು 
ಬಿಡುವ ಯೋಗಿಗಳು, ಸಂನ್ಯಾಸಿಗಳು, ದೈವಾನುಗ್ರಹಕ್ಕಾಗಿ ನೋ೦ಪಿಯನ್ನು 
ನಡೆಸುವವರು, ಎಲ್ಲಬಗೆಯ ಸಾಧಕರು, ಸಾಯದೆ ಈ ಲೋಕದಲ್ಲಿ ಯಾರೂ 
ಬದುಕಿಲ್ಲ, ಎಲ್ಲರೂ ಕಾಲವಶರಾಗಿದ್ದಾರೆ. 


ಶಬ್ದಾರ್ಥ: ಕಾಯಸಿದ್ದಿಯ ಪಡೆದ-ಸಾಯದಂತೆ ಸಿದ್ಧಿಯನ್ನು ಪಡೆದುಕೊಂಡ; ಗರುವರು-ಶ್ರೇಷ್ಠರು 
(ಸ4ಆಯಸದಲ್ಲಿ)ಎ ಸಾಯಸದಲಿ=-ಶ್ರಮಪಟ್ಟು; ಯತಿಗಳು-ಸಂನ್ಯಾಸಿಗಳು; ವತಿಗಳು-ದೇವರ 
ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಯಾವುದಾದರೂ ವ್ರತವನ್ನು ಹಿಡಿದಿರುವರು; 
* ವ್ರತ-ನೋಂಪಿ; * ಕಾಲಾಧೀನರು, ಕಾಲವಶರು-ಮರಣ ಹೊಂದಿದವರು; * ಅಸು-ಪ್ರಾಣ; 
ನೋಯದೆ ಅಸುವನು ಬಿಡುವ ಯೋಗಿಗಳು-ಮರಣದ ದುಃಖವನ್ನು ಅನುಭವಿಸದೆ ತಾವಾಗಿಯೇ 
ಪ್ರಾಣಬಿಡುವ ಯೋಗಿಗಳು 


ಟಿಪ್ಪಣಿ: ಅಷ್ಟಾಂಗ ಯೋಗ- ಯೋಗದ ಎಂಟು ನಿಯಮಗಳು ೧. ಯಮಃ ಅಹಿಂಸಾ, ಸತ್ಯ 
ಮೊದಲಾದವು ೨. ನಿಯಮ-ಶುಚಿ, ಸಂತೋಷ, ಮೊದಲಾದವು ೩. ಆಸನ-ಬಹಳ 
ಹೊತ್ತಾದರೂ ಆಯಾಸವಾಗದಂತೆ ಕೂತುಕೊಳ್ಳುವ ಬಗೆ ೪. ಪ್ರಾಣಾಯಾಮ-ಉಸಿರನ್ನು 
ಬಿಗಿಹಿಡಿಯುವುದು ೫. ಪ್ರತ್ಯಾಹಾರ-ಹೊರಕ್ಕೆಹೋದ ಮನಸ್ಸನ್ನು ಇಂದ್ರಿಯಗಳನ್ನು 
ಹಿಂದಟ್ಟಿಕೊಂಡು ಬರುವುದು ೬. ಧಾರಣ-ಹಿಂದಕ್ಕೆತಂದ ಮನಸ್ಸು ಇಂದ್ರಿಯಗಳನ್ನು ಒಂದು 
ಸ್ಥಲದಲ್ಲಿ ನಿಲ್ಲಿಸುವುದು ೭ ಧ್ಯಾನ-ಅದನ್ನೇ ಎಡಬಿಡದೆ ನೆನೆಯುವುದು ೮. ಸಮಾಧಿ-ಬೇರೆ 
ಏನೂ ತೋಚದೆ ಆತ್ಮಾಸ್ಫೂರ್ತಿಯೊಂದೇ ಇರುವುದು 





ವಾದ, ವಶ್ಯ, ವಯೋನಿರೋಧನ 

ವಾದಿಯಾದಂಜನವದೃಶ್ಯಗ 

ಳಾದ ಮಣಿಮಂತೌಷಧಂಗಳ ಯಂತ್ರತಂತ್ರಗಳ । 

ಸಾದರದಿ ಸಾಧಿಸಿಹ ಘಟಿಕಾ 

ಪಾದುಕಾಸಿದ್ಧಿಗಳ ಪಡೆದಿಹ 

ಸಾಧಕರು ಮೊದಲಾಗಿ ಕಾಲಾಧೀನರಾಗಿಹರು ॥ IAL 
ತಾತ್ತರ್ಯ: ವಾದ (ಸ್ಪರ್ಣವಿದೈೆ), ವಶ್ಯ (ಇತರರನ್ನು ಅಧೀನ ಮಾಡಿಕೊಳ್ಳುವ 
ವದೈ, ವಯೋನಿರೋಧನ (ಮುಪ್ಪನ್ನು ತಡೆಯುವ ವಿದ್ಯೆ), ಇತರರು ಎದುರಿಗಿದ್ದರೂ 


57 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅವರಿಗೆ ಕಾಣದಂತೆ ಮಾಡುವ ವಿದೆ |, ಭೂಮಿಯಲ್ಲಿರುವ ನಿಧಿ ಮೊದಲಾದವನ್ನು 
ಕಾಣುವ ಕಣ್ಣುಕಪ್ಪಿನ ಅಂಜನವಿದ್ಯೆ ಮಣಿ (ನಾಗಮಣಿ ವಿದ್ಯ, ಮಂತ್ರ 
(ಓಂಕಾರವೆಂಬ 'ಮಂತು, ಔಷಧ (ಸಂಜೀವಿನಿ ವಿದ್ಧೆ, ಮೊದಲಾದವನ್ನು ಅತ್ಯಾಸಕ್ತಿಯಿಂದ 
ಸಾಧಿಸಿದವರು, ವಸುಚಕ್ರಾಂತವಾದ ಯಂತ್ರಗಳನ್ನೂ, ಕೈ ಚಮತ್ಕಾರಗಳನ್ನೂ 
ಷ್ಟ ಘಟಿಕಾ ಸಿದ್ಧಿ (ಗುಳಿಗೆಯನ್ನು ಬಾಯಲ್ಲಿ ಇಟ್ಟುಕೊಳ್ಳು ವುದರಿಂದ ಚ 
ಪಾದುಕಾ ಸಿದ್ಧಿ "(ಹಾವುಗೆಗಳನ್ನು "ಧರಿಸುವುದರಿಂದ ಕ್ಷ ಕಣಮಾತ್ರದಲ್ಲಿ ಬೇಕಾದಕಡೆ 
ಖ್‌ ಕ ವದ) ಮೊದಲಾದ ವ್ಯವಹಾರ ಸಾಮಥ್ಯ ೯ಗಳನ್ನು ಸಾಧಿಸಿದ 
ಸಾಧಕಸಮರ್ಥರೆಲ್ಲರೂ ಕಾಲವಶರಾಗಿದ್ದಾರೆ. ಯಾರೂ ಉಳಿದಿಲ್ಲ. 


ಶಬ್ದಾರ್ಥ: ೧. ವಾದ-ಚಿನ್ನವನ್ನು ಮಾಡುವುದೇ ಮೊದಲಾದ ಧಾತುವಾದ ೨. ವಶ್ಯ-ಇತರರು 
ತನಗೆ ಅಧೀನರಾಗುವಂತೆ ಡುವುದು ೩. ವಯೋನಿರೋಧನ-ಮುಪ್ಪು ಸನ ಹಾಗೆ 
ಮಾಡುವುದು ೪. ಅಂಜನ-ಭೂಮಿಯಲ್ಲಿರುವ ನಿಕ್ಷೇಪ ಮೊದಲಾದವನ್ನು ಕಾಣುವಂಥ ಕಣ್ಣು 
ಕಪ್ಪು ೫. ಅದೃಶ್ಯ-ಎದುರಿಗಿದ್ದರೂ ತಾನು ಇತರರಿಗೆ ಕಾಣದಂತೆ ಡದ ವಿದ್ಯೆ 
೬. ಮಣಿ, ಮಂತ್ರ ಔಷಧಂಗಳ-ನಾಗಮಣಿ, ಓಂಕಾರವೆಂಬ ಮಂತ್ರ, ಅಮೃತ ಸಂಜೀವಿನಿ 
೭. ಯಂತ್ರ ತಂತ್ರಗಳ-ವಸುಚಕ್ರಾಂತವಾದ ಯಂತ್ರಗಳನ್ನು, ಕೈ ಚಮತ್ಕಾರಗಳನ್ನು 
೮. ಘಟಕಾಪಾದುಕಾ ಸಿದ್ದಿ-ಒಂದು ಗುಳಿಗೆಯನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದರಿಂದ ಆಗಾ 
ಪಾದುಕೆಗಳನ್ನು ಧರಿಸುವುದರಿಂದ ಬೇಕಾದ ಕಡೆಗೆ ಕ್ಷಣ ಮಾತ್ರದಲ್ಲಿ ಹೋಗುವ ಸಾಮರ್ಥ್ಯ. 


ಟಿಪ್ಪಣಿ: ಸಾಧಕರು- ಈ ಮಾತಿಗೆ ಮೋಕ್ಷದ ಸಾಧನೆಗಳನ್ನು ಮಾಡುವರೆಂದು ತಿಳಿಯಬಾರದು; 
ಏಕೆಂದರೆ ವಾದ ಮೊದಲಾದ ಸಿದ್ಧಿಗಳ ಸಾಧನೆಗಳು ಮೋಕ್ಷದ ಸಾಧನೆಗಳಲ್ಲ; ಇಲ್ಲಿ ಸಾಧಕ 
ರೆಂದರೆ ವಿಲಕ್ಷಣವಾದ ವ್ಯವಹಾರ ಸಾಮರ್ಥ್ಯವನ್ನು ಪಡೆಯಲು ಯತ್ನಿಸುವವರು ಎಂದರ್ಥ. 





ವೇದಶಾಸ್ತ ಪುರಾಣಕಥೆಗಳ 

ನೋದಿ, ನಿಯಮಾಚಾರನಿಷ್ಠೆಯ 

ಲಾದರದಿ ಪಿತೃದೇವತಾತಿಥಿಗಳನು ಪೂಜಿಸುತ, । 

ಕ್ರೋಧವಿಲ್ಲದೆ ಸಾಂಗಮೆನೆ ಹಯ 

ಮೇಧ ಮೊದಲಾಗಿರ್ಪ ಕ್ರತುಸಂ 

ಪಾದನೆಯ ದೀಕ್ಷಿತರು ಕಾಲಾಧೀನರಾಗಿಹರು ॥ 1೩೮% 


ತಾತ್ಪರ್ಯ: ನಾಲ್ಕು ವೇದಗಳನ್ನು, ಷಟ್‌ಶಾಸ್ತ್ರಗಳನ್ನು, ಹದಿನೆಂಟುಪುರಾಣಗಳನ್ನು 
ಓದಿ ಅಭ್ಯಾಸ ಸಮಾಡಿ ಸನಾತನಧರ್ಮದ” ನಿಯಮಗಳನ್ನು ಪರಿಪಾಲಿಸುತ್ತಾ 
ಸದಾಚಾರದಲ್ಲಿ ನಿಷ್ಠಾವಂತರಾದವರು, ಯಜ್ಞ-ಯಾಗಾದಿಗಳಿಂದ ಪಿತ ಗಳನ್ನು, 
ಪೂಜಾವ್ರತಗಳಿಂದ ದೇವತೆಗಳನ್ನು, ದಾನ-ಧರ್ಮಗಳಿಂದ ತಾಯಿ ತಳಿದ. 
ಅತಿಥಿಗಳನ್ನು ಪೂಜಿಸಿ ತೃಪ್ತಿಗೊಳಿಸುವವರೂ, ಸ್ಪಾರ್ಥವಿಲ್ಲದೆ ಶಾಂತಚಿತ್ತರಾಗಿ 
ಅಶ್ಚಮೇಧ ಮೊದಲಾದ ಮಹಾಯಜ್ಞಗಳನ್ನು ಕ್ರಮಬದ್ಧವಾಗಿ ಮಾಡುತ್ತಾ 


58 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಇಷ್ಟಾರ್ಥಸಿದ್ಧಿ ಪಡೆಯುವ ಯಾಗಪಂಡಿತರಾದ ದೀಕ್ಷಿತರೂ ಕಾಲವಶರಾಗಿದ್ದಾರೆ 
ಎಂದಮೇಲೆ ಉಳಿದವರ ವಿಚಾರ ಹೇಳುವುದೇನಿದೆ? 


ಶಬ್ದಾರ್ಥ: * ವೇದ=-ಯಗ್ಗೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ-ನಾಲ್ಕು ವೇದಗಳು 
ಜಃ ಶಾಸ್ತ್ರ- ೬ ಶಾಸ್ತ್ರಗಳು (ತರ್ಕ, ವೇದಾಂತ, ಮೀಮಾಂಸ, ವ್ಯಾಕರಣ, ಜ್ಯೋತಿಷ, ಧರ್ಮಶಾಸ 
ದೀಕ್ಷಿತರು-ದೀಕ್ಷೆ' ಹೊಂದಿದವರು, ಯಜ್ಞಯಾಗಾದಿಗಳ ವಿಧಿಗಳನ್ನು ನಿರ್ವಹಿಸುವ 
ಪುರೋಹಿತರು (ಕಸ್ತೂರಿ ಕೋಶ) 


ಟಿಪ್ಪಣಿ: ಪುರಾಣ- ೧೮ ಪುರಾಣಗಳು (ಮತ್ಸ್ಯ, ಮಾರ್ಕಂಡೇಯ, ಭವಿಷ್ಯ, ಭಾಗವತ, ಬ್ರಹ್ಮ 
ಬ್ರಹ್ಮಾಂಡ, ಬ್ರಹ್ಮವೈವರ್ತ, ವಾಮನ, ವಾಯು, ವಿಷ್ಣು, ವರಾಹ, ಅಗ್ನಿ, ನಾರದ, ಪದ್ಮ ಲಿಂಗ, 
ಗರುಡ, ಕೂರ್ಮ, ಸ್ಕಂಧ ಪುರಾಣಗಳು (ದೇವಿಭಾಗವತ-೧, ೩, ೨, ೧೨) 
ಸಾಂಗ-ಕ್ರಮಬದ್ಧವಾಗಿ; ಹಯಮೇಧ-ಅಶ್ವ್ರಮೇಧ, ಕ್ರತು-ಸಪ್ಪ ಯಾಗಗಳು (ಅಶ್ಚಮೇಧ, 
ಅಗ್ನಿಷ್ಟೋಮ, ರಾಜಸೂಯ, ವಾಜಪೇಯ, ವೈಷ್ಣವ, ಗೋಮೇಧ, ಬಹುಸುವರ್ಣಕ) 





ದುಶ್ಚರಗಳೆನಿಸಿರ್ಪ ಬಹುವಿಧ 

ಕೃಚ್ಛ ಚಾಂದ್ರಾಯಣಗಳೆಂಬ ಮ 

ಹೋಚ್ಛಯದ ಪಂಚಾಗ್ನಿಮಧ್ಯದಿ ಮಳೆಚಳಿಗಳಿಂದ । 
ಬೆಚ್ಚದಾಹಾರವನು ವರ್ಜಿಸಿ 

ನಿಚ್ಚ ನಿಶ್ಚಲರಾಗಿ ತಪವನು 

ಹೆಚ್ಚಿಸುವ ಸಚ್ಚರಿತರೆಲ್ಲರು ಕಾಲವಶರೆಂದ ॥ ॥೩೯॥ 


ತಾತ್ಪರ್ಯ: ಮಾಡುವುದಕ್ಕೆ ಬಹುಕಷ್ಟವಾದಂಥ ಕೃಚ್ಛ, ಚಾಂದ್ರಾಯಣ ಮೊದಲಾದ 
ಉಪವಾಸದ ಪ್ರಾಯಶ್ಚಿತ್ತಕರ್ಮಗಳಿಂದ ಪಂಚಾಗ್ನಿಮಧ್ಯದ ತಪಸ್ಸು, ಮಳೆ, 
ಚಳಿಗಾಳಿಗಳಿಗೆ ಬೆದರದೆ ನಿರಾಹಾರಿಗಳಾಗಿ ನಿರಂತರವಾಗಿ ನಿಶ್ಚಿಂತೆಯಿಂದ ತಪಸ್ಸನ್ನು 
ವೃದ್ಧಿಸಿಕೊಂಡ ಮಹಾತ್ಮರೆಲ್ಲ ಕಾಲಾಧೀನರಾದವರೇ ಹೊರತು ಬೇರೆಯಲ್ಲ. 


ಶಬ್ದಾರ್ಥ: ದುಶ್ಚರಗಳು-ಮಾಡುವುದಕ್ಕೆ ಬಹು ಕಷ್ಟವಾದವುಗಳು; ಬೆಚ್ಚದೆ-ಬೆದರದೆ; ನಿಚ್ಚ- 
ಯಾವಾಗಲೂ; * ಹೆಚ್ಚಿಸುವ-ವೃದ್ಧಿಸುವ; * ಸಚ್ಚರಿತರು-ಮಹಾತ್ಮರು; * ವರ್ಜಿಸಿಎತ್ಯಜಿಸಿ 


ಪಾಠಾಂತರ: ದುಶ್ಚರ-ದುಸ್ತರ (ಕು) 


ಟಿಪ್ಪಣಿ-೧: ಕೃಚ್ಛ- ೩ ದಿನ ಬರೀ ಹಗಲೂಟ, ೩ ದಿನ ಬರೀ ಇರುಳೂಟ, ೩ ದಿನ ದೊರೆತ 
ಊಟ, ೩ ದಿನಗಳು ಊಟವೇ ಇಲ್ಲ. ಇದು ೧೨ ದಿನಗಳ ಕೃಚ್ಛ್ರ ಹೀಗೆ ಉಪವಾಸ 
ಪ್ರಧಾನವಾದ ಅನೇಕ ಬಗೆಯ ಕೃಚ್ಛಗಳುಂಟು. 

ಟಿಪ್ಪಣಿ-೨: ಚಾಂದ್ರಾಯಣ-ಶುಕ್ಷಪಕ್ಷದಲ್ಲಿ ಪಾಡ್ಯದಿಂದ ಒಂದೊಂದು ತುತ್ತು ಹೆಚ್ಚಿಸುತ್ತಾ ಕೃಷ್ಣ 
ಪಕ್ಷದಲ್ಲಿ ಪಾಡ್ಯದಿಂದ ಒಂದೊಂದು ತುತ್ತು ಇಳಿಸುತ್ತ ಶರೀರವನ್ನು ಸೊರಗಿಸುವುದು. 
ಟಿಪ್ಪಣಿ-೩: ಪಂಚಾಗ್ನಿ ನಡುವೆ (ತಪಸ್ಪು)- ನಾಲ್ಕು ದಿಕ್ಕಿನಲ್ಲಿಯೂ ನಾಲ್ಕು ಅಗ್ನಿ ಕುಂಡಗಳು; 
ಮೇಲೆ ಸೂರ್ಯ ಹೀಗೆ ಐದು ಅಗ್ನಿಗಳ ನಡುವೆ ಮಾಡುವ ತಪಸ್ಸು 


59 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸುರನರೋರಗಯಕ್ಷಕಿನ್ನರ 

ಗರುಡಗಂಧರ್ವಾದಿಸಿದ್ದಾ 

ಸುರರು, ವಸುರುದ್ರಾಶ್ಚಿನಿಗಳಾದಿತ್ಯರಪ್ಪರರು 
ಹರಿಹರಬ್ರಹ್ಮಾದಿಲೋಕಾಂ 

ತರವನೈದಿದ ಸುಕೃತಿಗಳು, ಧರೆ 

ಗಿರಿಗಳಿವು ಮೊದಲಾಗಿ ಕಾಲಾಧೀನವಾಗಿಹವು ॥ IPO 


ತಾತ್ಪರ್ಯ: ದೇವತೆಗಳು, ಮನುಷ್ಯರು, ನಾಗರು, ಯಕ್ಷರು, ಕಿನ್ನರರು, ಗರುಡರು, 
ಗಂಧರ್ವರು, ಮೊದಲಾದವರೂ ಸಿದ್ಧರು, ಅಸುರರು, ವಸುಗಳು, ರುದ್ರರು, 
ಅಶ್ಲಿನೀದೇವತೆಗಳು, ಆದಿತ್ಯರು, ಅಪ್ಸರರು, ಬ್ರಹ್ಮ ವಿಷ್ಣು, ಮಹೇಶ್ವರಾದಿಗಳು, 
ಲೋಕಾಂತರಗಳನ್ನು ಹೊಂದಿದ ಪುಣ್ಯ ಜೀವಿಗಳು, ಈ ಭೂಮಿ, ಬೆಟ್ಟ, ನದಿಗಳು, 
ಮೊದಲಾದುವೆಲ್ಲ ಕಾಲಪುರುಷನಿಗೆ ಅಧೀನವಾಗಿರುವುದನ್ನು ಕಾಣುತ್ತೇವೆ. 


ಶಬ್ದಾರ್ಥ: * ಸುಕೃತಿಗಳು-ಪುಣ್ಯಶಾಲಿಗಳು; * ಧರೆ-ಭೂಮಿ; * ಗಿರಿ-ಬೆಟ್ಟ 
ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ. ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಬೇಸಗೆಯ ಬಿಸಿಲಿನಲಿ, ಬಿರ್ರನೆ 

ಬೀಸುತಿಹ ಗಾಳಿಯಲಿ, ಮಳೆಯನು 

ಸೂಸುತಿಹ ಸೋನೆಯಲಿ, ಮಂಜನು ಸುರಿವ ಶೀತದಲಿ, । 

ಗಾಸಿಯಾಗುತ ಘೋರತಪದಾ 

ಯಾಸದಲಿ ಯತ್ನವನು ಮಾಡುವ 

ರೈಸೆ! ಸುಖವಿನಿತಿಲ್ಲ; ಕಾಲಾಧೀನರಾಗಿಹರು ॥ WON 
ತಾತ್ಪರ್ಯ: ಧಗಧಗಿಸುವ ಬೇಸಿಗೆಯ ಕೆಂಡದಂಥ ಬಿಸಿಲಿನಲ್ಲಿ, ಭರ್ರೆಂದು ಬೀಸುವ 
ಬಿರುಗಾಳಿಯಲ್ಲಿ, ಒಂದೇಸಮನೆ ಸುರಿಯುತ್ತಿರುವ ಜಡಿಮಳೆಯಲ್ಲಿ, ಎಡಬಿಡದೆ 
ಮಂಜುಸುರಿಯುವ ಹಿಮಗಾಲದಲ್ಲಿ, ಕಠಿಣ ತಪಸ್ಸನ್ನು ಮಾಡುತ್ತಾ ಬಲು 
ಪ್ರಯಾಸದಲ್ಲಿ ಬಳಲುತ್ತಾ ಮುಕ್ತಿಗಾಗಿ ಸಾಹಸ ಮಾಡುತ್ತಾರಲ್ಲಾ! ಅವರಿಗೆ ಸುಖವು 
ಸ್ವಲ್ಪವೂ ಇಲ್ಲ. ಏಕೆಂದರೆ ಈ ಘೋರ ತಪಸ್ವಿಗಳಿಲ್ಲಾ ಕಾಲವಶರಾಗಿದ್ದಾರೆ. ಯಾರಿಗೂ 
ಕಾಲನನ್ನು ಗೆಲ್ಲಲಾಗಿಲ್ಲ. 
ಶಬ್ದಾರ್ಥ: * ಬಿರನೆ-ಭರೆಂದು; * ಸೂಸುತಿಹ-ಸುರಿಯುತ್ತಿರುವ; * ಸೋನೆಯಲಿ=ಜಡಿ 
ಮಳೆಯಲ್ಲಿ; * ಗಾಸಿ-ಬಳಲಿಕೆ; * ಐಸೆಎಅಲ್ಲಾ|; ಕಾಲಾಧೀನರಾಗಿಹರು-ಮರಣವಸಪ್ಪಿದ್ದಾರೆ. 
ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ.ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





60 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಗರ್ಭದೊಳಗಿಹ ದುಃಖ, ಬಳಿಕಿನ 

ಲರ್ಭಕತ್ಸದ ದುಃಖ, ಯೌವನ 

ದುಬ್ಬುಕೊಬ್ಬಿನಲುಕ್ಕಿ ವನಿತಾವಿಷಯವಹ ದುಃಖ, । 

ಉಬ್ಬಸದ ರೋಗಗಳು ಮೊದಲಹ 

ನಿರ್ಭರದ ವಾರ್ಧಕೃ ದುಃಖವು 

ಹಬ್ಬಿಕೊಂಡಿರೆ ಸುಖವಕಾಣರು ಕಾಲವಶರಾಗಿ ॥ 1೪೨) 
ತಾತ್ಪರ್ಯ: ಕಾಲಕಾಲಕ್ಕೆ ಶರೀರಕ್ಕೆ ಸಂಭವಿಸುವ ದುಃಖಗಳನ್ನು ಇಲ್ಲಿ ತಿಳಿಸಿದೆ. 
ತಾಯಹೊಟ್ಟೆಯಲ್ಲಿ ನವ ಮಾಸಗಳು ಇರುವ ಕಷ್ಟ ಅನಂತರ ಕೂಸನ್ನು ಹಡೆಯುವ 
ವೇದನೆ; ಹರೆಯದಲ್ಲಿ ಅಹಂಕಾರ ಮದಗಳಿಂದ ಸೊಕ್ಕಿ, ಹೆಣ್ಣಿನ ವಿರಹದಲ್ಲಿ 
ಒದ್ದಾಡುವಸಂಕಟ; ಕೆಮ್ಮು ಗೂರಲು ಮೊದಲಾದ ಉಸಿರಾಟದ ತೊಂದರೆಯ 
ಕಾಯಿಲೆಗಳ ತಾಪತ್ರಯ ಶುರುವಾಗಿ ಅಧಿಕವಾಗುವ ಮುಪಿನ ದುಃಖ; ಹೀಗೆ ಬಾಳೆಲ್ಲ 
ದುಃಖ ಆವರಿಸಿಕೊಂಡು ಸಾವನ್ನು ಅಪ್ಪುವ ನರರು ಸುಖವನ್ನು ಎಂದಿಗೂ ಕಾಣರು. 
ಶಬ್ದಾರ್ಥ: * ಗರ್ಭ-ತಾಯಹೊಟ್ಟೆ; * ಅರ್ಭಕತ್ವ-ಕೂಸಾಗಿರುವುದು; * ಯೌವನ-ಹರೆಯ; 
* ಉಬ್ಬುಕೊಬ್ಬು-ಅಹಂಕಾರ, ಮದ; * ವನಿತಾವಿಷಯ-ಹೆಣ್ಣಿನ ಮೋಹ; * ಉಬ್ಬಸದ ರೋಗಗಳು- 


ಉಸಿರಾಟದ ತೊಂದರೆಯ ಕಾಯಿಲೆಗಳು; * ವಾರ್ಧಕ್ಕ:ಮುಪ್ಪು * ಕಾಲವಶರಾಗಿ- ಮರಣವಪ್ಪಿ 
ನಿರ್ಭರದ-ಹೆಚ್ಚಾದ 


ಚಕ್ರವರ್ತಿಗಳಾರ್ದರೀ ಭೂ 

ಚಕ್ರವನು ಭುಜಬಲಸಮಗ್ರಪ 
ರಾಕ್ರಮದೊಳಾಳಿರ್ದರೇಕಚ್ಛತ್ರರೆಂದೆನಿಸಿ । 
ಚಕ್ರಬೆಸಗೈದಿರ್ದುದಾದೊಡ 

ಮೀ ಕ್ರಮದಲ್ಲಿದ್ದೇನು! ಕಾಲನ 

ಚಕ್ರಕವರೊಳಗಾಗಿ ಹೋದರು ಮಗನೆ ಕೇಳೆಂದ ॥ IVAN 


ತಾತ್ತರ್ಯ: ಪ್ರಖ್ಯಾತರಾದ ಆರು ಮಂದಿ ಚಕ್ರವರ್ತಿಗಳು ತಮ್ಮ ಒಂದೇ ಕೊಡೆಯ 
ಅಡಿಯಲ್ಲಿ ಭೂಮಂಡಲವನ್ನೆಲ್ಲಾ ಆಳಿದವರು ಎ೦ದೆನಿಸಿಕೊ೦ಡು ಜಗತ್ತನ್ನು ಅಪಾರ 
ತೋಳ್ಳಲದ ಸಾಹಸದಲ್ಲಿ ಭೂಮಿಯನ್ನು ಆಳಿದರು. ಭೂಮಿ ಯಲ್ಲಿದ್ದ ಎಲ್ಲಾ 
ಜನರೂ ಅವರ ಆಜ್ಞಾಪಾಲಕರಾಗಿದ್ದರು. ಆದರೇನು ಬಂತು! ಎಷ್ಟುಜನರಮೇಲೆ 
ಅಧಿಕಾರ ಚಲಾಯಿಸಿದರೂ ಆ ಚಕ್ರವರ್ತಿಗಳೆಲ್ಲ ಯಮಧರ್ಮನ ಪಾಶಕ್ಕೆ ಸಿಕ್ಕಿ 
ಸತ್ತರು. ಯಾರೂ ಉಳಿಯಲಿಲ್ಲ ಎಂದು ಶುಕಮುನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಚಕ್ರವರ್ತಿಗಳಾದ್ವರು- ಆಳ್ವರು ಚಕ್ರವರ್ತಿಗಳು-ಹರಿಶ್ಚಂದ್ರ, ನಳ, ಫುರುಕುತ್ತ, ಪುರೂರವ, 
ಸಗರ, ಕಾರ್ತವೀರ್ಯ ಏಕಚ್ಛತ್ರರು-ತಮ್ಮ ಒಂದೇ ಕೊಡೆಯ ನೆಳಲಲ್ಲಿ ಭೂಮಂಡಲವೆಲ್ಲಾ 


61 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಇರುವಂಥ ಚಕ್ರವರ್ತಿಗಳು ಚಕ್ತ-ಭೂಚಕ್ರವೇ ಎಂದರೆ ಭೂಮಿಯಲ್ಲಿ ಇರುವ ಎಲ್ಲಾ ಜನರು 
ಬೆಸಗೈದಿರ್ದುದು-ಅವರ ಆಜ್ಞೆಯನ್ನು ನಡೆಸುತ್ತಿದ್ದರು ಈ ಕ್ರಮದಲಿದ್ದೇನು-ಎಷ್ಟು ಜನರ 
ಮೇಲೆ ಅಧಿಕಾರವನ್ನು ನಡೆಸಿಕೊಂಡಿದ್ದರೇನು? * ಕಾಲನಚಕ್ಷಕೆಸಾವಿಗೆ; * ಭುಜಬಲ-ತೋಳ್ಚಲ 





ಕರ್ಮಾಧೀನತ್ವ (೪೪-೪೮) 

ಆವಕರ್ಮಕಧೀನನಾಗಿ ವಿ 

ಭಾವಸುವು ದಿನದಿನವು ಮೇರುವ 

ತೀವಿ ತಿರುಗತಲಿಪ್ಪನೆಂದಿಗು; ನಿಲುಗಡೆಯ ಕಾಣ | 

ಆವಿಧದಲಾಗ್ರಹಗಳಾ ತಾ 

ರಾವಳಿಗಳಾ ಸರ್ವವೆಲ್ಲವು 

ಭಾವಿಸುತ್ತಿರೆ ತಿರುಗುತಿರ್ಪವು ಕರ್ಮವಶದಿಂದ | PON 
ತಾತ್ಪರ್ಯ: ಸೂರ್ಯನು ತನ್ನ ಕರ್ಮಕ್ಕೆ ಒಳಗಾಗಿ ಪ್ರತಿದಿನವು ಮೇರು ಪರ್ವತವನ್ನು 
ಒಂದೇ ಸಮನೆ ಸುತ್ತಿಕೊಂಡು ಬರುತ್ತಿದ್ದು ಒಂದು ನಿಮಿಷವಾದರೂ ವಿರಾಮ 
ಕಾಣುತ್ತಿಲ್ಲ. ಅದೇ ರೀತಿ ಸಮಸ್ತಗ್ರಹಗಳೂ ನಕ್ಷತ್ರ ಪುಂಜಗಳೂ, ಗಗನಲೋಕದ 


ಸಮಸ್ತ ಶಕ್ತಿಗಳೆಲ್ಲವೂ ಕಾರ್ಯನಿರತವಾಗಿವೆ. ಇವೆಲ್ಲವನ್ನೂ ವಿಚಾರಮಾಡಿ 
ನೋಡಿದರೆ, ಸಮಸ್ತಲೋಕವೂ ಕರ್ಮಾಧೀನವಾಗಿಯೇ ಸಂಚರಿಸುತ್ತವೆ. 


ಶಬ್ದಾರ್ಥ: ವಿಭಾವಸು-ಸೂರ್ಯ; ತೀವಿ-ಅತಿಶಯವಾಗಿ (ಒಂದೇ ಸಮನೆ); * ನಿಲುಗಡೆ 
ವಿರಾಮ; * ತಾರಾವಳಿ-ನಕ್ಷತ್ರಪುಂಜ; * ಭಾವಿಸುತ್ತಿರೆ-ವಿಚಾರಮಾಡಿನೋಡಿದರೆ; 
* ಕರ್ಮವಶದಿಂದ-ಕರ್ಮಾಧೀನವಾಗಿ; * ತಿರುಗುತಿರ್ಪವು-ಸಂಚರಿಸುತ್ತಲಿವೆ. 





ಅಹಿಪತಿಗೆ ನೆರೆ ತಪ್ಪದೆಂದಿಗು 

ಮಹಿಯ ಧರಿಸಿಹ ಕರ್ಮವಾಪರಿ 

ಸಹಜವಾದುದು ಕೂರ್ಮದಿಗ್ಗಜಗಳಿಗೆ ನೋಡಿದರೆ; । 

ದ್ರುಹಿಣ ಸೃಷ್ಟಿವಿಧಾನವನು ನಿ 

ರ್ವಹಿಸಿಕೊಂಡಿಹ; ವಿಷ್ಣುರುದ್ರರ 

ಲಹುದಲಾ! ಸ್ಥಿತ್ಯಂತಕರ್ನಗಳೆಂದನಾ ಮುನಿಪ ॥ 1೪೫ 
ತಾತ್ಪರ್ಯ: ಆದಿಶೇಷನಿಗೆ ಭೂಮಿಯನ್ನು ಹೊತ್ತುಕೊಂಡಿರಬೇಕೆಂಬ ವಿಧಿ ಎಂದಿಗೂ 


ತಪ್ಪಿದ್ದಲ್ಲ; ಹಾಗೆ ನೋಡಿದರೆ ಆದಿಶೇಷನಂತೆಯೇ ಆದಿಕೂರ್ಮನಿಗೂ, ಅಷ್ಟ 
ದಿಗ್ಗಜಗಳಿಗೂ ಭೂಮಿಯನ್ನು ಹೊರುವುದು ನಿಯಮಿತವಾಗಿದೆ. ಇನ್ನು ಬ್ರಹ್ಮನು 


ಆ) 
ಲೋಕಸೃಷ್ಟಿಯ ಕಾರ್ಯದಹೊಣೆ ಹೊತ್ತಿದ್ದಾನೆ. ವಿಷ್ಣು ರುದ್ರರು ರಕ್ಷಣೆ ಮತ್ತು 
ಸಂಹಾರಕಾರ್ಯಗಳ ಜವಾಬ್ದಾರಿ ಹೊಂದಿದ್ದಾರೆ ತಿಳಿ ಎಂದು ಶುಕನಿಗೆ ವ್ಯಾಸರು 
ಹೇಳಿದರು. 


62 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾರ್ಥ: * ಅಹಿಪತಿ-ಆದಿಶೇಷ; * ಮಹಿ-ಭೂಮಿ; * ಕೂರ್ಮ-ಆಮೆ; ಆಪರಿ-ಆದಿಶೇಷನು 
ಹೇಗೋ ಹಾಗೆ ತಾವೂ ಭೂಮಿಯನ್ನು ಹೊತ್ತಿರುವವರು. 


ಟಿಪ್ಪಣಿ: ದಿಗ್ಗಗ-ಲೋಕವನ್ನು ಹೊತ್ತ ೮ ದಿಕ್ಕಿನ ಆನೆಗಳು (ಐರಾವತ, ಪುಂಡರೀಕ, ವಾಮನ, 
ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ) * ದ್ರುಹಿಣ-ಬ್ರಹ್ಮ * ಸ್ಥಿತಿ- ಅ೦ತ 
(ಸ್ಥಿತ್ಯ ೦ತ) ಕರ್ಮಗಳು ರಕ್ಷಣೆ ಮತ್ತು ಸಂಹಾರ ಕಾರ್ಯಗಳು ಕ್ರಮವಾಗಿ ವಿಷ್ಣುವಿನಿಂದಲೂ, 
ರುದನಿಂದಲೂ ಆಗುವುದೆಂದು ತಾತ್ತರ್ಯ. 





ಬಲನಿಷೂದನ ಕಾಲಕಾಲದಿ 

ಮಳೆಯ ಕರೆವುದು ಕರ್ಕ; ಜಲನಿಧಿ 

ಬಳಸಿ ಭೂಮಿಯ ಮೇರೆದಪ್ಪದೆ ತೋರ್ಪುದೇ ಕರ್ಮ | 

ಉಳಿದ ದಿಕ್ಬಾಲಕರು, ಮನುಮುನಿ 

ಗಳು, ಕುಲಾದ್ರಿಗಳೆಲ್ಲವಾಯಾ 

ಕೆಲಸದಧಿಕಾರಿಗಳು ಕರ್ಮಾಧೀನರಾಗಿಹರು | V೬ 
ತಾತ್ಪರ್ಯ: ಬಲನೆ೦ಬ ರಾಕ್ಷಸನನ್ನು ಕೊಂದ ಇಂದ್ರನು ಕಾಲಕಾಲಕ್ಕೆ ಸರಿಯಾಗಿ 
ಭೂಮಂಡಲದ ಮೇಲೆ ಮಳೆಸುರಿಸುವುದು ಅವನವಿಧಿ. ಭೂಮಿಯಮೇರೆಯನ್ನು 
ಬಿಡದೆ ಸುತ್ತಿಕೊಂಡು ನೆಲೆಯಾಗಿ ನಿಲ್ಲುವುದೇ ಸಮುದ್ರದ ಕರ್ಮ. ಅಷ್ಟ ದಿಕಾಲಕರು, 
ಚತುರ್ದಶಮನುಗಳು, ಸಪ್ತಕುಲಾದ್ರಿಗಳು ತಮತಮಗೆವಿಧಿ ಗೊತ್ತುಮಾಡಿದ 
ಕರ್ಮಗಳನ್ನು ಮಾಡಲು ಅಧಿಕಾರಿಗಳಾಗಿದ್ದಾರೆ. ಹೀಗೆ ಸಮಸ್ತ ಲೋಕದವರೆಲ್ಲ 
ಕರ್ಮಾಧೀನರಾಗಿಯೇ ಇದ್ದಾರೆ. 


ಶಬ್ದಾರ್ಥ: ಜಲನಿಧಿ-ಸಮುದ್ರ ಬಲನಿಷೂದನ-ಬಲನೆ೦ಬ ರಾಕ್ಷಸನನ್ನು ಕೊಂದವನು, ಇಂದ್ರ 
ನಿಷೂದನ-ಕೊಂದವನು 


ಟಿಪ್ಪಣಿ-೧: ಸಪ್ತ ಕುಲಾದ್ರಿಗಳು- ಮಹೇಂದ್ರ ಮಲಯ, ಸಹ್ಯ, ಸಾನುಮಾನ್‌, ಯಕ್ಷ ವಿಂಧ್ಯ, 
ಪಾರಿಯಾತ್ರ ಈ ಏಳು ಪರ್ವತಗಳು. 


ಟಿಪ್ಪಣಿ-೨: * ಅಷ್ಟ ದಿಕ್ಬಾಲಕರು- ಇಂದ್ರ, ಅಗ್ನಿ, ಯಮ, ನಿರ್ಯತಿ, ವರುಣ, ವಾಯು, 
ಕುಬೇರ, ಈಶ 


ಟಿಪ್ಪಣಿ-ಒ: * (ಚತುರ್ದಶ) ಮನುಗಳು- ೧. ಸ್ವಾಯಂಭುವ, ೨. ಸ್ನಾರೋಚಿಷ, ೩. 
ಉತ್ತಮ, ೪. ತಾಮಸ, ೫. ರೈವತ, ೬. ಚಾಕ್ಷುಷ, ೭. ವೈವಸ್ವತ, ೮. ಸಾವರ್ಣಿ, ೯. ಧರ್ಮ, 
೧೦. ಸಾವರ್ಣಿಕ, ೧೧. ಪಿಶಂಗ, ೧೨. ಅಪಿಶಂಗಾಭ, ೧೩. ಶಬಲ, ೧೪. ವರ್ಣಕ 
(ಶ್ರೀವತ್ಸ, ಪು-೨೨೨) 





ಇವರು ಮೊದಲಾಗೀಶ್ವ್ಚರಾಜ್ಞೆಯ 
ನವಗಳೆಯಲಳವಲ್ಲವೆಂದೆನೆ 
ಶಿವಶಿವಾ! ಮೀರುವೊಡೆ ವಶವೇ? ದನುಜಮನುಬರಿಗೆ । 


63 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಭವಜಲಧಿಯೊಳಗಾಳುತೇಳುತ 
ಬವಣೆಬಡುತಿಹರೀಶ್ವರನ ಕೃಪೆ 
ಸವನಿಸುವ ಪರಿಯಂತ ಗತಿಯನು ಕಾಣರವರೆಂದ ॥ PLN 


ತಾತ್ತರ್ಯ: ಇಂದ್ರ ಸಮುದ್ರರಾಜ, ದಿಕ್ಬಾಲಕರು, ಮನುಮುನಿಗಳು, ಕುಲಾದಿಗಳು, 
ಈಶ್ವರನ ಅಪ್ಪಣೆಯನ್ನು ಅನುಸರಿಸಲಾಗುವುದಿಲ್ಲವೆಂದು ಹೇಳಲು ಶಕ್ಕವಿಲ್ಲ ಎಂದ 
ಮೇಲೆ ಅಕ್ಕಟಕ್ಕಟಾ (ಶಿವ ಶಿವಾ) ಇನ್ನು: ದಾನವರಿಗೆ ಮಾನವರಿಗೆ ಈಶ್ತರಾಜ್ಞೆಯನ್ನು 
ಅತಿಕ್ರಮಿಸಲು ಶಕ್ಕವೇ? ಸಂಸಾರ ಸಾಗರದಲ್ಲಿ ಮುಳುಗುತ್ತಾ ಏಳುತ್ತಾ ಒದ್ದಾಡುತ್ತಿರು 
ವವರು. ಈ ದಾನವ ಮಾನವರಿಗೆ ಈಶ್ವರಾನುಗ್ರಹ ಸಿಗುವವರೆಗೆ ಮುಕ್ತಿಯನ್ನು 
ಹೊಂದಲಾರರು. 


ಶಬ್ದಾರ್ಥ: ಇವರು- =ಹಿ೦ದೆ ಹೇಳಿದ ಇಂದ್ರ, ಸಮುದ್ರರಾಜ, ದಿಕ್ತಾಲಕರು, ಮನು ಮುನಿಗಳು, 
ಕುಲಾದಿಗಳು, ಅವಗಳೆಯಲು-ಮಾಡುವುದಿಲ್ಲವೆಂದು ಹೇಳಲು; ಬವಣೆ (ಭ್ರಮಣೆ)-ಕಷ್ಟ, 
ಒದ್ದಾಡುತ್ತಿರುವರು; ಸವನಿಸುವ=ದೊರೆಯುವ; * ಪರಿಯಂತಾವರೆಗೆ; * ಗತಿ-ಮುಕ್ಕಿ; 
ಭವಜಲಧಿ-ಸಂಸಾರ ಸಾಗರ 


ಪಾಠಾಂತರ: ಈಶ್ವರಾಜ್ನೆಯ ನವಗಳೆಯಲು-ನವಗಣಿಸಲು (ಕು); ಮೀರುವರೆ-ಮೀರುವಡೆ (ಕು) 


ಕಾಲ, ಕರ್ಮಾಧೀನವೆಂಬರು; 

ಕೇಳು ದೈವದ ಸೂತ್ರವೆಂಬರು; 

ಮೇಳಯಿಪ ಗ್ರಹಗತಿಗಳೆಂಬರು; ಪ್ರಾರಬುಧವೆಂದು; | 

ಭಾಳಲಿಖತವಿದೆಂದು; ಪ್ರಾಪ್ತಿಯ 

ಮೂಲವೆಂದದದೃಷ್ಟವೆಂದದ 

ಹೇಳುವರು ಬಲ್ಲವರಿದೀಶ್ಚರನಾಜ್ಞೆಯೆಂದೆನುತ ॥ 1೪೮ 
ತಾತ್ಪರ್ಯ: ಕುಮಾರನೆ ಕೇಳು, ಈ ನಾವು ಅನುಭವಿಸುವ ಕರ್ಮವನ್ನುಕುರಿತು 
ಹಲವುಬಗೆಯಾಗಿ ವ್ಯಾಖ್ಯಾನಿಸುತ್ತಾರೆ. ಕೆಲವರು ಈ ಅದೃಷ್ಟವನ್ನು ಅನುಭವಿಸುವ 
ಕಾಲವೆನ್ನುತ್ತಾರೆ, ಕರ್ಮಾಧೀನವನ್ನು ಇನ್ನುಕೆಲವರು ಭಗವ೦ತನಶಾಸನವೆನ್ನುವರು, 
ಮತ್ತೆಕೆಲವರು ಗಹಗತಿಗಳಿಂದ ಒದಗುವ ಪರಿಣಾಮವನ್ನು ವರು. ಇನ್ನೂ ಕೆಲವರು 
ಪ್ರಾರಬ್ಲಕರ್ಮವೆಂದು, ಹಣೆಬರಹವೆಂದೂ, ನಮಗೆ 'ಲಭ್ಯವಾಗುವ. ಭಾಗ್ಯದ 


ಧಿ 
ಆಧಾರದೆಂದೂ, ಕಾಣದ ಕೈವಾಡವೆಂದೂ ಭಗವಂತನ ಅನುಗಹವೆಂದೂ ತಿಳಿದವರು 
ಹೇಳುತ್ತಾರೆ. 


ಶಬ್ದಾರ್ಥ: ಕಾಲ-ಈ ಅದೃಷ್ಟವನ್ನು ಅನುಭವಿಸುವ ಕಾಲವನ್ನು; ಮೇಳಯಿಪ-ಕೂಡುವ; 
ಭಾಳಎಹಣೆ * ಲಿಖಿತ-ಬರಹ; * ಪ್ರಾಪ್ತಿಯ ಮೂಲ-ಲಭ್ಯವಾಗಲು ಆಧಾರ; * ಅದೃಷ್ಟ 
ಕಾಣದ ಶಕ್ತಿಯ ಕೈವಾಡ; * ಈತ್ನರಾಜ್ಞಿಭಗವಂತನ ಅನುಗ್ರಹ; * ಬಲ್ಲವರು-ತಿಳಿದವರು ಜ್ಞಾನಿಗಳು 





64 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಬೇರೆಬೇರೆ ಮದಗಳು (೪೯-೬೪) 


ಇದನರಿಯದೀ ನರಸುರಾಸುರ 

ರಧಿಕವಹ ಮೋಹಾಂಧಕಾರದ 

ಲುದಿಸಿದೀ ಹಮ್ಮಿನ ವಿಕಾರದ ಮದದ ಗರ್ವದಲಿ | 

ಮದಿಸಿ ಕುಲ, ಬಲ, ರೂಪು, ಯೌವನ, 

ಸುದತಿ, ಸಂಪದ್ದಿದೈೆ, ತಪವೆಂ 

ಬುದರೊಳೊಡಲನು ಮರೆದು ಕೆಡುತಿಹರೆಂದನಾ ಮುನಿಪ ॥1೪೯॥। 
ತಾತ್ಪರ್ಯ: ಈ ಕರ್ಮದ ವಿಷಯವನ್ನು ಅರ್ಥಮಾಡಿಕೊಳ್ಳದೆ ಮಾನವರು, 
ದೇವತೆಗಳು, ರಾಕ್ಷಸರು, ಅತಿಯಾದಮೋಹವೆಂಬ ಕಗ್ಗತ್ತಲೆಯಲ್ಲಿ ಹುಟ್ಟಿದ 
ಅಹಂಕಾರವೆಂಬ ಗರ್ವದಿಂದ ಉನ್ನತ್ತರಾಗಿ ಕುಲ, ಬಲ, ರೂಪು, ಯೌವನ, ಹೆಂಡತಿ, 
ಸಂಪತ್ತು, ವಿದ್ಯೆ, ತಪಸ್ಸು ಎಂಬ ಅಷ್ಟಮದಗಳಿ೦ದ ಮೈಮೇಲೆ ಎಚ್ಚರವಿಲ್ಲದೆ 
ನಾಶವಾಗುತ್ತಿದ್ದಾರೆ ಎಂದು ವ್ಯಾಸರು ಶುಕನಿಗೆ ಹೇಳಿದರು. 
ಶಬ್ದಾರ್ಥ: * ಸುರ-ದೇವತೆ; * ಅಸುರ=-ರಾಕ್ಷಸರು; * ಮೋಹಾಂಧಕಾರ-ಮೋಹವೆಂಬ 
ಕಗ್ಗತ್ತಲೆ * ಹಮ್ಮಿನನಅಹ೦ಕಾರದ; * ಅಷ್ಟಮದಗಳು- ಕುಲ, ಬಲ, ರೂಪ, ಯೌವನ, 


ಸುದತಿ, ಸಾಧನ, ಸಂಪತ್ತು, ವಿದ್ಯೆ ಇವುಗಳನ್ನು ಎಂಟು ಬಗೆ ಮದಗಳೆಂದು ಕರೆಯುತ್ತಾರೆ. 
ಕೆಡುತಿಹರು-ನಾಶವಾಗುತ್ತಿದ್ದಾರೆ; * ಒಡಲನುಮರೆದು-ಮೈಮರೆತು 





ತನ್ನ ಭುಜಗಳ ನೋಡಿಕೊಂಬನು; 

ಸನ್ನೆಯನು ಮಾಡುವನು ಕಣ್ಣಿನ 

ಲನ್ಯರೊಡಲನು ಕೆಲಕೆ ಕೆಡಹುತೆ ಗಹಗಹಿಸಿ ನಗುವ; | 

ತನ್ನತಂದನವೆಂದು ಪಾಡುವ; 

ಕೆನ್ನೆಯಲಿ ತುರುಬಿಡುವನೊರಗಿಸಿ; 

ಕುನ್ನಿ ಯೌವನವೆಂಬ ಸನ್ನಿವಿಕಾರವೆಡೆಗೊಂಡು ॥ ॥೫೦॥ 
ತಾತ್ಪರ್ಯ: ಕುದನಾದ ಮಾನವನು ಯೌವನಕಾಲದಲ್ಲಿ ತನ್ನ ದೇಹಶಕ್ತಿಗೆ ಸಮಾನವಾಗಿ 
ಇತರರು ಇಲ್ಲವೆಂದು ಭುಜಗಳನ್ನುಕುಣಿಸಿ ನೋಡಿಕೊಳ್ಳುತ್ತಾನೆ. ಯಾರನ್ನಾದರು 
ಕಂಡರೆ ಕಣ್ಣನ್ನೆ ಮಾಡುತ್ತಾನೆ. ಇತರರ ದೇಹವನ್ನು ಒದ್ದು ಪಕ್ಕಕ್ಕೆ ಬೀಳಿಸುತ್ತಾ 
ಗಹಗಹಿಸಿ ಅಹಂಕಾರದಿಂದ ನಗುವನು. ತನ್ನತ೦ದನ್ನ ಎಂದು ಕೇಕೆ ಹಾಕುತ್ತಾ 


ಹಾಡುವನು. ತನ್ನ ಕೆನ್ನೆಯ ಬಳಿಗೆ ಕೂದಲನ್ನು ಇಳಿ ಬಿಟ್ಟು ತುರುಬನ್ನು ಕಟ್ಟುತ್ತಾನೆ. 
ಹೀಗೆ ಯೌವನವೆಂಬ ಸನ್ನಿಗೆ ಒಳಗಾಗುತ್ತಾನೆ. 


ಶಬ್ದಾರ್ಥ: ಕೆಲಕಿ-ಒಂದು ಪಕ್ಕಕ್ಕೆ: ತನ್ನತಂದನ್ನ-ಅರ್ಥವಿಲ್ಲದ ಹಾಡುಗಾರಿಕೆ; ಕುನ್ನಿನನಾಯಿಯಂಥ 
ಮನುಷ್ಯನು (ಇದು ಈ ಪದ್ಯದಲ್ಲಿ ಕರ್ತೃ); ಸನ್ನಿವಿಕಾರ ವೆಡೆಗೊಂಡು=-ಸನ್ನಿಯ ವಿಕಾರವನ್ನು 


65 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆವರಿಸಿರುವುದರಿಂದ * ಸನ್ನಿ-ಮತಿಭ್ರಮೆ; * ತುರುಬು-ಕೂದಲನ್ನು ಗ೦ಟಿಕ್ಕು; * ಕೆಡಹುತೆವ 
ಬೀಳಿಸುತ್ತಾ. 


ತಾ ಸಾಪ ಜಾಯಾ 


ಮಣಿಯನಾರಿಗು; ಮಾನ್ಯರನು ತಾ 

ತೃಣಕು ಬಗೆಯನು; ಗುಣಿಗಳೊಳಗವ 

ಗುಣವನೆಣಿಸುವ; ಕುಹಕಿಗಳು ಕೊಂಡಾಡೆ ಕೊನರುವನು; । 
ಅಣಕವಾಡುವನಾರನಾದರು; 

ಸೆಣಸುವನು ಸಜ್ಜನರ ಕಂಡರೆ; 

ಬಣಗುಮರ್ತ್ಯನು ಬರಿದೆ ಯೌವನವೆಂಬ ಗದ್ದದಲಿ ॥ ISO 


ತಾತ್ಪರ್ಯ: ವ್ಯರ್ಥವಾದ ಹರೆಯದ ಅಹಂಕಾರದಲ್ಲಿ ಹೀನಮಾನವನು ಯಾರಿಗೂ 
ತಲೆಬಾಗನು. ಗಣ್ಯರನ್ನು ಹುಲ್ಲಿಗಿಂತ ಕಡೆಯಾಗಿ ಭಾವಿಸುವನು. ಸದ್ದುಣವಂತರಲ್ಲೂ 
ದೋಷಗಳನ್ನು ಹುಡುಕುತಾನೆ. ಕಪಟಿಗಳು ತನ್ನನ್ನು ಪ್ರ ಪಶಂಸಿಸಲು ಉಬ್ಬುತ್ತಾನೆ. 
ಸಿಕ್ಕವರನ್ನೆಲ್ಲ ಹಾಸ್ಕ ಮಾಡುವನು. ಸತುರುಷರನ್ನು ಕಂಡರೆ ಜಗಳಕ್ಕಿಳಿಯುತ್ತಾನೆ. 


ಶಬ್ದಾರ್ಥ: ಮಣಿಯನು-ಬಗ್ಗುವುದಿಲ್ಲ; ತೃಣಕೆ ಬಗೆಯನು-ಹುಲ್ಲಿಗಿಂತ ಕಡೆಯಾಗಿ ಕಾಣುವನು; 
ಕೊನರುವನು-ಉಬ್ಬುವನು; ಅಣಕವಾಡುವನು-ಹಾಸ್ಯ ಮಾಡುವನು 


ಪಾಠಾಂತರ: ತೃಣಕು ಬಗೆಯನುಕೆಲವು ಕಡೆ ತೃಣಕೆ ಬಗೆವನು ಎಂದಿದೆ. ಎಂದರೆ ಹುಲ್ಲಿನಂತೆ 
ಕೀಳಾಗಿ ಕಾಣುವನು ಎಂದರ್ಥ. 


——— ಜಾನಾ “ಟಾನ್‌ 


ರಕ್ಕಸನು ಮನೆಯವರ ಕಂಡರೆ; 
ಕರ್ಕಶನು ನೆರೆಹೊರೆಗೆ; ಸರ್ವರ 
ಸೊಕ್ಳಿವೆಕ್ಕಸವಾಗಿ ಗರ್ವದಿ ಧಿಕ್ಕರಿಸಿ ನುಡಿವ; । 
ಉಕ್ಕಿಯುರಿಯುತ್ತುತ್ತಮೋತ್ತಮ 
ರೊಕ್ಕಲಿಗೆ ನೀರೆಳೆವನಕಟಾ! 
| ಮಕ್ಕಳಾಟಿಕೆಯಂತೆ ಕೆಕ್ಕನೆ ಕೆಲೆವನವನೆಂದ ॥ (೫೨ 


ತಾತ್ಸರ್ಯ: ತಾರುಣ್ಯದಿಂದ ಸೊಕ್ಕಿದವನು ಮನೆಯವರ ಪಾಲಿಗೆ ರಕ್ಕಸ ನಾಗುತ್ತಾನೆ. 
ಅಕ್ಕಪಕ್ಕದವರೊಡನೆ ಕಠಿಣನಾಗಿ ನಡೆದುಕೊಳ್ಳುತ್ತಾನೆ. ಅತಿಯಾದ ಗರ್ವದಿಂದ 
ನಿರ್ದಯಿಯಾಗಿ ಎಲ್ಲರನ್ನೂ ತಿರಸ್ಕರಿಸಿ ಮಾತನಾಡುತ್ತಾನೆ. ಸದಾ ಆವೇಶಭರಿತನಾಗಿ 
ಶ್ರೇಷ್ಠರಾದವರ ಬಾಳ್ವೆಯನ್ನು ಹಾಳು ಮಾಡುವನಲ್ಲಾ "ಅಯ್ಯೊ € ಇಂಥ ಸೊಕ್ಕಿನ 
ತರುಣನು ಮಕ್ಕಳ "ಹುಡುಗಾಟದ ಹಾಗೆ ಅಟ್ಟಹಾಸದಿಂದ "ಇದ್ದಕ್ಕಿದ್ದಂತೆ ಕೇಕೆ 
ಹಾಕುತ್ತಾನೆ. ಈ" ರೀತಿ ವರ್ತನೆಗಳಿಂದ ಎಲ್ಲರಿಗೂ ದುಷ್ಟನಾಗಿ ವರ್ತಿಸುತ್ತಾನೆ. 


ಶಬ್ದಾರ್ಥ: ಒಕ್ಕಲಿಗೆ ನೀರೆಳೆವನು-ಅವರ ಬಾಳುವಿಕೆಯನ್ನು ಹಾಳು ಮಾಡುವನು ಕೆಲೆವನು= 
ಆನಂದದಿಂದ. ಗಟ್ಟಿಯಾಗಿ ಕೂಗುವನು * ಕರ್ಕಶನು-ಅತಿ ಕಠಿಣನು; ರಕ್ಕಸನು-ಕ್ರೂರಿ; 


66 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


* ವೆಕ್ಕಸ-ನಿರ್ದಯಿ; * ಉಕ್ಕಿಉರಿಯುತ-ಆವೇಶಭರಿತನಾಗಿ; * ಕೆಕ್ಷನೆ-ಇದಕ್ಕಿದಂತೆ; 
ಮಕ್ಕಳಾಟಿಕೆ-ಮಕ್ಕಳ ಹುಡುಗಾಟಿಕೆ 


ತೋ ರಾರಾ 


ಲಶುನಮಾಂಸಕಳಂಜಮದ್ಯಗ 
ಳಶನ; ವಾರಾಂಗನೆಯರಲಿ ದು 
ರ್ವ್ಯಸನ; ಪಿಸುಣರ ಹಿಂಸಕರ ಗಡಣದಲಿ ನೆರೆಗೋಷ್ಠಿ; । 
ಹುಸಿಯನುಡಿ; ಹೊಸಪರಿಯ ವೇಷದಿ 
ಸಲ ತುರಕನವೋಲು ಕತ್ತಿಯ 
ಕೊಸರಿ ರುಳಪಿಸಿ ಕೂಗಿ ಕೊನರುವನೊಡಲ ನೇವರಿಸಿ ॥ . 1೫೩ 


ತಾತ್ಪರ್ಯ: ಬೆಳ್ಳುಳ್ಳಿ, ಸಾಕು ಪ್ರಾಣಿಗಳ ಮಾಂಸ, ಬೇಟೆಯಾಡಿದ ಕಾಡುಪ್ರಾಣಿಗಳ 
ಮಾಂಸ, ಮದ್ಯ 'ಮೊದಲಾದ 'ಆಹಾರ ಪದಾರ್ಥಗಳನ್ನು ತಿನ್ನುವುದು; ವೇಶ್ಯೆಯರ 
ಒಡನಾಟದ ಜಟ; ಚಾಡಿಕೋರರ ಹಿಂಸಾಚಾರಿಗಳ "ಗುಂಪಿನಲ್ಲಿ ಅಸನ 
ಸುಳ್ಳಾಡುವುದು, ಬಗೆ ಬಗೆಯ ವೇಷಗಳನ್ನು ಧರಿಸುವುದು, ಮುಂತಾದ 
ದುರ್ವರ್ತನೆಗಳಿಂದ ಪ್ರಾಯಮದದ ಆಕ್ರಮಣಕಾರಿಯ ಹಾಗೆ ಕತ್ತಿಯನ್ನು ಒರೆಯಿಂದ 
ಸೆಳೆದು ರುಳಪಿಸುತ್ತಾ ಎದೆಯನ್ನು ಉಬ್ಬಿಸಿಕೊಂಡು ಆರ್ಭಟಿಸುತ್ತಾ ಮೆರೆಯುತ್ತಾನೆ. 


ಶಬ್ದಾರ್ಥ: ಲಶುನಎಬೆಳ್ಳುಳ್ಳಿ ಕಳಂಜ-ವಿಷಯುಕ್ತವಾದ ಬಾಣದಿಂದ ಸತ್ತಮೃಗಪಕ್ಷಿಗಳ ಮಾಂಸ; 
ಪಿಶುಣರ-ಚಾಡಿಕೋರರ; “ಹಸಿಯ-ಪ್ರಾಯಮದವುಳ್ಳ ತುರುಕನವೋಲು-ಆಕ್ರಮಣಕಾರಿ ಹಾಗೆ; 
ಒಡಲನೇವರಿಸಿ-ಎದೆಯನ್ನು ಉಬ್ಬಿಸಿಕೊಂಡು; ಜೇ ಕೊನರುವನು - =ಮೆರೆಯುವನು; * ಕೂಗಿ 
ಎಆರ್ಭಟಿಸುತ್ತಾ; * ಹುಸಿಯನಾಟ-ಸುಳ್ಳಾಡುವುದು; ಹಿಂಸಕರ ಗಡಣ-ಹಿಂಸಾಚಾರಿಗಳ 
ಹಿಂಡು; * ಕೊಸರಿ-ಸೆಳೆದು 





ತರ್ಕಶಾಸ್ತ್ರವ ಕಲಿತು, ವಾದದ 

ಲುಕ್ಕಿ, ವೆಕ್ಕಸವಾಗಿ ಮಾನ್ಯರ 

ಧಿಕ್ಕರಿಸಿ, ಸ ಸರ್ವಂಕಪತ್ವದಿ "ಗರ್ವವೆಡೆಗೊಂಡು | 

ಬೆಕ್ಕನೇ ಬೆರೆತಿಹ ದುರಾತ್ಮನು 

ಸೊಕ್ಕಿ ತಾ ಸರ್ವಜ್ಞನೆಂದು ಪ 

ರಾಕ್ರಮದೊಳೊಡಲರಿಯ ವಿದ್ಯೋನ್ಮಾದವೆಡೆಗೊಂಡು ॥ 1೫೪। 


ತಾತ್ಪರ್ಯ: ವಿದ್ಯಾಮದದ ಪರಿಣಾಮವನ್ನು "ಇಲಿ ಹೇಳಲಾಗಿದೆ. ತರ್ಕಶಾಸ್ತ್ರವನ್ನು 
ಅಭ್ಯಾಸ ಮಾಡಿ ವಾದ ಚಾತುರ್ಯದಿಂದ ಉಬ್ಬಿ ಗರ್ವಿಷ್ಠನಾಗಿ ಹಿರಿಂಬಿರನ್ನು, 
ಕಡೆಗಣಿಸಿ, ಎಲ್ಲರನ್ನು ವಾದದಲ್ಲಿ ಸೋಲಿಸುವೆನೆರಿಬ ಮದದಲ್ಲಿ ಪೂರ್ಣವಾಗಿ. 
ಮುಳುಗಿರುವ "ದುಷ್ಟನು ತಾನೇ ಎಲ್ಲವನ್ನೂ ಅರಿತವನೆಂದು "ಸರ್ವಜ್ಞನೆಂದು 
ಬೀಗುತ್ತಾ ವಿದ್ಯಾಗರ್ವದಿಂದ ಕೂಡಿ ಮೈ ಮೇಲೆ ಎಚ್ಚರವಿಲ್ಲದೆ ಹುಚ್ಚನಂತೆ ವರ್ತಿಸುವನು. 


67 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ವಾದದಲುಕ್ಕಿವ =ವಾದ ಚಾತುರ್ಯದಿಂದ ಕೊಬ್ಬಿ; * ವೆಕ್ಕಸನಾಗಿ- =ಗರ್ವಿಷ್ಟನಾಗಿ 
sk ಮಾನ್ಯರನ್ನು ಎಪೂಜ್ಯರನ್ನು x ವಿದ್ಯೋನ್ಮಾದ-ವಿದ್ಯಾಗರ್ವ; ಒಡಲರಿಯ=ಮೈ ಮೇಲೆ 
ಎಚ್ಚರವಿಲ್ಲದವ, ಮದೋನ್ಮತ್ತ ಚಿಕ್ಕನೆ-ಪೂರ್ಣವಾಗಿ 


ಎನ್ನ ತಾಯಿ ಕುಲಕ್ಕೆ ಮಿಗಿಲಹ 

ಳೆನ್ನ ಸತಿಯಳ ಹರೆಯವಾರಿಗೆ? 

ಎನ್ನ ಪಿತನಿಂದಧಿಕರಾರೆನಗಾರು ಸರಿಯೆಂದು । 

ತನ್ನ ತಾ ಕೊಂಡಾಡುತನ್ಯರ 

ಚುನ್ನವಾಡುವ; ಹೆಮ್ಮೆಯಿಂದವ 

ತನ್ನ ನಗುವರನರಿಯ; ಕುಲಮದವೆಂಬ ಗರಹೊಡೆದು ॥ ॥೫೫॥ 
ತಾತ್ಸರ್ಯ: TN (ಜಾತಿಯ ಸೊಕ್ಕಿನಿಂದ) ಭೂತಹಿಡಿದವರ ವರ್ತನೆ 
ಹೀಗಿರುತದೆ: ನನ್ನ ತಾಯಿಯ ವಂಶವೇ ಶೇಷ್ಠ ನನ್ನ ಹೆಂಡತಿಯ ತಾರುಣ್ಯ 
ರೂಪವು. ಇನ್ನಾ! ರಿಗಿದೆ? ನನ್ನ ತಂದೆಗಿಂತ ಉತ್ತಮರು ಮತ್ತಾರು) ಇನ್ನು ನನಗೆ 
ಸರಿಸಮರು ಯಾರಿದ್ದಾರೆ? po ಆತ್ಮಸ್ತುತಿ ಮಾಡಿಕೊಳ್ಳುತ್ತಾನೆ. “ಆದರೆ 
ತನ್ನ ಕುಲಮದವನ್ನು ನೋಡಿ ಇತರರು ಅಪಹಾಸ ಸೃದಿಂದ ನಗುತ್ತಾರೆ ಎಂಬುದನ್ನು 
ಅವನು ತಿಳಿಯುವುದಿಲ್ಲ. 
ಶಬ್ದಾರ್ಥ: ಚುನ್ನವಾಡುವ-ಹಾಸ್ಯ ಮಾಡುವನು; ಗರ-ವಿಷ ಅಥವಾ ಗ್ರಹ (ಭೂತ) 
ಸಃ ಮಿಗಿಲು-ಶ್ರೇಷ್ಠ ಷಃ ಹರೆಯವು-ತಾರುಣ್ಯ ರೂಪ; * ಪಿತ-ತಂದೆ; * ತನ್ನ ತಾ ಕೊಂಡಾಡುತ- 


ಆತ್ಮಸ್ತುತಿ ಮಾಡಿಕೊಳ್ಳುತ್ತಾ ಸ ಸಗುವರನು ಇ ಅಪಹಾಸ್ಯ ಮಾಡುವರನ್ನು; * ಕುಲ ಮದ-ಜಾತಿ 
ಸೊಕ್ಕು 


ಟಿಪ್ಪಣಿ: * ಅಷ್ಟಮದಗಳಲ್ಲಿ ಒಂದಾದ ಕುಲಮದದಿಂದ ಪೀಡಿತನಾದವನ ವರ್ತನೆಗಳನ್ನು 
ಇಲ್ಲಿ ವರ್ಣಿಸಿದೆ. 





ಯೋಗಸಿದ್ದಿಯ ಪಡೆದು, ರಾಜ್ಯದ 

ಭೋಗವನು ಭೋಗಿಸಿ, ಪರಾಕ್ರಮಿ 

ಯಾಗಿ, ಸಪ್ತದ್ವೀಪಗಳಿಗಧಿಪತಿಯು ತಾನೆನಿಸಿ, | 

ಯೋಗಿಯಾಗಿಹ ಕಾರ್ತವೀರ್ಯನು 

ಭಾರ್ಗವನ ಪರಶುವಿಗೆ ಭುಜಗಳ 

ನೀಗಿ ಕಳೆದನು ರಾಜ್ಯಮದದಲಿ ಮಗನೆ ಕೇಳೆಂದ ॥ ॥೫೬॥ 
ತಾತ್ಪರ್ಯ: ಯೋಗವಿದ್ಯಾಪ್ರಾವೀಣ್ಯ ಸಾಧಿಸಿ, ರಾಜ್ಯಾಧಿಕಾರದಿಂದ ಸಿಗುವ ಸಮಸ್ತ 
ಸುಖಗಳನ್ನು ಅನುಭವಿಸುತ್ತಾ ದಿಗ್ವಿಜಯದಿ೦ದ ಅಪ್ರತಿಮವೀರನಾಗಿ ಏಳುದ್ದೀಪ 
ಗಳನ್ನು ಗೆದ್ದು ಸಾರ್ವಭೌಮನೆನಿಸಿಕೊಂಡ ಯೋಗಿವರೇಣ್ಕನಾದ ಕಾರ್ತವೀರ್ಯ 


68 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಚಕ್ರವರ್ತಿ ರಾಜ್ಯಮದದಿಂದ ಪರಶುರಾಮನನ್ನು ಎದುರಿಸಿ ಅವನ ಕೊಡಲಿಗೆ 
ಬಲಿಯಾಗಿ ತನ್ನಪ್ರಾಣವನ್ನು ಕಳಂಕ ಎಂಬುದಾಗಿ ರಾಜ್ಯಮದದ 
ದುಷ್ಪರಿಣಾಮವನ್ನು ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ; * ಯೋಗ ಸಿದ್ದಿ-ಅಷ್ಟಯೋಗಗಳ ಪ್ರಾವೀಣ್ಯ * ಭೋಗ-ಸುಖ; * ಪರಾಕ್ರಮಿ 
ಎಸಾಹಸಿ x ಭಾರ್ಗವ-ಪರಶುರಾಮ; ಜೇ ಪರಶು-ಕೊಡಲಿ; * ಭುಜಗಳ ನೀಗಿ ಕಳೆದನು 
=ಪ್ರಾಣವನ್ನು ಕಳೆದುಕೂಂಡನು 


ಟಿಪ್ಪಣಿ-೧: ಸಪ್ತ ದ್ವೀಪಗಳು- ೧. ಜಂಬೂ, ೨. ಫ್ಲಕ್ಷ, ೩. ಶಾಲ್ಕಲೀ, ೪. ಕುಶ, ೫. ಕ್ರೌಂಚ, 
೬. ಶಾಕ, ೭ ಪುಷ್ಕರ (ವಿಷ್ಣು ಪುರಾಣ: ೨-೧-೧೧-೧೫) 


ಪೂರ್ವಕಥೆ : ಕಾರ್ತವೀರ್ಯನ ಕಥೆ 


ಕಾರ್ತವೀರ ನೆಂಬ ಕ್ಷತ್ರಿಯನು ತಪ ಸನ್ನು ಮಾಡಿ ಸಹಸ್ರಬಾಹುಗಳನ್ನು ಪಡೆದ. ಅವುಗಳ 
ಬಲದಿಂದ "ಉನ್ನತ್ತನಾಗಿ ನಡೆಯುತ್ತದ್ದನು. ದೇವತೆಗಳು ಇವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು 
ಮಾಡಬೇಕೆಂದು “ಯೋಚಿಸಿ ಆ ಕಾರ್ಯವನ್ನು ಅಗ್ನಿ] ಗೊಪ್ಪಿಸಿದರು. ಅಗ್ನಿಯು ಒಂದು ದಿನ 
ಬ್ರಾಹ್ಮಣವೇಷ ಷದಿಂದ ಅವನಬಳಿಗೆ ಯಾಚಕನಾಗಿ ಇತ್ತ ಏನು ಬೇಡಿದರೂ ಕೊಡುತ್ತೇನೆಂದು 
ಕಾರ್ತವೀರ್ಯನು ಹಿಂದುಮುಂದು ನೋಡದೆ ಮೊದಲೇ ಹೇಳಿಬಿಟ್ಟನು. ಆಮೇಲೆ ಅಗ್ನಿಯು 
ತನಗೆ ಜಗತ್ತಿನಲ್ಲಿರುವ ವನಗಳೆಲ್ಲಾ ಬೇಕೆಂದು ಕೇಳಿದನು. ರಾಜನು ಮಾತಿಗೆ ಕಟ್ಟುಬಿದ್ದು 
ಅವನ ಹಿಂದೆ ತಾನೂಹೊರಟು ಅವನಗೆ ಪ್ರತಿಬ೦ಧಕವಿಲ್ಲದೆ ಎಲ್ಲಾ ವನಗಳೂ ದೊರೆಯುವಂತೆ 
ಮಾಡಿದನು. ಈ ಸಡಗರದಲ್ಲಿ ವಸಿಷ್ಠರು ಆಶ್ರಮದಲ್ಲಿಲ್ಲದಾಗ' ಅವರ ಆಶ್ರಮವೂ ಸುಟ್ಟು 
ಬೂದಿಯಾಯಿತು. ಆಗ ಅವರು. ನಿನ್ನ ರಾಜ್ಯತ್ಷದಮದವು ಸ್ವಲ್ಪ ದಿವಸಗಳಲ್ಲಿಯೇ ನಾಶವಾಗಲೆಂದು 
ಶಾಪವನ್ನು ಕೊಟ್ಟರು. ಆಮೇಲೆ ಕಾರ್ತವೀಲಾ )ಿರ್ಜುನನ ಮಕ್ಕಳು ಜಮದಗ್ನಿ ಯಷಿಗಳ ಆಶ್ರಮಕ್ಕೆ 
ಹೋಗಿ ಅವರ ಮಗನಾದ ಪರಶುರಾಮನನಿಲ್ಲದಿರುವಾಗ ಬಲಾತ್ಕಾರದಿಂದ ಅವರ ಧೇನುವನ್ನು 
ಅಪಹಾರ ಮಾಡಿಕೊಂಡು ಹೋದರು. ಪರಶುರಾಮನು ಆಶ್ರಮಕ್ಕೆ ಬಂದು ಈ ಸುದ್ದಿಯನ್ನು 
ಕೇಳುತ್ತಲೇ ಕಾರ್ತವೀರ್ಯನ ಮೇಲೆ ಹೋಗಿ ಗೆದ್ದು ಆ ಧೇನುವನ್ನು ತಿರುಗಿ ತಂದನು. ಹ 
ಕಾರ್ತವೀರ್ಯನ ಮಕ್ಕಳು ಊರಲ್ಲಿರಲಿಲ್ಲ. ಊರಿಗೆ ಬರುತ್ತಲೇ ಆ ಮಕ್ಕಳೆಲ್ಲರೂ ಪರಶುರಾಮನಿಂದ 
ತಮ್ಮ ತಂದೆಗೆ ಆದ ಅವಮಾನಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಬಂದು ಜಗದಗ್ನಿ 
ಯಷಿಗಳನ್ನೇ ಕೊಂದು ಹಾಕಿದರು. ಗ ಪರಶುರಾಮನು ಅದರಿಂದ ಕುದ್ದನಾಗಿ ಕಾರ್ತವೀರ್ಯನನ್ನೂ 
ಅವನ ಎಲ್ಲಾ ಮಕ್ಕಳನ್ನೂ ಯಮಲೋಕಕ್ಕೆ ಕಳುಹಿಸಿದ್ದಲ್ಲದೆ ಇಪ್ಪತ್ತೊಂದು ಸಲ ಭೂಮಿಯನ್ನೆಲ್ಲಾ 
ಸುತ್ತಿ ಸುತ್ತಿ "ದುಷ್ಟ ಕ್ಷತ್ರ ಕತ್ರಿಯರ ಹೆಸರಿಲ್ಲದಂತೆ ಮಾಡಿದನು. 





ಹೆಚ್ಚಿದತಿಕೋಪದಿ ತಪಸ್ಸಿನ 

ಹೆಚ್ಚಳದೊಳಿಂದ್ರನ ಸಮೃದ್ಧಿಯ 

ತುಚ್ಛವಾಗಿಯೇ ಮಾಡಿದನು ದುರ್ವಾಸ ರೋಷದಲಿ; । 
ಸಚ್ಚರಿತನಾದಂಬರೀಷಗೆ 

ಮಚ್ಚರಿಸಲಚ್ಯುತನ ಚಕ್ರವು 

ಹುಚ್ಚು ಮಾಡಿತು; ಗರ್ವವಾರಿಗು ಸರ್ದಥಾ ಬೇಡ ॥ SEN 


69 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ದುರ್ವಾಸಮುನಿ ತನ್ನ ತಪಸ್ಸು ಅಧಿಕವಾದುದು ಎಂಬ ಗರ್ವದಲ್ಲಿ 
ರೋಷದಿಂದ ಉದಿಕ್ಷನಾಗಿ ಇಂದನ ಸಿರಿವೈಭವವನ್ನು ಅಲ್ಲವನ್ನಾಗಿ ಮಾಡಿದನು 
(ನಾಶ ಮಾಡಿದನು). ಸದ್ಭಕ್ತನಾದ ಅ೦ಬರೀಷ ಮಹಾರಾಜನ ಬಗ್ಗೆ ದುರ್ವಾಸ 
ಅಹಂನಿಂದ ಅಸೂಯಾಪರನಾದಾಗ ವಿಷ್ಣು ತನ್ನ ಸುದರ್ಶನಚಕ್ರದಿಂದ ಲೋಕ 
ಲೋಕಗಳಲ್ಲಿ ಅಲೆದಾಡಿಸಿ ಅವನಲ್ಲಿ ದಿಗ್ಬಮೆ ಮೂಡಿಸಿದನು. ಆದಕಾರಣ ಎಂದಿಗೂ 
ಯಾರೂ ಗರ್ವಿಸಬಾರದು. 


ಶಬ್ದಾರ್ಥ: ಹೆಚ್ಚಳ-ಗರ್ವ; sk ಸಮೃದ್ಧಿಎಸಿರಿ, ವೈಭವ; x ತುಚ್ಛವಾಗಿ-ಅಲ್ಲವನ್ನಾಗಿ; a ಸಚ್ಚರಿತ 
ಎಸದ್ಧಕ್ತ x ಮಚ್ಚರಿಸ =ಅಸೂಯೆಪಡು; * ಅಚ್ಯುತ-ವಿಷ್ಟು; * ಚಕ್ರ-ಸುದರ್ಶನ ಚಕ್ರ; 
* ಹುಚ್ಚು ಮಾಡಿತು-ದಿಗಮೆ ಹಿಡಿಸಿತು. 


ಪೂರ್ವಕಥೆ-೧: ದೂರ್ವಾಸರ ಗರ್ವ 


ಮಹಾವಿಷ್ಣುಭಕ್ತನಾದ ಅಂಬರೀಷನೆಂಬ ರಾಜನು ಬಹುನಿಯಮದಿಂದ ದ್ವಾದಶೀ ವ್ರತವನ್ನು 
ನಡೆಸುತ್ತಿದ್ದನು. ಒಂದುದಿನ ಸಾಧನೀದ್ದಾದಶಿ ಎಂದರೆ ಆ ದಿವಸ ದ್ವಾದಶೀತಿಥಿಯು 
ಒಂದೆರಡುಗಳಿಗೆ ಮಾತ್ರವಿರುವದು. ಅಷ್ಟರೊಳಗಾಗಿ ಪಾರಣೆಯಾಗಿಯೇ ತೀರಬೇಕು. ಇಂಥದಿವಸ 
ದೂರ್ವಾಸರು ಅವನ ಮನೆಗೆ ಬ೦ದರು. ರಾಜನು ಅವರನ್ನು ಆದರಿಸಿ ಆದಿನದ ಆತಿಥ್ಯಕ್ಕೆ 
ಮಂತ್ರಾಕ್ಷತೆಯನ್ನು ಕೊಟ್ಟನು. ಅವರು ಅದನ್ನು ಸ್ವೀಕರಿಸಿ ಸ್ನಾನಕ್ಕಾಗಿ ನದಿಗೆ ಹೋದರು. 
ಅವರು ಶಿವಭಕ್ತರಾಗಿದ್ದದ್ದರಿ೦ದ ವೈಷ್ಣವ ಪ್ರಧಾನವಾದ ಈ ದ್ವಾದಶಿಯ ನೆನಪು ಬರಲಿಲ್ಲವೋ 
ಏನೋ! ಅಂತು ಅವರು ಬರುವದು ತಡವಾಯಿತು. ಆಗ ರಾಜನು ಉಭಯಸಂಕಟದಲ್ಲಿ 
ಬಿದ್ದನು. ಪಾರಣೆಯನ್ನು ಮಾಡದೆಬಿಟ್ಟರೆ ವ್ರತವು ಭಂಗವಾಗುವದು. ಪಾರಣೆಯನ್ನು ಮಾಡಿ 
ಬಿಟ್ಟರೆ ಅತಿಥಿಯನ್ನು ಉಪೇಕ್ಷೆಮಾಡಿದ ದೋಷಬರುವದು. ಇವೆರಡನ್ನೂ ತೂಕಕ್ಕೆ ಹಾಕಿ 
ನೋಡಿ ರಾಜನು ತೀರ್ಥಪ್ರಾಶನದ ಮೇಲೆ ತನ್ನ ಪಾರಣೆಯನ್ನು ಮುಗಿಸಿ ಊಟಕ್ಕೆ ಅತಿಥಿಗಾಗಿ 
ಕಾದುಕೊಂಡು ಕುಳಿತನು. ದೂರ್ವಾಸರು ತಮ್ಮ ಸ್ನಾನಾಹ್ನಿಕಗಳನ್ನು ತೀರಿಸಿಕೊಂಡು ಬಂದು 
ನೋಡುತ್ತಲೆ ತಮ್ಮ ಜ್ಞಾನದೃಷ್ಟಿಯಿ೦ದ ಅಲ್ಲಿ ನಡೆದ ಸಂಗತಿಯನ್ನೂಹಿಸಿದರು. ಒಡನೆ ಅವರು 
ತಮಗೆ ಅವಮಾನವಾಯಿತೆಂದು ಕ್ರುದ್ಧರಾಗಿ ರಾಜನ ಮೇಲೊಂದು ಭೂತವನ್ನು ಬಿಟ್ಟರು. 
ಭಗವದಾಜ್ಞೆಯಿಂದ ಆ ರಾಜನನ್ನು ರಕ್ಷಣೆ ಮಾಡಿಕೊಂಡಿದ್ದ ಚಕ್ರವು ಆ ಭೂತವನ್ನು ನುಂಗಿದ್ದಲ್ಲದೆ 
ಆ ದೂರ್ವಾಸರನ್ನೇ ನುಂಗುವುದಕ್ಕೆ ಹೊರಟಿತು. ಅದರ ಬೇಗೆಯನ್ನು ತಡೆಯಲಾರದೆ ದೂರ್ವಾಸರು 
ಬ್ರಹ್ಮನಿಗೂ, ಶಿವನಿಗೂ ಮೊರೆ ಹೊಕ್ಕು ಅಲ್ಲಿ ತಮ್ಮ ರಕ್ಷಣೆಯನ್ನು ಕಾಣದೆ ವಿಷ್ಣುವಿಗೆ 
ಶರಣುಹೊಕ್ಕರು. ವಿಷ್ಣು ತನ್ನ ಭಕ್ತರಿಗಿಂತ ತಾನು ಹೆಚ್ಚಿನವನಲ್ಲವೆಂದು ಹೇಳಿ ಅವರನ್ನು 
ಅಂಬರೀಷನ ಕಡೆಗೆ ಕಳುಹಿಸಿದನು. ದೂರ್ವಾಸರು ಅಂಬರೀಷನ ಬಳಿಗೆ ಬ೦ದು ಶರಣೆನ್ನುತ್ತಲೇ 
ಅಂಬರೀಷನು ತನ್ನ ಸ್ತೋತ್ರದಿಂದ ಚಕ್ರವನ್ನು ಶಾ೦ತಮಾಡಿದನು. ದೂರ್ವಾಸರು ಆ ಚಕದದೆಸೆಯಿಂದ 
ತಿರುಗಿಕೊಂಡು ಬರುವ ಹೊತ್ತಿಗೆ ಒಂದು ವರ್ಷವಾಗಿತ್ತು. ಅಲ್ಲಿಯವರೆಗೂ ಊಟವನ್ನು 
ಮಾಡದೆ ಅತಿಥಿಗಾಗಿ ಕಾದಿದ್ದ ಆ ರಾಜನು ಆ ದಿನ ಅತಿಥಿಯೊಡನೆ ಭೋಜನವನ್ನು ಮಾಡಿದನು. 
ಹೀಗೆ ದೂರ್ಹಾಸರು ತಮ್ಮ ಗರ್ವದಿಂದ ಬರೀ ಹೊಟ್ಟಿಯಲ್ಲಿ ಒಂದು ವರ್ಷ ಅಲಿದಾಡಬೇಕಾಯಿತು. 


70 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಪೂರ್ವಕಥೆ-೨: ಇಂದ್ರನ ಗರ್ವ 


ಒ೦ದಾನೊ೦ದು ಉತ್ಸವಕಾಲದಲ್ಲಿ ಇಂದ್ರನು ತನ್ನ ಐರಾವತದ ಮೇಲೆ ಮೆರವಣಿಗೆಯಲ್ಲಿ 
ಹೊರಟಿದ್ದನು. ಆ ದಿನ ಕೃಷ್ಣಪಕ್ಷದ ಚತುರ್ದಶಿಯಾಗಿತ್ತು. ದೂರ್ವಾಸರು ಆ ದಿನ ಶಿವಲೋಕದ 
ಯಾತ್ರೆಯನ್ನು ಮಾಡಿಕೊಂಡು ಅದೇ ಮಾರ್ಗವಾಗಿ ಬರುತ್ತ ಇಂದ್ರನನ್ನು ಕಾಣುತ್ತಲೇ ತಮ್ಮ 
ಕೈಯ್ಯಲ್ಲಿದ್ದ ಶಿವಪ್ರಸಾದವಾದ ಮಾಲಿಕೆಯನ್ನು ಅವನ ಕೈಗೆ ಕೊಟ್ಟರು. ಇಂದ್ರನು ಆ ಸಮಯದಲ್ಲಿ 
ಅವರಿಗೆ ವಂದನೆಯನ್ನು ಕೂಡ ಮಾಡದೆ ತನ್ನ ಉತ್ಸವ ಗರ್ವದಿ೦ದ ಆ ಮಾಲಿಕೆಯನ್ನು ತನ್ನ 
ಆನೆಯ ಮೇಲಿಟ್ಟನು. ಆಗ ಆ ಆನೆಯು ತನ್ನ ಸ್ವಭಾವಕ್ಕನುಸರಿಸಿ ಆ ಮಾಲೆಯನ್ನು ಸೊಂಡಿಲಿನಿಂದ 
ಎತ್ತಿ ಕಾಲಕೆಳಗೆ ಹಾಕಿಕೊ೦ಡು ಹೊಸಕಿಬಿಟ್ಟಿತು. ಶಿವಪ್ರಸಾದಕ್ಕೆ ಬಂದ ಈ ದುರವಸ್ಥೆಯನ್ನು 
ನೋಡಿ ದೂರ್ವಾಸರು ಒಡನೆ ನಿನ್ನ ಸರ್ವೈಶ್ವರ್ಯಕ್ಕೂ ಹಾನಿಯಾಗಲಿ ಎಂದು ಶಾಪವನ್ನು ಕೊಟ್ಟರು. 
ಇದರ ಫಲವಾಗಿ ದೈತ್ಯರು ದಂಡೆತ್ತಿ ಬಂದು ಸೋಲಿಸಿ ಇಂದ್ರನನ್ನು ದೇವಲೋಕದಿಂದ 
ಹೊರಕ್ಕೆ ಹಾಕಿಬಿಟ್ಟರು. ಹೀಗಾಗಿ ಅವನು ಬಹುಕಾಲ ತನ್ನ ಸರ್ವೈಶ್ವರ್ಯಗಳನ್ನು ಕಳೆದುಕೊ೦ಡು 
ಬಹು ದುಃಖವನ್ನನುಭವಿಸಿದನು. ಆಮೇಲೆ ದೇವತೆಗಳು ತಪಸ್ಸನ್ನು ಮಾಡಿ ಪುಣ್ಯವನ್ನು 
ಸಂಪಾದಿಸಿ ಅದರ ಪ್ರಭಾವದಿಂದ ಗೆದ್ದು ಇಂದ್ರನನ್ನು ಪೂರ್ವಪದವಿಗೆ ತರಬೇಕಾಯಿತು. 





ಸರ್ವಕರ್ಮಂಗಳಲಿ ದಕ್ಷನು, 

ಸರ್ವಜನಪಾಲಕನು ದಕ್ಷನು 

ಶರ್ವವಿರಹಿತವಾದ ಯಜ್ಞವ ಮಾಡೆ ಗರ್ವದಲಿ | 

ನಿರ್ವಹಿಸಲಾರದೆ ಸದಸ್ಯರು 

ಸರ್ವಯತ್ತಿಕ್ಷಹಿತ ಕೆಟ್ಟರು 

ಸರ್ವಥಾ ಮದ ಮಾನ ಮತ್ತರ ಕೇಡು ಮರ್ತ್ಯರಿಗೆ ISSN 
ತಾತ್ಪರ್ಯ: ಸಮಸ್ತಧರ್ಮಕರ್ಮಗಳಲ್ಲಿ ಸಮರ್ಥನಾದ, ಭೂಲೋಕದಲ್ಲಿ ಸಕಲ 
ಜನರನ್ನು ಕಾಪಾಡತಕ್ಕವನಾದ ದಕ್ಷಬ್ರಹ್ಮನು ಅಹಂಕಾರದಿಂದ ಶಿವನನ್ನು ಅಲಕ್ಷಿಸಿ 
ಯಜ್ಞವನ್ನು ಮಾಡಿದಾಗ ಆ ಪರಮೇಶ್ವರನು ಕ್ರೋಧಗೊ೦ಡಾಗ ಅದನ್ನು ಸಹಿಸ 
ಲಾಗದೆ ಸಭಿಕರು, ಯತ್ತಿಕ್ಕರು, ಪುರೋಹಿತರ ಸಮೇತ ನಾಶವಾದನು. ಆದುದರಿಂದ 
ಮದ (ಅಹಂ), ಮಾನ (ಅಭಿಮಾನ), ಮತ್ತರ (ಅಸೂಯೆ) ಗಳು ಮನುಷ್ಯರಿಗೆ 
ವಿನಾಶಕಾರಿಯಾದವು. 
ಶಬ್ದಾರ್ಥ: ದಕ್ಷ ಸಮರ್ಥ; ದಕ್ಷ-ನವ ಪ್ರಜೇಶ್ವರಗಳಲ್ಲಿ ಒಬ್ಬನಾದ ದಕ್ಷ ಬಹ್ಮ * ಶರ್ವವಿರಹಿತ 
ಶಿವನನ್ನು ಅಲಕ್ಷಿಸಿ (ಬಿಟ್ಟು); * ನಿರ್ವಹಿಸಲಾರದೆ-ಸಹಿಸಲಾಗದೆ; ಸದಸ್ಯರು-ಸಭಿಕರು; 
ಶೆ ಕೆಟ್ಟರುನಾಶವಾದರು; * ಮದ-=ಅಹಂಕಾರ; * ಮಾನ-ಅಭಿಮಾನ; * ಮತ್ತರ-ಅಸೂಯೆ; 
ಮರ್ತ್ಯ ಇಮಾನವ; ಕೇಡು ನಾಶ 
ಟಿಪ್ಪಣಿ: ಸರ್ವ ಕರ್ಮ೦ಗಳಲಿ ದಕ್ಷನು ಎಂಬಲ್ಲಿ ದಕ್ಷ ಎಂದರೆ ಸಮರ್ಥ. ಸರ್ವಜನ ಪಾಲಕನು 
ದಕ್ಷನು-ಎ೦ಬಲ್ಲಿ ದಕ್ಷನು ಎಂದರೆ ದಕ್ಷ ಬ್ರಹ್ಮನು, ದಕ್ಷನು ಎಂಬ ಪದ ಶ್ಲೇಷಾರ್ಥದಲ್ಲಿದೆ. 


71 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪೂರ್ವಕಥೆ-೨: ದಕ್ಷನ ಗರ್ವ 


ಒ೦ದು ದಿನ ದಕ್ಷ ಬ್ರಹ್ಮನು ತನ್ನ ಅಳಿಯನಾದ ಪರಮೇಶ್ವರನ ಮನೆಗೆ ಬಂದನು. ಆ 
ಸಮಯದಲ್ಲಿ ಪರಮೇಶ್ವರನು ಸ್ವಸ್ವರೂಪಾನುಸಂಧಾನದಲ್ಲಿದ್ದನೋ ಏನೋ! ದಕ್ಷಬ್ರಹ್ಮನಿಗೆ 
ವಂದನಾದಿಸತ್ಕಾರಗಳನ್ನೇ €ನೂ ನಡೆಸಲಿಲ್ಲ. ಇದರಿಂದ ಅವನು ಕೋಪಗೊಂಡು ತನ್ನೂ ರಿಗೆ 
ಹೋದನು. ಆಮೇಲೆ ಅವನು ಒಂದು 'ಯಜ್ಞವನ್ನಾ ರಂಬಿಸಿದನು. ಆ ಯಜ್ಞದಲ್ಲಿ ಶಿವನಿಗೆ 
ಆಹುತಿಯನ್ನು ಕೊಡಲಾಗದೆಂದು ಮೊದಲೇ. ಅವನು ನಿಶ್ಚಯಿಸಿದನು. ಇದರ ಸೂಚನೆ 
ಶಿವನಿಗೆ ಗೊತ್ತಿದ್ದದ್ದರಿಂದ ಅವನು ಆ ಯಜ್ಞಕ್ಕೆ ಹೊರಡಲೇ- ಇಲ್ಲ. ಅವನ ಹೆಂಡತಿಯಾದ 
ದಾಕ್ಷಾಯಣಿಯು ತೌರುಮನೆಯ ಅಭಿಮಾನದಿಂದ ಹೇಗೋ ಗಂಡನಪ್ಪಣೆಯನ್ನು ಪಡೆದು 
ಅಲ್ಲಿಗೆ ಹೋದಳು. ಅಲ್ಲಿ ಯಾರೂ ಅವಳನ್ನು ಗೌರವಿಸಲಿಲ್ಲ. ಆದರೂ ಯಜ್ಞದಲ್ಲಿ ತನ್ನ 
ಗ೦ಡನಿಗೆ ಆಹುತಿಯು 'ದೊರೆಯುವದರಿಂದ ತನ್ನ ಗಂಡನಿಗಾಗುವ ಸತ್ಕಾರವೇ ಗೆಂದು 
ಭಾವಿಸಿಕೊಂಡಿದ್ದಳು. ಆದರೆ ಆಹುತಿಗಳನ್ನು ಕೊಡುವಾಗ ಮಂತ್ರದಲ್ಲಿ ಕ್ರಮ ಪ್ರಾಪ್ತವಾದ 
ಈಶ್ವರನ ಹೆಸರು. ಬರುತ್ತಲೆ ಆಹುತಿಯನ್ನು. ಕೊಡದಂತೆ ದಕ್ಷನು ತಡೆದನು. ಇದರಿಂದ 
ಶಿವರಹಿತವಾದ ಯಜ್ಞವು (ಅಶಿವ) ಅಮಂಗಲವಾಗಿ ತಂದೆಗೆ ಹಾನಿಯಾದೀತೆಂದು ದಾಕ್ಷಾಯಣಿಯು 
ಒಡನೆ ತನ್ನ ದೇಹವನ್ನೇ ಈಶ್ವರ ಪ್ರೀತ್ಯರ್ಥವಾದ ಆಹುತಿಯಾಗಿ ಮಾಡಿ ಉಭಯಕುಲವನ್ನೂ 
ಯಶಸ್ವಿಯಾಗಿ ಮಾಡಿದಳೆಂದು ಒಂದು ಪುರಾಣವು ಹೇಳುತ್ತದೆ. ತನ್ನ ಪತಿಗಾದ ಅವಮಾನವನ್ನು. 
ಸಹಿಸಲಾರದೆ ತನ್ನ ಶರೀರದಲ್ಲಿಯೇ ಯೋಗಾಗ್ನಿಯನ್ನು ಆವಾಹನೆ "ಮಾಡಿಕೊಂಡು ದೇಹತ್ಯಾಗ 
ಮಾಡಿದಳೆಂದು ಒಂದು ಪುರಾಣವು ಹೇಳುತದೆ. ಈ ಸುದ್ದಿ ತಿಳಿಯುತ್ತಲೇ ಪರಮೇಶ್ವರನು 
ಮಹಾಕೋಪದಿಂದ ತನ್ನ ಜಟೆಯನ್ನಪ್ಪಳಿಸಲು 'ಅದರಿಂದ ವೀರಭದ್ರನು ಹುಟಿ ಸಿ ಯಜ್ಞಮಂಟಪಕ್ಕೆ 
ಬಂದು ಅಲ್ಲಿದ್ದವರನ್ನೆಲ್ಲಾ ಅಂಗಹೀನರನ್ನಾಗಿ ಮಾಡಿ ಯಜ್ಞವನ್ನು ಕೆಡಿಸಿ ತ್ರಿಶೂಲದಿಂದ 
ದಕ್ಷಬ್ರಹ್ಮನ ತಲೆಯನ್ನು ಕಡಿದು ಅಗ್ನಿ ಕುಂಡದಲ್ಲಿ ಹಾಕಿ ಹೋಮವನ್ನು ಮಾಡಿಬಿಟ್ಟನು. ಆಗ 
ಮುಂಡದಲ್ಲಿಯೇ ಜೀವಂತನಾಗಿದ್ದ ದಕ್ಷನು ವಿಷ್ಣು ಮೊದಲಾದವರ ಉಪದೇಶದಂತೆ ಶಿವನಿಗೆ 
ಶರಣುಹೋದನು. ಆಗ ಈಶ್ವರನು ಪ್ರತ್ಯಕ್ಷನಾಗಿ ಬಂದು ಕುರಿಯತಲೆಯನ್ನು ತಂದಿಟ್ಟು ದಕ್ಷನನ್ನು 
ಬದುಕಿಸಿ ಯಜ ಸ್ಸ ದಿಘ್ನಕ್ಕೆ ಪ್ರಾಯತಶ್ಚಿತ್ರವನ್ನು ಮಾಡಿಸಿ ಯಜ್ಞವನ್ನು ಪೂರ್ತಿ ಮಾಡಿದನು. ಹೀಗೆ 
ದಕ್ಷನು ತನ್ನ ಗರ್ವದಿಂದ ತಾನೇ" ತನಗೆ ೇಡನು ,೦ಟುಮಾಡಿಕೊಂಡನು. 


ದರ್ಪಕನು ಲಾವಣ್ಯದರ್ಪದೊ 

ಳಿರ್ಪ ಮತಿಯಿಂ ಮೇಲನರಿಯದೆ 

ತಪ್ಪುಮಾಡಿಯೆ ಕೆಟ್ಟನಕಟಾ ! ಸರ್ಪಭೂಷಣಗೆ, | 

ತಪ್ಪು, ಮದ, ಮಾತ್ಸರ್ಯ, ಮರ್ತ್ಯರಿ 

ಗೊಪ್ಪುವುದೆ? ಅದನರಿಯರಹಹಾ! 

ದರ್ಪಬುದ್ಧಿಯ ನೀಚರಿಗೆ ಗುರುದೈವವೆಲ್ಲಿಯದು? ॥ 1೫೯ 


ತಾತ್ಪರ್ಯ: ಮನ್ಮಥನು ರೂಪದಲ್ಲಿ ತನಗೆ ಸಮರಾರೂ ಇಲ್ಲವೆಂದು ಯಾವುದು 
ಒಳಿತು ಎ೦ಬುದನ್ನು ತಿಳಿಯದೆ ಅವಿವೇಕದ ಬುದ್ಧಿಯಿಂದ ನಾಗಭೂಷಣನಾದ 
ಶಿವನಿಗೆ ಅಪಚಾರಮಾಡಿ ನಾಶವಾದನು. ಅಯ್ಯೋ ದೇವರೇ! ಆದಕಾರಣ 
ಮನುಷ್ಯರಿಗೆ ಕೆಟ್ಟದ್ದನ್ನು ಮಾಡುವುದು, ಗರ್ವದಿಂದ ವರ್ತಿಸುವುದು, ಅಸೂಯೆ 


78 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಪಡುವುದು, ಇತ್ಯಾದಿ ದುರ್ಗುಣಗಳು ತನಗೆ ಶೋಭಿಸುವುದಿಲ್ಲವೆಂದು ಆತನಿಗೆ: 
ತಿಳಿಯುವುದಿಲ್ಲವಲ್ಲಾ! ಇಂಥ ಗರ್ವದಿಂದ ಕೂಡಿದ ಸ್ವಭಾವದ ಹೀನ ಜನರಿಗೆ 
ಗುರುವಿನ ಕಟಾಕ್ಷವಾಗಲಿ ದೈವಕೃಪೆಯಾಗಲಿ ಎಲ್ಲಿ ಸಿಗುತ್ತದೆ? 


ಶಬ್ದಾರ್ಥ: ದರ್ಪಕನು-ಮನ್ಮಥನು; ಮೇಲನು--ಅರಿಯದೆ-ಮುಂದಾಗುವುದನ್ನು ಅರಿಯದೆ; 
ದರ್ಪಬುದ್ಧಿಎಗರ್ವದಿಂದ ಕೂಡಿದ ಬುದಿ; ಸರ್ಪಭೂಷಣ ಶಿವ; * ಮರ್ತ್ಯರು-ಮಾನವರು; 
ತ ಗುರುದೈವ-ಗುರುವಿನ ಅನುಗ್ರಹ ಮತ್ತು ದೈವಕೃಪೆ 


ಪೂರ್ವಕಥೆ: ಮನ್ಮಥನ ದರ್ಪ 


ದಕ್ಷಬ್ರಹ್ಮನ ಯಜ್ಞದಲ್ಲಿ ತನ್ನ ಗಂಡನಿಗೆ ಅವಮರ್ಯಾದೆಯಾದುದಕ್ಕಾಗಿ ದಾಕ್ಷಾಯಣಿಯು 
ದೇಹತಾ, ಿಗವನ್ನು ಮಾಡಿದಮೇಲೆ ಈಶ್ವರನು ವೈರಾಗ್ಯದಿಂದ ಅಂತರ್ಕುಖನಾಗಿ ಕುಳಿತುಬಿಟ್ಟನು. 
ಇತ್ತ ರಾಕ್ಷಸರ ಹಾವಳಿಯು ಬಹಳವಾಯಿತು. ಅವರಲ್ಲಿ ತಾರಕಾಸುರನೆಂಬ ರಾಕ್ಷಸನು ಬಹಳ 
ಉದ್ಭತನಾಗಿದ್ದನು. ಅವನಿಗೆ ಏಳುದಿನಗಳ ಶಿಶುವಿನಿಂದ ಮಾತ ತ್ರ ಮರಣವಾಗತಕ್ಕದ್ದಿತ್ತು ಆದ್ದರಿಂದ 
ಅವನ ಮೇಲೆ ಯಾರ ಕೈಯೂ ನಡೆಯುತ್ತಿರಲಿಲ್ಲ. ಏಳುದಿನಗಳ ಶಿಶು ಅವನ ಮುಂದೆ 
ಯುದ್ಧಕ್ಕೆ ನಿಲ್ಲಬೇಕಾದರೆ ಹ ಪರಮೇಶ್ವರನ ಶಿಶುವಾದರೆ ಮಾತ್ರ ಸ ಸಾಧ್ಯವೆಂದು ದೇವತೆಗಳೆಲ್ಲರೂ 
ನಿಶ್ಚಯಿಸಿದರು. ಆಗ ಹೇಗಾದರೂ ಮಾಡಿ ಪರಮೇಶ್ವರನನ್ನು  ಬಹಿರ್ಮುಖನನ್ನಾಗಿ ಮಾಡಬೇಕಾದ 
ಅಗತ ್ಯವುಂಟಾಯಿತು. ಅಷ್ಟರಲ್ಲಿ ದಾಕ್ಷಾಯಣಿಯು' ಹಿಮವತ್ಪರ್ವತರಾಜನ ಮಗಳಾಗಿ ಹುಟ್ಟಿ 
ಪಾರ್ವತಿಯೆಂಬ ಹೆಸರಿನಿಂದ ಬೆಳೆಯುತ್ತಿದ್ದಳು. ಈಶ್ವರನು ಬಹರ್ಕುಖನಾಗಲೆಂದು ದೇವತೆಗಳ 
ಪ್ರೇರಣೆಯಂತೆ ಹಿಮವಂತನು ಸವಾನಂಗಸುಂದರಿಯಾದ ತನ್ನ ಮಗಳನ್ನು ಪರಮೇಶ್ವರನ 
ಸೇವೆಗಿಟ್ಟನು. ಆದರೂ ಈಶ್ವರನ ಮನಸ್ಸು ಚಲಿಸಲಿಲ್ಲ. ಆಗ ಮುಂದೇನು ಮಾಡಬೇಕೆದು 
ದೇವತೆಗಳೆಲ್ಲರೂ ತಲೆಯ ಮೇಲೆ ಕೈ ಇಟ್ಟುಕೊಂಡು "ಕುಳಿತಾಗ ಮನ್ಮಥನು ಮುಂದೆ ಬಂದು 
ಜಂಭವನ್ನು ಕೊಚ್ಚಿ ತಾನು ಅವನನ್ನು ಬಹಿರ್ಮುಖನನ್ನಾಗಿ ಮಾಡುವೆನೆಂದು ಶಪಥವನ್ನು 
ತೊಟ್ಟು ಬಹಳ ಅಟ್ಟಹಾಸದಿಂದ ಚೈತ್ರ ಮಂದಮಾರುತ, “ಮುಂತಾದವರೊಡನೆ ದ್ಯ 
ಅವರು ಬರುತ್ತಲೇ ಸಮಾಧಿ ನಿಷ್ಠರಾಗಿದ್ದ ಇತರ ಶಿವಗಣಗಳ ಮನಸೆಲ್ಲ ಹೊರಗೆ ಬಂತು. 
ಶಿವನು ತನ್ನ ಸಮಾಧಿಯಿಂದ ಕದಲಲಿಲ್ಲ. ಆಗ ಮನ್ಮಥನು ತನ್ನ ಪುಷ್ಪಬಾಣವನ್ನು ಹೂಡಿ 
ಈಶ್ವರನಿಗೆ ಗುರಿಯಿಟ್ಟು ಹೊಡೆದನು. ದೇವತೆಗಳ ಕಾರ್ಯಕ್ಕೆ ಸಾಧಕವಾದ ಈಶ್ವರನೇನೋ 
ಬಹಿರ್ಮುಖನಾದನು. ಇದರಿಂದ ಮುಂದೆ ಷಣ್ಮುಖನು ಹುಟ್ಟಿ ತಾರಕನನ್ನು ಗೆಲ್ಲುವುದಕ್ಕೆ 
ಅವಕಾಶವೂ ಆಯಿತು. ಆದರೆ ತನ್ನ ಅಗಿ ನೇತ್ರವನ್ನು ಬಿಡುತ್ತಲೇ ಮುಂದೆಯೇ ನಿಂತಿದ್ದ 
ಮನ್ಮಥನು ಉರಿದು ಗುಡ್ಡೆಯಾಗಿ ಬಿದ್ದನು. ಹೀಗೆ ಮನ್ನಥನು ಮಹೇಶ್ವರನ ಮೇಲೆ ತನ್ನ 
ದರ್ಪವನ್ನು ತೋರಿಸುವುದಕ್ಕೆ ಹೋಗಿ 'ತನ್ನ ನಾಶವನ್ನು ತಾನೇ ಮಾಡಿಕೊಂಡನು. 





ಶೀಘ್ರದಿಂದಲಿ ಯಾಜ್ಞವಲ್ಕ್ಯ ಸ 

ಮಗ್ರವಿದ್ಯೆಯ ಕಲಿತು ಮದದಿಂ 

ವ್ಯಗ್ರನಾಗುತ್ತುಳಿದವರ ಜರಿದಾಡೆ ಗುರು ಕನಲಿ । 

ಅಗಿ ಸನ್ನಿ ಭನಾಗಿ ವಿದ್ಯೆಯ 

ಭಗ್ಗವಾಗಿಸಿ Me 

ತ್ಯುಗದೊಳಗದರಿಂದ ಗುರುಹಿರಿಯರಲ್ಲಿ ಮದಬೇಡ ॥ ॥೬೦॥ 


73 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಯಾಜ್ಯವಲ್ಕ್ಯನು ಶೀಘ್ರಗತಿಯಲ್ಲಿ ಸಕಲವಿದ್ಯೆಗಳನ್ನು ಕಹೋಳನಿಂದ 
ಕಲಿತು ವಿದ್ಯಾಮದದಿಂದ ಉನ್ಮತ್ತನಾಗುತ್ತ ವಾದದಲ್ಲಿ ಇತರ ಶಿಷ್ಯರನ್ನು ಸೋಲಿಸಿ 
ದೂಷಿಸಿದಾಗ ಗುರು ಕಹೋಳ' ಕೆಂಡಾಮಂಡಲವಾಗಿ ಅವನಿಗೆ ಅನುಗ್ರಹಿಸಿದ 
ವಿದ್ಯೆಯನ್ನು ವ್ಯರ್ಥವಾಗುವಂತೆ ಅತಿಕೋಪದಿಂದ ಕಕ್ಕಿಸಿದನು. ಆದಕಾರಣ 
ಗುರುವಿನಲ್ಲಾಗಲಿ, ಹಿರಿಯರಲ್ಲಾಗಲಿ ವಿದ್ಯಾಮದದಿಂದ ವರ್ತಿಸಬಾರದು. 


ಶಬ್ದಾರ್ಥ: ಅಗ್ನಿಸನ್ನಿಭನಾಗಿ-ಬೆಂಕಿಯಂತೆ ತಾಪಕೊಂಡು; ಕನಲಿಎಕೋಪಗೊಂಡು; 
ಜರಿದಾಡೆ:ದೂಷಿಸಲು; ವ್ಯಗ್ರನಾಗುತ್ತಐಕೆಂಡಾಮ೦ಡಲವಾಗಿ 


ಪಾಠಾಂತರ: ಯಾಜ್ಞವಲ್ಕ್ಯ ಕಹೋಳನಲಿ ಸಮಗ್ರ ವಿದ್ಯೆಯ ಕಲಿತು ವಾದದಿ ನಿಗ್ರಹ ಸ್ಥಾನವನು 
ಗುರುವಿಗೆ ಮಾಡೆ ಕೋಪದಲಿ - ಎಂದು ಬಹು ಪ್ರತಿಗಳಲ್ಲಿ ಪಾಠಾಂತರವಿದೆ, ಯಾಜ್ಞವಲ್ವಿ ದಿಂದ 
ಮೊದಲಿಗೆ ಬಂದು ಜಕಾರ ಪ್ರಾಸ ಬಂದಾಗ ಗಕಾರ ಪ್ರಾಸ ತಪ್ಪುತ್ತದೆ. ಆದ್ದರಿಂದ "ಪದ್ಧ [ವನ್ನು 


ಿದ್ದಿದೆ. 
ಪೂರ್ವಕಥೆ-೧ : 


ಈ ಮೂಲದ ಪ್ರಕಾರ (ಈ ಪಾಠಾಂತರ ಅನುಸಾರ) ಯಾಜ್ಞವಲ್ಕ್ಯರು ಕಹೋಳನೆಂಬ 
ಗುರುವಿನಲ್ಲಿ ಅಧ್ಯಯನ ಮಾಡಿದರೆಂದು ತಿಳಿಯುತ್ತದೆ. ಇದಕ್ಕೆ ನಮಗೆಲ್ಲಿಯೂ ಆಧಾರವು 
ದೊರೆತಿಲ್ಲ. ವಿಷ್ಣುಪುರಾಣದಲ್ಲಿ ಯಾಜ್ಞವಲ್ಮರ ಗುರು ವೈಶೌಪಾಯನರು ಎಂದಿದೆ. ಯಾಜ್ಯವಲ್ಧರಿಗೂ 
ಕಹೋಳನಿಗೂ ಸಂಬಂಧಪಟ್ಟ ಕಥೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬಂದಿದೆ. ಆದರೆ ಅಲ್ಲಿ 
ಕಹೋಳನು ಯಾಜ್ಞವಲ್ಕ್ಯರ ಗುರುವಲ್ಲ. ಅಲ್ಲಿ ಅವನು ಯಾಜ್ಯನಲ್ಕ್ಯ ರಿ೦ದ ನಿಗ್ರಹಸ್ಥಾನವನ್ನು 
ಪಡೆದಿರುವುದು ನಿಜ. ಆದರೆ ಅವರ ವಿದ್ಯೆಯನ್ನು ಕಕ್ಕಿಸಿಲ್ಲ, ವಿದ್ಯೆಯನ್ನು ಕಕ್ಕಿಸಿದ ಕಥೆ 
ಬೇರೆಯಿದೆ. 


ಪೂರ್ವಕಥೆ-೨ : ಯಾಜ್ಞವಲ್ಕ್ಯ ರ ಗರ್ವ 


ಯಾಜ್ಞವಲ್ಕ್ಯ ರ ಗುರುಗಳಾದ ಜಟಾ ಒಂದು ಸಲ ಕಾರಣಾಂತರದಿಂದ 
ನಿಯಮಿತಕಾಲದಲ್ಲಿ ಸಭೆಗೆ ಹೋಗಲಿಲ್ಲ. ಆ ಸಭೆಯಲ್ಲಿ ಒಂದು ಬ್ರಹ್ಮಹತ್ಯಾದೋಷದ 
ನಿರ್ಣಯವಾಗಬೇಕಾಗಿತ್ತು. ಇವರು ಆ ಸಭೆಗೆ ಹೋಗದೆ ಇದ್ದದ್ದರಿಂದ ಸ ಸಭೆಯವರು ಪ್ರ 
ಬ್ರಹ್ಮಹತ್ಕಾ ದೋಷವು ಇವರದೇ ಆಗತಕ್ಕದ್ದೆಂಬಭಿಪ್ರಾಯಪಟ್ಟರು. ನಿಜವಾಗಿ ಆ ದೋಷವು 
ತಮಗಿರಲಿಲ್ಲವಾದರೂ ವೈಶಂಪಾಯನರು ತಮಗೆ ಆ ಅಪವಾದವು ಬಂದದ್ದಕ್ಕಾಗಿ ಪ್ರಾಯಶ್ಲಿತವನ್ನು 
ಮಾಡಿಕೊಳ್ಳಬೇಕೆಂದು ತಮ  ಶಿಷ್ಯರಿಗೆಲ್ಲ ಒಂದು ಅನುಷ್ಠಾನವನ್ನು ಮಾಡ ಹೇಳಿದರು. ಆಗ 
ಯಾ ಲ್ಕ ರು ಉಳಿದವರನ್ನೆಲ್ಲ ತುಚ್ಛಮಾಡಿ ಆ ದೋಷವನ್ನು 'ತನೊ ಬ್ಬನ ಅನುಷ್ಠಾನವೇ 
ಕಳೆಯಬಲ್ಲುದೆಂದು ಹೇಳಿದರು. ಹೀಗೆ ಉಳಿದವರನ್ನೆಲ್ಲಾ ಕಡೆಗಂಡದ್ದು ವೈಶಂಪಾಯನರಿಗೆ 
ಸರಿ ಬೀಳಲಿಲ್ಲ. ಒಡನೆ ಅವರು ತಮ್ಮ ಶಿಷ್ಯತ್ವವನ್ನು ಬಿಟ್ಟುಹೋಗೆಂದುಹೇಳಿದರು. ಹಾಗೆಯೇ 
ಆಗಲೆಂದು ಯಾಜ್ಞವಲ್ಕ್ಯರು ಹೊರಡುತ್ತಲೇ ವೈಶಂಪಾಯನರು ತಮ್ಮ ಉಪದೇಶವನ್ನೆಲ್ಲಾ 
ಹಿಂದಕ್ಕೆ ಕೊಟ್ಟು ಹೋಗಬೇಕೆಂದರು. ಹಾಗೂ ಆಗಲೆಂದು ಯಾಜ್ಞವಲ್ಕ್ಯರು ತಾವು ಅಭ್ಯಾಸ 
ಮಾಡಿದ್ದ ಕೃಷ್ಣ ಯಜುರ್ವೇದವನ್ನೆಲ್ಲಾ ವಾಂತಿ ಮಾಡಿದರು. ಆಗ ಆ ವೇದವನ್ನು ಬಿಡಲಾರದೆ 
ಕೆಲವುಯಷಿಗಳು ತಿತ್ತಿರಿಪಕ್ಷಿಗಳ 'ರೂಪದಲ್ಲಿ ಬಂದು ಅದನ್ನು ಗ್ರಹಣಮಾಡಿದ್ದರಿಂದ ಈಗ 
ಅದು ತೈತ್ತಿರೀಯವೆಂಬ ಶಾಖೆಯೆಂದು ಹೆಸರಾಗಿರುವದೆಂತಲೂ ಯಾಜ್ಞವಲ್ಕ್ಯ ರು ಆಮೇಲೆ 


74 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಸೂರ್ಯನಿಗೆ ಶರಣುಹೊಕ್ಕು ಅವನ ಅನುಗ್ರಹದಿಂದ ಶುಕ್ಷಯಜುರ್ವೇದವನ್ನು ಗ್ರಹಣ 
ಮಾಡಿದರೆಂತಲೂ ಕಥೆಯಿದೆ. ಸಟ ಯಾಜ್ಯವಲ್ಕ್ಯರು ತಮ್ಮ ಗರ್ವಕ್ಕೆ ಫಲವಾಗಿ ವಿದ್ಯೆಯನ್ನು 
ಕಳೆದುಕೊಂಡು ಆಮೇಲೆ ಅದನ್ನು ಪಡೆಯುವದಕ್ಕೆ ಬಹು ಸಾಹಸವನ್ನು ಮಾಜಟೇಕಾಯಿತು. 





ಪರಶುರಾಮನು ಕ್ಲಾತ್ರಕುಲವನು 

ತರಿದು, ನಿಃಕ್ಷತ್ರವನು ಮಾಡಿಯೆ, 

ಧರೆಯ ಕಶ್ಯಪಗಿತ್ತೆನೆಂಬೀ ಶೌರ್ಯಗರ್ವದಲಿ । 

ಅರಿಯದೇ 'ರಘುಷ ತಿಯ ಸತ್ತ್ವವ 

ಪರಭವನೈದಿದನು ಚಕ 

ತೆರನ ಪರಿಯಿದು ಮಗನೆ; ಬಲುಮದ ಕಷ್ಟ ಕೇಳೆಂದ ॥ ॥೬೧॥ 


ತಾತ್ಪರ್ಯ: ಜಮದಗ್ನಿಪುತ್ರನಾದ ಪರಶುರಾಮನು ೨೧ ಸಲ ದಂಡಯಾತ್ರೆ ಮಾಡಿ 
ಕ್ಛತ್ರಿಯರ ಸಮೂಹವನ್ನೆಲ್ಲ ಕೊಂದು ಕ್ಷತ್ರಿಯಕುಲವೇ ಭೂಲೋಕದಲ್ಲಿ ಇಲ್ಲದಂತೆ 
ಮಾಡಿದನು. ಗೆದ್ದ ಭೂಮಿಯನ್ನೆಲ್ಲ ಕಶ ಶೃಪಮುನಿಗೆ ದಾನವಾಗಿತ್ತನು. ಈ ಒಂದು 
ಶೌರ್ಯದ ಅಹಂಕಾರದಿಂದ ಶ್ರೀರಾಮನ ಶಕ್ತಿ ಸಾಮಥ್ಯ ೯ವನ್ನು ತಿಳಿಯದೆ 
ಅವನೊಡನೆ ಯುದ್ಧ ಮಾಡಿ ಸೋಲನ್ನು ಅನುಭವಿಸಿದನು. ತಡ ಶೌರ್ಯದ 
ಮದದ ಪರಿಣಾಮಕ್ಕೆ ಸಾಕ್ಷಿ ಆಗಿದೆ. ಆದ್ದರಿ೦ದ ಶಕ್ತಿಯ ಮದ ಬಹಳ ಕೇಡನ್ನುಂಟು 
ಮಾಡುತ್ತದೆ ಎಂದು ತಿಳಿಯಬೇಕು. 


ಶಬ್ದಾರ್ಥ : ನಿಃ ಕ್ಹತ್ರವನು ಮಾಡಿ- =ಕ್ಷತ್ರಿಯರೇ ಇಲ್ಲದಂತೆ ಮಾಡಿ; ಕಶ್ಯಪ ಮುನಿ-ಪರಶುರಾಮನ 
ಗುರು * ಪರಿಭವನೈ ದಿದನು-ಸೋಲನ್ನು "ಅನುಭವಿಸಿದನು; * ಬಲುಮೆ-ಶೌರ್ಯ; 
* ತರಿದು-ಕೊಂದು; * ಕಾ ತ್ರಕುಲವನುನಕ್ಷತ್ರಿಯ ವಂಶವನ್ನು 


ಪೂರ್ವಕಥೆ : ಪರಶುರಾಮನ ಗರ್ವ 


ಕಾರ್ತವೀರ್ಯನ ಮಕ್ಕಳು ತಮ್ಮ ತಂದೆಯನ್ನು ಕೊಂದರೆಂಬ ಸಿಟ್ಟಿನಿಂದ ಭೂಮಂಡಲವನ್ನೆಲ್ಲ 
ಇಪ್ಪತ್ತೊಂದು ವೇಳೆ ಸುತಿ ಶಿ ದುಷ್ಪ ಕ್ಷತಿ ಕ್ಷತ್ರಿಯರನ್ನೆಲ್ಲ ನಂ ಭೂಮಿಯನ್ನೇ ಲ್ಲ ಗೆದ್ದ ಆ ಪರಶುರಾಮನು 
ಆಮೇಲೆ ಯಜ್ಞವನ್ನಾರಂಭಿಸಿ ಅದರಲ್ಲಿ. "ಭೂಮಿಯನ್ನೆಲ್ಲ ಕಶ್ಯಪರಿಗೆ ದಾನ ಮಾಡಿದ್ದನು. 
ಹೀಗೆ ಕ್ಷಾತ್ರ ತೇಜಸಿನ ಹೆಸರಿಳಿಸಿ ಬಿಟ್ಟಿನೆಂದು ಅವನಿಗೊಂದು ಗರ್ವವಿತ್ತು ಇತ್ತ ದಾಶರಥಿರಾಮನು 
ಅಯೋಧ್ಯೆಯಲ್ಲಿ" ಶಿವಧನುರ್ಭಂಗವನ್ನು ಮಾಡಿ ಸೀತೆಯನ್ನು ಪಾಣಿಗ್ರಹಣ ಮಾಡಿದನೆಂಬ 
ಸುದ್ದಿ ಎಲ್ಲೆಲ್ಲಿಯೂ ಹರಡಿತು. ಇದು ಕಿಗೆ ಬೀಳುತ್ತಲೇ ಮಹೇಂದ್ರಪರೈತದಲ್ಲಿ ತಪಸಿನಲ್ಲಿದ್ದ 
ಪರಶುರಾಮನು ತನ್ನ ವೈಷ್ಟವಧನುಸ್ಸಿನೊಡನೆ ಹೊರಟು ದಾಶರಧಿರಾಮನ ಸೊಕ್ಕಡಗಿಸಬೇಕೆಂದು 
ಬಂದನು. ರದಿ ವಿವಾಹವನ್ನು ಮಾಡಿಕೊಂಡು ಮಿಥಿಲೆಯಿಂದ ಅಯೋಧ್ಯೆಗೆ 
ಹೋಗುವಾಗ ದಾರಿಯಲ್ಲಿ ಇವರಿಬ್ಬರ ಸಮಾಗಮವಾಯಿತು. ಪರಶುರಾಮನು ಒಳ್ಳಯ ದರ್ಪದಿಂದ 
೨... ಅಡ್ಡಗಟ್ಟಿ ಹಳೇಶೈ ವಚಾಪವನ್ನು ಮುರಿದದ್ದು ದೊಡ್ಡದಲ್ಲವೆಂದು ಹೇಳಿ 

ವೈಷ್ಟವಚಾಪವನ್ನು ಮುಂದಕ್ಕೆ ಹಿಡಿದನು. ಒಡನೆ ದಾಶರಥರಾಮನು ಅದನ್ನು ಅವನ 
ಸೆಳೆದುಕೊಂಡು ಲೀಲಾಮಾತ್ರದಿಂದ ಅದರಲ್ಲಿ ಬಾಣವನ್ನು ಹೂಡಿ ಗುರಿಯನ್ನು 


15 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕೇಳಿದನು. ಆಗ ತೇಜೋಹೀನನಾದ ಪರಶುರಾಮನು ಹುಸಿಯಾಗದಂಥ ಆ ರಾಮಬಾಣಕ್ಕೆ 
ಗುರಿಯನ್ನು ತೋರಿಸಲೇಬೇಕಾಗಿ ಬಂದದ್ದರಿಂದ ತನ್ನ ಪರಲೋಕ ಸಾಧನದ ಪುಣ್ಯವನ್ನೆಲ್ಲ ಆ 
ಬಾಣಕ್ಕೆ ಬಲಿಯಾಗಿ ಕೊಟ್ಟನು. ಹೀಗೆ ಪರಶುರಾಮನು ತನ್ನ ಗರ್ವದಿಂದ ಸದ್ಗತಿಯ ಸಾಧನವನ್ನಲ್ಲ 
ಹಾಳುಮಾಡಿಕೊಂಡು ಮತ್ತೆ ಅದನ್ನು ಕೂಡಿಹಾಕಿಕೊಳ್ಳುವದಕ್ಕಾಗಿ ತಪಶ್ಚರ್ಯೆಗೆ ಹೋದನು. 





ಮಚ್ಚರದಿ ವಿಂಧ್ಯಾದ್ರಿ ಮೇರುವ 

ತುಚ್ಛವಾಗಿಯೇ ಮಾಡಿ ಬೆಳೆದು ಮ 

ಹೋಚ್ಚ ಯದಲಾದಿತ್ಯಮಂಡಲಕಡ್ಡವಾಗಿರಲು | 

ಸಚ್ಚರಿತನಾಗಿದ್ದಗಸ್ತ ಮು 

ಹೆಚ್ಚು ತಾನೆಂದೆಂಬ ಗರ್ವವ 

ನುಚ್ಚುಮಾಡಿಯೆ ನೆಲದ ಸಮದಲಿ ಬೆಚ್ಚಿ ಬೆರೆಸಿದನು ॥ ॥ಓ.೨॥ 
ತಾತ್ಪರ್ಯ: ವಿಂಧ್ಯ ಪರೃತವು ಅಸೂಯೆಯಿಂದ ಮೇರುಪರ್ವತವನ್ನು ತಿರಸ್ಕಾರದಿಂದ 
ನೋಡಿ ಬಹಳ ಎತ್ತರವಾಗಿ ಸೂರ್ಯಮಂಡಲಕ್ಕೆ ಅಡ್ಡವಾಗುವಂತೆ ಬೆಳೆಯಿತು. 
ಆಗ ಸಜ್ಜನನಾದ ಅಗಸ್ತ್ಯನು ತಾನೇಹೆಚ್ಚೆ೦ಬ ವಿಂಧ್ಯಪರ್ವತದ ಅಹಂಕಾರವನ್ನು 
ದೇವತೆಗಳ ಕೋರಿಕೆಯಮೇರೆಗೆ ನುಚ್ಚುನೂರು ಮಾಡುತ್ತ ಅದನ್ನು ತುಳಿದು 
ನೆಲದ ಮಟ್ಟಕ್ಕೆ ಬೆಸುಗೆ ಹಾಕಿದಂತೆ ಕುಗ್ಗಿಸಿದನು. 
ಶಬ್ದಾರ್ಥ: * ವಿಂಧ್ಯಾದ್ರಿ-ವಿ೦ಧ್ಯಪರ್ವತ; * ಮೇರು-ಮೇರುಪರ್ಚತ; ಸ ತುಚ್ಛವಾಗಿ ಮಾಡಿ 
=ತಿರಸ್ಕಾರದಿಂದ ನೋಡಿ; * ಮಹಾ--ಉಚ್ಚಾಯದಲಿ-ಬಹಳ ಎತ್ತರವಾಗಿ; * ಸಚ್ಚರಿತ-ಸಜ್ಜನ; 
ನುಚ್ಚು ಮಾಡಿ-ನುಚ್ಚುನೂರು ಮಾಡಿ (ನಾಶಮಾಡಿ); * ನೆಲದಸಮದಲಿ-ನೆಲದಮಟ್ಟಕ್ಕೆ 
ಬೆಚ್ಚಿಎಬೆಸುಗೆ ಹಾಕಿ; * ಬೆರಸಿದನುಎಕುಗ್ಗಿಸಿದನು 
ಟಿಪ್ಪಣಿ-೧: ವಿಂಧ್ಯ ಪರ್ಡತವು ವಿಷ್ಣು ಪುರಾಣದಲ್ಲಿ ಹೇಳಿರುವ ಪ್ರಕಾರ (೨-೩-೩-) ಮಹೇಂದ್ರ- 
ಮಲಯ-ಸಹ್ಯ-ಶಕ್ತಿಮಾನ್‌-ಯಕ್ಷಮಾನ್‌-ವಿಂಧ್ಯ-ಪಾರಿಯಾತ್ರ ಎ೦ಬ ಸಪ್ತಕುಲ ಪರ್ವತಗಳಲ್ಲಿ 
ಒಂದಾಗಿದೆ. 
ಟಿಪ್ಪಣಿ-೨: ಮೇರು ಪರ್ವತವು ಗರುಡಪುರಾಣದ (೧೫-೬೦-೬೧) ಪ್ರಕಾರ ಮೇರು-ಮಂದರ- 
ಕೃಲಾಸ-ಹಿಮಾಚಲ-ನಿಷಧ-ಗಂಧಮಾನದ-ರಮಣ ಎಂಬ ಸಪ್ತ ಕುಲ ಪರ್ವತಗಳಲ್ಲಿ ಒಂದಾಗಿದೆ. 
(ಶ್ರೀವತ್ಸ ನಿಘಂಟು ಪುಟ ೮೫) 


ಪೂರ್ವಕಥೆ: ವಿಂಧ್ಯ ಪರ್ವತದ ಗರ್ವ 


ಒಮ್ಮೆ ನಾರದರು ವಿಂಧ್ಯಪರ್ವತದ ಮುಂದೆ ಸೂರ್ಯನು ಮೇರುವನ್ನು ಸುತ್ತುವನೇ ಹೊರತು 
ಇನ್ನೊಂದನ್ನಲ್ಲ ವೆ೦ದು ಮುಂತಾಗಿ ಮೇರುಪರ್ವತವನ್ನು ಹೊಗಳಿದರು. ಇದನ್ನು ಕೇಳುತ್ತಲೇ 
ವಿಂಧ್ಯಪರ್ವತವು ತಾನೂ ಅಷ್ಟು ದೊಡ್ಡವನೆನಿಸಿಕೊಳ್ಳಬೇಕೆಂಬ ಇಚ್ಛೆಯನ್ನು ತಂದುಕೊಂಡಿತು. 
ಸೂರ್ಯನು ತನ್ನ ಸುತ್ತು ಸುತ್ತುವಂತೆ ಆಗುವಹಾಗೆ ವಿಂಧ್ಯ ಪರ್ವತವು ಸೂರ್ಯ 
ಮಂಡಲದವರೆಗೂ ಬೆಳೆಯಿತು. ಹೀಗೆ ಅದು ಸೂರ್ಯಮಂಡಲಕ್ಕೆ ಅಡ್ಡವಾಗಿ ನಿಂತೇ 
ಬಿಟ್ಟದ್ದರಿಂದ ಭೂಮಿಗೆ ಹಗಲೇ ಆಗದೆಹೋಯಿತು. ಇದರಿಂದ ವೈದಿಕ ಕರ್ಮಗಳೆಲ್ಲ 


76 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ನಿಂತುಹೋಗಿ ದೇವತೆಗಳು ಹವಿರ್ಭಾಗವಿಲ್ಲದೆ ಉಪವಾಸದಿಂದಿರಬೇಕಾಯಿತು. ಸೂರ್ಯ 
ಕಿರಣಗಳಿಲ್ಲದ್ದರಿಂದ ಭೂಲೋಕದ ಸ್ಥಿತಿಯೂ ತಲೆಕೆಳಗಾಗುವದಕ್ಕಾರಂಭಿಸಿತು. ಆಗ 
ದೇವತೆಗಳೆಲ್ಲರೂ ಸೇರಿ ವಿಂಧ್ಯಪರ್ವತದ ಗುರುವಾದ ಅಗಸ್ತ ರ ಸಹಾಯವನ್ನು ಬೇಡಿದರು. 
ಅಗಸ್ತ್ಯರು ಅದಕ್ಕೊಪ್ಪಿ ಉತ್ತರ ದೇಶದಿಂದ ದಕ್ಷಿಣ ದೇಶದ ಕಡೆಗೆ ಬರುತ್ತಿರುವಾಗ ಅವರನ್ನು 
ಕಾಣುತ್ತಲೇ ವಿಂಧ್ಯಪರ್ವತವು ಮಹತ್ತಾದ ಗುರುಭಕ್ತಿಯಿಂದ ದೀರ್ಪದಂಡ ನಮಸ್ಕಾರವನ್ನು 
ಮಾಡಿತು. ಆಗ ಅಗಸ್ತ್ಯರು ತಾವು ಹಿಂದಿರುಗಿ ಬರುವವರೆಗೂ ಹೀಗೆಯೇ ಇರೆಂದು ಅದಕ್ಕೆ 
ಹೇಳಿ ದಕ್ಷಿಣದೇಶಕ್ಕೆ ಬಂದರು. ಅವರು ಮತ್ತೆ ಉತ್ತರಕ್ಕೆ ಹಿ೦ದಿರುಗಲೂ ಇಲ್ಲ. ವಿ೦ಧ್ಯಪರ್ವತವು 
ಏಳಲೂ ಇಲ್ಲ. ಹೀಗೆ ವಿಂಧ್ಯಪರ್ವತವು ತಾನು ಸೂರ್ಯನನ್ನು ಕೂಡ ಅಡ್ಡಗಟ್ಟುವೆನೆಂಬ 
ಗರ್ವವನ್ನು ವಹಿಸಿದ್ದಕ್ಕೆ ಫಲವಾಗಿ ಯಾವಜ್ಜೀವವೂ ನೆಲಹಿಡಿದಿರಬೇಕಾಯಿತು. 





ಕುಲ, ಬಲ, ಧನಾಕಾರ, ಯೌವನ, 

ಲಲನೆ, ರಾಜ್ಯಗಳೆಂಬ ಮದಗಳು 

ತಲೆಯ ಹಿಡಿದಿರೆ ರಾಜರಾಜನ ನಿಜಕುಮಾರಕರು । 

ಜಲದೊಳಂಗನೆಯರ ಸಮೇಳದ 

ಲೊಲಿದು ವಿಹರಿಸುತಿರಲು ನಾರದ 

ಮುಳಿದು ಶಪಿಸಲು ಮರಗಳಾದರು ಮಗನೆ ಕೇಳೆಂದ ॥ LAW 
ತಾತ್ಪರ್ಯ: ಕುಲಮದ, ಶೌರ್ಯಮದ, ಧನಮದ, ಆಕಾರ (ರೂಪ) ಮದ, 
ಯೌವನಮದ, ಸ್ತೀಮದ, ರಾಜ್ಯಮದ, ವಿದ್ಯಾಮದಗಳೆಂಬ ಅಷ್ಟಮದಗಳು 
ನೆತ್ತಿಗೇರಿದ್ದು ಕುಬೇರನ ಮಕ್ಕಳಾದ ನಳಕೂಬರ ಮತ್ತು ಮಣಿಗ್ರೀವರೆಂಬ 
ಇಬ್ಬರುಮಕ್ಕಳು ಸರೋವರದಲ್ಲಿ ನಾನಾ ಯುವತಿಯರ ಜೊತೆಯಲ್ಲಿ ನೀರಾಟ 
ಆಡುತ್ತಿದ್ದರು. ದೇವಪುತ್ರರಾಗಿಯೂ ಮಾನವರಂತೆ ಕೇಳಿ ಆಡುತ್ತಿದ್ದುದ್ದನ್ನು ಕಂಡು 
ನಾರದನು ಕೋಪಗೊಂಡು ಅವರಿಗೆ ಶಾಪಕೊಟ್ಟಾಗ ಅವಳಿ ಮರಗಳಾದರು 
ಎಂದು ಮಗ ಶುಕನಿಗೆ ವ್ಯಾಸರು ಹೇಳಿದರು. 
ಶಬ್ದಾರ್ಥ: * ತಲೆಯ ಹಿಡಿದಿರೆ-ನೆತ್ತಿಗೇರಿರಲು; * ರಾಜರಾಜನ=ಕುಬೇರನ; * ನಿಜಕುಮಾರರು 
=ಮಕ್ಕಳು * ಸಮೇಳ-ನೀರಾಟ; ಮುಳಿದು-ಸಿಟ್ಟಾಗಿ ` 


ಟಿಪ್ಪಣಿ-೧: ಕುಲ, ಬಲ, ಧನ, ಆಕಾರ, ಯೌವನ, ಲಲನೆ, ರಾಜ್ಯ ಮದಗಳೆಂಬ ೭ 
ಮದಗಳನ್ನು ಇಲ್ಲಿ ಹೇಳಿದೆ, ವಿದ್ಯಾಮದ ಸೇರಿ ಇವನ್ನು ಅಷ್ಟಮದಗಳೆನ್ನುತ್ತಾರೆ. ಈ ಪದ್ಯದಲ್ಲಿ 
೭ ಮದಗಳನ್ನು ಹೇಳಿದೆ, ವಿದ್ಯಾಮದ ಬಿಟ್ಟಿದೆ. ಮದಗಳ ಬಗ್ಗೆ ಹೆಚ್ಚಿನ ವಿವರಗಳಿಗೆ ಶ್ರೀವತ್ಸ 
ನಿಘಂಟುವನ್ನು (ಪುಟ-೨೨೦) ನೋಡಿ. 


ಪೂರ್ವಕಥೆ-೧: ಕುಬೇರನ ಮಕ್ಕಳ ಮದೋನ್ಸತ್ತತೆ 


ನಲಕೂಬರ ಮತ್ತು ಮಣಿಗೀವ ಎಂಬಿಬ್ಬರು ಕುಬೇರನ ಮಕ್ಕಳು ಒಂದುವೇಳೆ ಅನೇಕ 
ಯುವತಿಯರೊಡನೆ ಜಲಕ್ರೀಡೆಯನ್ನಾಡುತ್ತಿದ್ದರು. ಜಲಕ್ರೀಡೆಯಲ್ಲಿ ಎಲ್ಲರೂ ಬರೀ ಮೈಯಲ್ಲಿರುವ 
ಪದ್ಧತಿ. ಹೀಗಿರುವಾಗ ನಾರದರು ಆ ಮಾರ್ಗವಾಗಿ ಬಂದರು. ಅವರನ್ನು ಕಾಣುತ್ತಲೇ 


77 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸ್ತ್ರೀಯರೆಲ್ಲರೂ ನಾಚಿಕೆಯಿಂದ ತಮ್ಮ ಅವಯವಗಳನ್ನು ಮುಚ್ಚಿಕೊಳ್ಳುವ ಯತ ವನ್ನಾದರೂ 
ಹೌಡಿದರು. ಕುಬೇರನಮಕ್ಕಳು ತಮ್ಮಕುಲ, ಬಲ, ಧನ, ಆಕಾರ, ಪ್ರಾಯ, ಗ ಸಾನ್ನಿಧ್ಯ- 
ಮೊದಲಾದ ಮದದಿಂದ ಕಣ್ಣುಕಾಣದವರಾಗಿ ತಮ )ಿ ಉನ್ನತ್ತಾವಸ್ಥೆಯಲ್ಲಿಯೇ ತಾವು ಸುತ್ತಿದ್ದರು. 
ಲೋಕಪಾಲಕನಪು ತ್ರರಾಗಿದ್ದೂ ಕೂಡ ದೇಹಾಭಿಮಾನದಿಂದ ಕೂಡಿ ಸ್ಥಾವರ ಗಳಂತೆ ವರ್ತಿಸಿದ್ದನ್ನು 
ಕಂಡು ಅಸಹ್ಯಗೊಂಡು ನಾರದರು ಅವರಿಗೆ ಮರಗಳಾಗಿರೆಂದು ಶಾಪವನ್ನು ಕೊಟ್ಟರು. 
ಅದರಂತೆ ಕುಬೇರನ ಮಕ್ಕಳು ಅರ್ಜುನ (ಮತ್ತಿ) ವೃಕ್ಷಗಳಾಗಿ ತಮ್ಮ ಮದೋನತ್ತತೆಯ 
ಫಲವನ್ನು ಕೈತುಂಬ ಉಂಡರು. ಆಮೇಲೆ ಎಷ್ಟೋಕಾಲದ "ಸಲೆ ಶ್ರೀಕೃಷ್ಣನು ಬಾಲಲೀಲೆಯಿಂದ 
ಒರಳುಕಲ್ಲಿನ್ನು ಕಿತ್ತುಕೊಂಡು ಓಡುವಾಗ ಆ "ಒರಳು ಈ ಎರಡು ಮತ್ತೀಮರಗಳ ನಡುವೆ 
ಹಾದು ಅವುಗಳನ್ನು ಕೆಡವಿದ ಮೇಲೆ ಅವರಿಗೆ ಆ ಜನ್ಮ ಹೋಯಿತು. 





ಮಚ್ಚರದೊಳಿತರರಿಗೆ ಹಾನಿಯ 

ಹೆಚ್ಚಿಸುವರತಿ ಮೂರ್ಯತನದಲಿ 
ಹುಚ್ಚುಹಿಡಿದವರಾಗುತೊಬ್ಬರಿಗೊಬ್ಬರಿದಿರಾಗಿ; | 

ನಿಚ್ಚನಿಚ್ಚರು ಹೋರುವರು ಗಜ 

ಕಚ್ಛಪನ್ಯಾಯದಲಿ; ಸರ್ಪವು 

ಕಚ್ಚೆ ಬರಿಬಾಯೆಂಬ ಗಾದೆಯ ತೆರದಿ ನಿಷ್ಫಲವು ॥ ॥೬೪॥ 


ತಾತ್ಪರ್ಯ: ವಿಂದ, ಅನುವಿಂದರೆಂಬ ಅಣ್ಣತಮ್ಮಂದಿರು ಆಸ್ತಿಯ ಮೋಹದಿಂದ 
ಅವಿವೇಕಿಗಳಾಗಿ ದುರಾಶಾಮತ್ತರಾಗಿ ಒಬ್ಬರಿಗೊಬ್ಬರು ಅಸೂಯೆಯಿಂದ ಕಚ್ಚಾಡುತ್ತಾ 
ಉಳಿದವರಿಗೆ ಹೆಚ್ಚು ಹೆಚ್ಚಾಗಿ ತೊಂದರೆಯುಂಟುಮಾಡುತ್ತಿದ್ದರು. ಪರಿಣಾಮವಾಗಿ 
ಯಷಿಯ ಶಾಪದ ಫಲವಾಗಿ ಆನೆ-ಆಮೆ ನ್ಯಾಯದ ಹಾಗೆ ಪ್ರತಿನಿತ್ಯವೂ ಕಾದಾಡುತ್ತಲೇ 
ಇದ್ದರು. ಹಾವು ಕಚ್ಚಿದರೂ ಅದರ ಬಾಯಿಗೆ ಆಹಾರವೇನೂ ಸಿಗುವುದಿಲ್ಲ ಎಂಬ 
ಗಾದೆಯಂತೆ ದ್ವೇಷಾಸೂಯೆಗಳಿಂದ ಹೋರಾಡಿ ಪರರಿಗೆ ಕೇಡೆಣಿಸಿದ 
ವಿಂದಾನುವಿಂದರಿಗೆ ಏನೂ ಪ್ರಯೋಜನವಾಗಲಿಲ್ಲ. ಅದರಿಂದ ಮತ್ಸರ ಸಲ್ಲದು. 


ಶಬ್ದಾರ್ಥ: * ಮಚ್ಚರ-ಮತ್ಸರ, ಅಸೂಯೆ; ನಿಚ್ಚ-ನಿತ್ಯ + ನಿಚ್ಚನಿಚ್ಛಲು-ಪ್ರತಿನಿತ್ಯ, ಸದಾ 
xk ಹೋರುವರು-ಕಾದಾಡುವರು; ಕಚ್ಚಿಎಕಚ್ಚಲು;' ¥ ಗಾದೆ-ಅನುಭವದ ವಾಣಿ; ಸರ್ಪ ಕಚ್ಚೆ 
ಬರಿ ಬಾಯ್‌-ಹಾವು ಕಚ್ಚಿದರೆ ಅದರ “ಬಾಯಿಗೆ ಆಹಾರವೇನೂ ಸಿಗುವುದಿಲ್ಲ. 


ಟಿಪ್ಪಣಿ-೧: ಗಜಕಚ್ಛಪ ಪನ್ಯಾಯ-ಆನೆಯು ಯಾರನ್ನೂ ಲಕ್ಷ್ಯದಲ್ಲಿಡದ ಪ್ರಾಣಿ, ಆಮೆ (ಕಚ್ಛಪ) 
ಬಹು ಹೆದರುವ ಸ್ವ ಸ್ವಭಾವದ ದಡ್ಡ ಪ್ರಾಣಿ. ಇವೆರಡೂ ತಮ್ಮ ತಮ್ಮ ಯೋಗ್ಯತೆಗಳನ್ನು 
ನೋಡಿಕೊಳ್ಳದೆ ಒಂದಕ್ಕೊಂದು ಹೋರಾಡುವರು. 


ವಿಭಾವಸು ಮತ್ತು ಸುಪ್ರತೀಕ ಎಂಬಿಬ್ಬರು ಯಷಿಗಳಿದ್ದರು. ಇವರಿಬ್ಬರೂ ಅಣ್ಣತಮ್ಮಂದಿರು. 
ಕಿರಿಯವನಾದ ಸುಪ್ರತೀಕನು ತನಗೆ” ದಾಯದಭಾಗೆವನ್ನು ಕೊಡಬೇಕೆಂದು. ಅಣ್ಣನಾದ 
ವಿಭಾವಸುವನ್ನು ಪೀಡಿಸುವದಕಾರಂಭಿಸಿದನು. ವಿಭಕ್ತ ಕುಟುಂಬದವರೆನಿಸಿಕೊಳ್ಳುವುದು 
ಹಿರಿಯವನಿಗೆ ಇಷ್ಟವಿರಲಿಲ್ಲ. ಅವಿಭೆಕ್ತನೆನಿಸಿಕೊಳ್ಳುವದು ಕೆಠಿಯವನಿಗೆ ಇಷ್ಟವಿರಲಿಲ್ಲ. ಇಬ್ಬರೂ 
ತಮ್ಮತಮ್ಮ ಹಠವನ್ನೇ ಹಿಡಿದರು. ದೆನದಿನಕ್ಕೆ ಇದರ ವಾದ ವಿವಾದವು ಳೆಯಿತು. ಕೊನೆಗೆ 
ಇಬ್ಬರಿಗೂ ಕೋಪೋದ್ರೇಕವಾಗಿ ಒಬ್ಬರಿಗೊಬ್ಬರು ಶಾಪವನ್ನು ಕೊಟ್ಟರು. ತಮ್ಮನ ಶಾಪದಿಂದ 


78 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ವಿಭಾವಸು ಮೂರು ಯೋಜನ ಎತ್ತರವೂ ಹತ್ತು ಯೋಜನ ಸುತ್ತಳತೆಯೂ ಉಳ್ಳ ಆಮೆಯಾದನು. 
ಅಣ್ಣನ ಶಾಪದಿಂದ ಸುಪ್ರತೀಕನು ಆರು ಯೋಜನ ಎತ್ತರವೂ ಅದರ ಎರಡರಷ್ಟು ಅಗಲವೂ 
ಉಳ ಗಜವಾದನು. ಇವರಿಬ್ಬರೂ ಹಿ೦ದಿನಜನ್ನದಲ್ಲಿ ಒಬ್ಬರಿಗೊಬ್ಬರು ಹೋರಾಡಿದ ಫಲವಾಗಿ 
ದೈವಯೋಗದಿಂದ ಮತ್ತೆ ಓಂದೇ ಸ ಸರೋವರದಲ್ಲಿ ಸೇರಿ ನಿತ್ಯವೂ ಜಗಳವಾಡುತ್ತಿದ್ದರು. 
ಆಮೆಯು ಗಜವನ್ನು ನೀಕೊಳಕ್ಕೆಳೆಯುವದು, ಗಜವು ಆಮೆಯನ್ನು ನೀರ ಮೇಲಕ್ಕೆಳೆಯವದು. 
ಇವೆರಡೂ ಹೀಗೆ ಕಾದಾಡುತ್ತಿದ್ದಾಗ ಅಮೃತವನ್ನು ತರುವದಕ್ಕಾಗಿ ಪ್ರಯಾಣ ಮಾಡುತಿದ್ದ 
ಗರುಡನು ತನ್ನ ತಂದೆಯ ಆಜ್ಞೆಯಂತೆ” ಇವೆರಡನ್ನೂ ನು೦ಿಗಿ ನೀರು ಕುಡಿದನರಿತೆ. 
ಅಣ್ಣತಮ್ಮಂದಿರಿಬ್ಬರ ಪಾಲಿನ ಹೋರಾಟವು ಗರುಡನ ಹೊಟೆ ತ್ರಿ ತುಂಬುವದಕ್ಕೆ ಸಾಧಕವಾಯಿತು. 





ಕಾಮಕ್ರೋಧಾದಿಗಳು (೬೫-೭೭) 


ಕೋಪ ತನ್ನನು ಸುಡುವುದದರಿಂ 

ಪಾಪಿ; ಗುರುಹಿರಿಯರ ಮನಕೆ ಸಂ 

ತಾಪಕಾರಣವಾಗಿಹುದು; ಸೈರಣೆ ಸಮಾಧಾನ | 
ಪೋಪುದೊಡಲನು ಮರೆವನದರಿಂ 

ಭಾಪು! ಕೋಪದ ಮಹಿಮೆಯೆಂತುಟೊ!! 

ಶಾಪದಿಂದ ವಸಿಷ್ಠನೂರ್ವಶಿಗುದಿಸನೇ? ಮುನ್ನ ॥೬೫॥ 


ತಾತ್ಪರ್ಯ: ಕೋಪವೆಂಬುದು ಆಯಾ ವ್ಯಕ್ತಿಯನ್ನೇ ಸುಟ್ಟು ನಾಶಮಾಡಲು 
ಯತ್ನಿ ಸುತ್ತದೆ. ಪರಿಣಾಮವಾಗಿ ಪಾಪಕೃತ್ಯ ಮಾಡುತ್ತಾ ಮಹಾಪಾಪಿ ಆಗುತ್ತಾನೆ. 
ಕೋಪ ಸ ಸಾಮಾನ್ಯರಿಗಷ್ಟೇ ಅಲ್ಲ ಗುರುಹಿರಿಯರ ಮನಸ್ಸಿನ ಸಂಕಟಕ್ಕೆ ಕಾರಣ 
ವಾಗುತ್ತದೆ. ಸಹನೆ, ಸಮಾಧಾನವನ್ನು ಕೋಪಿಷ್ಠನು ಕಳೆದುಕೊಳ್ಳುತ್ತಾನೆ. ಫಲವಾಗಿ 
ಮೈಮೇಲೆ ಎಚ್ಚರತಪ್ಪಿ ವರ್ತಿಸುತ್ತಾನೆ. ಭಲೆ! ಕೋಪದ ಪರಿಣಾಮವನು ್ಸಿ ಎಷ್ಟೆಂದು 
ಹೇಳೋಣ| ಪೂರ್ವದಲ್ಲಿ ವಸಿಷ್ಠ. ಮಹರ್ಷಿ ಕೋಪದ ಫಲವಾಗಿ ಊರ್ವಶಿಯ 
ಗರ್ಭದಲ್ಲಿ ಹುಟ್ಟಬೇಕಾಯಿತು. 


ಶಬ್ದಾರ್ಥ: * ಸಂತಾಪ=ಸಂಕಟ; * ಸೈರಣೆ-ಸ ಮಾಧಾನ; * ಪೋಪುದು-ಹೋಗುವುದು; 
ಹೇ ಒಡಲನು ಮರೆವನು-ಮೈಮೇಲೆ ಎಚ್ಚರತಪ್ಪಿ ವರ್ತಿಸುತ್ತಾನೆ; * ಉದಿಸನೇ-ಹುಟ್ಟಲಿಲ್ಲವೇ। 


ಪೂರ್ವಕಥೆ : ವಸಿಷ್ಠರ ಕೋಪ 


ವಸಿಷ್ಠರು ಬ್ರಹ್ಮನ ಮಾನಸಪುತ್ರರು. ಇವರು ಇಕ್ಲಾ ವಂಶದ ಪುರೋಹಿತರು. ಒಮ್ಮೆ ಆ 
ವಂಶದಲ್ಲಿ ಪ್ರ ಪ್ರಸಿದ್ಧನಾದ ನಿಮಿ ಚಕ್ರವರ್ತಿಯು ದೊಡ್ಡದೊಂದು ಯಾಗವನ್ನು ಹೂಡಿ ಅದರ 
ಪೌರೋಹಿತ್ಯಕ್ಕೆ ವಸಿಷ್ಠರಿಗೆ ಅಕ್ಷತೆಯನ್ನು ಕಳುಹಿಸಿದನು. ಅದೇ ಸಮಯದಲ್ಲಿ ದೇವೇಂದನೊಂದು 
ಯಾಗವನು ಕ ಸತ್ತ್ದದ್ದರಾದ ವಸಿಷ್ಠರು ಅದನ್ನು ಮುಗಿಸಿಕೊಂಡು ಬಂದು ಮಾಡಿಸುವುದಾಗಿ 
ಹೇಳಿ ಇ೦ದ್ರರೋಕಕ್ಕೆ ಹೋದರು. ಇತ್ತ ನಿಮಿಯು ತನ್ನ ಯಾಗಕ್ಕೆ ಅನೇಕ ಖಷಿಗಳು ಬಂದು 
ನೆರೆದಿದ್ದರಿಂದ ಅದನ್ನು ಮುಂದಕ್ಕೆ ಹಾಕಲಿಚ್ಛಿಸದೆ ಬೇರೆಯವರ ಪೌರೋಹಿತ್ಯದಿಂದ ಯಾಗವನ್ನು 
ಮುಗಿಸಿಬಿಟ್ಟನು. ಅಮೇಲೆ ವಸಿಷ್ಠರು ಇಂದ್ರಲೋಕದಿಂದ ಹಿಂದಿರುಗಿ ನಿಮಿಯ ಬಳಿಗೆ ಬಂದಾಗ. 
ನಿಮಿಯು ಮಲಗಿದ್ದನು. ತನ್ನನ್ನು ಬಿಟ್ಟು ಯಾಗವನ್ನು ಮಾಡಿದ ಈ ರಾಜನು ತನ್ನನ್ನು ಅಲಕ್ಷ್ಯ 


79 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಾಡಿ ಮಲಗಿರುವನೆಂದು ತಿಳಿದು ವಸಿಷ್ಠರು ಕೋಪದಿಂದ ಅವನಿಗೊಂದು ಶಾಪವನ್ನು ಕೊಟ್ಟರು. 
ಆಗ ನಿರಪರಾಧಿಯಾದ ತನಗೆ ಶಾಪವನು  ಕೊಟ್ಟಿದ್ದಕ್ಕಾಗಿ ಅವನು ದೇಹಾಂತರವನ್ನು ಪಡೆಯಿರೆಂದು 
ವಸಿಷ್ಠರಿಗೆ ಶಾಪವನು ಕೊಟ್ಟನು. ಆಮೇಲೆ ವಸಿಷ್ಠರು ಬ್ರಹ್ಮನ ಬಳಿಗೆ ಹೋಗಿ ಈ. ಸಂಗತಿಯನ್ನು 
ತಿಳಿಸಿದರು. ಬ್ರಹ್ಮನು. ವಸಿಷ್ಠರ ಯೋಗ್ಯತೆಗೆ ತಕ್ಕ ದೇಹಪಾಸಿಗೆ ತಕ್ಕ ಸ್ಥಳವು ಯಾವುದೆಂದು 
ವಿಚಾರಮಾಡಿ ಅವರನ್ನು ವರುಣಲೋಕದಲ್ಲಿದ್ದ ಮಿತ್ರಾವರುಣರ ಕ್ಕ ಕಳುಹಿಸಿದನು. 
ಮಿತ್ರಾವರುಣರು ಅಲ್ಲಿ ವರುಣನು ಮಾಡುತ್ತಿದ್ದ ಓಂದು "ಯಾಗಸಮಾರಂಭದಲ್ಲಿ ನೃತ್ಯವನ್ನು 
ಮಾಡುತ್ತಿದ್ದ ಊರ್ವಶಿಯನ್ನು ಕಂಡು ಕಾಮವಿಕಾರವನ್ನು ಹೊಂದಿದರಂತೆ. ಆ ಸಂದರ್ಭದಲ್ಲಿ 
ಅಷ್ಟು ಮಾತ್ರದಿಂದಲೇ ವಸಿಪ್ಠರು ಹೊಸದೇಹವನ್ನು ಪಡೆದರಂತೆ. ಇದು ದೇವೀಭಾಗವತದ 
ಕಥೆ. “ಈ ಕಥೆಯನ್ನು ನ್ನು ಶ್ರೀ ಶಂಕರಭಗವತ್ಪಾದರು ಯಾವದವಸ್ಥಿತಿರಾಧಿಕಾರಿಕಾಣಾಂ ಎಂಬ ಬ್ರಹ್ಮ 
ಸೂತ್ರ ಭಾಷ್ಠದಲ್ಲಿಯೂ ಉದಾಹರಿಸಿದ್ದಾರೆ. ಊರ್ವಶಿಯ ಸ ಸಾನ್ನಿಧ್ಯ ಪ್ರಭಾವವಾದ ಮಿತ್ರಾವರುಣರ 
ಕಾಮವಿಕಾರ ಮಾತ್ತದಿಂದ ಶರೀರವನು ) ಪಡೆದವರಾದ್ದರಿಂದ ವಸಿಷ್ಠರನ್ನು ಊರ್ವಶೀಪುತ್ತರೆನ್ನುವದು 
ಉಪಚಾರದ ಮಾತು. ಅದು ಹೇಗಾದರೂ ಇರಲಿ, ನಿಮಿಯ ಅಪರಾಧದ ತೂಕವನ್ನು ನೋಡದೆ 
ತಮ್ಮ ಕೋಪದ ಕೈಯಲ್ಲಿ ಸಿಕ್ಕಿದ ತಪ್ಪಿಗೆ ವಸಿಷ್ಠರು ಊರ್ವಶೀಪುತ್ರರಾಗಬೇಕಾಯಿತು. 


ಕಣ್ಣುಗಳು ಕೆಂಪಾಗೆ, ಮೋರೆಯ 

ಬಣ್ಣವತಿರೌದ್ರವನು ತಳೆದಿರ 

ಲನ್ನಪಾನದಲಿಚ್ಛೆಗೆಟ್ಟುರೆ ಕೋಪತಾಪದಲಿ । 

ಉಣ್ಣದುರಿಯುತ ಗುರುಹಿರಿಯರನು 

ಕಣ್ಣುಗಾಣದೆ ಬರಿದೆ ಬಗುಳುವ, 

ಸನ್ನಿ ಹಿಡಿದವನಂತೆ ನಡುಗುವ, ಕುಣಿವ, ಕೂಗುವನು ॥ MEL 


ತಾತ್ತರ್ಯ: ಜಾ ಕೋಪಾಗಿಿಗೆ ಒಳಗಾದವನ ಕಣ್ಣುಗಳು ಕೆಂಪಾಗುತ್ತವೆ. 
ಮುಖದ ಬಣ್ಣ ಕೆಟ್ಟು ಅತಿಘೋರಾಕಾರವನ್ನು ಹೊಂದುತ್ತಾನೆ. ಅನ್ನ ಪಾನಗಳಲ್ಲಿ 
ಆಸಕ್ತಿಯಿಲ್ಲದವನಾಗಿ 'ಆಹಾರಾದಿಗಳನ್ನು ಸ್ವೀಕರಿಸದೆ ಆವೇಶದಿಂದ ಗುರುಹಿರಿಯರನ್ನು 
ಕಣ್ಣುಕಾಣದೆ ಕುರುಡನಂತೆ ಕ್ಕಸದೆ. ಅರ್ಥವಿಲ್ಲದ ಮಾತುಗಳಿಂದ ಹರಟುತ್ತಾ 
ಬುದ್ದಿ ಭ್ರಮಣೆ ಆದವನಂತೆ ಕಂಪಿಸುತ್ತಾ ಕುಣಿಯುತ್ತಾ ಹುಚ್ಚುಹುಚ್ಚಾಗಿ ಕಿರುಚಾಡುತಾನೆ. 
ಶಬ್ದಾರ್ಥ: * ಮೋರೆ-ಮುಖ; * ಇಚ್ಛೆಗೆಟ್ಟು-ಆಸಕ್ತಿಯಿಲ್ಲದವನಾಗಿ; * ಉರೆ-ಅತಿಯಾದ; 
ಹೇ ಉಣ್ಣದೆ-ಆಹಾರಾದಿ ಸ್ವೀಕರಿಸದೆ; * ಬಗುಳುವ=-ಹರಟುವ; * ಸನ್ನಿ ಹಿಡಿದವನಂತೆ 


ಬುದ್ಧಿಭ್ರಮಣೆ ಆದವನ ಹಾಗೆ; ಷಃ ಕಣ್ಣುಗಾಣದೆ-ಕಣ್ಣುಕಾಣದ ಕುರುಡನಂತೆ; * ಕೂಗುವನು 
ಇಕಿರುಚಾಡುವನು 


ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ.ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ವಾಸಿಪಂಥಗಳೆಂಬ ಬಲುಮೆಯ 
ಪಾಶದಲಿ ದೃಢವಾಗಿ ಬಿಗಿವಡೆ 
ದಾ ಸುಯೋಧನಪಾಂಡುಪುತ್ರರು ಬಂಧುಜನಸಹಿತ । 


80 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ನಾಶವಾದರು ಮೂರ್ಪಿತನದಿಂ 
ದೇಸುಪುಣ್ಯವ ಗಳಿಸಿಕೊಂಡರು 


ದ್ವೇಷ ವೆಂಬೀ ದೋಷದಿಂದಲಿ ಲೇಸು ದೊರಕುವದೆ ? ॥ ॥ಓಪಿ॥ 


ತಾತ್ಪರ್ಯ: ಆ ದುರ್ಯೋಧನ ಮತ್ತು ಪಂಚಪಾಂಡವರು, ಬಂಧುಮಿತ್ರರ ಸಮೇತ 
ಹಠ ಮತ್ತು ಜೂಜು ಮತ್ತು ಮೂರ್ಪತನಗಳೆಂಬ ಬಲವಾದ ಪಾಶಗಳಿಂದ 
ಬಂಧಿತರಾಗಿ ನಾಶವಾದರು. ಎಷ್ಟೇ ಪುಣ್ಯವನ್ನು ಅವರು ಸಂಪಾದಿಸಿದರೂ 
ಹಗೆತನವೆ೦ಬ ದುಷ್ಪಸ್ಪಭಾವದಿ೦ದ ಶ್ರೇಯಸ್ಸು ಅವರಿಗೆ ಸಿಗಲಿಲ್ಲ. 


ಶಬ್ದಾರ್ಥ: ವಾಸಿ-ಹಠ; ಪಂಥ-ಜೂಜು; * ದೃಢವಾಗಿ ಬಿಗಿನಡೆದು-ಬಲವಾಗಿ ಬಂಧಿತರಾಗಿ; 
x ಏಸುಎಎಷ್ಟೊಂದು; * ದೋಷ-ದುಷ್ಪ ಸ್ಪ ಸಭಾವ (ತಪ್ಪು); * ಲೇಸು (ಶ್ರೇಯಸ್ಸು). 


ಪೂರ್ವಕಥೆ : ಕೌರವಪಾಂಡವರ ಹಗೆತನ 


ಧೃತರಾಷ್ಟ, ಪಾಂಡು ಎಂಬಿಬ್ಬರು ಅಣ್ಣತಮ್ಮಂದಿರಿದ್ದರು. ಧೃತರಾಷ್ಟ್ರನ ನೂರೊಂದು ಮಕ್ಕಳೂ 
ಪಾಂಡುಖಿನ ಐವರುಮಕ್ಕಳೂ ಚಿಕ್ಕಂದಿನಿಂದಲೂ ಕೂಡಿ ಬೆಳೆಯುತ್ತಲೇ ಇದ್ದರೂ ಅವರಲ್ಲಿ 
ಒಳಗೊಳಗೇ ದಾಯಾದಮತ್ತರವು ಬೆಳೆಯುತ್ತಲೇ ಇತ್ತು. ಆಟದಲ್ಲಿ ಕೂಡ ನೂರೊಂದು 
ಜನರೇ ಒಂದುಗುಂಪು; ಐವರೇ ಒಂದುಗುಂಪು. ನೂರೊಂದು ಜನರಿಗೆ ಕೌರವರೆಂದೂ 
ಐವರಿಗೆ ಪಾಂಡವರೆಂದೂ ಪ್ರಸಿದ್ಧಿ. ಪಾಂಡವರು ಗ ಮುಂಚೆಯೇ 
ಪಾಂಡುರಾಜನು ತೀರಿಕೊಂಡದ್ದರಿಂದ ಪ ಪಾಂಡವರು ಧೃತರಾಷ್ಟ್ರನ ಪೋಷಣೆಯಲ್ಲಿಯೇ ಬೆಳೆದರು. 
ಆದರೆ ಧೃತರಾಷ್ಟ್ರನು ಜೀವಂತನಾಗಿದ್ದದ್ದರಿಂದ ಸ್ಪಭಾವವಾಗಿ ಕೌರವರ ಪ್ರತಿಷ್ಠೆಯೇ ಹೆಚ್ಚಾಗಿತ್ತು. 
ಕೌರವರು ಪಾ೦ಡವರನ್ನು ಹೇಗಾದರೂ ಮಾಡಿ ತೀರಿಸಿಬಿಡಬೇಕೆಂದು ಒಮ್ಮೆ ಅವರನ್ನೆಲ್ಲಾ 
ಒಂದು ಅರಗಿನ ಮನೆಯಲ್ಲಿಳಿದುಕೊಂಡಿರುವಂತೆ ಮಾಡಿ ಅದಕ್ಕೆ ಬೆಂಕಿಯನ್ನು ಹಚ್ಚಿದರು. 
ಪಾಂಡವರಲ್ಲೊಬ್ಬನಾದ ಭೀಮನು ತನ್ನ ಸಾಹಸದಿಂದ ತಮ್ಮ ಪರಿವಾರವನ್ನು ಕಟ್ಟಿಕೊಂಡು 
ಸುರಂಗಮಾರ್ಗ ವಾಗಿ ಆ ಸ್ಥಳವನ್ನು ಬಿಟ್ಟು ಪಾರಾದನು. ಆಮೇಲೆ ಪಾಂಡವರು ಬಂದು 
ತಮ್ಮ ಪಾಲನ್ನು ಕೇಳಿದಾಗ ಸರಿಯಾಗಿ ಕೊಡದ ಕೌರವರು ಮೋಸಗಾರಿಕೆಯ ಪಗಡೆಯಾಟದಿಂದ 
ಪಾಂಡವರನ್ನು ಸೋಲಿಸಿ ಅವರು ಹನ್ನೆರಡು ವರ್ಷ ವನವಾಸವನ್ನೂ ಒಂದುವರ್ಷ 
ಅಜ್ಜಾತವಾಸವನ್ನೂ ಮಾಡಿಕೊಂಡಿರುವ ಕಟ್ಟಿಗೆ ಒಳಪ ಡಿಸಿದ್ದಲ್ಲದೆ ಅವರ “ಹೆಂಡತಿಯಾದ 
ದ್ರೌಪದಿಯನ್ನು ಸಭಾಮಂಟಪಕ್ಕೆ ಎಳೆದು ತರಿಸಿ ಸೀರೆಯನ್ನು “ಸುಲಿಯುವುದರ ಮೂಲಕ 
ಆಕೆಯ ಮಾನಭಂಗವನ್ನು ಮಾಡಲು ಯತ್ನಿಸಿದರು. ಆಕೆ ದೇವರಿಗೆ ಶರಣುಹೊಕ್ಕು ತನ್ನ 
ಪಾತಿವ್ರತ್ಯವನ್ನು Ey ಆಮೇಲೆ 'ಪಾಂಡವರು ಕಾಡಿನಲ್ಲಿರುವಾಗ ಅಲ್ಲಿಗೆ ಹೋಗಿ 
ತಮ್ಮ ಅಟ್ಟಹಾಸವನ್ನು ತೋರಿಸಿ ಅವರ ಹೊಟ್ಟೆಯುರಿಯುವಂತೆ ಮಾಡಬೇಕೆಂದು ಕೌರವರು 
ಏನೇನೋ ಪ್ರಯತ್ನ ಗಳನ್ನು ಮಾಡಿದರು. ಆದರೆ ಅವೆಲ್ಲಾ ಇವರಿಗೇ ತಿರುಗಿ ಬಡಿದವು. 
ಅಜ್ಜಾತವಾಸದಲ್ಲಿದ್ದಾಗವರ. ಗುರ್ತು ಹಿಡಿದು ಮತ್ತೆ ಅವರಿಗೆ ಹದಿಮೂರು ವರ್ಷಕ್ಕೆ 
ತಾಂಬೂಲವನ್ನು ಕೊಡಬೇಕೆಂದು ಸಂಚು ನಡೆಸಿದರು. ಅದೂ ಸಾಗಲಿಲ್ಲ. ಕೊನೆಗೆ ಪಗಡೆಯಾಟದ 
ಫಲವನ್ನೆಲ್ಲ ಅನುಭವಿಸಿ ಹಿಂದಿರುಗಿದ ಪಾಂಡವರು ತಮಗೆ ನ್ಯಾಯವಾಗಿ ಬರತಕ್ಕ ಪಾಲನ್ನು 
ಕೂಡದಿದ್ದರೆ ಕ್ಲಾತ್ರಧರ್ಮದಂತೆ ಸರ್ವಸ್ವವನ್ನೂ ತೆಗೆದುಕೊಂಡೇ ತೀರಬೇಕೆಂದು. ಹಠವನ್ನು 
ಹಿಡಿದರು. ಕೌರವರ ಕಡೆ ಹನ್ನೊಂದಸ್ಲೋಹಿಣಿ. ಪಾಂಡವರ ಕಡೆ ವಿಳಕ್ಷೋಹಿಣಿ-ಹೀಗೆ 
ಕುರುಕ್ಷೇತ್ರದಲ್ಲಿ ಹದಿನೆಂಟಕ್ಷೋಹಿಣಿಯ. ದಂಡು ಸೇರಿ ಯುದ್ಧವನ್ನು ನಡೆಸಿತು. ಕೊನೆಗೆ 


81 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಾಂಡವರೇ ಜಯಭೇರಿಯನ್ನು ಹೊಡೆಸಿದರು. ನ್ಯಾಯವಾದ ಪಕ್ಷವನ್ನು ಹಿಡಿದಿದ್ದ ಅವರಿಗೆ 
ಇದು ಎಷ್ಟೇ ಒಪ್ಪಿದ್ದರೂ ಆ ಯುದ್ಧದಲ್ಲಿ ತಂದೆ, ಮಾವ, ಅಣ್ಣ, ತಮ್ಮ ಗುರು, ಶಿಷ್ಯ ಬಂಧು, 
ಬಳಗ-ಮೊದಲಾದ ಯಾವ ವಾವೆಗಳನ್ನೂ ನೋಡದೆ” ಒಬ್ಬರನ್ನೊಬ್ಬರು ಕಡಿದಾಡಿ 
ಹದಿನೆಂಟಕ್ಷೋಹಿಣಿಯ ಪ್ರ ಪ್ರಜೆಯೂ ಏಕಕಾಲದಲ್ಲಿ ನೆಲಕ್ಕೊರಗಿತು. ಕೌರವಪಾಂಡವರ ಹಗೆತನವು 
ಇಂಥ ಭಯಂಕರವಾದ ಪ್ರಲಯಕ್ಕೆ ಕಾರಣವಾಯಿತು. 





ಇಂಪು ತರತರವಾಗಲಕಟ! ಪ 
ರಂಪರೆಯನೀಕ್ಷಿಸದೆ, ಗುಹ್ಯದ 
೦ಪಟತ್ಸದೊಳಿರುತ, ವೃದ್ಧಾಚಾರವನು ಬಿಟ್ಟ | 
ಕೆಂಪುತುಟಿಯಬಲೆಯರ ರೂಪಿನ 
ಲಂಪಟದ ಪುರುಷರನು ರತಿಪತಿ 
ಕಂಪುದೋರದವೋಲು ಕೊರಳನು ಕಂಪಿಸದೆ ಕೊಯ್ವ ॥ 1ಓ೮॥ 


ತಾತ್ಪರ್ಯ : ಸ್ತೀಮೋಹದ ಅಭಿಲಾಷೆ ಪುರುಷರಿಗೆ ನಾಟಿಗೆ ಇರುತ್ತದೆ. 
ಈ ಆಸಕ್ತಿ ಪರಂಪರಾಗತ ಶಿಷ್ಟಾಚಾರಗಳನ್ನು ಲಕ್ಷಿಸದೆ ಸ್ತೀಸ೦ಭೋಗಾಸಕ್ತಿಯಲ್ಲಿ 
ನಿರತರಾಗಿ ಕೆಂದುಟಿಯ ಚೆಲುವೆಯರ ಆಕರ್ಷಣೆಯಲ್ಲಿ ತಲ್ಲೀನರಾದ ಸ್ಪೀಲಂಪಟ 
ಪುರುಷರ ಕೊರಳನ್ನು ಯಾರಿಗೂ ತಿಳಿಯದಹಾಗೆ ಸದ್ದಿಲ್ಲದೆ ನಿರ್ದಯಿಯಾಗಿ 
ಕತ್ತರಿಸುತ್ತಾನೆ. 


ಶಬ್ದಾರ್ಥ: ಗುಹ್ಯ- ಸ್ತ್ರೀಪುರುಷರು ಮುಚ್ಚಿಕೊಂಡಿರುವ ಅವಯವಗಳು (ಭಗ, ಶಿಶ್ನ), ಲಂಪಟತ್ವ- 
ಆಸಕ್ತಿ, ಕಂಪುದೋಕೆದವೋಲುಎಯಾರಿಗೂ ತಿಳಿಯದ ಹಾಗೆ, * ರತಿಪತಿ-ಮನ್ನಥ, ತಃ ಕಂಪಿಸದೆ 
ಎಅಳುಕದೆ, * ಕೊಯ್ದ ಪಕತ್ತರಿಸುತ್ತಾನೆ, * ವೃದ್ಧಾಚಾರ-ಶಿಷ್ಟಾಚಾರ, ತೇ ಇಂಪು-ಅಭಿಲಾಷೆ. 


ಪಾಠಾಂತರ : ಕೆಂಪುದೋರದವೋಲು-ರಕ್ತವು ಕಾಣದಂತೆ ಎಂಬ ಪಾಠಾಂತರ ಕೆಲವು ಕಡೆ 
ಉಂಟು. ಇಲ್ಲಿ ಕಂಪುದೋರದವೋಲು-ಯಾರಿಗೂ ತಿಳಿಯದಹಾಗೆ ಎಂಬ ಪಾಠವನ್ನು 
ಇಲ್ಲಿ ಸ್ವೀಕರಿಸಿದೆ. 





ಹರನ ಹಣೆಗಣ್ಣಿಂದಲುರಿದವ 

ಮರಳಿ ಮನಸಿಜನೆನಿಸಿ ಲೋಕವ 

ಸರಳಮೊನೆಯಲಿ ಕೊರಳಕೊಯ್ತನು ಸಾಯದಂದದಲಿ; । 
ಪರಿಹರಿಸಲಳವಲ್ಲವಾರಿಗು; 

ಹರಿಹರಬ್ರಹ್ಮಾದಿಗಳು ಸ್ತ್ರೀ 

ಪುರುಷ ವರ್ಗಮಿದೆಲ್ಲ ಗುಹ್ಯದ ಲಂಪಟದ ಬದುಕು ॥ ॥೬೯॥ 


ತಾತ್ಪರ್ಯ: ಶಿವನ ಹಣೆಗಣ್ಣಿನಿಂದ ಸುಟ್ಟುಬೂದಿಯಾದವನು ಮತ್ತೆ ಮನುಷ್ಯರ 
ಮನಸ್ಸಿನಲ್ಲಿ ಹುಟ್ಟಿ ಮನಸಿಜ ಎನಿಸಿಕೊ೦ಡನು. ತನ್ನ ಹರಿತ ಬಾಣಗಳಿಂದ 
ಲೋಕದಜನರನ್ನು ಜೀವ ಹೋಗದಂತೆ ಹಿಂಸಿಸುವನು. ಇದನ್ನು ತಪ್ಪಿಸಿಕೊಳ್ಳಲು 


82 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಸ್ತೀಪುರುಷರಲ್ಲಿ ಯಾರಿಗೂ ಸಂಭೋಗಾಸಕ್ತಿಯ ಬದುಕನ್ನು ಬಿಡಲು ಸ ಸಾಧ್ಯವಿಲ್ಲ. 
ನದನ್ನು ತಪ್ಪಿಸಲು ಹರಿಹರಬ್ರಹ್ಮಾದಿಗಳಿಗೂ ಶಕ್ಯವಿಲ್ಲ. 


ಶಬ್ದಾರ್ಥ: * ಹರ-ಶಿವ; ಮನಸಿಜ-ಮನುಷ್ಯರ ಮನಸ್ಸಿನಲ್ಲಿ ಹುಟ್ಟುವನು; * ಬಾಣದ 
ಮೊನೆ-ಹರಿತವಾದ ಬಾಣ; * ಕೊರಳಕೊಯ್ದನು- ಇಹಿ೦ಸಿಸುತ್ತಾನೆ; ಸೇ ಸಾಯದ ಅಂದದಲಿ-ಜೀವ 
ಹೋಗದಂತೆ; * ಗುಹ್ಯದ ಲಂಪಟ-ಸ೦ಭೋಗಾಸಕ್ತಿ 


ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ.ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಮೂರುಕಾಲದಿ ಮುಳುಗಿ ನೀರಲಿ, 

ನಾರಸೀರೆಯನುಟ್ಟು, ಪರ್ಣಾ 

ಹಾರದಲಿ, ಮಳೆಗಾಳಿಗಂಜದೆ, ಬಿಸಿಲ ಲೆಕ್ಕಿಸದೆ, | 

ಘೋರತಪವನು ಮಾಡಿ, ವನವನು 

ಸೇರಿಕೊಂಡಿಹ ಮುನಿಗಳೆಲ್ಲರು 

ನಾರಿಯರ ವಶರಾಗಿಹೋದರು ಮಾರಗಿದಿರಾರು? ॥ ॥೭೦॥ 
ತಾತ್ಪರ್ಯ: ಬೆಳಿಗ್ಗೆ, ಮಧ್ಯಾಹ್ನ ಸಂಜೆ ತಿಕಾಲಗಳಲ್ಲಿ ಸ್ನಾನಸಂಧ್ಯಾದಿ ನಿತ್ಯಕರ್ಮಗಳನ್ನು 


ಸು 
ಮಾಡಿಕೊಂಡು, 'ನಾರುಬಟ್ಟಿಯನ್ನು ಧರಿಸುತ್ತಾ, ತರಗೆಲೆಗಳನ್ನು ಭಕಿಸುತ್ತಾ ಮಳೆಗಾಳಿಗೆ 


ಅಳುಕದೆ, ಬಿಸಿಲಿನ ತಾಪಕ್ಕೆ ಹ್‌ ಘೋರತಪಸ್ಸನ್ನು "ಮಾಡುತ್ತಾ, ಕಾಡಿನಲ್ಲಿ 
ಕಾಲಕಳೆಯುವ ಎಲ್ಲ ಮುನಿಗಳು ಸ್ತ್ರೀ ವ್ಯಾಮೋಹಕ್ಕೆ. ಒಳಗಾಗಿ “ಹೋದರು. 
ಲೋಕದಲ್ಲಿ ಮನ್ನಥನೆಂಬ ಮಹಾವೀಕೆನಿಗೆ ಎದುರು ನಿಲ್ಲುವವರು ಯಾರೂ ಇಲ್ಲ. 


ಶಬ್ದಾರ್ಥ: ಮೂರು ಕಾಲಎಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ತ್ರಿಕಾಲ; ನಾರಸೀರೆ-ನಾರು ಬಟ್ಟೆ; 
ಪರ್ಣಾಹಾರ-ತರಗೆಲೆ ಆಹಾರ; ಮಾರ-ಮನ್ಮಥ 





ಆರುಮಿಲ್ಲದ ವಿಪಿನದಲಿ ಹಾ 

ಳೂರ ಕೋಳಕೆ ಕಾಲ ತಗಲಿಸಿ, 

ದಾರಿಗರಿಗವ ಹಲ್ಲುಗಿರಿವಂದದಲಿ ಸಂಸ್ಕೃತಿಯ । 
ಘೋರದು:ಖಾಟವಿಯ ಮಧ್ಯದಿ 

ಮಾರನೆಂಬ ಕಿರಾತನೊಡ್ಡಿದ 

ನಾರಿಯೆಂಬೀ ಬಲೆಗೆ ಬಿದ್ದವಗಾರು ಗತಿಯೆಂದ ॥ ೭೧೪ 


ತಾತ್ಪರ್ಯ: ನಿರ್ಜನವಾದ ಕಾಡಿನಲ್ಲಿ “ಹಾಳೂರಕೋಳ'ವೆ೦ಬ ಸ೦ಕೋಲೆಗೆ 
ಕಾಲುಸಿಕ್ಕಿಕೊಂಡು ಬಿಡಿಸಿಕೊಳ್ಳಲಾರದೆ ದಾರಿಯಲ್ಲಿಹೋಗುವ ಪ್ರಯಾಣಿಕರಿಗೆ 
'ಬಿಡಿಸಿರಪ್ಪಾ' ಎಂಬುದಾಗಿ ಗೋಗರೆಯುವ ರೀತಿಯಲ್ಲಿ ಸಂಸಾರವೆಂಬ ಭಯಂಕರವಾದ 
ದುಃ ಖಾರಣ್ಯದ ನಡುವೆ ಮನ್ಮಥನೆಂಬ ಬೇಡನು ಬೀಸಿದ ಸ್ತ್ರೀ ಎಂಬ ಜಾಲದಲ್ಲಿ 
ಸಿಲುಕಿದವನನ್ನು ಪಾರು ಮಾಡುವವರು ಯಾರಿದ್ದಾರೆ? 


83 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಆರುಂ ಇಲ್ಲದ ವಿಪಿನ-ನಿರ್ಜನವಾದ ಕಾಡು; * ಕೋಳ-ಸೆರೆ, ಬೇಡಿ; * ಕಾಲ 
ತಗಲಿಸಿ-ಕಾಲು ಸಿಕ್ಕಿಸಿಕೊಂಡು; ಸೇ ದಾರಿಗರು-ಪ್ರಯಾಣಿಕರು; ಸೇ ಸಂಸ್ಕ ತಿಐಸಂಸಾರ; * ದುಃಖ 
ಅಟವಿ= ಎಶೋಕವೆಂಬ ಕಾಡು; * ಮಾರ-ಮನ್ಮಥ; ಕಿರಾತಬೇಡ; * ನಾರಿ-ಸ್ತೀಮೋಹ; 
* ಬಲೆ-ಜಾಲ; * ಆರು ಗತಿ-ಯಾರುದಿಕ್ಕು? 


ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ.ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಬಡಿಶಗತವಹ ಮತ್ತ್ಯನಂದದಿ 

ಕೆಡೆದು, ಬಡಿಗಲ್ಲಿನಲಿ ಹೆಗ್ಗಣ 

ಮಿಡುಕುವಂದದಿ ಮದನಶರಮಾಯಾಪುಬಂಧದಲಿ । 

ತೊಡರಿ, ಮಡದಿಯ ನೋಟವೆಂಬೀ 

ತಡಿಕೆವಲೆಯಲಿಸಿಕ್ಕಿ, ರೆಕ್ಕೆಯ 

ಕಡಿದ ಪಕ್ಷಿಯ ತೆರದೊಳಡಿಯಿಡಲಾರನವನೆಂದ ॥ ॥೭೨। 


ತಾತ್ಪರ್ಯ: ಗಾಳಕ್ಕೆ. ಸಿಲುಕಿಕೊಂಡ ಮಾನಿನ ಹಾಗೆ ಬಂಧನಕ್ಕೆ ಸಿಕ್ಕಿಬಿದ್ದಿರುವ 
ಇತರರು ಬೀಸುವ "ಕಲೇಟಿಗೆ ಸಿಕ್ಕಿದ ಹೆಗ್ಗಣ ಕಣ್ಣುಕಣ್ಣು ಬಿಡುವ ಹಾಗೆ. "ಮನ್ಮಥನ 
ಮೋಹವೆಂಬ ಮಾಯೆಯ ಕಟ್ಟಿನಲ್ಲಿ "ಇಲುಕಿ, ಇಸೀಯರ ಕಡೆಗಣ್ಣೋಟವೆಂಬ 
ತಡಿಕೆಬಲೆಯೆಂಬ ದಟ್ಟಜಾಲದಲ್ಲಿ "ಸೆರೆಯಾದ ರೆಕ್ಕೆಗಳನ್ನು ಕತ್ತರಿಸಿಹಾಕಿದ ಹಕ್ಕಿಯ 
ಪಾಡಿನಂತೆ ಮುಂದಕ್ಕೆ ಚಲಿಸಲಾರದೆ ಮಾನವನು ನರಳುತ್ತೆರುವನು. 


ಶಬ್ದಾರ್ಥ: ಬಡಿಶ-ಮೀನನ್ನು ಹಿಡಿಯುವ ಗಾಳ; ಬಡಿಗಲ್ಲಿನಲಿಎಇತರರು ತನ್ನ ಮೇಲೆ 
ಒಗೆಯುತ್ತಿರುವ ಕಲ್ಲಿನಿಂದ; ಮಿಡುಕುವಂದದಿ-ಕಣ್ಣುಕಣ್ಣು ಬಿಡುವ ಹಾಗೆ; * ಪುಬಂಧದಿ-ಕಟ್ಟನಲ್ಲಿ 
ತಡಿಕೆ ಬಲೆ-ತಪ್ಪಿಸಿಕೊಳ್ಳಲಾಗದಂತೆ ಒತ್ತೊತಾಗಿ ಹೆಣೆದಿರುವ ಬಲೆ; * ಅಡಿಯಿಡಲಾರನು 
=ಹೆಳವನಂತೆ ಚಲಿಸಲಾರ 





ಕರಿ, ತುರಗ, ಪಶು, ಪಕ್ಷಿ, ಮೃಗ, ಸೂ 

ಕರ, ಶುನಕ, ಮಾರ್ಜಾಲ, ಕುಕ್ಕುಟ, 

ಸರಘ, ಶಲಭ, ಸರೀಸೃಪಾಳಿ, ಜಳೂಕ, ಕ್ರಿಮಿ, ಕೀಟ, | 
ಪುರಗಗನಜಲವನಚರಂಗಳು 

ಸುರನರೋರಗರೆಲ್ಲ ಮಿಥುನೀ 

ಕರಿಸಿಕೊಂಡಿಹರೈಸೆ! ಗುಹ್ಯದ ಲಂಪಟದ ಬದುಕು ॥ NEA 


ತಾತ್ಪರ್ಯ: ಆನೆ, ಕುದುರೆ, ದನ, ಹಕ್ಕಿ ಜಿಂಕೆ, ಹಂದಿ, ನಾಯಿ, ಬೆಕ್ಕು, ಕೋಳಿ, 
ಜೇನ್ನೊಣ, ಪತಂಗ, ಹಾವುಗಳ ಗುಂಪು , ಜಿಗಣೆ, ಸೂಕ್ಷ ಜೀವಿಗಳು, ಹುಳುಗಳು, 
ಊರಲ್ಲಿ ಸಾಕುವಪ್ರಾಣಿಗಳು (ಪುರಚರ) ಆಕಾಶದಲ್ಲಿ ಹಾರುವ ಹಕ್ಕಿಗಳು (ಗಗನಚರ), 
ನೀರಿನಲ್ಲಿರುವ ಜೀವಿಗಳು (ಜಲಚರ) ಕಾಡಿನಲ್ಲಿರುವ ಪ್ರಾಣಿಗಳು (ವನಚರ), 


84 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಸ್ವರ್ಗಲೋಕದ ದೇವತೆಗಳು, ಭೂಲೋಕದ ಮಾನವರು, ಪಾತಾಳಲೋಕದ 
ನಾಗರು, ಮೊದಲಾದವರೆಲ್ಲ ಎಲ್ಲಬಗೆಯ ಹೆಣ್ಣು-ಗ೦ಡುಗಳು ಜೋಡಿಯಾಗಿ 
ಸಂಭೋಗಾಸಕ್ತಿಯ ಬದುಕಿನಲ್ಲಿ ನಿರತವಾಗಿವೆ. ಆಹಾ! 


ಶಬ್ದಾರ್ಥ: * ಕರಿ-ಆನೆ; * ತುರಗ-ಕುದುರೆ; * ಪಶು-ದನ; * ಪಕ್ಷಿ-ಹಕ್ಕಿ * ಮೃಗ=ಜಿಂಕೆ, 
ಸೂಕರ-ಹಂ೦ದಿ; ಶುನಕ-ನಾಯಿ, *ಮಾರ್ಜಾಲ=ಬೆಕ್ಕು; ಸರಘ-ಜೇನ್ನೊಣ; ಶಲಭ-ಪತ೦ಗ; 
ಸುರ-ದೇವತೆಗಳು; ನರ-ಮಾನವರು; ಉರಗ-ನಾಗರು; * ಗುಹ್ಯ ಲಂಪಟದ ಬದುಕು 
=ಸಂಭೋಗಾಸಕ್ಷಿಯ ಜೀವನ; * ಮಿಥುನೀಕರಿಸಿಕೊಂಡಿಹರು-ಹೆಣ್ಣು, ಗಂಡು ಜೋಡಿಯಾಗಿ 
ಕ್ರೀಡಾನಿರತರಾಗಿಹರು. 


ಪಾಠಾಂತರ: ಕುಕ್ಕುಟ, ಸರಘ, ಶಲಭ, ಸರಿಸ್ಪಪ, ಜಳೂಕ-ಮರ್ಕಟ, ಸರಟ, ಕುಕ್ಕುಟ, ಶಲಭ, 


೪ 
ಸರೀಸೃಪ, ಜಲೂಕ (ಕು) 





ಸ್ತೀ ಪುರುಷರೆಂದೆಂಬ ಭೇದದ 

ರೂಪಗಳ ಕಲ್ಪಿಸಿ, ರತೀಚ್ಛೆಯ 

ಲಾಪರಿಯಲನ್ಯೋನ್ಯಸಂಗದಿ ಸಖ್ಯವನು ಗೈಸಿ, । 

ಈಪರಿಯ ವೀರ್ಯದಲಿ ಸಂತತಿ 

ರೂಪನಾಮಗಳಾಗಿ ಪಸರಿಪ 

ನೀ ಪರಿಯಿದೀಶ್ವರನ ಲೀಲಾಜಾಲ ನೋಡೆಂದ ॥ ॥೭೪॥ 


ತಾತ್ಪರ್ಯ: ಹೆಣ್ಣು, ಗಂಡುಗಳೆಂಬ ವ್ಯತ್ಯಾಸಗಳಿಂದ ರೂಪಭೇದಗಳನ್ನು 
ಉಂಟುಮಾಡಿ ಸಂಸರ್ಗದ ಆಸೆ ಮೂಡಿಸಿ ಪರಸ್ಪರ ಸಂಭೋಗದ ಸುಖವನ್ನುಂಟು 
ಮಾಡಿ ಆ ಮೂಲಕ ವೀರ್ಯ ಸಂಯೋಗವಾಗಿ ಸಂತಾನ ಮೂಡಿಸಿ ಆ ಸಂತಾನಕ್ಕೆ 
ಹತ್ತಾರು ರೂಪನಾಮಗಳನ್ನು ನೀಡಿ ಪ್ರಜಾವೃದ್ಧಿ ಮಾಡಿದನು. ಈ ಕಾರ್ಯ 
ಪರಮೇಶ್ವರನ ಲೀಲಾಸಮೂಹವಾಗಿದೆ. ಯಾರಿಗೂ ತಿಳಿಯಲು ಅಸಾಧ್ಯವಾಗಿದೆ. 


ಶಬ್ದಾರ್ಥ: ಪಸರಿಪನು-ಹರಡುವನು; ಲೀಲಾಜಾಲ-ಲೀಲೆ ಎಂಬ ಬಲೆ ಅಥವಾ ಲೀಲೆಗಳ 
ಸಮೂಹ; * ರತೀಚ್ಛೆ-ಸಂಸರ್ಗದ ಆಸೆ; ಅನ್ಯೋನ್ಯ ಸಂಗದಿ ಸಖ್ಯ-ಸಂಭೋಗದ ಸುಖ 





ಸ್ತ್ರೀಯರಿಗೆ ಪುರುಷೇಚ್ಛೆ, ಪುರುಷರಿ 

ಗಾ ಯುವತಿಯರೊಳಿಚ್ಛೆಯಿಂತೀ 

ನ್ಯಾಯದ ಪರಂಪರೆಯ ನೋಡಲನಾದಿಸಿದ್ಧವಲಾ | 

ಮಾಯೆ ತಾನಾ ಬ್ರಹ್ಮನೇ ಮೊದ 

ಲಾ ಯಿರುವೆ ಕಡೆಯಾಗಿ ನಡೆದಿರೆ 

ಬಾಯಮಾತಿನಲೇನು ಬರಿದೇ ಬಿಡದು ಕಡುಮೋಹ ॥ ॥೭೫॥ 


85 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಹೆಣ್ಣಿಗೆ ಗಂಡಿನಮೇಲೆ ಆಸೆ, ಗಂಡಿಗೆ ಹೆಣ್ಣಿನಲ್ಲಿ ಆಸೆ. ಈ ರೀತಿಯ 
ಮೋಹಧರ್ಮವು ನಡೆದುಕೊಂಡು ಬಕ ಪದ್ಧತಿಯಾಗಿದೆ. ಇದು ಪ್ರಾಚೀನ 
ಕಾಲದಿಂದಲೂ ಅಸಿತ್ತದಲ್ಲಿದೆ ಎಂದು ತಿಳಿಯುತ್ತದೆ. ಬಹುದೊಡ್ಡವನಾದ 
ಚತುರ್ಮುಖಬ್ರಹ್ಮನಿಂದ "ಮೊದಲ್ಗೊಂಡು ಬಹುಸಣ್ಣದಾದ ಇರುವೆಯವರೆಗೆ ಹೆಣ್ಣು- 
ಗಂಡಿನ ಮೋಹವೆಂಬ ಬಲೆಯಲ್ಲಿ ಎಲ್ಲರನ್ನು ಮಾಯೆ ತಾನಾಗಿ ಬೀಳಿಸಿರುವಾಗ 
ನಾವು ಆ ಬಗ್ಗೆ ಸುಮ್ಮನೆ ಮಾತಾಡಿದರೆ ಏನು ಬಂತು? ಏನೇ ಮಾಡಿದರೂ ಆ 
ಆಕರ್ಷಣೆ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. 


ಶಬ್ದಾರ್ಥ: ಇಚ್ಛೆಎ ಮೋಹ; * ನ್ಯಾಯದ ಪರಂಪರೆ-ಮೋಹ ಧರ್ಮ ನಡೆದುಕೊಂಡು ಬಂದ 
ರೀತಿ; * ಅನಾದಿ ಸಿದ್ದ-ಬಹು ಪ್ರಾಚೀನ ಕಾಲದಿಂದಲೂ ಬಂದಿದೆ; * ಆ ಬ್ರಹ್ಮನೇ ಮೊದಲು-ಆ 
ಬಹು ದೊಡ್ಡವನಾದ ಚತುರ್ಮುಖ ಬ್ರಹ್ಮನಿಂದ ಮೊದಲುಗೊಂಡು; * ಆ ಇರುವೆ 
ಕಡೆಯಾಗಿ-ಬಹು ಸಣ್ಣದಾದ ಇರುವೆತನಕ 


ಪಾಠಾಂತರ: ತಾನಾ ಬ್ರಹ್ಮನೇ ಮೊದಲಾ ಎಂಬಲ್ಲಿ-'ಬ್ರಹ್ಮಾರಭ್ಯವಾಗಿರುತೀ' ಎಂದಿದೆ ಕೆಲವು 
ಕಡೆಗಳಲ್ಲಿ, * ಮಾಯೆಯಾಟಕೆ ಬ್ರಹ್ಮನೆ ಮೊದಲಾ (ಅರಾಸೇ) (ಅ ಆ ಇ) ಎಂದಿದೆ. 





ಆವನಾಗಲಿ ಚೆಲುವನಾಗಿರೆ 

ಭಾವೆ ಬಯಸುವಳವನ; ಭಾವೆಯ 

ದಾವಳಾಗಲಿ ಚೆಲುವೆಯಾಗಿರೆ ಪುರುಷ ಕಾಮಿಸುವ; । 

ಈ ವಿಧದಲನ್ಯೋನ್ಯದೃಷ್ಟಿಯ 

ಲಾವರಿಸಿ ಮೋಹಾತಿಶಯದಲಿ 

ಸಾವರೆಂತುಟೊ! ದೇವಮಾಡಿದ ಮಾಯೆಯಕಟೆಂದ ॥ WEL 
ತಾತ್ಪರ್ಯ: ಸುಂದರಪುರುಷನು ಅಣ್ಣ, ತಮ್ಮ ಬಂಧು, ಬಳಗ, ಪರಕೀಯ, ವಿದೇಶಿ 
ಯಾರೇ ಆಗಿರಲಿ ಅವನು ಚೆಲುವನಾಗಿದ್ದನೆಂದು ವಾವೆವರಸೆಗಳನ್ನು ಲೆಕ್ಕಿಸದೆ ಸ್ತ್ರ 
ಸುಂದರನಾದ ಅವನನ್ನು ಕಂಡು ಮೋಹಗೊಳ್ಳುತ್ತಾಳೆ. ಇದೇ ರೀತಿಯಲ್ಲಿ ಅಕ್ಕ, 
ತಂಗಿ, ಬಂಧು, ಬಳಗ, ಅವಿವಾಹಿತೆ, ಅನ್ಯ ಸ್ತ್ರೀ, ಏಡೇಶಿಯಳು ಯಾವ ಸ್ತೀಯೇ 
ಆಗಿರಲಿ ಅವಳು ಚೆಲುವೆ ಆಗಿದ್ದರೆ ಸಾಕು ಪುರೆಷನು ಅವಳಲ್ಲಿ ಮೋಹಗೊಳ್ಳೈತ್ತಾನೆ. 
ಈ ರೀತಿಯಲ್ಲಿ ಸ್ತ್ರೀಪುರುಷರಿಬ್ಬರೂ ಪರಸ್ಪರ ಸೌಂದರ್ಯದ ನೋಟಕ್ಕೆ ಒಳಗಾಗಿ 
ಒಬ್ಬರು ಇನ್ನೊಃ ಬಕಗಾಗಿ ಮೋಹದ ಪರವಶತೆಯಿಂದ ಪ್ರಾಣಬಿಡಲೂ ಸಿದ್ಧರಾಗಿರುವರು 
ಅಯ್ಯೊ ( ದೇವರುಮಾಡಿದ ಮಾಯೆಯ ಪ್ರಭಾವವನ್ನು ಎಷ್ಟೆಂದು ಹೇಳೋಣ! 


ಶಬ್ದಾರ್ಥ: ಭಾವೆ-ಭಾಮೆ, ಸ್ತ್ರೀ; * ಕಾಮಿಸುವ-ಮೋಹಿಸುವ; * ಅನ್ಯೋನ್ಯ ದೃಷ್ಟಿ-ಪರಸ್ಪರ 
ಸೌಂದರ್ಯ ನೋಟ; * ಮೌಯೆ-ಬಯಲಭ್ರಮೆ 





86 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಸ್ತೀ ಪುರುಷರಿಗೆ ಸರಸ ಮಿಗೆ ಸ 

ಲ್ಲಾಪದಿಂದಲಿ ಮದನಕದನೋ 
ದ್ದೀಪನದಲನ್ಯೋನ್ಯವತಿಶಯವಾಗುತನುರಾಗ | 

ಲೇಪವಡೆದಿರೆ, ಚಿತ್ತದಲಿ ಸಂ 

ತಾಪವಗಲಿದರವರಿಗವರಿಗೆ 

ಭಾಪು! ಮಾಯೆಯ ಪರಿಯದೆಂತುಟೊ! ಬಯಲಭ್ರಮೆ ಬಿಡದು ॥ ।೬೭ 


ತಾತ್ಪರ್ಯ: ಹೆಣ್ಣು, ಗಂಡುಗಳು ಸೌಂದರ್ಯಕ್ಕೆ ಮರುಳಾಗಿ ಮಾತುಕಥೆ ಆಡುತ್ತಾ 
ವಿನೋದದಿಂದ “ಹೆಚ್ಚು ಹೆಚ್ಚು ಆಕರ್ಷಿತರಾಗಿ ಸಂಭೋಗಸುಖದಲ್ಲಿ ಸಂಪರ್ಕ 

ರಸರ ಅಧಿಕವಾಗುತ್ತ, ಮೋಹದ ಬಂಧನಕ್ಕೆ ಒಳಗಾದಾಗ ಇದ್ದಕ್ಕಿದ್ದಂತೆ ಒಬ್ಬರು 
೫) ಬರು ದೂರ ಸರಿಯಬೇಕಾಗಿ ಬಂದರೆ ಅವರಿಬ್ಬರ ಮನಸ್ಸಿನಲ್ಲಿ “ತಡೆಯಲಾಗದ 
ವಿರಹಉಂಟಾಗಿ ತೊಳಲಾಡುತ್ತಾರೆ. ಭಲೆ! ಮಾಯೆಯ ಮಹಿಮೆಯನು  ಎಪ್ಟೆಂದು 
ಹೇಳೋಣ, ಯಾರೊಬ್ಬರೂ ಮಾಯೆಯ ಭ್ರಾಂತಿ ವಿಲಾಸದಿಂದ ತಪ್ಪಿಸಿಕೊಳ್ಳಲಾರರು. 
ಶಬ್ದಾರ್ಥ : * ಲೇಪಂಬ೦ಧನ; ಚಿತ್ತವಮನಸ್ಸು * ಬಯಲ ಭ್ರಮೆ-ಬ್ರಾಂತಿ ವಿಲಾಸ; * 
ಮದನ ಕದನ-=ಸಂಭೋಗ ಸುಖ; * ಉದ್ದೀಪನದಲಿ-ವೃದ್ಧಿಗೊಳಿಸುತ್ತಾ x ಅನ್ಯೋನ್ಯವು 
=ಪರಸ್ಪರ ಸ್ನೇಹ; ಅನುರಾಗ-ಮೋಹ 


ಅನ್ವಯ ಕ್ರಮ : ಚಿತ್ತದಲಿ ಸಂತಾಪನಗಲಿದರವರಿಗವರಿಗೆ-ಅಗಲಿದರೆ ಅವರಿಗವರಿಗೆ ಚಿತ್ತದಲಿ 
ಸಂತಾಪವು ಆಗುವುದೆಂದು ಭಾವ. 


( 





ಮಾಯೆ (೭೮) 
ಮಾಯೆಯೆಂದೆನಲೇನು? ವಿಷಯನಿ 
ಕಾಯಲಂಪಟತನವದರೊಳಗು 
ಮಾ ಯುವತಿಯಲಿ ನೋಟಬೇಟದಿ ಕೂಟವನು ಪಡೆದು, । 
ಕಾಯವವಳಿಗಧೀನವಾಗಿರೆ, 
ಗಾಯವಡೆದಂಗಜನ ಬಾಣಕೆ, 
ಬಾಯಕಿಸಿದಾಯಾಸಗೊಂಬುದೆ ಮಾಯೆ ಕೇಳೆಂದ ॥ ೭೮ 


ತಾತ್ಪರ್ಯ: ಮಾಯೆ ಎಂದರೇನು? ಪುರುಷನು ಹೊರಗಣ ಭೋಗಸಾಧನಗಳಲ್ಲಿ 
ಆಸಕ್ತನಾಗಿರುವುದೇ ಅದರ ಲಕ್ಷಣವಾಗಿದೆ. ಅದೇರೀತಿ ತಾನು ಆಸಕ್ತನಾದ 
ಯುವತಿಯ ಚೆಲುವಿನಆಕಾರ ಮತ್ತು ಆಕರ್ಷಣೆಗಳಿಂದ ಅವಳ ದೇಹಸಂಗಮಾಡಿ 
ತನ್ನನ್ನು ಪೂರಾ ಅವಳಿಗೆ ಒಪ್ಪಿಸಿ ಮನ್ನಥನ ಬಾಣವೆಂಬ ಸೀಮೋಹದ ಪೆಟ್ಟಿಗೆಸಿಲುಕಿ 
ನೋಯುವುದು ಮತ್ತು ಹಾತೊರೆದು ಬಳಲುವುದೇ ಮಾಯೆಯಾಗಿದೆ. 


87 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ವಿಷಯ ನಿಕಾಯ ಲಂಪಟತನವು-ಹೊರಗಣ ಭೋಗಸಾಧನಗಳಲ್ಲಿ 
ಆಸಕ್ತನಾಗಿರುವುದು; ಕೂಟ-ಸ೦ಗ; * ನೋಟಬೇಟ-ದೇಹದ ಚೆಲುವು ಮತ್ತು ಆಕರ್ಷಣೆ; 
sk ಕಾಯ=ದೇಹ; * ಅಂಗಜನ ಬಾಣಕ್ಕೆಎ =ಮೋಹಕ್ಕೆ ಮನ್ಮಥನ ವಾಣವೆಂಬ; 
* ಬಾಯಕಿಸಿದು-ಹಾತೊರೆದು; * ಆಯಾಸಗೆಸಿಂಬುದು-ಬಳಲುವುದು. 


SSS 


ಶರೀರದ ಹೊಲಸು (೭೯-೮೪) 


ಚೆಂದುಟಿಯ, ಥಳಥಳಿಪ ಕದಪಿನ, 

ಕುಂದರದನದ, ಕುಟಿಲಕುಂತಲ 

ದಿಂದೆಸೆವ ಪೆರೆನೊಸಲ, ಬೆಳಗುವ ಸೋಗೆಗಣ್ಣುಗಳ, | 
ಮಂದಹಾಸದಲಿಂದು ಸೌಖ್ಯವಿ 

ದೆಂದು ಕೊರಚಾಡುವರು ಶ್ಲೇಷ್ಠದ 

ಮಂದಿರದ ಬಾಗಿಲುಗಳಂದದ ಮುಖದ ಚಂದವನು ॥ ॥೭೯॥ 


ತಾತ್ಪರ್ಯ: ಸ್ತ್ರೀಯರ ಕೆಂಪಾದ ತುಟಿಗಳು, ಹೊಳೆಹೊಳೆವ ಕೆನ್ನೆಗಳು, ಮೊಲ್ಲೆ 
ಮೊಗ್ಗಿನಂತಿಹೆವ ಬಿಳುಪಾದ ಹಲ್ಲುಗಳು, ಕೊಂಕಾದ ಮುಂಗುರುಳುಗಳಿಂದ 
ಕಂಗೊಳಿಸುವ ಚ೦ದ್ರನಂತೆ ದುಂಡಾದ ಕಾಂತಿಯುಕ್ತ ಹಣೆಯೂ, ನವಿಲಿನ ಕಣ್ಣುಗಳಂಥ 
ಕಣ್ಣುಗಳ, ಪ್ರಕಾಶವೂ, ಮುಖಭಾವದಲ್ಲಿರುವ ಮುಗುಳನಗೆಯೂ ಕೂಡಿರುವ 
ಸ್ತೀಯರ ಚೆಲುವಾದ ಮುಖವು ಸುಖದಾಯಕವೆಂದು ಇಲ್ಲದ ಸೌಂದರ್ಯದ 
ಸುಣಗಳನ್ನು ಆರೋಪಿಸಿ ಕೊಂಡಾಡುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ. ಚೆಲುವಾಗಿ ಕಾಣುವ 
ನಾರಿಯರ "ಮುಖವು ಕಫದ (ಗೊಣ್ಣೆಯ `ಮನೆ) ಮಂದಿರದ ಪ್ರವೇಶ ದ್ವಾರವಾಗಿದೆ. 


ಶಬ್ದಾರ್ಥ: ಪೆರೆನೊಸಲ-ಚಂದ್ರನಂಥ ಹಣೆಯ; ಸೋಗೆಗಣ್ಣುಗಳ-ನವಿಲಿನ ಕಣ್ಣುಗಳಂಥ 
ಕಣ್ಣುಗಳು; ಕೊರಚಾಡುವರು-ಇಲ್ಲದ ಗುಣಗಳನ್ನು ಆರೋಪಿಸಿ ಹೇಳುವರು; "ಶ್ಲೇಷ್ಠದ 
ಮಂದಿರ-ಕಫದ ಮನೆ (ಗೊಣ್ಣೆಯ : ಮನೆ); * ಮಂದಹಾಸ-ಮುಗುಳುನಗೆ; * ಕುಟಿಲಕುಂತಳ 
=ಕೊಂಕಾದ ಮುಂಗುರುಳು; * ಕುಂದರದನ-ಮೊಲ್ಲೆಯಂ೦ಥ ಬಿಳುಪಾದ ಹಲ್ಲಿನ ಸಾಲು; 
* ಕದಪುವಕೆನ್ಗೆ; * ಚೆಂದುಟಿ-ಕೆಂಪಾದ ತುಟಿಗಳು; ಸೋಗೆಗಣ್ಣು-ನವಿಲಿನ ಕಣ್ಣು. 





ಕಚ್ಚೆ ಪಚ್ಚಳಗಳನು ನೋಡಿದೊ 

ಡಚ್ಚ ಹೇಸಿಗೆ; ವಸ ಸದಿಂದಲಿ 

ಮುಚ್ಚಿಹುದು; ಮಾಡರಿಗೆ ನೋಡಲು ಮೋಹಕರವಹುದು; । 
ಹುಚ್ಚರದ ಕಣ್ಗಾಣರೇತಕೆ! 

ನಿಚ್ಚನಿಚ್ಚರು ತೋಳ ತೊಡೆಗಳ 

ಸ್ವಚ್ಛವಾಗಿಯೆ ತೊಳೆದೊಡಲ್ಲದೆ ಹೊದ್ದಲಳವಲ್ಲ ॥ ISO 


88 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ತಾತ್ಪರ್ಯ: ಹೆಣ್ಣು ಉಡುವ ಸೀರೆಯ ಕಚ್ಚೆಹಾಕುವ ಭಾಗದ ಅಂಗಾಂಗವನ್ನು 
(ತೊಡೆಸಂದಿಇಯೋನಿಭಾಗ) ನೋಡಿದರೆ "ನಿಜಕ್ಕೂ ಅಪ್ಪಟ ಹೊಲಸಿನ ಭಾಗ. 
ಅದು ಆಕರ್ಷಕವಾದ ಸೀರೆಯಿಂದ ಮುಚ್ಚಿರುತ್ತದೆ ಅಷ್ಟ ಮೂರ್ಬರಿಗೆ ನೋಡಲು 
ಆ ಭಾಗ ಸುಂದರವಾಗಿ ಕಾಣುತ್ತದೆ. ಇದರಿಂದ 'ಅವರು ಹುಚ್ಚರಾಗಿದ್ದಾರೆ. ಸರಿಯಾಗಿ 
ಕಣ್ಣುಬಿಟ್ಟು ನೋಡಿ ಏಕೆ ನಿಜ ತಿಳಿಯಬಾರದು? ಪ್ರತಿನಿತ್ಯವೂ ತೋಳುತೊಡೆಗಳನ್ನು 
ನಿರ್ಮಲವಾಗಿ ಶುದ್ಧಗೊಳಿಸದ ಹೊರತು ಅದರ ಸಮೀಪಕ್ಕೆ ಸುಳಿಯಲು ಸ ಸಾಧ್ಯವಿಲ್ಲ. 


ಶಬ್ದಾರ್ಥ: ಕಚ್ಚೆ-ಸೀರೆಯನ್ನು ತೊಡೆಯ ಸಂದಿಯಿಂದ ಹಾಯಿಸಿ ಹಿಂದೆ ಕಟಿಭಾಗದಲ್ಲಿ ಸಿಕ್ಕಿಸಿ 
ಉಡುವ ವಸ್ತ್ರ ವಿನ್ಯಾಸ (ತೊಡೆ ಸಂದಿ, ಯೋನಿಭಾಗ) ಪಚ್ಚಳಎಸೆ ರಗು ಹೊದಿಕೆಯ ಭಾಗ 
(ತೋಳ ಸಂದಿ) ಕಂಕಳು ಹೇಸಿಗೆ-ಹೊಲಸು; * ಮೂಢ-ಮೂರ್ಬಾ; * ಕಣ್ಗಾಣರುಎಕಣ್ಣು ಬಿಟ್ಟು 
ನೋಡುವುದಿಲ್ಲ; ನಿಚ್ಚ ನಿಚ್ಚಲು-ಪ್ರತಿನಿತ್ಯ ಹೊದ್ದಲು-ಸಮೀಪಕ್ಕೆ ಹೋಗಲು; ಅಳವಲ್ಲ-ಶಕ್ಯವಿಲ್ಲ 
ಟಿಪ್ಪಣಿ: ಕಚ್ಚೆ-ಕೌಪೀನ, ಪಚ್ಚಳ (ಪ್ರಕ್ಷಾಳ). ಬಚ್ಚಲು ಮನೆಗಳು ಎಂಬ ಅರ್ಥವನ್ನು 
ಚಿದಂಬರಯ್ಯನವರು ನೀಡಿದ್ದಾರೆ. ಈ ಸಂದರ್ಭಕ್ಕೆ. ಅಷ್ಟು ಸೂಕ್ತವಲ್ಲ. ಪದ್ಯದಲ್ಲಿ ಸ್ತ್ರೀಯರ. 
ತೋಳುಸಂದಿ. ತೊಡೆಸಂದಿಗಳನ್ನು, ತೋಳು ತೊಡೆಗಳ "ಪದಕ್ಕೆ. ಅನ್ವಯಿಸ ಬೇಕಾಗಿ, ಆ 
ಕಾರಣದಿಂದ ಚಿದಂಬರಯ ನವರ. ಅರ್ಥ ಅಷ್ಟಾಗಿ ಹೊಂದುವುದಿಲ್ಲ. ಆದ ಕಾರಣ ತೊಡೆ 
ಸಂದಿ (ಯೋನಿ), ತೋಳು ಸಂದಿ (ಕಂಕುಳು) ಅರ್ಥವನ್ನು ಇಟ್ಟುಕೊಳ್ಳಲಾಗಿದೆ (ಅನುವಾದಕ). 


ಬಂಡರಂಗನೆಯರ ಶರೀರವ 

ಕಂಡುಮೋಹಿಪರೇಕೆ? ಮೂತ್ರದ 

ಗಂಡಿ ಹಿತ್ತಿಲಬಾಗಿಲಂದದೊಳಿಹುದಲಾ ಕುಂಡಿ; | 

ಚಿಂಡಿನಂದದಿ ಬಿಗಿದ ಮಾಂಸದ 

ದಿಂಡು ಮೊಲೆಗಳು; ಮುಖವು ಶ್ಲೇಷ್ಠದ 

ಜೊಂಡು; ಕಸದಂತೆಸೆವ ಕೇಶವು ಮುಸುಕಿಹುದು ಮಂಡೆ ॥ ॥೮೧। 
ತಾತ್ಪರ್ಯ: ನಾಚಿಕೆಗೆಟ್ಟ ನಾರಿಯರ ಶರೀರವನ್ನು ಕಂಡು ಪುರುಷರು ಆಕರ್ಷಿತ 
ರಾಗುವುದು ಏಕೋ ತಿಳಿಯದಾಗಿದೆ. ಕುತೂಹಲದ ತೊಡೆಯಸಂದಿ ಮೂತ್ರದ 
ಕಂಡಿಯಾಗಿದೆ; ಇನ್ನು ಕುಂಡಿ; ಹಿತ್ತಲಬಾಗಿಲಲ್ಲಿರುವ ಹೊಲಸಿನ ನೆಲೆಯಾಗಿದೆ; 
ಗುಂಡಾದ ಚೆಂಡಿನಂಥ ಮೊಲೆಗಳು ಗಟ್ಟಿಯಾದ ಮಾಂಸದ ಮುದ್ದೆಗಳು; ಮುಖವು 
ಕಫದ ನೀರಿನಲ್ಲಿ ಕೊಳೆತ ಕಸದಂತೆ ಇದೆ; ಸುಂದರವೆಂದು ಭಾವಿಸುವ ಕೂದಲ 
ರಾಶಿಯು ಆವರಿಸಿದ ತಲೆ ಕಸ, ತುಂಬಿದ ಗೊಬ್ಬರದ ರಾಶಿಯಾಗಿದೆ. ಹೀಗೆ 
ಮೂರ್ಪರು ಅಸಹ್ಯದ ವಸ್ತುಗಳೆಂದು ತಿಳಿಯದೆ ನಾರಿಯನ್ನು ಸುಂದರ ವಸ್ತುಗಳ 
ಸ೦ಗ್ರಹವೆಂದು ಭಾವಿಸುತ್ತಾರೆ. 
ಶಬ್ದಾರ್ಥ: ಬಂಡರು-ನಾಚಿಕೆಗೆಟ್ಟವರು; * ಮೋಹಿಪರು-ಆಕರ್ಷಿತರಾಗುವರು * ಮೂತ್ರದ 
ಗಂಡಿ-ಯೋವನಿ; * ಕುಂಡಿ-ಪಿರ್ರೆ * ದಿಂಡು-ಗಟ್ಟಿ; ಶ್ಲೇಷ್ಠನಕಫ (ಗೊಣ್ಣೆ); * ಜೊಂಡು-ನೀರಿನಲ್ಲಿ 
ಕೊಳೆತ ಕಸ; * ಮಂಡೆ-ತಲೆ 


89 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: * ಹೊರ ಆಕಾರದಿಂದ ಸುಂದರವಾಗಿದೆ ಎಂದು ಮೂರ್ಪರು ಭಾವಿಸುತ್ತಾರೆ. 
ಆದರೆ ವಾಸ್ತವವಾಗಿ ದೇಹದ ಅ೦ಗಾ೦ಗಗಳು ಅಸಹ್ಯವಾಗಿರುವುದೆಂದು ಕವಿ ಇಲ್ಲಿ ಬಣ್ಣಿಸಿದ್ದಾನೆ. 





ಎಲುನರವಸ್ತ ೈಹ್ಮಾಂಸ ಸಂಕುಲ 

ಹೊಲಸು ತ್ತ ಕಂಡು ಹೇಸದೆ, 

ಲಲನೆಯೆಂಬೀ ರಕ್ತಮಲವೆಲುಮಾಂಸಪಿಂಡದಲಿ । 

ಬಲುಮೆಯಾಗಿಯೆ ಭ್ರಮೆಯೊಳೊಂದಿದ 

ಹೊಲೆಮನಕೆ ಹೋಲಿಕೆಯ ಪೇಳುವೆ 

ಕೊಳೆತು ನಾರುವ ಹಡಿಕೆಗೆಳಸುವ ಹಳೆಯನಾಯಂತೆ ॥ 1೮೨೫ 
ತಾತ್ಪರ್ಯ: ಎಲುಬು, ನರ, ರಕ್ತ, ಮಾಂಸಗಳೆಂಬ ಕೊಳಕುರಾಶಿ ನಾರಿ ನಾತ 
ಬಡಿಯುತ್ತಿದ್ದರೂ ಅದನ್ನು ಕಂಡು ಅಸಹ್ಯ ಗೊಳ್ಳದೆ ಸು೦ದರಸ್ತೀ ಎ೦ಬ ರೂಪದಲ್ಲಿ 
ಈ ರಕ್ತ, ಅಮೇಧ್ಯ EN ಮಾಂಸದ ಮುದ್ದೆಯ ದೇಹದ ಬಗ್ಗೆ ಮೋಹದ 
ಭ್ರಾಂತಿಯಲ್ಲಿ ಬಿಡದೆ ದ ದೃಢವಾದ ಆಕರ್ಷಣೆ ಹೊಂದಿರುವ ಪುರುಷನ ಹೊಲಸು 
ಮನಸ್ಸು, ಕೊಳೆತು ನಾರಿದ ಗಬ್ಬುನಾತದ ಮಾಂಸವನ್ನು ಬಯಸುತ್ತಿರುವ 
ಮುದಿನಾಯಿಗೆ ಸಮಾನವಾಗಿದೆ ಎಂದು ಹೇಳಬೇಕಾಗಿದೆ. 


ಶಬ್ದಾರ್ಥ: ಅಸ್ಫಕ್‌-ರಕ್ತ * ಸಂಕುಲಐಸಮೂಹ; ಹೊಲಸು-ಕೊಳಕು ರಾಶಿ; * ಲಲನೆ-ಸುಂದರ 
ಸ್ತ್ರೀ; * ಬಲುಮೆಯಾಗಿಯೆ-ದೃಢವಾಗಿಯೇ; * ಭ್ರಮೆ-ಮೋಹದ ಭ್ರಾಂತಿ; * ಹೊಲೆಮನ 
=ಮಲಿನ ಮನಸ್ಸು; * ಹಡಿಕೆ-ಕೆಟ್ಟವಾಸನೆಯ; * ಹಳೆಯ ನಾಯಿ-ಮುದಿನಾಯಿ 


ಟಿಪ್ಪಣಿ: ಹಳೆಯ ನಾಯಂತೆ- ಹೇಸಿಗೆಯ ಶರೀರವನ್ನು ಎಷ್ಟು ಸಲ ಮೋಹಿಸಿದರೂ ಇನ್ನೂ 
ಅದರ ಹೊಲಸಿನ ವಿಚಾರವೇ ಮನಸ್ಸಿಗೆ ಬರಲಿಲ್ಲವೆಂಬುದನ್ನು ತೋರಿಸುವುದಕ್ಕೆ ಇಲ್ಲಿ 
ಹಳೆಯ ನಾಯ ನಿದರ್ಶನವು ಬಂದಿದೆ. 





ಗ್ರಾಮಸೂಕರಗೆಂತಮೇಧ್ಯವೆ 

ಪ್ರೇಮವಾಗಿಹುದಾಪರಿಯೊಳೇ 

ರಾಮಣೀಯಕ ಕಾಮುಕಗೆ ಕಾಮಿನಿಯ ದೇಹವಿದು । 

ಹಾ | ಮಹೇಶ್ವರ !! ಎಂತು ಹಿತವೋ 

ತಾಮಸರಿಗೀ ಮನುಜದೇಹವು 
ರೋಮಮಲವೆಲುಮಾಂಸಮಜ್ಜಾದಿಗಳ ಸಂಕುಲವು ॥ NEU 


ತಾತ್ಪರ್ಯ: ಹಳ್ಳಿ ಹಂದಿಗೆ ಹೇಲು ಎಂದರೆ ಬಲು ಇಷ್ಟ ಅದೇ ರೀತಿಯಾಗಿ 
ಕಾಮುಕನಿಗೆ ಹೆಣ್ಣಿನ ದೇಹ (ಎಂಬ ಹೊಲಸು) ಆಕರ್ಷಣೀಯವಾಗಿದೆ. ಅಯ್ಯೋ, 
ಶಿವನೇ! ತಲೆಯ ಕೇಶರಾಶಿ, ನಿತಂಬಗಳ ಮಲ, ದೇಹದ ವಕ್ರಾಕಾರದ ಎಲುಬುಗಳು, 
ಮಾಂಸಖಂಡಗಳು, ಎಲುಬಿನ ಸಾರಗಳಿಂದ ಕೂಡಿದ ಮಾನವ ದೇಹ ಅಜ್ಞಾನಿಗಳಿಗೆ 


90 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಅದು ಹೇಗೆ ಸೊಗಸು ಎನ್ನಿಸುತ್ತದೋ ದೇವರೇ ಬಲ್ಲ! 


ಶಬ್ದಾರ್ಥ: * ಗ್ರಾಮ ಸೂಕರ-ಹಳ್ಳಿ ಹಂದಿ; ಅಮೇಧ್ಯ-ಹೇಲು; * ಪ್ರೇಮವಾಗಿಹುದು-ಬಲು 
ಇಷ್ಟವಾಗಿದೆ; * ಆಪರಿ-ಆ ರೀತಿ; ರಾಮಣೀಯಕ-ಆಕರ್ಷಣೇಯ; * ಹಾ ಮಹೇಶ್ವರ![-ಅಯ್ಕೋ 
ಶಿವನೆ।; * ತಾಮಸರಿಗೆ-ಅಜ್ಜಾನಿಗಳಿಗೆ; ಮಜ್ಜಾದಿಗಳು-ಎಲುಬಿನ ಸಾರ ಇತ್ಯಾದಿ 


ಅನ್ವಯ: ಕಾಮುಕನಿಗೆ ಕಾಮಿನಿಯ ದೇಹವಿದು ರಾಮಣೀಯಕ ಎಂದು ಅನ್ವಯ ಮಾಡಬೇಕು. 





ಮೆಚ್ಚಿದವರಿಗೆ ಮರಣ ಸುಖವೆಂ 

ದುಚ್ಚರಿಸಿ ಹೇಳುವರು; ಮೂತ್ರದ 

ಬಚ್ಚಲಾಗಿಹ ಕೊಚ್ಚೆಗೇತಕೆ ಮೆಚ್ಚಿಮರುಳಾಗಿ? । 

ಬೆಚ್ಚಿ ಬೆರೆಯುತ ಭ್ರಾಂತರಾಗಿಹ 

ರಚ್ಚ ಹೇಸಿಗೆಗೇತಕಕಟಾ! 

ಬಿಚ್ಚಿಹೇಳಲು ಹುರುಳಕಾಣೆನು ತುಚ್ಛತನುವಿದನು ॥ ॥೮೪॥ 


ತಾತ್ಪರ್ಯ: ಪುರುಷರು ಉಚ್ಚೆಯ ಬಚ್ಚಲಗುಂಡಿಯಾಗಿರುವ ಜಾಗಕ್ಕೆ 
(ಯೋನಿಸುಖಕ್ಕೆ ಆಕರ್ಷಿತರಾಗಿ ಇದೇ ಪರಮಸುಖವೆಂದು ಭಾಂತಿಗೆ 
ಒಳಗಾಗುತ್ತಾರೆ. ಈ ರೀತಿ ಮರಣಸುಖವನ್ನು ಎಂದರೆ ಮರಣಕಾಲದಲ್ಲಿ ಮೈಮೇಲೆ 
ಎಚ್ಚರವಿಲ್ಲದಂತೆ ಯಾವ ಸುಖದುಃಖಗಳ ಜ್ಞಾನವೂ ಇರುವುದಿಲ್ಲವೋ ಅಂಥ 
ಜ್ಞಾನದ ಅಭಾವವನ್ನೇ ಪಾಮರರು ಪರಮಸುಖವೆಂದು ತಿಳಿದು ಮೆಚ್ಚುತ್ತಾ 
ಅದನ್ನೇ ಹೊಗಳುತ್ತಾ ಇರುತ್ತಾರೆ. ಏತಕ್ಕೆ ಹೀಗೆ ಮಾಡುತ್ತಾರೆ? ಅಯ್ಯೋ ದೇವರೇ! 
ಅಪ್ಪಟ ಹೊಲಸಿನಲ್ಲಿಯೇ ಬೆಸೆದುಕೊಂಡು ನಾವೇ ಪರಮಸುಖಿಗಳಂದು 
ಗರ್ವಿಸುತ್ತಾ ಪುರುಷರು ಮರುಳರಾಗಿ ದ್ದಾರಲ್ಲಾ! ಅಸಹ್ಯಕರವಾದ ಈ ಹೀನಶರೀರ 
ಸುಖವನ್ನು ಇವರು ವಿವರವಾಗಿ ವರ್ಣಿಸುವುದರಲ್ಲಿ ನಾನು ಯಾವ 
ಪ್ರಯೋಜನವನ್ನೂ ಕಾಣೆನು. 


ಶಬ್ದಾರ್ಥ: ಬೆಚ್ಚಿ-ಅದರಲ್ಲಿಯೇ ಬೆಸೆದುಕೊಂಡು, ಬೆರೆಯುತ=ಪರಮಸುಖಿಗಳೆಂದು 
ಗರ್ವಿಸುತ್ತಾ; * ಮೂತ್ರದ ಬಚ್ಚಲು-ಉಚ್ಚೆಯ ಬಚ್ಚಲಗುಂಡಿ (ಯೋನಿ); * ಭ್ರಾಂತಿ-ಭ್ರಮೆ; 
* ಅಚ್ಚಹೇಸಿಗೆಗೆ-ಅಪ್ಪಟ ಹೊಲಸಿಗೆ; * ಬಿಚ್ಚಿ ಹೇಳಲುಎವಿವರಿಸಲು; ಹುರುಳುಎಪ್ರಯೋಜನ; 
ತುಚ್ಛತನು-ಹೀನ ಶರೀರ 


ಟಿಪ್ಪಣಿ: ಮರಣ ಸುಖ-ಮರಣ ಕಾಲದಲ್ಲಿ ಮೈಮೇಲಿನ ಎಚ್ಚರವಿಲ್ಲದ್ದರಿಂದ ಸುಖ-ದುಃಖಗಳ 
ಜ್ಞಾನವು ಇರುವುದಿಲ್ಲವಷ್ಟೆ ಈ ಜ್ಞಾನದ ಅಭಾವವನ್ನೇ ಪಾಮರರು ಸುಖವೆಂದು ತಿಳಿಯುತ್ತಾರೆ. 





91 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಗುಹ್ಯದ ಲಂಪಟ (೮೫-೯೫) 
ಮಡದಿಯಳಪೇಕ್ಷೆಯಲಿ ಧನವನು 
ಪಡೆದು ಮದನಾತುರನು ಮದುವೆಯ 
ಸಡಗರದಲಾದವನು ಸಂಭ್ರಮದಿಂದಲಾಕೆಯನು । 
ಬಿಡದೆ ರಮಿಸುತಲಿರ್ದು ಸ್ವರ್ಗವ 
ಪಡೆವೆನೆಂಬಿಚ್ಛೆಯಲಿ ಕ್ರತುಗಳ 
ನೊಡರಿಸುವನಿಹಪರದಿ ಗುಹ್ಕದ ಲಂಪಟವ ಬಯಸಿ ॥ ೮೫॥ 


ತಾತ್ಸರ್ಯ: ಕಾಮಾತುರನು ಅನ್ಯಾಯಮಾರ್ಗದಲ್ಲಿ ಹಣಸಂಪಾದನೆ ಮಾಡಿ ನಿರಂತರ 
ಹೆಣ್ಣಿನಸುಖಕ್ಕಾಗಿ ಹೆ೦ಡತಿಯೊಬ್ಬಳು ಬೇಕೆ೦ದು ಆಸೆಪಟ್ಟು ಉತ್ಸಾಹದಿಂದ 
ಆಡ೦ಬರದಲ್ಲಿ ಹೆಣ್ಣನ್ನು ಮದುವೆಯಾಗುತ್ತಾನೆ. ಅನಂತರ ಅವಳಜತೆ ಎಡಬಿಡದೆ 
ದೇಹದಸುಖವನ್ನು ಪಡೆಯುತ್ತಿದ್ದು ಅದುಸಾಲದೆಂದು ರಂಭೆ, ಊರ್ವಶಿ, 
ಮೊದಲಾದವರೊಡನೆ ಸಂಭೋಗಸುಖ ಪಡೆಯಲು ಸ್ಪರ್ಗಪ್ರಾಪ್ತಿಗಾಗಿ ನಾನಾ 
ಬಗೆಯ ಇಹಪರ ಸಾಧನವಾದ ಯಜ್ಞಯಾಗಾದಿಗಳನ್ನು ಮಾಡುತ್ತಾನೆ. ಪುರುಷನ 
ಹೆಣ್ಣಿನ ಸುಖಾಸಕ್ತಿಗೆ ಮಿತಿಯೆಲ್ಲಿದೆ? 

ಶಬ್ದಾರ್ಥ: * ಮಡದಿ=ಹೆಂಡತಿ; * ಅಪೇಕ್ಷಿ =ಆಸೆ; * ಧನವನು ಪಡೆದು-ಹಣ ಸಂಪಾದಿಸಿ; 
* ಸಂಭ್ರಮಾಉತ್ಸಾಹ; * ಸಡಗರ-ಆಡ೦ಬರ; * ರಮಿಸು-ದೇಹಸುಖ ಪಡೆ; * ಕ್ರತು 
=ಯಜ್ಞಯಾಗಾದಿಗಳು; ಒಡರಿಸುವನು-ಮಾಡುವನು; * ಗುಹ್ಯದ ಲಂಪಟ-ಸ೦ಭೋಗಾಸಕ್ರಿ 





ಸ್ತ್ರೀಪುರುಷಸಂಯೋಗವೆಂಬುದು 

ಕಾಪಥವಲಾ! ಕಷ್ಟ! ಹರಹರ!!! 

ಸೋಪಹಾಸವು ತಿಳಿದು ಹೇಳಲು; ಶ್ರೀಪತಿಯೆ ಬಲ್ಲ; ! | 

ಹ್ರೀಪದವು, ಕ್ಷಣಸುಖವಿಕಾರವು, 

ಗೋಪ್ಯವೇಕಾಂತೈಕನಿಷ್ಠವು 

ಭಾಪು! ಮಾಯಾಭ್ರಾಂತಿಯೆಂತುಟೊ!! ಗ್ರಾಮ್ಯಧರ್ಮದಲಿ ॥ WSL 
ತಾತ್ಪರ್ಯ: ಹೆಣ್ಣು ಗಂಡಿನ ಸಮಾಗಮ ಎಂಬುದು ಕೆಟ್ಟದಾರಿ, ಬಲು ನೀಚ 
ಕಾರ್ಯ! ಹಾ, ಪರಮೇಶ್ವರ! ಹೇಳಿದಷ್ಟೂ ನಗೆಗೀಡು ಆಗುವ ಸಂಗತಿ ಆಗಿದೆ. 
ಇದರ ದುಷ್ಪರಿಣಾಮ ತಿಳಿದು ವಿವರಿಸಲು ಆ ಶ್ರೀಹರಿಗೇ ಶಕ್ಯ! ಈ ನಶ್ವರ 
ಕಾಮಸುಖವು ಲಜ್ಜಾಸ್ಪದವಾದುದು (ಹ್ರೀಪದವು) ಯಾರಿಗೂ ಹೇಳಬಾರದಂತಹುದು 
(ಗೋಪ್ಸವು), ಯಾರಿಗೂ ಎಂದಿಗೂ ಕಾಣದಂತೆಯೇ ಮಾಡತಕ್ಕದ್ದು (ಏಕಾಂತೈಕನಿಷ್ಠವು). 
ಅಹ! ಇಂಥ ಅನಾಗರಿಕ ಕೃತ್ಯದಲ್ಲಿ (ಗ್ರಾಮ್ಯಧರ್ಮ) ಸುಖವಿದೆಯೆಂದು ಭ್ರಮೆಗೆ 
ಒಳಗಾದವರ ಮರುಳತನವನ್ನು ಏನೆಂದು ಹೇಳೋಣ! 


92 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾರ್ಥ: ಕಾಪಥವಕೆಟ್ಟ ಹಾದಿ ; ಸೋಪಹಾಸವು-ನಗೆಗೀಡು; ಹ್ರೀಪದವು-ನಾಚಿಕೆಗೆ ಆಸ್ಪದವು; 
ಡೇ ಕ್ಷಣಸುಖವಿಕಾರ-ನಶ್ಚರಕಾಮಸುಖ; ಗೋಪ್ಯವು-ಯಾರಿಗೂ ಹೇಳಬಾರದಂಥದ್ದು; 
ಏಕಾಂತೈಕನಿಷ್ಠವು-ಎಂದೂ ಯಾರಿಗೂ ಕಾಣದಂತೆಯೇ ಮಾಡತಕ್ಕದ್ದು ಗ್ರಾಮ್ಯಧರ್ಮ 
=ಅನಾಗರಿಕಕೃತ್ಯ 





ಬಾಲ್ಕವಾರ್ಧಕ್ಯದೊಳಗೆಳ್ಳನಿ 

ತಿಲ್ಲ ತನಗೆ ಸ್ವತಂತ್ರ; ಯೌವನ 

ದಲ್ಲಿ ನಡೆವುದು ನಾಲ್ಕುದಿನವದು ತೋರುತಡಗುವುದು; ! 

ಸಲ್ಲಲಿತಸೌಂದರ್ಯಸೌಖ್ಯವ 

ದೆಲ್ಲ ನಿಮಿಷಕೆ ವಿರಸವಪ್ಪುದು; 

ಬಲ್ಲ ವಿದ್ವಜ್ಜನರು ಮೊದಲಾಗೆಲ್ಲ ಭ್ರಮಿಸುವರು ॥ ೮ಬ 
ತಾತ್ಪರ್ಯ: ಎಳೆಯತನದಲ್ಲಿ ಮತ್ತು ಮುಪ್ಪಿನಲ್ಲಿ ಪರಾಧೀನವಾದ ಕಾರಣ ಎಳ್ಳಷ್ಟೂ 
ಸ್ವಾತಂತ್ರ್ಯ ಪುರುಷರಿಗಿರುವುದಿಲ್ಲ. ಇನ್ನು ಹರೆಯದಲ್ಲಿ ಉತ್ಸಾಹದಲ್ಲಿ ಸ್ಟೇಚ್ಛೆಯಿಂದ 
ವರ್ತಿಸಲು ಸ್ವಲ್ಪಕಾಲ (ನಾಲ್ಕು ದಿನ) ಅವಕಾಶವಿರುತ್ತದೆ. ಆಮೇಲೆ ಆ ಅವಕಾಶವೂ 
ಕಣ್ಣೆದುರಿಗೇ ಮಾಯವಾಗುತ್ತದೆ. ಆಕರ್ಷಣೀಯವಾದ ದೇಹದ ಚೆಲುವು ಮತ್ತು 
ಅಂಗಾಂಗ ಸುಖಾನುಭವವು ನಿಮಿಷಮಾತ್ರದಲ್ಲಿ ನೀರಸವೆನಿಸುತ್ತದೆ. ಇದೆಲ್ಲವನ್ನೂ 
ತಿಳಿದಂಥವರಾಗಿದ್ದರೂ ವಿದ್ವಾಂಸರು, ಸಾಧುಗಳು, ಮುಂತಾದವರು ಸಂಭೋಗ 
ಸುಖವೇ ಪರಮಸುಖವೆಂದು ಭಾವಿಸುತ್ತಾರೆ. 
ಶಬ್ದಾರ್ಥ: * ಬಾಲ್ಯಎಎಳೆಯತನ; * ವಾರ್ಧಕ್ಕ-ಮುಪು * ಸ್ವತಂತ್ರ-ಸ್ಟೇಚ್ಛೆ; ಯೌವನ-ಹರೆಯ; 
* ನಾಲ್ಕುದಿನ-ಸ್ಟಲ್ಪಕಾಲ; ಸಲ್ಲಲಿತಾಆಕರ್ಷಣೀಯ; * ಸೌಂದರ್ಯ-ಂದೇಹದ ಚೆಲುವು; 
ವಿರಸವಪ್ಪುದು-ನೀರಸವೆನಿಸುವುದು; * ವಿದ್ವಜ್ಜನ-ವಿದ್ವಾಂಸ. 


ಟಿಪ್ಪಣಿ : ಈ ಪದ್ಯಕ್ಕೆ ಹೊ.ಚಿ.ನವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಬ್ರಹ್ಮಮೊದಲಾದೆಲ್ಲರ ಮನೋ 

ಧರ್ಮವಿದು: ಹಗಲಿರುಳು ತಾವೇ 

ಬಹ್ಮರೆಂದುಂ ತಮ್ಮ ಚರ್ಯವೆ ಸಚ್ಚರಿತವೆಂದು । 

ಬ್ರಹ್ಮವನು ಬೋಧಿಪರು ಪರರಿಗೆ; 

ತಮ್ಮ ನಡತೆಯ ನೋಡಿ ತಮಗದು 

ಧರ್ಮವೆಂಬರು; ಮಗನೆ ಮಾಯೆಯ ಗೆಲುವಡಳವಲ್ಲ ॥ ॥೮೮॥ 


ತಾತ್ಪರ್ಯ: ಸೃಷ್ಟಿ ಕರ್ತನಾದ ಚತುರ್ಮುಖಬ್ರಹ್ಮ ಮೊದಲಾದವರೆಲ್ಲ ಮಾಯೆಯ 
ಭ್ರಾಂತಿಗೆ ಒಳಗಾದ ಮನೋಧರ್ಮದವರಾಗಿದ್ದಾರೆ. ಅಹೋರಾತ್ರಿಗಳಲ್ಲಿ ಎಡಬಿಡದೆ 
ಮಾಯೆಗೆ ಒಳಗಾಗಿದ್ದರೂ ನಾವೇ ಪರಬ್ರಹ್ಮ ಸ್ವರೂಪರು, ನಮ್ಮ ವರ್ತನೆಯೇ 


93 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸನ್ನ ಡತೆಯೆಂದು, ಪರಬ್ರಹ್ಮ  ಸ್ವರೂಪಜ್ಞಾನವನ್ನು ಇತರರಿಗೆ ತಿಳಿಸಲು ಯತ್ನಿಸುವರು. 
ನೀವೇಕೆ ಹೀಗೆ ಮಾಯೆಗೆ ಒಳಗಾಗಿರುವಿರಿ? ಎಂದು ಅವರ ನಡತೆಯನ್ನು 
ಕುರಿತು ಪ್ರಶ್ನಿಸಿದರೆ, ಅದು ತಮಗೆ ಯೋಗ್ಯವಾದ ಸ್ವಧರ್ಮವೆಂದು ಹೇಳುತ್ತಾರೆ. 
ಇದರರ್ಥ, ಮಾಯೆಯನ್ನು ಗೆಲ್ಲಲು ಹರಿಹರ ಬ್ರಹ್ಮಾದಿಗಳಿಗೂ ಶಕ್ಯವಿಲ್ಲ ಎಂದು 
ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಬ್ರಹ್ಮ- =ಚತುರ್ಮುಖ ಬ್ರಹ್ಮ ಬ್ರಹ್ಮರು-ಪ ರಬ್ರಹ್ಮಸ್ನ್ಥರೂಪರು; ಬ್ರಹ್ಮವನು-ಪರಬ್ರಹ್ಮ 
ಜ್ಞಾನವನ್ನು - ತಮೆಗದು ಧರ್ಮ-ಸ್ಪಧರ್ಮ 'ಮಾಯೆ-ಮೋಹದ ಭ್ರಾಂತಿಯನ್ನು 





ಮಚ್ಚ ಜಿಹ್ವಾಲಂಪಟದಿ, ಗಜ 

ಕಚ್ಚೆಯಲಿ, ನೇತ್ರದಲಿ ಶಲಭ, ಶ್ರು 

ತೇಚ್ಛೆಯಲಿ ದರ್ವೀಕರನು, ಫ್ರಾಣೇಚ್ಛೆಯಲಿ ಭ್ರಮರ । 

ಹುಚ್ಚುಗೊಂಡೊಂದೊಂದು ವಿಷಯಕೆ 

ಮೆಚ್ಚಿ ಕೆಟ್ಟವು; ಪಂಚವಿಧವಿಷ 

ಯೇಚ್ಛೆಯಲಿ ತಗಲಿರ್ಪ ಮನುಜನು ಕೆಡುವದೇನರಿದು ॥ ೮೯ | 
ತಾತ್ಪರ್ಯ: ಮೀನು ನಾಲಗೆಯ ಚಪಲದಿಂದ ಗಾಳಕ್ಕೆ ಸಿಕ್ಕಿ ಬೀಳುತ್ತದೆ; ಗಂಡಾನೆಯು 
ಹೆಣ್ಣಾನೆಯ ಮೈಸ್ಪರ್ಶಕ್ಕೆ ಮಾರುಹೋಗುತ್ತದೆ; ಪತಂಗವು ದೀಪದ ಬೆಳಕಿಗೆ 
ವಶವಾಗುತ್ತದೆ; ಬನ್‌ ಕವಿಯಲ್ಲಿ ಪುಂಗಿಯ ದನಿ ಕೇಳಿ ಮೋಸ ಹೋಗುತ್ತದೆ. 
ಹೂವಿನ "ವಾಸನೆಗೆ ದುಂಬಿಯು ಮೈಮರೆಯುತ್ತದೆ. ಹೀಗೆ ಒಂದೊಂದು 
ಇಂದ್ರಿಯಸುಖವನ್ನು ಅಪೇಕ್ಷಿಸಿ ಮೀನು, ಆನೆ, ಪತಂಗ, ಹಾವು, ದುಂಬಿಗಳು, 
ಮೋಹಗೊಂಡು ಕೆಡುವಾಗ ಇನ್ನು ಪಂಚೇಂದ್ರಿಯಗಳಿಂದ ಸುಖಕ್ಕೆ ಹಾತೊರೆದು 
ದೇಹಸುಖಕ್ಕೆ ಆಸೆಪಡುವ ಮನುಷ್ಯನು ಕೆಡುವುದರಲ್ಲಿ ಏನಾಶ್ಚರ್ಯವಿದೆ? 
ಶಬ್ದಾರ್ಥ: ಮಚ್ಚಎಮತ್ಸ್ಯ (ಮೀನು); ದರ್ವೀಕರ-ಹಾವು; ಶಲಭ=ಪತಂಗ; ಭ್ರಮರ-ದುಂಬಿ; 
ಗಜನಆನೆ; ಫ್ರಾಣ-ಮೂಗಿನಲ್ಲಿ ವಾಸನೆ ಹಿಡಿಯುವುದು 
ಟಿಪ್ಪಣಿ-೧: ಪಂಚವಿಧವಿಷಯೇಚ್ಛೆಯಲಿ ತಗಲಿರ್ಪ ಮನುಜನು ಕೆಡುವುದೇನರಿದು: 
ಮೀನಿನ ನಾಲಗೆಯು ಗಾಳದ ತುದಿಯ ಮಾಂಸದ ರುಚಿಗೂ, ಗಂಡಾನೆಯ ಮೈ ಹೆಣ್ಣಾನೆಯ 
ಮೈ ಸ್ಪರ್ಶಕ್ಕೂ, ಪತಂಗದ ಕಣ್ಣು ದೀಪದ ರೂಪಿಗೂ, ಹಾವಿನ ಯು ನಾಗಸ್ವರದ 
ದನಿಗೂ, ದುಂಬಿಗಳ ಮೂಗು ಹೂವಿನ ವಾಸನೆಗೂ ಮೋಸ ಹೋಗುವುವು. ಮೋಹಗೊಂಡ 


ಮನುಷ್ಯನಿಗೆ ಈ ಐದು ಇಂದ್ರಿಯಗಳ ಇಚ್ಛೆಯೂ ಬಲವಾಗಿರುವುದರಿ೦ದ ಇವನು ಕೆಡುವುದು 
ಏನು ಆಶ್ಚರ್ಯ? 


ಟಿಪ್ಪಣಿ-೨: * ಈ ಅಭಿಪ್ರಾಯವನ್ನು ಶ್ರೀಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ 
ಒಂದು ಶ್ಲೋಕದಲ್ಲಿ ಹೇಳಿರುವರು. ವಿವೇಕ ಚೂಡಾಮಣಿಯ ಶ್ಲೋಕ ಹೀಗಿದೆ: 


94 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾದಿಭಿಃ ಪಂಚಭಿರೇವ ಪಂಚ 

ಪಂಚತ್ವಮಾಪುಃ ಸ್ವಗುಣೇವ ಬದ್ಧಾಃ 

ಕುರಂಗ-ಮಾತಂಗ-ಪತಂಗ-ಮೀನ 

ಭೃ ೦ಗಾ ನರಃ ಪಂಚರಂಚಿತಃ ಕಿಮ್‌ 
(ವಿವೇಕ ಚಡ ಶ್ಲೋಕ ೭೬; ಸಂ: ಆದಿದೇವಾನ೦ದ, ೧೯೬೧; ಪು ರಾಮಕೃಷ್ಣಾಶ್ರಮ, 

ಮೈಸೂರು) 

ಜಿಂಕೆ, ಆನೆ, ಮಿಡತೆ, ಮೀನು, ದುಂಬಿ-ಈ ಐದು ಜೀವಿಗಳು ಶಬ್ದವೇ ಮೊದಲಾದ 
ಪಂಚ ವಿಷಯಗಳಲ್ಲಿ ತಮ್ಮತಮ್ಮ ಅಭಿಲಾಷೆಗೆ ಗೋಚರವಾಗಿರುವ ಯಾವುದೇ 
ಒಂದು ಗುಣಕ್ಕೆ ಬದ್ಧವಾಗಿ "ಮೃತ್ಯುವನ್ನು ಹೊಂದುತ್ತವೆ. ಇನ್ನು ಪಂಚೇ೦ದ್ರಿಯ 
ಗಳಿಂದಲೂ ಕೂಡಿರುವ ಮನುಷ್ಯನ ವಿಷಯದಲ್ಲಿ ಹೇಳತಕ್ಕದ್ದೇನು? 


(ಜಿಂಕೆಯು ಕಿವಿಯಲ್ಲಿ ಕೇಳುವ ಬೇಟೆಗಾರನು ಮಾಡುವ ಶಬ್ದ ದಿಂದಲೂ, ಆನೆಯು ಮೈಯಿಂದ 
ಹೆಣ್ಣಾನೆಯ ಸ್ಪರ್ಶದಿಂದಲೂ, ಮಿಡತೆಯು ಕಣ್ಣಿನಲ್ಲಿ ನೋಡುವ ದೀಪದ ರೂಪದಿಂದಲೂ, 
ಮೀನು ಗಾಳದಹುಳುವಿನ ರುಚಿಯಿಂದಲೂ, “ದುಂಬಿಯು ಪುಷ್ಪದ ಪರಿಮಳದಿಂದಲೂ 
ನಾಶವಾಗುತ್ತದೆ. ಹೀಗೆ ಒಂದೊಂದು ಇಂದ್ರಿಯವಶಕ್ಕೆ ಒಳಪಟ್ಟ "ಜಂತುವಿನ ಅವಸ್ಥೆಯೇ 
ಹೀಗಾದರೆ ಪಂಚೇಂದ್ರಿಯಗಳ ಹೊಡೆತಕ್ಕೆ ಸಿಕ್ಕಿ ಬಿದ್ದಿರುವ ಮನುಷ್ಯನ ಗತಿಯೇನು?- ಆದಿ 
ದೇವಾನಂದರ ವಿವೇಕಚೂಡಾಮಣಿಯ ಅನುವಾದ) 


ESS ರಾರಾ 


ಕುಂಭಕುಚಗಳಿಗೆಳಸುತೂರ್ವಶಿ 

ರಂಭೆ ಮೊದಲಾದಪ್ಪರೆಯರನು 

ಸಂಭ್ರಮದಲನುಭವಿಸಿ ದಣಿಯದೆ, ಗೌತಮನ ಸತಿಗೆ | 

ಹಂಬಲಿಸಿ ಕಪಟದಲಿ ರಮಿಸಲು 

ಜಂಭವೈರಿಗೆ ಯೋನಿಯೊಡಲನು 

ತುಂಬಿತದರಿಂ ಕಾಮಕವಧಿಯ ಕಾಣೆ ನಾನೆಂದ ॥ IFO 
ತಾತ್ಪರ್ಯ: ಇಂದ್ರನು ಊರ್ವಶಿ, ರಂಭೆ ಮೊದಲಾದ ಅಪ್ಸರೆಯರ (ದೇವಲೋಕದ 
ಸುಂದರಿಯರ) ಕೊಡಮೊಲೆಗಳ ಸೆಳೆತಕ್ಕೆ ಒಳಗಾಗಿ ಸಡಗರದಿಂದ ಸುಖಾನುಭವ 
ಹೊಂದಿದರೂ ತೃಪ್ಪನಾಗದೆ ಗೌತಮ ಯಷಿಯಸತಿ ಅಹಲ್ಕೆಗೆ ಆಸೆಪಟ್ಟು ಮೋಸದಿಂದ 
ಅವಳೊಂದಿಗೆ ಸುಖಿಸಿದಾಗ (ಜ೦ಭಾಸುರನನ್ನು ಕೊಂದ) ಇಂದನಿಗೆ ಮೈಯೆಲ್ಲ 
ಯೋನಿಯ ಗುರುತಾಯಿತು. ಆದಕಾರಣ ಕಾಮಲಾಲಸೆಗೆ ಕೊನೆಯೇ ಇಲ್ಲ 
ಎನ್ನಲು ಈ ಪ್ರಸಂಗ ಸಾಕ್ಷಿ ಆಗಿದೆ. 


ಶಬ್ದಾರ್ಥ: ಕುಂಭಕುಚ-ಕೊಡಮೊಲೆ; ಜಂಭವೈರಿಗೆ ಯೋನಿಯೊಡಲನು ತುಂಬಿತು-ಇಂದನಿಗೆ 
ಮೈಯಲ್ಲ ಯೋನಿಯ ಗುರುತಾಯಿತು; ಅವಧಿ-ಕೊನೆ, ಅಂತ್ಯ ಒಡಲನುತುಂಬಿತು-ಮೈಯೆಲ್ಲಾ 
ಆಃ 


95 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪೂರ್ವಕಥೆ: ಇಂದ್ರನ ಕಾಮಾಂಧತೆ 


ಇಂದ್ರನು ಒಮ್ಮೆ ದಿಗ್ನಿಜಯಕ್ಕಾಗಿ ಹೊರಟಿದ್ದಾಗ ದಾರಿಯಲ್ಲಿ ಗೌತಮರ ಆಶ್ರಮದಲ್ಲಿ ಅವರ 
ಪತ್ನಿಯಾದ ಅಹಲ್ಯೆಯನ್ನು ಕಂಡು ಆಕೆಯ ರೂಪಲಾವಣ್ಯಕ್ಕೆ ಮರುಳಾಗಿದ್ದನು. ದಿಗ್ವಿಜಯವೆಲ್ಲ 
ಮುಗಿದಮೇಲೆ ಇಂದ್ರನ ಮನಸ್ಸು ಅಹಲ್ಕೆಯನ್ನು ನೆನೆಸಿಕೊಂಡಿತು. ಕಾಮಾಂಧತೆಯು 
ಮನುಷ್ಯನಿಂದ ಎಂಥೆಂಥ ಕೆಲಸಗಳನ್ನು ಮಾಡಿಸೀತೆಂದು ಹೇಳಲಾಗುವದಿಲ್ಲ. ರಾತ್ರಿಕಾಲದಲ್ಲಿ 
ಗೌತಮರು ಹೊರಗೆ ಹೋಗುವಂತೆ ಮಾಡಿ ಅಹಲೈಯನ್ನು ವಶಮಾಡಿಕೊಳ್ಳಬೇಕೆಂಬ 
ಹಂಚಿಕೆಯನ್ನು ಹೂಡಿ ಇಂದ್ರನು ಕೋಳಿಯಾಗಿ ಬಂದು ನಡುರಾತ್ರಿಯಲ್ಲಿ ಗೌತಮರ ಆಶ್ರಮದ 
ಹತ್ತಿರ ಕೂಗಿದನು. ಬೆಳಕುಹರಿಯುವಹೊತ್ತೆಂದು ತಿಳಿದು ಗೌತಮರು ಒಡನೆ ಎದ್ದು ತಮ್ಮ 
ಸ್ನಾನಾಹ್ನಿಕಕ್ಕಾಗಿ ನದಿಗೆ ಹೋದರು. ಇತ್ತ ಇಂದ್ರನು ಗೌತಮರ ವೇಷದಿಂದ ಅಹಲ್ಕೆಯ 
ಬಳಿಗೆ ಬಂದು ಕೊನೆಗೆ ತಾನು ಇಂದ್ರನೆಂದೂ ತನಗೆ ವಶಳಾಗಿ ದೇವಸುಖದ ಸವಿಯನ್ನು 
ನೋಡೆಂದೂ ಅಹಲ್ಕೆಗೆ ಹೇಳಿದನು. ಅಹಲೈಯೂ ಈ ಅಭಿಪ್ರಾಯಕ್ಕೆ ಮನಸ್ಸನ್ನು ಸೋತಳು. 
ಇಂದ್ರನ ಇಷ್ಟಾರ್ಥವೂ ನೆರವೇರಿತು. ಅಷ್ಟು ಹೊತ್ತಿಗೆ ಗೌತಮರು ನದಿಗೆ ಹೋಗಿ 
ಲಕ್ಷ್ಯಪೂರ್ವಕವಾಗಿ ಆಕಾಶವನ್ನು ನೋಡಿ ಇನ್ನೂ ಸ್ನಾನದ ಹೊತ್ತಲ್ಲವೆಂದು ತಿಳಿದು ಮನೆಗೆ 
ಹಿಂದಿರುಗಿದರು. ಅವರು ಬಾಗಿಲಿಗೆ ಬರುವಹೊತ್ತಿಗೆ ಗೌತಮರ ವೇಷದಲ್ಲಿದ್ದ ಇಂದ್ರನು 
ಹೊರಬಿದ್ದನು. ಗೌತಮರಿಗೆ ಎಲ್ಲವೂ ಗೊತ್ತಾಯಿತು. ಆಗ ಅವರು ವೃಷಣಹೀನನಾಗೆಂದು 
ಇಂದ್ರನಿಗೂ, ಶಿಲೆಯಾಗೆಂದು ಅಹಲೈಗೂ ಶಾಪವನ್ನು ಕೊಟ್ಟು ತಾವು ತಪಸ್ಸಿಗೆ ತೆರಳಿದರು. 
ಹೀಗೆ ಇಂದ್ರನು ತನ್ನ ಒಂದುದಿನದ ಕಾಮಾಂಧತೆಯಿ೦ದ ಮುಂದಿನಸುಖದ ಆಧಾರವನ್ನೇ 
ಕಳೆದುಕೊಂಡು ಎಷ್ಟೋದಿನಗಳು ಬಾಯಿಬಾಯಿ ಬಿಡುತ್ತಿರಬೇಕಾಯಿತು. 





ಕ್ಲುಪ್ತಿಯಲಿ ಹಯಮೇಧಶತವನು 

ತಪ್ಪದೆಲ್ಲವ ಮಾಡಿ ನಹುಷನು 

ಸಪ್ಪಯಪಷಿಗಳು ದಂಡಿಯನು ಹೊರೆ ಶಚಿಯಪೇಕ್ಷೆಯಲಿ । 

“ಸರ್ಪ, ಸರ್ಪ” ಎನಲ್ಕಗಸ್ತ್ಯನು 

ಸರ್ಪವಾಗೆಂದಿತ್ತ ಶಾಪವ; 

ಮುಪ್ಪಲಾ ಮರ್ತ್ಯರಿಗೆ ಮದನಾತುರದ ಕಳವಳವು ॥ IO 
ತಾತ್ಪರ್ಯ: ವಿಧಿಪಕಾರವಾಗಿ ನೂರು ಅಶ್ವಮೇಧಯಾಗಗಳನ್ನು ಎಡಬಿಡದೆ ಒಂದಾದ 
ಮೇಲೆ ಒಂದರಂತೆ ಮಾಡಿ ನಹುಷನು ಶಚಿ ಹೇಳಿದ ಪ್ರಕಾರ ಆಕೆಯ ಇಷ್ಟದಂತೆ 
ಅಗಸ್ತ್ಯ ಮತ್ತು ಸಪ್ಪರ್ಷಿಗಳ ಕೈಲಿ ಪಲ್ಲಕ್ಕಿಯನ್ನು ಹೊರೆಸಿಕೊಂಡು ಬರುವಾಗ 
"ಬೇಗಬೇಗ ನಡೆಯಿರಿ” ಎನ್ನಲು ಆಗ ಪಲ್ಲಕ್ಕಿ ಹೊರುತ್ತಿದ್ದವರಲ್ಲಿ ಒಬ್ಬರಾದ ಅಗಸ್ತ್ಯರು 
ಕೋಪದಿಂದ ಸರ್ಪವಾಗು ಎಂದು ನಹುಪನಿಗೆ ಶಾಪವಿತ್ರರು. ಆದಕಾರಣ ಮನುಷ್ಯರಿಗೆ 
ಕಾಮಾತುರದ ಚಿಂತೆ ಮುಪ್ಪನ್ನು ಬರಿಸುತ್ತದೆ ಎಂದರೆ ಸಾವನ್ನು ಹತ್ತಿರ ತರುತ್ತದೆ. 


ಶಬ್ದಾರ್ಥ: ಕ್ಲುಪ್ತಿಯಲಿ-ವಿಧಿಪ್ರಕಾರ; ಸರ್ಪ ಸರ್ಪ ಎನಲೈ-ನಹುಷನು ಬೇಗ ಬೇಗ ನಡೆ 
ಎನ್ನಲು; ಸರ್ಪವಾಗೆಂದು (ಅಗಸ್ತ್ಯರು ನಹುಷನಿಗೆ) ಹಾವಾಗೆ೦ದು (ಶಾಪವನ್ನು ಕೊಟ್ಟರು). 


96 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಟಿಪ್ಪಣಿ-೧: ಸಪ್ತರ್ಷಿಗಳು: ಕಶ್ಯಪ, ಅತ್ರಿ , ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ 
(ವೈವಸ್ವತ ಮನ್ವಂತರದಲಿ) ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ 
(ಸ್ವಾಯಂಭುವ " ಮನ್ವಂತರದಲ್ಲಿ) (ಶ್ರೀವತ್ಸ ನಿಘಂಟು; ಪು-೫೪) 


ಟಿಪ್ಪಣಿ-೨: ಅಗಸರು ಸಪ್ತಶಿ ಪ್ರರ್ಷಿಗಳಲ್ಲಿ ಒಬ್ಬರು ಎಂದಿದೆ ಕೆಲವು ಕಡೆಗಳಲ್ಲಿ. ಪಲ್ಲಕ್ಕಿ ಹೊರುತ್ತಿದ್ದುದ್ದು 
೮ ಮಂದಿ, ಸ ಸಪ್ರಷಿ Re ಮತ್ತು ಅಗಸ ಸ್ತರು ಎಂಬುದು ಸರಿ. ಸ ಸಪ್ತಷಿ ಪರ್ಷಿಗಳಲ್ಲಿ ಅಗಸ್ತ್ಯ ರು ಒಬ್ಬರಲ್ಲ. 


ಪೂರ್ವಕಥೆ : ನಹುಷನ ಕಾಮಾಂಧತೆ 


ಬ್ರಹ್ಮಹತ್ಯಾದೋಷವು ತನ್ನನ್ನು ತಿನ್ನುವುದಕ್ಕೆ ಬಂದಾಗ ಇಂದ್ರನು ಎಲ್ಲಿಗೋ ಹೋಗಿ ನೀರೊಳಗೆ 
ಅಡಗಿಕೊಂಡುಬಿಟ್ಟಿದ್ದನು. ಇತ್ತ ದೇವತೆಗಳಿಗೆ ತಮ್ಮ ನಾಯಕನಿಲ್ಲದೆ ತೊಂದರೆಯಾಗಿತ್ತು. 
ಆಗ ಯಷಿಗಳೆಲ್ಲರೂ ವಿಚಾರಮಾಡಿ ನಹುಷನೆಂಬ ರಾಜನನ್ನು ಇಂದ್ರಪದವಿಗೆ ತಂದಿಟ್ಟರು. 
ನಹುಷನು ಇಂದ್ರನ ಪದವಿಗೆ ತಕ್ಕ ಅರ್ಹತೆಯನ್ನು ಹೊಂದಿರಲಿಲ್ಲವಾದರೂ ಅವರು ಪಡೆದಿದ್ದ 
ಯೋಗ್ಯತೆಯು ಆ ಅಧಿಕಾರ ಸ ಸ್ಥಾನದ ಕೆಲವು ವ್ಯವಹಾರವನ್ನು ಸಾಗಿಸುವದಕ್ಕೆ ಸಾಕಾಗಿತ್ತು. 
ಹೀಗಿರುವಾಗ ನಹುಷನು ತನಗೆ ದೊರೆತಷ್ಟು ಗೌರವಕ್ಕೆ ತೃಪ್ತಿಪಡದೆ ಶಚೀದೇವಿಯ ಮೇಲೆ 
ಕಣ್ಣನ್ನು ಹಾಕಿದನು. ಯಾರು ಎಷ್ಟು ಹೇಳಿದರೂ ನಹುಷನು ತನ್ನ ಕಾಮಾಂಧತೆಯನ್ನು 
ಹಿಮ್ಮೆಟ್ಟಿಸಿಕೊಳ್ಳಲಿಲ್ಲ. ಆಗ ದೇವಗುರುಗಳಾದ ಬ )ಹಸತ್ಕಾಚಾರ್ಯರು ಬಂದು ಉಪಾಯವನ್ನು 
ಹೂಡಿದರು. ಅದೇನೆಂದರೆ: ಯಷಿಗಳನ್ನು ವಾಹನವನ್ನಾಗಿ ಮಾಡಿಕೊಂಡು ಬಂದರೆ ನಿನ್ನಿಷ್ಟವನ್ನು, 
ಸಲ್ಲಿಸುವೆನೆಂದು ಶಚೀದೇವಿಯಿಂದ ಹೇಳಿಸಿದರು. ಅದೇನು ದೊಡ್ಡಮಾತೆಂದು ನಹುಷ ನು 
ಯಪಿಗಳನ್ನು ಕರೆಯಿಸಿ ತನ್ನ ಪಲ್ಲಕ್ಕಿಯನ್ನು ಹೊರುವಂತೆ ಆಜ್ಞಾಫಿಸಿದನು. ಇಂದ್ರನ ಸ್ಥಾನವನ್ನು 
ಗೌರವಿಸ ಬೇಕೆಂಬ ಬುದ್ಧಿಯಿಂದ. ಅವರು “ಪಲ್ಲಕ್ಕಿಯನ್ನು ಹೊತ್ತರು. ಆ ಯಷಿಗಳಲ್ಲಿ ಅಗಸ್ತ್ಯರು 
ಒಬ್ಬರಾಗಿದ್ದರು. ಅವರ ಮೈಕಟ್ಟು ಕುಳ್ಳಾಗಿತ್ತು. ಆದ್ದರಿಂದ ಅವರು ಇತರರೊಡನೆ ದೊಡ್ಡ 
ಹೆಜ್ಜೆಯನ್ನು ಹಾಕುವದಕ್ಕೆ ಆಗುತ್ತಿರಲಿಲ್ಲ. ಹೀಗಾಗಿ ತನ್ನ ಪ್ರಯಾಣವು ತಡವಾಗುತ್ತಿರುವುದನ್ನು 
ಕಂಡು ಶಚೇದೇವಿಯ "ಮೇಲಣ ಕಾಮುಕತೆಯಿಂದ. ಮುಂಗಾಣದ ನಹುಷನು “ಸರ್ಪ. 
ai (ಬೇಗ ನಡೆ, ಬೇಗ ನಡೆ) ಎಂದು ತನ್ನ ಕಾಲನ್ನು ಮುಂದು ಮಾಡಿದನು. ಆ ಕಾಲು 
ಸ್ತ್ಯರಿಗೆ ತಾಕಿತು. ಒಡನೆ ಅವರು ಕೋಪದಿರಿದ “ರೊ ಭವ” (ಹಾವಾಗಿ ಹೋಗು) 
ಆ ಆ ಪಲ್ಲಕ್ಕಿಯನ್ನು ಕೆಳಕ್ಕೆ ಎತ್ತಿಹಾಕಿದರು. ನಹುಷನು ಹಾವಾಗಿ ಹರಿದು ಹೋದನು. 
ತನಗೆ ಪೂರ್ಣವಾದ ಅರ್ಹತೆಯಿಲ್ಲದಿದ್ದರೂ ಸುದೈ ವದಿಂದ ದೊರೆತ ಪದವಿಗೆ ತೃಪ್ಪನಾಗದೆ 
ತನ್ನ ಯೋಗ್ಯತೆಯನ್ನು ಮಾರಿ ಕಾಮಾಂಧನಾದದ್ದಕ್ಕಾಗಿ ನಹುಷನು ಇಂದ್ರಪದವಿಯನ್ನು 
ಕಳೆದುಕೊಂಡು ವಿಷಪ್ರಾಣಿಯಾಗಿ ಹುತ್ತದಲ್ಲಿ ಅಡಗಿಕೊಂಡು ಬಾಳುಮಾಡಬೇಕಾಯಿತು. 





ಮೃಗಮಿಥುನದಂದದಲಿ ರಮಿಸಲು 

ಮಗನೆ, ಮುನಿಗಳು ಪಾಂಡುರಾಯನು 

ತೆಗೆಯಲಸುವನು ಶಪಿಸಿದರು "ನಿಜಸತಿಯ ಕೂಡಿದರೆ । 

ಹೊಗು ಯಮನ ಪುರಿಗೆ'ನುತಲಾ ಸತಿ 

ಯಗಲಿಕೆಯಲಿದ್ದವನು ಮನಸಿಜ 

ನುಗಿದ ಖಡ್ಗದಿ ಮಡಿದ ಮಡದಿಯ ತನುವೊಳೆಡೆಗೆಡೆದು ॥ ॥೯೨॥ 


ತಾತ್ಪರ್ಯ: ಕಿ೦ದಮ ಯಷಿಗಳು ಪತ್ನಿಯೊಡನೆ ಜೋಡಿಜಿಂಕೆಗಳಾಗಿ ಕಾಡಿನಲ್ಲಿ 
ಹಗಲು ರಮಿಸುತ್ತಿರುವಾಗ ಬೇಟೆಗಾಗಿ ಕಾಡಿಗೆ ಬಂದ ಪಾಂಡುರಾಜನು ಬಾಣ 


97 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹೊಡೆದು ಆ ದಂಪತಿಗಳ ಪ್ರಾಣವನ್ನು ತೆಗೆಯಲು ಆಗ ಕಿಂದಮ ಖಷಿ “ನೀನು 
ನಿನ್ನ ಹೆಂಡತಿಯೊಡನೆ ಸಮಾಗಮ ಹೊಂದಿದ ಕೂಡಲೇ ಸಾವನ್ನಪ್ಪು” ಎ೦ದು 
ಶಾಪವಿತ್ತನು. ಒಮ್ಮೆ ಮಾದ್ರಿಯಿ೦ದ ಅಗಲಿ ವಿರಹದಲ್ಲಿದ್ದ ಪಾಂಡು ತನ್ನ ಸತಿ 
ಮಾದ್ರಿಯಲ್ಲಿ ಮೋಹಪೀಡಿತನಾಗಿ ಕೂಡಿದಾಗ ಸಾವನ್ನಪ್ಪಿದನು. 


ಶಬ್ದಾರ್ಥ: ಮೃಗಮಿಥುನದಂದದಲಿ=ಜಿಂಕೆಗಳ ಹೆಣ್ಣು ಗಂಡಿನ ಜೋಡಿಯಂತೆ; ಮುನಿಗಳುಎ 
ಕಿಂದಮನೆಂಬ ಮುನಿಯೂ ಅವನ ಹೆಂಡತಿಯೂ; ಆ ಸತಿಯ-ಮಾದ್ರಿಯ; ಮಡಿದ 
ಸತ್ತನು; ಎಡೆಗೆಡೆದು-ಆಲಿಂಗಿಸಿ; * ಅಸು-ಪ್ರಾಣ; ಯಮನಪುರಿಗೆ-ಸಾವಿಗೆ; * ಮನಸಿಜಎ 
ಮನ್ಮಥ; * ಅಗಲಿಕೆ-ವಿರಹ; * ನಿಜಸತಿಯ ಕೂಡಿದರೆ:ಹೆ೦ಡತಿಯೊಡನೆ ಸಮಾಗಮ 
ಹೊಂದಿದರೆ; * ಯಮನಪುರಿಗೆ ಹೋಗು-ಸಾವನ್ನು ಅಪ್ಪು; ಮಡದಿ-ಹೆಂಡತಿ; 


ಪೂರ್ವಕಥೆ: ಪಾಂಡುರಾಜನ ಕಾಮಾಂಧತೆ 


ಕಿಂದಮನೆಂಬ ಒಬ್ಬ ಖಷಿ ಇದ್ದನು. ಒಂದು ದಿನ ಹಗಲು ದಾಂಪತ್ಯಸುಖವನ್ನು ಪಡೆದು 
ನೋಡಬೇಕೆಂದು ಅವನಿಗೆ ಇಚ್ಛೆಯಾಯಿತು. ಮನುಷ್ಯನಾಗಿ ಹಾಗೆಮಾಡುವುದು 
ಅಯೋಗ್ಯವಾಗಿತ್ತು. ಆದ್ದರಿಂದ ಆ ಯಷಿದಂಪತಿಗಳು ಜಿಂಕೆಗಳಾಗಿ ರಮಿಸುತ್ತಿದ್ದರು. ಅದೇ 
ಕಾಲದಲ್ಲಿಯೇ ಅಲ್ಲಿಗೆ ಬೇಟೆಗೆಬಂದಿದ್ದ ಪಾ೦ಡುರಾಜನು ಅದನ್ನು ಕಂಡು ಬೇಟೆಯ ವ್ಯಸನದಿಂದ 
ಬಾಣವನ್ನು ಬಿಟ್ಟನು. ಆ ಬಾಣವು ಜಿಂಕೆಯಾಗಿದ್ದ ಕಿ೦ದಮನಿಗೆ ತಾಕಿ ಉಸಿರು ಮೇಲಕ್ಕೆ 
ಹತ್ತಿಬಂತು. ತಾನು ಪಡೆಯಬೇಕೆಂದಿದ್ದ ಸ್ತೀ ಸುಖವಿನ್ನೂ ಪೂರ್ಣವಾಗದೆ ಇದ್ದದ್ದಕ್ಕಾಗಿ 
ವ್ಯಥೆಪಡುತ್ತ ಕಿ೦ದಮನು “ನೀನೂ ಇದೇ ಅವೆಸ್ಸೆಯಲ್ಲಿಯೇ ಸಾಯಿ”ಯೆಂದು ಪಾಂಡುರಾಜನಿಗೆ 
ಶಾಪವನ್ನು ಕೊಟ್ಟು ತಾನು ಸತ್ತನು. ಇತ್ತ ಪಾಂಡುರಾಜನು ಇನ್ನು ಆ ಸುಖವನ್ನು ಕಳೆದುಕೊಂಡು 
ರಾಜ್ಯಾದಿಗಳೇಕೆಂದು ಕಾಡಿನಲ್ಲಿಯೇ ವಿರಕ್ತನಾಗಿ ತಪಶ್ಚರೈಗೆ ನಿಂತನು. ಹೀಗಿರುವಲ್ಲಿ ಒಂದುದಿನ 
ಅಲ್ಲಿಯ ಖಷಿಗಳೆಲ್ಲರೂ ಬ್ರಹ್ಮಲೋಕಕ್ಕೆ ಹೊರಟಿದ್ದರು. ಪಾ೦ಡುರಾಜನು ತಾನೂ ಹೊರಟನು. 
ಮಕ್ಕಳಿಲ್ಲದವರಿಗೆ ಬ್ರಹ್ಮಲೋಕದ ಪ್ರವೇಶವಿಲ್ಲವೆಂದು ಖಷಿಗಳು ಅವನನ್ನು ಹಿ೦ದಕ್ಕೆ 
ಕಳುಹಿಸಿದರು. ಈ ಮಾತಿನಿಂದ ಪಾ೦ಡುರಾಜನು ಬಹಳ ಚಿಂತೆಯನ್ನು ಹಚ್ಚಿಕೊಳ್ಳಲು ಅವನ 
ಹೆಂಡತಿಯಾದ ಕುಂತೀದೇವಿಯು ಗಂಡನ ಹಿತವನ್ನು ಮಾಡಬೇಕೆಂದು ದೂರ್ವಾಸರಿಂದ 
ಕೆಲವು ಮಂತ್ರಗಳನ್ನು ಪಡೆದು ಆ ಮಂತ್ರಗಳ ಫಲವಾಗಿ ತಾನು ಮೂರುಮಕ್ಕಳನ್ನು ಹಡೆದು 
ಕೊಟ್ಟದ್ದಲ್ಲದೆ ಮಾದ್ರಿಗೊಂದು ಮಂತ್ರವನ್ನು ಕೊಟ್ಟು ಆಕೆಯ ಹೊಟ್ಟೆಯಲ್ಲೆರಡು ಮಕ್ಕಳಾಗುವಂತೆ 
ಮಾಡಿದಳು. ಹೀಗೆ ಮಕ್ಕಳಾದರೂ ಪಾಂಡುರಾಜನಿಗೆ ಕಾಮಾಂಧತೆ ಹೋಗಲಿಲ್ಲ. ಒಂದು 
ದಿನ ಮಾದ್ರಿಯು ತೆಳ್ಳಗಿರುವ ಬಟ್ಟೆಯನ್ನುಟ್ಟುಕೊಂಡು ತನ್ನನ್ನುಪಚರಿಸುವಾಗ ಎಷ್ಟು ಬೇಡವೆಂದರೂ 
ಆಕೆಯನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡುಬಿಟ್ಟನು. ಕಿಂದಮಖಯಷಿಯ ಶಾಪವು 
ಫಲಿಸುವದಕ್ಕೆ ಅದು ಸಮಯವಾಯಿತು. ಹೀಗಾಗಿ ಪಾಂಡುರಾಜನು ಒಂದಾಲಿಂಗನದ ಸುಖಕ್ಕಾಗಿ 
ತನ್ನದೊಂದು ಜನ್ಮವನ್ನೇ ಮಾರಗೊಟ್ಟನು. 





ದುರುಳರಾವಣ ಕೀಚಕಾದಿಗ 
ಳಿರದೆ ಪರಸತಿಗಳುಪಿ ಕೊರಳನು 
ಕೊರೆಸಿಕೊಂಡರು ಪುತ್ರಮಿತ್ರಭ್ರಾತೃಜನಸಹಿತ \ 


98 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಅರರೆ! ಮದನಜ್ವಾಲೆ ಯಾರನು 
ಹುರಿಕರಿಯ ಮಾಡದು! ಮಹಾತ್ಮರು 
ಬರಿದೆ ಬ್ರಹ್ಮವ ನುಡಿವರಲ್ಲದೆ ಬಿಡರು ಮಡದಿಯರ ॥ IEA 


ತಾತ್ಪರ್ಯ: ದುಷ್ಪರಾವಣ ಮೋಹಿಕೀಚಕ ಮೊದಲಾದವರು ಪರನಾರಿಯರಿಗಾಗಿ 
ಆಸೆಪಟ್ಟು ಮಗ, ಗೆಳೆಯ, ಸೋದರ, ಬಂಧು-ಬಳಗ ಸಮೇತ ಪ್ರಾಣತೆತ್ತರು. 
ಅರೆರೆ! ಪರಸ್ತ್ರೀ ವ್ಯಾಮೋಹವೆಂಬ ಕಾಮದುರಿ ಎಂಥವರನ್ನೇ ಆಗಲಿ ಸುಟ್ಟು 
ಬೂದಿಯಾಗೆವಂತೆ 'ಮಾಡುತ್ತದೆ. ಮಹಾತ್ಮರು ಎಂದೆನಿಸಿಕೊಂಡ ಎಷ್ಟೋ ಜನರು 
ಬಾಯಲ್ಲಿ ಸುಮ್ಮನೆ ವೈರಾಗ್ಯವನ್ನು ಬೋಧಿಸುತ್ತಾರೆ ಹೊರತು ಸ್ತ್ರ ಸುಖವನ್ನು 
ಬಿಡಲಾರರು; ಯುಷಿಗಳಾದರೂ ಪತ್ನಿ ಯರೊಂದಿಗಿರುತಾರೆ. 


ಶಬ್ದಾರ್ಥ: ದುರುಳ-ದುಷ್ಟ; ಪರಸತಿ-ಅನ್ಯನಾರಿ; * ಪುತ್ರ- ಮಗ; * ಮಿತ್ರಗೆಳೆಯ; 
ಭ್ರಾತೃ-ಸೋದರ; * ಮದನಜ್ಞಾಲೆ-ಕಾಮದುರಿ (ಸ್ತ್ರೀಮೋಹ); x ಹುರಿಕರಿಮಾಡು-ಸುಟ್ಟುಬೂದಿ 
ಮಾಡು; (ಹುರಿದದ್ದು ಕಪ್ಪಾಗಿ, "ಹೆಚ್ಚಾಗಿ ಕಪ ಕಪ್ಪಾಗಿ ಸಿಸಯುವಂತೆ ಮಾಡೀತು). * ಬರಿದೆ-ಸುಮ್ಮನೆ; 
ಬ್ರಹ್ಮವ ನುಡಿ- ವೈರಾಗ್ಯ ಬೋಧಿಸುತ್ತಾರೆ. 


ಟಿಪ್ಪಣಿ-೧: ಮಹಾತ್ಮರು- ಮಹಾತ್ಮರೆಂದು ಹೇಳಿಸಿಕೊಳ್ಳುವ ಕೆಲವರು ಎಂದು ಅರ್ಥವನ್ನು 
ಮಾಡಬೇಕು. ಏಕೆಂದರೆ ಎಲ್ಲಾ ಮಹಾತ್ಮರ ಯೋಗ್ಯತೆಯ ಕಲಂಕಯುಕ್ತವೇ ಆದರೆ ಮಡದಿಯರನು 
ಬಿಡುವ ವೈರಾಗ್ಯ ಎನ್ನೆಲ್ಲಿ "ಬರಬೇಕು? ಆದ್ದರಿಂದ ಇಲ್ಲಿ ವಿರಕ್ಷರಾದ ಮಹಾತ್ಮರನ್ನು 
ತೆಗೆದುಕೊಳ್ಳಬಾರದು. 


ಪೂರ್ವಕಥೆ : ರಾವಣನ ಕಾಮಾಂಧತೆ 


ರಾವಣನಿಗೆ ಸೀತೆಯ ಮೇಲೆ ಮೊದಲಿನಿಂದಲೂ ಮನಸಿತ್ತು. ಅವನು ಆಕೆಯ ಸ್ವಯಂವರ 
ಕಾಲದಲ್ಲಿಯೇ ಅಲ್ಲಿಗೆ ಬಂದಿದ್ದನು. ಆದರೆ ಆಗ ಪಣವಾಗಿಟ್ಟದ್ದ ್ಹ ಶೈವಧನುಸ್ಸನ್ನು ಹೂಡುವುದು 
ಅವನಿಗಾಗಲಿಲ್ಲ. 'ಈಚೆಗೆ ರಾಮನು ಆಕೆಯನ್ನು ಮದುವೆಯಾಗಿ ಕಾಡಿಗೆ ಬಂದ ಮೇಲೆ 
ಶೂರ್ಪನಖಿಯೂ ರಾಮಲಕ್ಷ್ಮಣರನ್ನು ಮದುವೆಯಾಗಬೇಕೆಂಬ ಕುತೂಹಲದಿಂದ ಓಡಾಡಿ ಕೊನೆಗೆ 
ತಾನೇ ಮಾನಭಂಗವನ್ನು ಹೊಂದಿದ್ದಾಗ ಆ ರಾಕ್ಷಸಿಗೆ ಮತ್ತೊಂದು ಯೋಚನೆ ತೋರಿತು. ಸೀತೆಯ 
ಮೇಲೆ ತಮ್ಮ ಅಣ್ಣನಾದ ರಾವಣನಿಗೆ ಇಚ್ಛೆ ಯನ್ನು ಹುಟ್ಟಿಸಿದರೆ ಆಗ ರಾಮಲಕ್ಷ್ಮಃ ಣರಿಗೆ 
ಹೆಂಡತಿಯಿಲ್ಲದಂತಾಗಿ ಅವರು ತನ್ನನ್ನು ಮದುವೆಯಾಗುವರಿಂದು ತಾನೇ ಮನಸ್ಸಿನಲ್ಲಿ ಗುಣಾಕಾರವನ್ನು 
ಹಾಕಿಕೊಂಡು ರಾವಣನ ಬಳಿಗೆ ಬಂದು ಅವನ ಮುಂದೆ ಸೀತೆಯ ಸೌಂದರ್ಯವನ್ನು ವರ್ಣಿಸಿದಳು. 
ಆಗ ರಾವಣನು ಯತಿ ವೇಷವನ್ನು ಧರಿಸಿ ರಾಮಲಕ್ಷ್ಮಃ ಣರಿಲ್ಲದ ಸಮಯವನ್ನು ನೋಡಿ ಭಿಕ್ಷಕ್ಕೆಂದು 
ಬಂದು ಸೀತೆಯನ್ನು ಅಪಹರಿಸಿಕೊಂಡು ಬಂದನು. ಆದರೇನು? ಸೀತೆಯ 'ಮನಸ್ಸು ರಾವಣನಿಗೆ 
ಸೋಲಲಿಲ್ಲ. ಆಮೇಲೆ ರಾಮನು ಸೀತೆಯನ್ನು ಹುಡುಕಿಕೊಂಡು ದಂಡೆತ್ತಿ ಬಂದಮೇಲೆ ರಾವಣನು 
ಮಾಯೆಯಿಂದ ರಾಮನ ಶಿರಸ್ಪನ್ನು ಮಾಡಿ ಸೀತೆಯ ಮುಂದಿಟ್ಟು ಇನ್ನಾದರೂ ನನ್ನ ಪತ್ನಿಯಾಗೆಂದು 
ಪರಿಪರಿಯಿಂದ ಹೇಳಿದನು, ಮತ್ತು ಹೇಳಿಸಿದನು. ಆಕೆ ಒಪ್ಪಲಿಲ್ಲ. ಅವನ ತಮ್ಮಂದಿರಾದ 'ಏಿಂಭಕರ್ಣ 
ವಿಭೀಷಣರು ಕೂಡ ಸೀತೆಯನ್ನು ಬಿಟ್ಟುಬಿಡಹೇಳಿದರು. ಪ್ರಾಣವನ್ನಾದರೂ ಬಿಟ್ಟೇನೇ ಹೊರತು 
ಪ್ರಯತ್ನಮಾಡಿ ತಂದ ಸೀತೆಯನ್ನು ಉಪಭೋಗಮಾಡದೆ ಬಿಡಲಾರೆನೆಂದು ಅವನು ರಾಮನೊಡನೆ 
ಯುದ್ಧವನ್ನು ಮಾಡಿ ತನ್ನ ಕಾಮಾಂಧತೆಗಾಗಿ ತನ್ನ ಬಂಧುವರ್ಗದವರನ್ನೂ ಸರ್ವಸ್ವವನ್ನೂ 
ನಾಶಮಾಡಿಕೊಂಡು ತಾನೂ ಪ್ರಾಣತ್ಯಾಗ ಮಾಡಿದನು. 


99 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪೂರ್ವಕಥೆ : ಕೀಚಕನ ಕಾಮಾಂಧತೆ 


ವಿರಾಟರಾಯನ ಭಾವಮೈ ದುನನಾದ ಕೀಚಕನು ಒಂದುದಿನ ತನ್ನ ಅಕ್ಕನಾದ ಸುಧೇಷ್ಟೆಯ 
ಓಲಗಕ್ಕೆ ಬಂದನು. ಅಲ್ಲಿದ್ದ ದ್ರೌಪದಿಯನ್ನು ನೋಡಿ ಅವನ ಮನಸ್ಸು “ ಕಾಮವಿಕಾರವನ್ನು 
ಹೊಂದಿತು. ಒಡನೆ ಅವನು ಆಕೆಯ ಮುಂಡೆ ಓಲಗದಲ್ಲಿಯೇ "ತನ್ನ ಚೇಷ್ಟೆಯನ್ನು, 
ಹೊರಗೆಡವಿದನು. ದ್ರೌಪದಿಯು ಒಪ್ಪಲಿಲ್ಲ. ದ್ರೌಪದಿಯು ಕೀಚಕನಿಗೆ ಸೇರಿದರೆ ಮುಂದೆ ತನ್ನ 
ಗಂಡನು ಆಕೆಯ ಬಲೆಗೆ ಬೀಳಬಹುದಾದ ಸಂಭವವಿರಲಾರದೆಂಬ ಕಲನೆಯೂ ಸುಧೇಷ್ಟೆಗೆ 
ಇತ್ತು ದ್ರೌಪದಿಯು ಓಲಗದಲ್ಲಿ ನಾಚಿಕೆಯಿಂದ ಕೀಚಕನನ್ನು ತಿರಸ್ಕಾರ ಮಾಡಿದಳೆಂದು 
ಅರ್ಥವನ್ನು ಮಾಡಿಕೊಂಡು ಆದಿನ ತನ್ನ ತಮ್ಮನಿಗೆ ಸಮಾಧಾನವನ್ನು ಹೇಳಿ ಕಳುಹಿಸಿದಳು. 
ಆಮೇಲೊಂದು ಉತ್ಸವದದಿನ ಕೀಚಕನ ಮನೆಯಲ್ಲಿ ಉತ್ತಮವಾದ ಮಧು. (ಸುರಾ)ವಿರುವದೆಂದು 
ದ್ರೌಪದಿಗೆ ಅದನ್ನು ತರ ಹೇಳಿದಳು. ದೌಪದಿಯು ಕೀಚಕನ ಮನೆಗೆ ತನ್ನನ್ನು ಕಳುಹಿಸಬಾರ 
ದೆಂದರೂ ಸುಧೇಷ್ಟೆ ಒಪ್ಪಲಿಲ್ಲ. ಉಪಾಯಾಂತರವಿಲ್ಲದೆ ದ್ರೌಪದಿಯು ತನ್ನ ರಕ್ಷಣೆಯ ಭಾರವನ್ನು 
ಸೂರ್ಯನಿಗೆ We: ಅಲ್ಲಿಗೆ | ಹೋಗುತ್ತಲೇ ತನ ಅಕ್ಕನು ಆಕೆಯನ್ನೊಪ್ಪಿಸಿ ತನ್ನ ಉಪಭೋಗಕ್ಕಾಗಿ 
ಕಳುಹಿಸಿರುವಳೆಂದೇ ಭಾಂತಿಗೊಂಡು ಕೀಚಕನು ಮುಂದೆ ಬ೦ದು ತನ್ನ ಚೆಲ್ಲಾಟವನ್ನು 
ಬಿಚ್ಚಿದನು. ನ್ಯಾಯವಾದ ಮಾತುಗಳಿಗೆ ಅವನು ಬಗ್ಗದೆ ಹೋದದ್ದರಿಂದ ವೀರಕ್ಷತ್ರಿಯ ಸೀಯಾದ 
ದೌಸದಿಯು ಅವನನ್ನು ಎಡಗಾಲಿನಿಂದೊದೆದು ಹೊಸಕಿ ತಾನು ವೇಗದಿಂದ ಮನೆಗೆ ಹೊರಟಳು. 
ಅಷ್ಟರಲ್ಲಿಯೇ ಕೀಚಕನು ಚೇತರಿಸಿಕೊಂಡು ಆಕೆಯನ್ನು ಹಿಂದಟ್ಟಿಕೊಂಡು ಹೋಗಿ ಹಿಡಿಯುವದಕ್ಕೆ 
ತುಡುಕಿದನು. ಗುಪ್ತರಾಗಿದ್ದ ಸೂರ್ಯದೂತರು ಕೀಚಕನ್ನು ಗುದ್ದಿ ಚೆನ್ನಾಗಿ ಹಣ್ಣುಮಾಡಿದರು. 
ಆದರೂ ಕೀಚಕನು ದ್ರೌಪದಿಯನ್ನು ಅಟ್ಟಿಸಿಕೊಂಡು ಟದ ರಾಜದ್ದಾರದ ಮುಂದೆ ಕಾಲಿನಿಂದ 
ಒದೆದನು. ಆಗ ದ್ರೌಪದಿಯು ಗಟ್ಟಿಯಾಗಿ ಅಳುತ್ತ ಸಭಿಕರಿಗೆ ಮೊರೆಯಿಟ್ಟಳು. ಯಾರೂ 
ಆಕೆಯ ರಕ್ಷಣೆಗೆ ಬರಲಿಲ್ಲ. ಕೊನೆಗೆ ಆ ರಾತ್ರಿ ಏಕಾಂತದಲ್ಲಿ ಭೀಮನನ್ನು “ಕಂಡು ಅವನಿಗೆ 
ಸಿಟ್ಟು ಹತ್ತುವಂತೆ ಮಾಡಿದಳು. ಆಗ ಗಂಡಹೆಂಡಿರಿಬ್ಬರೂ' ಮಾತಾಡಿಕೊಂಡು ಮರುದಿನ 
ನರ್ತನಾಗಾರದಲ್ಲಿ ನಿರ್ದಿಷ್ಟಸ್ಥಳ ಳದಲ್ಲಿ ಕೀಚಕನನ್ನು ಬರಮಾಡಬೇಕೆಂದು ಗೊತ್ತುಮಾಡಿದರು. 
ಕೀಚಕನು ಮತ್ತೊಮ್ಮೆ ದ್ರೌಪದಿಯನ್ನು ಒಪ್ಪಿಸಿಕೊಳ್ಳಬೇಕೆಂದು ಬ೦ದಾಗ "ದ್ರೌಪದಿಯು 
ಸಮಾಧಾನದಿಂದ. ಆ ಸ್ಥಾನಸಂಕೇತವನ್ನು ಹೇಳಿದಳು. ಕೀಚಕನು ಆ ರಾತ್ರಿ "ಅದರಂತೆ 
ಅಟ್ಟಹಾಸದಿಂದ ಅಲ್ಲಿಗೆ ಬ೦ದನು. ಆ ಸಮಯದಲ್ಲಿ ಭೀಮಸೇನನು ಅಲ್ಲಿ ಕಾದಿದ್ದು ಕೀಚಕನ 
ಹೆಸ ರಿಲ್ಲದಂತೆ ಮಾಡಿ ಹೊರಟುಹೋದನು. ಕೀಚಕನ ದುಷ್ಟತನವನ್ನು ಬಯಲಿಗೆ ತರಬೇಕೆಂದು 
ದೌಪದಿಯು ಬೀದಿಗೆ ಬಂದು ಕೀಚಕನ ಮರಣದ ಸುದ್ದಿಯನ್ನು ಹರಡಿದಳು. ಒಡನೆ ಕೀಚಕನ 
ತಮ್ಮಂದಿರು ನೂರು ಮಂದಿ ದೌಪದಿಯನ್ನು ಹಿಡಿದು 'ೀಚಕನೊಡನೆ ಸುಟ್ಟುಬಿಡುವೆವೆಂದು 
ಒಯ್ಯುತ್ತಿರಲು ದೌಪದಿಯ ಆಕ್ರಂದನ ಧ್ವನಿಯನ್ನು ಕೇಳಿ ಭೀಮಸೆ (ನನು ರೋಷದಿಂದ 
ಬಂದು "ಅವರೆಲ್ಲರನ್ನೂ ಹುಡಿಗುಟ್ಟಿಬಿಟ್ಟನು. ಭೀಮನ ಪರಾಕ್ರಮದಿಂದ ದ್ರೌಪದಿಯು ತನ್ನ 
ಪಾತಿವ್ರತ್ಯವನ್ನು ೪ಸಿಕೊಂಡು ಸುರಕ್ಷಿತಳಾದಳು. ಕೀಚಕನು ಮಾತ್ರ ತನ್ನ ್ನ ದುಷ್ಪವಾದ ಇಚ್ಛೆ ಯನ್ನು 
ಹಿಮ್ಮೆಟ್ಟಿಸಿಕೊಳ್ಳಲಾರದೆ ತಾನೂ ತನ್ನ ಪರಿವಾರವೂ ಯಮನಗರದ ದಾರಿಯನ್ನು 
ಹಿಡಿಯಬೇಕಾಯಿತು. 





ಆವನಾಗಲಿ ಸೊಬಗು, ಚೆಲುವಿಕೆ, 
ಹಾವಭಾವ, ವಿಲಾಸವೆಸೆದಿಹ 
ಭಾವೆಯರನೇಕಾಂತದೆಡೆಯೊಳು ಕಂಡು ಮೋಹಿಸದೆ । 


100 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಧೀವಶದಿ ದೃಢಚಿತ್ತನಾಗಿರೆ 

ದೇವನಾತನು; ಸಿದ್ಧಿಸುವುದೈ 

ಕೇವಲಾನಂದಾನುಭವವಹ ಮೋಕ್ಷವವಗೆಂದ ॥ NEY 
ತಾತ್ಪರ್ಯ: ಯಾವ ಪುರುಷನೇ ಆಗಲಿ, ಅಂಗಾಂಗಗಳ ಅಂದಚೆಂದಗಳ ವಿಶೇಷ 
ಸೌಂದರ್ಯದಿಂದ ಕಣ್ಣು, ಕೈಸನ್ನೆಗಳ ವೈಯ್ಯಾರಗಳಿಂದ ಬಳುಕಿಬಾಗುವ ಸುಂದರಿಯನ್ನು 
ಕಂಡಾಗ ಸುಖಿಸಲು ಆಸೆಪಡದ ಮನಸ್ಸು, ಬುದ್ಧಿಯನ್ನು ಸ್ವಾಧೀನದಲ್ಲಿಟ್ಟುಕೊ೦ಡು 
ಗಟ್ಟಿಮನಸ್ಸಿನಿ೦ದ ಇರುವವನೇ ದೇವಸಮಾನ ಮಾನವನಾಗುತ್ತಾನೆ (ಶ್ರೇಷ್ಠನು). 
ಅಂಥ ಸಂಯಮಿಗೆ ಪೂರ್ಣಬ್ರಹ್ಮಾನಂದಾನುಭವವಾಗುವ ಮುಕ್ತಿಯು ಸಿಗುವುದು 
ಖಚಿತ ಎ೦ದು ವ್ಯಾಸರು ನುಡಿದರು. 
ಶಬ್ದಾರ್ಥ: * ಸೊಬಗು:ಅಂದಚೆಂದ; * ಚೆಲುವಿಕೆ-ವಿಶೇಷ ಸೌಂದರ್ಯ; ಹಾವಭಾವ-ಕಣ್ಣು 
ಕೈಸನ್ನೆಗಳು; ಧೀವಶದಿ-ಮನಸ್ಸನ್ನು ಬುದ್ಧಿಯ ಸ್ವಾಧೀನದಲ್ಲಿಟ್ಟುಕೊ೦ದು (ವಿಚಾರದ ಬಲದಿಂದ 
ಮನಸ್ಸನ್ನು ಅಯೋಗ್ಯವಾದ ಪ್ರವೃತ್ತಿಯಿಂದ ಹಿಮ್ಮೆಟ್ಟಿಸುತ್ರಾ); * ದೃಢಚಿತ್ತವಗಟ್ಟಿ ಮನಸ್ಸು; 
ಮೋಕ್ಷ-ಮುಕ್ತಿ ದೇವನು-ದೇವಸಮಾನ ಮಾನವನು (ಸರ್ವಶ್ರೇಷ್ಠನು). 


ESSE 


ಅದು ನಿಮಿತ್ತದಿ ಮಗನೆ, ಗೆಲಲರಿ 

ದಧಿಕರಿಂಗೀ ಮಾಯೆ; ತಾನೇ 

ಸುದತಿಯಾಕಾರದಲಿ ಮೋಹಿಸಿ, ಸಕಲಜೀವರನು । 
ಸದೆಬಡಿಗರನು ಮಾಡಿ, ಪಾದದ 

ಲೊದೆದು, ಹೇಳಿದ ತೆರದಲೆಲ್ಲರು 

ಬದಿಗರಾಗಿರೆ ಮಾಡುತಿರ್ಪುದು ಬಂಟರಂದದಲಿ ॥ ॥೯೫॥ 


ತಾತ್ಪರ್ಯ: ಸ್ತೀಮೋಹವೆಂಬ ಮಾಯೆಯನ್ನು ಎಂಥ ಬಲಿಷ್ಠರಾದರೂ ಗೆಲ್ಲುವುದು 
ಅಸಾಧ್ಯ ಆದ ಕಾರಣದಿ೦ದಲೇ ಈ ಮಾಯೆ ತಾನಾಗಿಯೇ ಎಲ್ಲರನ್ನು ಸುಂದರ 
ಸ್ತ್ರೀ ಆಕಾರದಲ್ಲಿ ಆಕರ್ಷಿಸುತ್ತದೆ. ಎಲ್ಲ ಜೀವಿಗಳನ್ನು ಮೋಹ ಮದದಿಂದ ಚೆನ್ನಾಗಿ 
ಚಚ್ಚಿ ಪುರುಷರು ಬ೦ಟರಾಗಿ ಹತ್ತಿರವಿದ್ದು ಸೇವೆ ಮಾಡುವ ಹಾಗೆ ಮಾಡುತ್ತದೆ. 


ಶಬ್ದಾರ್ಥ: ಮೋಹಿಸಿ-ಮೋಹಗೊಳಿಸಿ; ಸದೆಬಡಿಗರನು-ಚೆನ್ನಾಗಿ ಬಡಿಸಿಕೊಳ್ಳುವಂಥವರನ್ನಾಗಿ 
ಮಾಡಿ; ಬಂಟರಂದದಲಿ-ಎಂಬುದು ಬದಿಗರಾಗಿರೆ ಎಂಬುದಕ್ಕೆ ಹೋಲಿಕೆ; ಬಂಟರು 
=ಸೇವಕರು, ಗುಲಾಮರು; * ಸುದತಿ=ಚೆಲುವೆ; ಬದಿಗರು-ಹತ್ತಿರವಿರುವವರು 


ಟಿಪ್ಪಣಿ-೧: * ಕಾವ್ಯಗಳಲ್ಲಿ ಸ್ತ್ರೀಯರನ್ನು ಸುಂದರಿಯರೆಂದು ಹೇಳುವಾಗ ಅಂಗಾಂಗಗಳಲ್ಲಿ 
ಒಂದರ ವಿಶೇಷ ಸೌಂದರ್ಯದಿಂದ ಆಕರ್ಷಿಸುವಳು ಎಂಬರ್ಥದಲ್ಲಿ ಚೆಲುವೆಯರೆಂದು 
ಹೇಳುತ್ತಾರೆ. 


ಸುದತಿ ಎ೦ದರೆ ಸೊಗಸಾದ ದಂತಪಂಕ್ತಿಯಿ೦ದ ಸುಂದರಿ ಎನಿಸಿಕೊಂಡವಳು. 
ಚಂದ್ರಮುಖಿ-ಚ೦ದ್ರನಂತೆ ಸೊಗಸಾದ ಮುಖವುಳ್ಳವಳು, ಆದಕಾರಣ ಚೆಲುವಾದವಳು, ಇತ್ಯಾದಿ 


101 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಿಂಹಕಟಿ-ಸಿಂಹದ ಸೊಂಟದ ಹಾಗೆ ಸಣ್ಣದಾದ ನಡುವು ಇರುವವಳು. ಆ ಮೂಲಕ 
ಚೆಲುವೆ ಎನಿಸಿಕೊಂಡವಳು. 





ಪರಲೋಕದ ಅನಿತೃತ್ವ (೯೬-೧೦೩) 


ಸಪ್ತತಂತುವ ಮಾಡಿ, ಭೂಮಿಯೊ 

ಳುತ್ತಮ ಕ್ಷೇತ್ರಗಳ ಮೆಟ್ಟಿ, ಸ 

ಮಸ್ತ ನದಿಯೊಳು ಮಿಂದು, ಪುಣ್ಯಾರಣ್ಯಗಳ ಹೊಕ್ಕು | 

ಸತ್ತ ಮನುಜನು ಪುಣ್ಯಲೋಕವ 

ಹತ್ತಿ ಹಲಕೆಲಕಾಲವಿದ್ದವ 

ಮತ್ತೆ ತಲೆಕೆಳಗಾಗುತುರುಳುವ, ಬುತ್ತಿ ತೀರಿದರೆ ॥ ॥೯೬॥ 
ತಾತ್ಪರ್ಯ: 'ಅಶ್ವಮೇಧವೇ ಮೊದಲಾದ ಏಳುಬಗೆಯ ಯಜ್ಞಗಳನ್ನು ನೆರವೇರಿಸಿ, 
ಭೂಲೋಕದಲ್ಲಿರುವ ಪುಣ್ಯಕ್ಷೇ ತ್ರಗಳನ್ನೆಲ್ಲಾ ದರ್ಶಿಸಿ, ಎಲ್ಲಾ ಪುಣ್ಯನದಿಗಳಲ್ಲಿ 
ಸ್ನಾನಮಾಡಿ ಧರ್ಮಾರಣ್ಯಗಳಿಗೆಲ್ಲಾ ಯಾತ್ರೆಮಾಡಿದ ಮನುಷ್ಯನು "ಸತ್ತಮೇಲೆ 
ತಾನುಮಾಡಿದ ಪುಣ್ಯಕಾರ್ಯಗಳ ಫಲವಾಗಿ ಸ್ಪರ್ಗಲೋಕವನ್ನು ಸೇರಿ ಸಾಕಷ್ಟುಕಾಲ 
ಸುಖವನ್ನು ಅನುಭವಿಸುತ್ತಾನೆ. ಅನುಭವಿಸಬೇಕಾದ ಪುಣ್ಯದಗಂಟು ಮುಗಿದಕೂಡಲೇ 
ಭೂಲೋಕಕ್ಕೆ ತಲೆಕೆಳಕಾಗುತ್ತ ಉರುಳುತ್ತಾ ಬೀಳುತ್ತಾನೆ. 
ಶಬ್ದಾರ್ಥ: ಸಪ್ತ ತಂತು-ಏಳು ಛಂದಸ್ಸುಗಳಿಂದ ಅಥವಾ ಅಗ್ನಿಯ ಏಳು ನಾಲಿಗೆಗಳಿಂದ 
ಪೂರ್ಣಮಾಡಿದ ಯಜ್ಞಗಳು; ಅವ-ಮನುಷ್ಯನು; ಬುತ್ತಿ-ಅನುಭವಿಸಬೇಕಾದ ಪುಣ್ಯದ ಗಂಟು; 


ಉತ್ತಮಕ್ಲೇತ್ರ-ಪುಣ್ಯ ಕ್ಷೇತ್ರ * ಮಿಂದು-ಸ್ನಾನಮಾಡಿ; * ಪುಣ್ಯಾ ರಣ ಧರ್ಮಕ್ಷೇತ್ರ 
ತ ಪುಣ್ಯಲೋಕ-ಸ್ಟರ್ಗ; x ಹಲಕೆಲಕಾಲ-ಸಾಕಷ್ಟು ಅವಧಿ 





ಅನ್ನಪಾನವ ಬಿಟ್ಟು, ವನದಲಿ 

ಪರ್ಣಶಾಲೆಯೊಳಿದ್ದು, ಜಲದಲಿ 

ತನ್ನ ದೇಹವ ತೊಳೆದು, ಮಳೆಚಳಿಗಳಿಗೆ ಕಂಗೆಡದೆ । 

ಪುಣ್ಯಗಳನಾರ್ಜಿಸಿದ ಮನುಜನು 

ಪುಣ್ಯಲೋಕವನೈದಿ ಕಡೆಯಲಿ 

ಕಣ್ಣನೀರಲಿ ಕೈಯ ತೊಳೆಯುತ ಕೆಡೆವ ಮೇದಿನಿಗೆ ॥ ೯ಬ 
ತಾತ್ಪರ್ಯ: ಅನ್ನನೀರು ಬಿಟ್ಟು ಉಪವಾಸವ್ರತಗಳನ್ನು ಮಾಡುತ್ತಾ ಕಾಡಿನಲ್ಲಿ ಗುಡಿಸಲಿನಲ್ಲಿ 
ವಾಸಮಾಡುತ್ತಾ ಚಳಿಮಳೆಗಾಳಿಗೆ ದಿಕ್ಕಡದೆ ನದಿನೀರಿನಲ್ಲಿ ಮುಳುಗಿ ಸ್ನಾನಮಾಡುತ್ತಾ 
ಇವುಗಳ ಫಲವಾಗಿ ಪುಣ್ಯಗಳಿಸಿದ ಮಾನವನು ಸ್ಪರ್ಗವನ್ನು ಸೇರಿ ಸುಖ ಅನುಭವಿಸಿ 
ಆ ಪುಣ್ಯ ಫಲವೆಲ್ಲ ಮುಗಿದಮೇಲೆ ಕೊನೆಯಲ್ಲಿ ಪುಣ್ಯವೆಲ್ಲಾ ಮುಗಿಯಿತಲ್ಲಾ ಎಂದು 
ಬಹಳವಾಗಿ ಕಣ್ಣೀರಿಡುತ್ತಾ ಮತ್ತೇ ಭೂಮಿಗೆ ಬ೦ದು ಬೀಳುತ್ತಾನೆ. 


102 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಶಬ್ದಾರ್ಥ: ಕಣ್ಣನೀರಲಿ ಕೈಯ ತೊಳೆಯುತ-ಬಹಳವಾಗಿ ಅಳುತ್ತಾ; ಕೆಡೆವ-ಕೆಳಕ್ಕೆ ಬೀಳುತ್ತಾನೆ; 
ಹೇ ಅನ್ನ ಪಾನವ ಬಿಟ್ಟುಎ -ಉಪವಾಸವ್ರತ ಮಾಡುತ್ತಾ; * ದೇಹವ ತೊಳೆದು-ಸ್ನಾನ ಮಾಡುತ್ತಾ; 
ಪುಣ್ಣ ಶೋಕವಎಸ್ಪರ್ಗ; + ಕಡೆಯಲ್ಲಿ-ಗಳಿಸಿದ ಪ್ರೆಣ್ಯವೆಲ್ಲ ಮುಗಿದಮೇಲೆ; * ಮೇದಿನಿಗೆ 
=ಭೂಮಿಗೆ; ಕಂಗೆಡದೆ-ದಿಕ್ಕೆಡದೆ 





ಉಕ್ತದಕ್ಷಿಣೆಗಳನು ತಪ್ಪದೆ 

ಯತ್ತಿಜರಿಗೊಲಿದಿತ್ತು, ಸಾಂಗದಿ 

ಸಪ್ಪತಂತುವ ಮಾಡಿ, ಕಡೆಯಲಿ ಸ್ವರ್ಗವನು ಸೇರಿ, । 
ವೃತ್ತಕುಚಕುಂಭಗಳಲೆಸೆವ ತಿ 

ಲೋತ್ತಮೆಯನನುಭವಿಸಿ, ಭೋಗಾ 

ಸಕ್ತಿ ತೀರದೆ ಕೆಡೆವ ಭೂಮಿಗೆ ಪುಣ್ಯ ತೀರುತಲೆ ॥ ೮ 


ತಾತ್ಪರ್ಯ: ಏಳು ಬಗೆಯ ಯಜ್ಞಗಳನ್ನು (ಸಪ್ತ ತಂತು) ಕ್ರ ಕ್ರಮಬದ್ಧವಾಗಿ ಮಾಡಿ 
ಶಾಸ್ತ್ರದಲ್ಲಿ ಹೇಳಿರುವಷ್ಟು ದಕ್ಷಿಣೆಗಳನ್ನು ತಪ ದೆ ಯಜ ಸ್ಹ ಪುರೋಹಿತರಿಗೆ | (ಯತ್ತಿಜರಿಗ) 
ನೀಡೆ ದೊರಕಿದ ಪುಣ್ಯ ದಿಂದ ನರಜನ್ಮ ಮುಗಿದಮೇಲೆ ಸ್ವರ್ಗಲೋಕ ಸೇರಿ ಅಲ್ಲಿ 
ದುಂಡಾದ ಕೊಡಮೊಲೆಗಳಿಂದ ಕಂಗೊಳಿಸುವ ತಿಲೋತ್ತಮೆಯರಂಥ ಅಪ್ಪರೆಯ 
ರೊಡನೆ ಸುಖ ಅನುಭವಿಸಿದರೂ ಅತೃಪ್ಪರಾಗಿ ಮಾಡಿದೆ. ಪುಣ್ಯತೀರಿದ ಫಲವಾಗಿ 
ಮಾನವ ಭೂಲೋಕಕ್ಕೆ ಬ೦ದು ಬೀಳುತ್ತಾನೆ. 


ಶಬ್ದಾರ್ಥ: ಉಕ್ತ-ಇಷ್ಟು ಕೊಡಬೇಕೆಂದು ಶಾಸದಲ್ಲಿ ಹೇಳಿರುವಂತೆ; * ದಕ್ಷ ಕ್ಲಿಣೆ-ಸಂಭಾವನೆಯ 
ಧನ ಕಾಣಿಕೆ; ಸ ಯತ್ತಿಜರು- =ಯಜ್ಞ ಪು ಹಿತ; * ಸಪ್ತ ಸ್ರತಂತು-ಏಳು ಛಂದಸ್ಸುಗಳ 
(ಮಂತ್ರಗಳಿಂದ) ಅಥವಾ ಅಗ್ನಿಯ ಏಳು ನಾಲಿಗೆಗಳಿಂದ (ಹವಿಸ್ಸು ಸ್ವೀಕರಿಸಿದ) ಯಜ್ಞಗಳು; 
ವೃತ್ತಕುಚಕುಂಭ-ದು೦ಡಾದ ಕೊಡಮೊಲೆ; ತಿಲೋತ್ತಮೆ= ಸ್ವರ್ಗಲೋಕದ ಪ್ರಸಿದ್ಧ ಅಪ್ಪರೆ; 
ಭೋಗಾಸಕ್ತಿಎದೇಹ ಸುಖ; ಕೆಡೆವ-ಕೆಳಕ್ಕೆ ಬೀಳುವನು 


ಟಿಪ್ಪಣಿ: ಸಪ್ತ ತಂತು- ೭ ಬಗೆ ಯಜ್ಞ ೧. ಅಗಿ ಷ್ಟೋಮ, ಫೌ ಅಶ್ವಮೇಧ, ೩. ಬಹುಸುವರ್ಣಕ, 
ಲ, 'ರಾಜಸೂಯ, ೫. ಗೋಮೇಧ, ೬. ವೈಷ್ಣವ, 2 ಮಾಹೇಶ್ವರ (ಶ್ರೀವತ್ಸ ನಿಘಂಟು; ಪುಟ ೨೪೫) 





ಆಸನವ ಬಲಿದಸು ಸುಷುಮ್ನದಿ 

ಸೂಸೆ ಸಿರದಲಿ ನಡೆಸಿ, ಮೆಲ್ಲನೆ 

ಲೇಸೆನಿಪ ನಿಜಬ್ರಹ್ಮರಂಧ್ರದಿ ನಡೆದು, ಸುರಪಥದಿ । 

ಭಾಸಮಾನದಿ ಸತ್ಯಲೋಕಾ 

ವಾಸಿಯಾಗಿಹ ಯೋಗಿ ಪುಣ್ಯದ 

ರಾಶಿ ತೀರಲು ಮರಳಿ ಧಾರಿಣಿಗುರುಳಿ ಬೀಳುವನು ॥ ೯೯॥ 


ತಾತ್ಪರ್ಯ: ಅಷ್ಟಾಂಗಯೋಗಗಳಲ್ಲಿ ಒಂದಾದ ಆಸನವೆ೦ಬ ಯೋಗದಲ್ಲಿ ದೃಢ 
ಮನಸ್ಮನಾಗಿ ಸುಷುಮ್ನನಾಳದಲ್ಲಿ ಹೊರಹೊಮ್ಮಿ ಮೆಲ್ಲಮೆಲ್ಲನೆ ಚಲಿಸಿ ಉತ್ತಮವಾದ 


103 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬ್ರಹ್ಮರಂಧ್ರದಿ೦ದ ಹೊರಟು ಗಗನದಲ್ಲಿ ವಿರಾಜಿಸುತ್ತಿರುವ ಸತ್ಯ ಲೋಕಕ್ಕೆ ಹೋಗಿ 
ಸೇರಿ ಅಲ್ಲಿ ವಾಸಿಸುತ್ತಿರುವ ಯೋಗಿಪುರುಷನೂ ಸಹ ತನ್ನ ಪುಣ್ಯ ದರಾಶಿ ಮುಗಿದ 
ಕೂಡಲೆ "ಮರಳಿ ಭೂಮಿಗೆ ಉರುಳಿ ಬೀಳುತ್ತಾನೆ. 


ಶಬ್ದಾರ್ಥ: ಆಸನವಬಲಿದು- =ಬಹಳ ಹೊತ್ತಾದರೂ ಆಯಾಸವಾಗದಂತೆ ಒಂದು ಗೊತ್ತಾದ 
ರೀತಿಯಲ್ಲಿ ಕುಳಿತುಕೊಂಡು; ಅಸು-ಪ್ರಾಣವಾಯು; * ಸುಷಮ್ಮ-ಇದು ಬೆನ್ನ ಹುರಿಯ 
ನಡುವೆ ಇರುವ ಒ೦ದು ಸೂಕ್ಷ್ಮವಾದ ನಾಡಿ. ಯೋಗಿಗಳು ತಮ್ಮ ಉಸಿರನ್ನು ಇದರಲ್ಲಿ 
ನುಗ್ಗಿಸಿ ಅದರ ಮೂಲಕ ಕುಂಡಿಳಿನಿ ಎಂಬ ಒಂದು ಶಕ್ತಿಯನ್ನು ಎಬ್ಬಿಸುವರು. 


ಟಿಪ್ಪಣಿ-೧: ಬ್ರಹ್ಮರಂಧ್ರ- ನಡುನೆತ್ತಿಯಲ್ಲಿ ಮೆತ್ತಗಿರುವ ಸ್ಥಳ. ಗರ್ಭದಲ್ಲಿ ಶರೀರ ರಚನೆಯೆಲ್ಲ 
ಆದ ಮೇಲೆ ಚೈತನ್ಯವು “ಮೇವ ಸೀಮಾನಂ ವಿದ್ಯಾರೈತಯಾ ದ್ದಾರಾ ಪ್ರಾಪದ್ಯುತ” ಎಂಬ 
ಐತರೇಯ ಶುತಿಯಂತೆ ಈ ಮಾರ್ಗದಿಂದ ಪ್ರವೇಶಿಸಿರುವದೆಂತಲೂ “ತಯೋರ್ಧ್ವ 
ಮಾಯನ್ನಮೃತತ್ವಮೇತಿ” ಎಂಬ ಕಠಶ್ರುತಿಯಂತೆ "ಸಾಯುವಾಗಲೂ ಈ ಮಾರ್ಗದಿಂದ 
ಹೊರಟವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುವುದೆ೦ತಲೂ ತಿಳಿಯಬೇಕು. 


ಟಿಪ್ಪಣಿ-೨ : ಸುರಪಥ- “ಅಗ್ನಿಜ್ಯೊ ೯ೇತಿರಹಃ ಶುಕ್ಷಃ ಪಣ್ಗಾಸಾ ಉತ್ತರಾಯಣಂ” ಎಂಬ 
ಗೀತೋಕ್ತಿಯಂತೆ ಅಗ್ನಿದೇವತೆ, ಜ್ಯೋರ್ಶಿದೇವತೆ, ಅಹರ್ದೇವತೆ, 'ಶುಕ್ಷನಕ್ಷ ದೇವತೆ, ಉತ್ತರಾಯಣ 
ದೇವತೆ “ಇವರು ಕರೆದುಕೊಂಡು "ಹೋಗುವ ಮಾರ್ಗ. 





ಮಾಡಿ ಷಹೋಡಶದಾನವನು, ಮನ 

ಬೇಡಿದಂದದಲನ್ನಪಾನವ 

ನೀಡಿ ವಿಪ್ರರಿಗೊಲಿಯುತಿಷ್ಟಾಪೂರ್ತಗಳ ಮುಗಿಸಿ, | 
ಖೋಡಿಯಲ್ಲದ ಪುಣ್ಯಫಲ ಕೈ 

ಗೂಡೆ, ಪರಲೋಕದಲಿ ಭೋಗಿಸಿ 

ಕೂಡೆ ಕೆಡೆವ ವಿಮಾನದಿಂದವ ಬಾಡಿ ಬಸವಳಿದು ॥ ॥೧೦೦॥ 


ತಾತ್ಪರ್ಯ: ಹದಿನಾರು ಮಹಾದಾನಗಳನ್ನು ಮಾಡಿ ಜನ ಕೇಳಿಕೊಂಡಾಗಲೆಲ್ಲಾ 
ಅವರಿಗೆಲ್ಲಾ ಅನ್ನಾಹಾರಗಳನ್ನು ನೀಡಿ, ಎಲ್ಲ ಬ್ರಾಹ್ಮಣರಿಗೆ ಯಜ್ಜಾದಿಕರ್ಮಗಳನ್ನು 
ಸತ್ರಭಾವಿಗಳನ್ನು ನಿರ್ಮಿಸುವ. ಧಾರ್ಮಿಕಕಾರ್ಯಗಳನ್ನು ನೆರವೇರಿಸಿ ಅವರನ್ನು 
ತಪ್ತಿಗೊಳಿಸಿದ್ದರಿಂದ ದೊರೆತ ಶ್ರೇಷ್ಠವಾದ ಪುಣ್ಯಫಲಗಳ ಫಲವಾಗಿ ಸ್ಥ ಸರ್ಗಲೋಕದಲ್ಲಿ 
ಸುಖಗಳನ್ನು ಅನುಭವಿಸುತ್ತಾನೆ. ಪುಣ್ಯ ಫಲಗಳೆಲ್ಲ ಮುಗಿದಕೂಡಲೆ ಆತನು 
ದುಃ ಖದಿಂದ ಸೊರಗಿ ಮೂರ್ಜಿಹೋಗಿ. ಸ್ವರ್ಗದಿಂದ ಕೆಳಕ್ಕೆ ಉರುಳುತ್ತಾನೆ. 


ಶಬ್ದಾರ್ಥ: * ಷೋಡಶ-ಹದಿನಾರು; * ಅನ್ನಪಾನ-ಅನ್ನ ನೀರು; * ಇಷ್ಟಿ-ಯಜ್ಞಾದಿ ಕರ್ಮ; 
ಪೂರ್ತ-ಸತ್ರ, ಭಾವಿ ಮುಂತಾದ ಧರ್ಮಕಾರ್ಯ; ಖೋಡಿಯಲ್ಲದಾಕೀಳಲ್ಲದ (ಶ್ರೇಷ್ಠವಾದ), 
ಕೆಡೆವ-ಬೀಳುವನು; ಅವ-ಅವನು; ಬಾಡಿ-ಸೊರಗಿ; ಬಸವಳಿದು ಮೂರ್ಛೆಯನ್ನು ಹೊಂದಿ; 
ಟಿಪ್ಪಣಿ-೧: ಷೋಡಶದಾನ- ಸಾಮಾನ್ಯವಾಗಿ ೧೬ ದಾನಗಳೆಂದರೆ ೧. ಗೋದಾನ, 
೨. ಭೂದಾನ, ೩. ತಿಲದಾನ, ೪. ಹಿರಣ್ಯದಾನ, ೫. ಆಜ್ಯದಾನ, ೬. ವಸ್ತ್ರದಾನ, 


104 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


೭ ಧಾನ್ಯದಾನ, ೮. ಗುಡದಾನ, ೯. ಕೌಪ್ಯದಾನ, ೧೦. ಲವಣದಾನ, ೧೧. ಗೃಹದಾನ, 
೧೨. ಕನ್ಯಾದಾನ, ೧೩. ಅನ್ನದಾನ, ೧೪. ಶಯ್ಯಾದಾನ, ೧೫. ದೀಪದಾನ, ೧೬. ಜಲದಾನ. 


ಟಿಪ್ಪಣಿ-೨: ಶಬ್ಬೌಘಕಲ್ಪದ್ರುಮಕಾರ ನಿಘಂಟಿನಲ್ಲಿ ೧೬ ದಾನಗಳನ್ನು ಹೀಗೆ ಹೇಳಿದ್ದಾನೆ: 


“ಆದ್ಯಸ್ತು ಸರ್ವದಾನಾನಾಂ' ತುಲಾವುರುಷ (ಸ೦ಜ್ಜಿತಂ) 

ಹಿರಣ್ಯಗರ್ಭದಾನಂ (ಚ) ಬ್ರಹ್ಮಾಂಡಂ (ತದನಂತರಂ) 

ಕಲ್ಪಪಾದಪದಾನಂ (ಚ) ಗೋಸಹಸಂ (ತು ಪಂಚಮಂ) 

ಹಿರಣ್ಯಕಾಮಧೇನು (ಶ್ಚ) ಹಿರಣ್ಯಾಶ್ವ (ಸಥೈವ ಚ) 

ಪಂಚಲಾ೦ಗಲಕಂ (ತದ್ವತ್‌) ಧಾರಾದಾನಂ (ತಥೈವ ಚ) 

ಹಿರಣ್ಯಾಶ್ವರಥ (ಸ್ವದ್ದತ್‌) ಹೇಮಹಸಿರಥ (ಸ್ತಥಾ) 

ದ್ವಾದಶಂ ವಿಷ್ಣುಚಕ್ರಂ (ಚ ತತ) ಸಲಲತಾ (ತ್ಮಕಂ) 

ಸಪ್ತಸಾಗರದಾನಂ (ಚೆ) ರತ್ನಧೇನು (ಸ್ತಥೈವ ಚ) 

ಮಹಾಭೂತಘಟ "ಸ್ವದ್ವತ್‌ಷೋಡಶಃ ಪರಿಕೀರ್ತಿತಃ” ॥ 

ಟಿಪ್ಪಣಿ-೩: ದಾನಗಳ ಸಂಖ್ಯೆ ಕೇವಲ ೧೬ ಅಷ್ಟೇಅಲ್ಲ ೩, ೪, ೫, ೭, ೮, ೧೦, ೧೨ (೩, 


ಬಗೆಗಳ ದಾನಗಳನ್ನು ಧಾರ್ಮಿಕಗ್ರಂಥಗಳಲ್ಲಿ ಹೇಳಲಾಗಿದೆ (ವಿವರಗಳಿಗೆ ಶ್ರೀವತ್ಸ ನಿಘಂಟು 
ಪುಟ: ೧೩೫-೧೩೬ ನೋಡಿ) 





ಶೈವವೈಷ್ಣವವೆಂಬ ಬಹುವಿಧ 

ಭಾವಭೇದಗಳಾದ ತತ್ತ 

ದ್ದೇವತಾರಾಧನೆಯನುಪಚಾರವನು ಮುದದಿಂದ । 

ಭಾವಶುದ್ಧಿಯೊಳೊಂದಿ ಮಾಡಿದ 

ಜೀವಿ ಲೋಕಾಂತರದಿ ಭೋಗಿಸು 

ತೀ ವಸುಧೆಗವ ಮರಳುವನು ಹಳೆಯಂತೆ ನರನಾಗಿ ॥ ॥೧೦೧॥ 
ತಾತ್ಪರ್ಯ: ಶೈವ (ಶಿವಭಕ್ತಿ), ವೈಷ್ಣವ (ವಿಷ್ಣು ಭಕ್ತಿ ಮೊದಲಾದ ನಾನಾ ದೇವತಾ 
ಭಾವಗಳಿಂದ ಸ್ವಧರ್ಮಾನುಸಾರ ಆಯಾಯಾ ದೇವತಾರಾಧನೆಯನ್ನು 
ಷೋಡಶೋಪಚಾರಗಳನ್ನು ಉತ್ಸಾಹಪೂರ್ಣನಾಗಿ ಶುದ್ದಮನದಿಂದ ಮಾಡುವ 
ನರನು ಯಾರೇಆಗಲಿ ಆತನು ತನ್ನ ಭಕ್ತಾ ರಾಧನೆಯ ಫಲವಾಗಿ ಬೇರೆಬೇರೆ 
ಪುಣ್ಯಲೋಕ ಗಳನ್ನು ಸೇರಿ ಸುಖ ಅನುಭವಿಸುತ್ತಾನೆ. ಅನಂತರ ಈ ಭೂಮಿಗೆ 
ಹಿ೦ದಿನ ಜನ್ಮದ ಹಳೆಯಮಾನವನಾಗಿಯೇ ಹಿಂದಿರುಗುತ್ತಾನೆ. ಇದರರ್ಥವೇನೆಂದರೆ 
ಸಕಲ ಧರ್ಮದೇವತಾ ಭಕ್ತಿಯಿಂದ ಪಡೆದ ಫಲಗಳಲ್ಲ, ತಾತ್ಕಾಲಿಕವಾಗಿದ್ದು ಶಾಶ್ಚತ 
ಮುಕ್ತಿಗಳಿಸಲಾರದೆ ಮೊದಲಿನಂತೆಯೇ ಇರುತ್ತಾನೆ. 


ಶಬ್ದಾರ್ಥ: ಒಂದಿ-ಕೂಡಿ; ಅವ-ಅವನು; ಮರಳುವನು-ಹಿಂದಿರುಗುವನು; * ಶೈವ 
=ಶಿವಭಕ್ತಿಯವನು; * ವೈಷ್ಣವ-ವಿಷ್ಣುಭಕ್ತಿಯವನು; ಸ ಭಾವಶುದ್ಧಿ-ನಿರ್ಮಲಚಿತ್ತ; 


105 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


* ಲೋಕಾಂತರದಿ-ಬೇರೆ ಪುಣ್ಯಲೋಕಗಳಲ್ಲಿ; * ಭೋಗಿಸುತ-ಸುಖ ಅನುಭವಿಸುತ್ತ; 
ಉಪಚಾರ-ಷೋಡಶೋಪಚಾರ ಸೇವೆ. 

ಟಿಪ್ಪಣಿ-೧: ಉಪಚಾರ- ದೇವತಾರಾಧನೆಯಲ್ಲಿ ದೇವರಿಗೆ ಮಾಡುವ ಸೇವೆಗಳು ನಾನಾ 
ಬಗೆಯಲ್ಲಿವೆ. ೩, ೫, ೮, ೧೦, ೧೬, ೧೮, ೩೨, ೩೬, ಬಗೆಯ ಉಪಚಾರಗಳಿವೆ. 
ಇವುಗಳಲ್ಲಿ ಪ ಪ್ರಸಿದ್ಧವಾದವು ಷೋಡಶ (೧೬) ಉಪಚಾರ. ಈ ಉಪಚಾರಗಳಿಗೆ ಒಂದೊಂದಕ್ಕೂ 
ಪುಣ್ಯಫಲಗಳಿವೆ. ಇದರಿಂದ ನರನು ದೇವಲೋಕದಲ್ಲಿ ಸುಖ ಅನುಭವಿಸುತ್ತಾನೆ. 


ಟಿಪ್ಪಣಿ-೨: ಉಪಚಾರ ೧೬- ಆವಾಹನ, ಆಸನ, ಪಾದ್ಯ, ಅರ್ಫ್ಯ, ನಾದೋದ್ವರ್ತನ, ವಸ್ತ್ರ 
ಮತ್‌ ಗಂಧ, ಪುಷ್ಪ ಧೂಪ, ದೀಪ, ನೈವೇದ್ಯ, ಆಚಮನ, ಫಲ, ತಾ೦ಬೂಲ, ಪ್ರದಕ್ಷಿಣ 


ಟಿಪ್ಪಣಿ-೩ಒ- ಉಪಚಾರ ಫಲಗಳು ೧೬- ಶತಕ್ರಕುಫಲ, ಶಕತ್ವ ಪಾತಕ ನಾಶ; ಪಾಪನಾಶ, ಸರ್ವಭಯನಾಶ, 
ಆಯುಷ್ಯವರ್ಧನ, ಬ್ರಹ್ಮಲೋಕಪ್ರಾಪ್ತಿ, ಗಂಧರ್ವತ್ವ, ಪುಣ್ಯಪ್ರಾಪ್ತಿ, ಪಾಪದಹನ, ಮೃತ್ಯುವಿನಾಶ, 
ಸರ್ವಕಾಮಪ್ರಾಪ್ತಿ, ಶುಚಿತ ತ್ರೈ ಸ್ವರ್ಗ, ರೂಪ, ಸತ್ಯಲೋಕಪ್ರಾಸ್ತಿ ಶ್ರೀವತ್ಸ ನಿಘಂಟು; ಪುಟ-೪೭) 


ಅದು ನಿಮಿತ್ತದಿ ಮಗನೆ, ವಿಷಯಾ 

ಸ್ಪದನೆನಿಸಿ, ಬಹುಕರ್ಮಜಾಲದಿ 

ಕುದಿದು, ಕೋಟಲೆಗೊಂಡು, ಕಷ್ಟಿಸಿ, ಸತ್ತು, ಸ್ವರ್ಗವನು, | 

ಮುದದಲೈದಿದ ಮರ್ತ್ಯ ಭೋಗಿಸಿ, 

ತುದಿಯಕಾಲಕೆ ಪುಣ್ಯತೀರಲು, 

ಗದಗದಿಸಿ ಗಡಗಡನೆ ನಡುಗುತ ಕೆಡೆವ ಮೇದಿನಿಗೆ ॥ ॥೧೦೨೬ 
ತಾತ್ಪರ್ಯ: ಆದಕಾರಣ ಹಿಂದಿನ ಪದ್ಯಗಳಲ್ಲಿ ಹೇಳಿದ ರೀತಿಯಲ್ಲಿ ಇಂದ್ರಿಯ 
ಸುಖಗಳನ್ನು ಬಯಸಿ ಅನೇಕ ಪಾಪಪುಣ್ಯಗಳಿಗೆ ಬಾಧ್ಯನಾಗುತ್ತಾನೆ. ಫಲವಾಗಿ 
ನಾನಾಪಾಪಗಳ ಪುಣ್ಯಗಳಫಲಗಳನ್ನು ಅನುಭವಿಸುತ್ತಾನೆ. ಪಾಪಕರ್ಮಗಳ ಫಲವಾಗಿ 
ನೊಂದು ಕಷ್ಟಗಳಿಗೆಒಳಗಾಗಿ ಸಾವನ್ನು ಅಪ್ಪಿದ ಮೇಲೆ ಪುಣ್ಯಕರ್ಮಗಳ ಫಲವಾಗಿ 
ಸ್ವರ್ಗಸುಖವನ್ನು ಸಂತೋಷದಿಂದ ಹೂಂದುತ್ತಾನೆ. ಪುಣ್ಯಫ ಫಲ ಮುಗಿದ ಕಾಲಕ್ಕೆ 
ಕೊನೆಯಲ್ಲಿ ತಳಮಳದಿಂದ ತತ್ತರಿಸಿ ಗಡಗಡನೆ. ನಡುಗುತ್ತಾ ಭೂಮಿಯ ಮೇಲೆ 
ಸ್ವರ್ಗದಿ೦ದ ಉರುಳುತ್ತಾ ಬೀಳುತ್ತಾನೆ. 
ಶಬ್ದಾರ್ಥ: * ಅದು ನಿಮಿತ್ತದಿ-ಆದಕಾರಣ; * ವಿಷಯಾಸ್ಪದವೆನಿಸಿಇ೦ದ್ರಿಯಸುಖಗಳನ್ನು 
ಬಯಸಿ; * ಬಹುಕರ್ಮಜಾಲ-ಅನೇಕ ಪಾಪಪುಣ್ಯಗಳ ಸಮೂಹ; ಕುದಿದು-ನೊಂದು; 


* ಕೋಟಲೆಗೊಂಡು-ತಾಪತ್ರಯಗಳಿಗೆ ಒಳಗಾಗಿ; * ಕಷ್ಟಿಸಿ-ಕಷ್ಟಗಳನ್ನು ಅನುಭವಿಸಿ; 
* ತುದಿಯ ಕಾಲಕೆ-ಮುಗಿದಕಾಲಕ್ಕೆ; * ಗದಗದಿಸಿಎತತ್ತರಿಸುತ್ತಾ; ಮೇದಿನಿಗೆಎ ಭೂಮಿಗೆ 





106 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಅಲ್ಲವಹ ಸುಖಕಾಶೆಪಟ್ಟು, ಮ 

ಹಾಪ್ರಯತ್ನವ ಮಾಡಿ, ಕೆಡುವೀ 

ಸ್ಪಲ್ಪಗತಿಗಳ ಪಡೆದು, ಮೋಹದಿ ಮೂಢಮಾನವರು । 

ಮುಪ್ಪುರಿಯ ಮಾಯಾಪ್ರಬಂಧಕೆ 

ತಪ್ಪದೊಳಗಾಗಿಪ್ಪರಾಗುತ 

ಕ್ಲುಪುದೊಳಗೆಡೆಯಾಡುತಿಹರಾ ಸ್ವರ್ಗನರಕದೊಳು ॥ ॥೧೦೩। 
ತಾತ್ಪರ್ಯ: ಮೂರ್ಯಮಾನವನು ನಶ್ಚರವಾದ ಅಲ್ಪಸುಖಕ್ಕಾಗಿ ಭಾರಿಸಾಹಸಗಳನ್ನು 
ಮಾಡುತಾ ನಿ ಇಂದ್ರಿಯಮೋಹಕ್ಕೆ ಒಳಗಾಗಿ | ಹಾಳಾಗುತಾಸೆ. ಸತ್ವರಜತಮಗಳೆಂಬ ಮೂರು 
ಗುಣಗಳನ್ನು ಹೆಣೆದುಕೊಂಡಿರುವ ಮಾಯಾಜಾಲದಲ್ಲಿ ತಪ್ಪಿಸಿಕೊಳ್ಳಲಾಗದೆ ಸಿಲುಕಿರುವ 
ಮಾನವರು. ರಂಕಲ್‌ ರಾಟೆಯಲ್ಲಿ ಕುಳಿತವರು ಅದರ ಪರಿಧಿಯಲ್ಲೇ ಸುತುತ್ತಿರುವಂತೆ 
ಸ್ವರ್ಗದಿಂದ ನರಕಕ್ಕೆ, ನರಕದಿಂದ. ಸ್ವರ್ಗಕ್ಕೆ ಆ ಮಿತಿಯಲ್ಲೇ ಅಲೆದಾಡುತ್ತಿರುತ್ತಾರೆ. 


ಶಬ್ದಾರ್ಥ: ಮುಪ್ಪುರಿಯ-ಸತ್ವ ರಜ, ತಮ ಎಂಬ ಮೂರು ಗುಣಗಳು ಹೊಸೆದುಕೊಂಡಿರುವ; 
ಮಾಯಾಪುಬಂಧಕ್ಕೆ- =ಮಾಯಾರೂಪವಾದ ಬಲವಾದ ಕಟ್ಟುವಿಕೆಗೆ; * ಮೂಢಮಾನವರು 
=ಮೂರ್ಪ ಮನುಷ್ಯರು; * ಕ್ಲುಪ್ತದೊಳು-ಆ ಮಿತಿಯಲ್ಲೇ; * ಎಡೆಯಾಡುತಿಹರುಎ 
ಅಲೆದಾಡುತ್ತಿದ್ದಾರೆ; * ಸ್ಪರ್ಗನರಕದೊಳು-ಸ್ಟರ್ಗದಿಂದ ನರಕಕ್ಕೆ ನರಕದಿಂದ ಸ್ವರ್ಗಕ್ಕೆ; 
* ತಪ್ಪದೆ ಒಳಗಾಗಿಪ್ಪರಾಗುತ-ತಪ್ಪಿಸಿಕೊಳ್ಳಲಾರದೆ ಸಿಕ್ಕಿಕೊಂಡು. 





ಸಂಸಾರದ ದು:ಖಸ್ತರೂಪದ ಉಪಸಂಹಾರ (೧೦೪-೧೦೭) 


ತಿಳಿಯಲರಿಯದೆ ಬ್ರಹ್ಮವಿದ್ಯೆಯ 

ಹಳಿವರಜ್ಜಾನಿಗಳು; ವೇದಗ 

ಳೊಲಿದು “ನಾನ್ಯಃ ಪಂಥ”ವೆಂದಾವಾಗ ಸಾರುತಿರೆ | 

ಉಳಿದ ಮಾರ್ಗದಲೇನು ಫಲವೈ? 

ಹಲವು ಯೋನಿಯ ತೊಳಲಿ ಬಳಲುವ 

ಫಲವೆ ಅಲ್ಲದೆ ಕಾಣೆನವರಿಗೆ ಮೋಕ್ಷಸಂಪದವ ॥ ॥೧೦೪॥ 


ತಾತ್ಪರ್ಯ: ಸಮಸ್ತವೇದಗಳು ಖಚಿತವಾಗಿ ಮೋಕ್ಷಕ್ಕೆ ಇದೊಂದೇ ದಾರಿ (ಬೇರೆ 
ದಾರಿ ಇಲ್ಲ-ನಾನ್ಯಃ ಪಂಥ) ಎಂದು ಸದಾಕಾಲವು ಘೋಷಿಸುತ್ತಿರುವಾಗ ಈ 
ಸತ್ಯವನ್ನು ಅರ್ಥಮಾಡಿಕೊಳ್ಳದೆ ಮೂಢರು ಬ್ರಹ್ಮವಿದ್ಯೆಯನ್ನು ದೂಷಿಸುತ್ತಾರೆ. 
ವೇದಮಾರ್ಗವೆಂಬ ರಾಜಮಾರ್ಗವನ್ನು ಬಿಟ್ಟರೆ ಉಳಿದ ಅಡ್ಡದಾರಿಗಳಿಂದ 
ಯಾವಪ್ರಯೋಜನವೂ ಇಲ್ಲ. ಉಳಿದ ಮಾರ್ಗಗಳನ್ನು ಅನುಸರಿಸುವವರಿಗೆ 
ನಾನಾಜನ್ಮಗಳಲ್ಲಿ ಹುಟ್ಟಿ ಸಾಯುತ್ತಾ ಒದ್ದಾಡುವುದರ ಹೊರತು ಬೇರೆ ಫಲವೇನೂ 
ಇಲ್ಲ. ಅಂಥವರಿಗೆ ಮೋಕ್ಷದ ಭಾಗ್ಯ ಎಂದಿಗೂ ಸಿಗುವುದಿಲ್ಲ. 


107 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಬ್ರಹ್ಮ ವಿದ್ಯೆಯ-ಪರಬ್ರಹ್ಮ ಸ್ವರೂಪವನ್ನು ತಿಳಿಸುವ ವೇದಾಂತವನ್ನು ನಾನ್ಸಪಂಥ=ಬೇರೆ 
ದಾರಿ ಇಲ್ಲ; ಹಲವು ಯೋನಿಯ ತೊಳಲಿ-ಹಲವಾರು ಜನ್ಮಗಳನ್ನು ಹೊಂದಿ 

ಟಿಪ್ಪಣಿ-೧: ನಾನ್ಯಃಪಂಥ- ನಾನ್ಯಃ ಪಂಥಾ ಅಯನಾಯ ವಿದ್ಯತೇ-ಪುರುಷಸೂಕ್ತ ೧೭ನೇ 
ಯಕ್ಕಿನಲ್ಲಿ ಬರುತ್ತದೆ. 

ಟಿಪ್ಪಣಿ-೨: ಕೃಷ್ಣಯಜುರ್ವೇದದ ತೈತ್ತರೀಯ ಅರಣ್ಯಕದಲ್ಲಿ ಬರುವ ೨ ಯಕ್ಕುಗಳಲ್ಲಿ ಇದೊಂದು. 


ಇದನ್ನು ಉತ್ತರನಾರಾಯಣ ಅನುವಾಕ ಎನ್ನುವರು. ಪುರುಷಸೂಕ್ತದ (೧೬ ಯಕ್ಕುಗಳು) 
ನಾರಾಯಣ ಅನುವಾಕ ಎಂದು ಕರೆಯುತ್ತಾರೆ. 





ಬಹಳ ದುಃಖದಲಾರ್ಜಿಸಿರ್ಪಾ 

ಬಹುಸುಕೃತಫಲರೂಪವೆನಿಸಿ 

ರ್ದಿಹಪರದ ಭೋಗಕ್ಕೆ ಸುರನರದೇಹಗಳ ಧರಿಸಿ । 

ವಿಹರಿಸುತ್ತಿಹ ಜೀವ ಸಂಸ್ಕೃತಿ 

ಯಹಿತವೆಂದದ ತಿಳಿಯಲರಿಯನು; 

ಮಹಿಮೆಯೆಂತುಟೊ! ಮಗನೆ, ಮಾಯೆಯ ಬಗೆಯ ಬಲುಬೇಟೆ ॥ 1೧೦೫॥ 


ತಾತ್ಪರ್ಯ: ಬಹಳ ಕಷ್ಟದಿಂದ ಸಂಪಾದಿಸಿದ ನಾನಾಬಗೆಯ ಪುಣ್ಯಗಳಿಗೆ 
ಪ್ರತಿಫಲವೆನಿಸಿದ ಈ ಲೋಕದ ಮತ್ತು ಪರಲೋಕದ ಸುಖಗಳನ್ನು ಅನುಭವಿಸಲು 
ಪುಣ್ಯಕರವಾದ ದೇವತಾ ಜನ್ಮಗಳನ್ನು ಪುಣ್ಯ ಪಾಪಮಿಶ್ರಿತ ಮಾನವಜನ್ಮಗಳನ್ನು 
ಹೊಂದಿ ಸುಖದುಃಖಗಳನ್ನು ಅನುಭವಿಸುವಂತೆ ಮಾಡುವ ಈ ದೇಹಾನುಭವದ 
ಸಂಸಾರವು ಶ್ರೇಯಸ್ಕರವಲ್ಲ ಎಂಬುದನ್ನು ಮಾನವ ತಿಳಿದಿಲ್ಲ. ಮಗು ಶುಕನೇ, 
ಮಾಯೆಯು ಎಷ್ಟು ಬಗೆಗಳಲ್ಲಿ ನರನನ್ನು ದೊಡ್ಡದಾಗಿ ಬೇಟಿಯಾಡುತ್ತದೆ ಹೇಳಲು 
ಅಸಾಧ್ಯ. ಅದರ ಮಹಿಮೆ ಅಪಾರವಾದುದು! 


ಶಬ್ದಾರ್ಥ: ಸುರನರದೇಹಗಳು-ಪುಣ್ಯದಿಂದ ಸುರ (ದೇವತೆಗಳ) ದೇಹವು, ಪುಣ್ಯ ಪಾಪ 
ಮಿಶ್ರಣದಿಂದ ನರ (ಮನುಷ್ಯರ) ದೇಹವು ಬರುವುದು. * ಸುಕೃತ-ಪುಣ್ಯ * ಭೋಗಕ್ಕೆ-ಸುಖಕ್ಕೆ 
* ಸಂಸ್ಕತಿ-ಸಂಸಾರ; * ಅಹಿತ-ಶ್ರೇಯಸ್ಕರವಲ್ಲ; ಅದ ತಿಳಿಯಲು ಅರಿಯನು-ಅದನ್ನು 
ಅರ್ಥ ಮಾಡಿಕೊಳ್ಳಲು ಅಶಕ್ತನು. 





ಹೆತ್ತ ಶಿಶುವಿಂಗಲ್ಲ, ವಿತ್ತವ 

ನಿತ್ರ ವಿಟನಿಂಗಲ್ಲದೆಡೆಯಾ 

ಡುತ್ತಲಿಹ ಬಾಣಂತಿಸೂಳೆಯ ಚೇಷ್ಟೆಯಂದದಲಿ । 

ವ್ಯರ್ಥವಾಗಿಯೆ ಕೆಡುವನಕಟಾ | 

ಮರ್ತ್ಯನೆತ್ತಲು ಮುಟ್ಟ; ಜೀವ 

ನು ಕ್ರನಾಗದೆ ಸರ್ವಥಾ ಸಂಸಾರ ಸುಖವಲ್ಲ ॥ ॥೧೦೬॥ 


108 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ತಾತ್ಪರ್ಯ: ಬಾಣ೦ತಿಯಾದ ಸೂಳೆಯ ಓಡಾಟದ ವರ್ತನೆಗಳಿಂದ ತಾನು ಹೆತ್ತ 
ಮಗುವಿನ ಹಸಿವನ್ನು ಅಡಗಿಸಲಾರಳು ಅಥವಾ ಹಣಕೊಟ್ಟ ವಿಟನಿಗೆ ಭೋಗೇಜ್ಛೆ 
ಯಾದರೆ ಅದನ್ನು ಆಗ ಪೂರ್ಣಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಹೀಗೆ 
ಇಬ್ಬರಿಗೂ ಉಪಯೋಗವಿಲ್ಲದವಳಾಗುತ್ತಾಳೆ. ಅದೇರೀತಿ ಇಹಕ್ಕೂಪರಕ್ಕೂ 
ಓಡಾಡುವ ಮಾನವನಿಗೆ ಸ್ಪರ್ಗದಲ್ಲಾಗಲೀ, ಭೂಮಿಯಲ್ಲಾಗಲೀ ಎಲ್ಲಿಯೂ 
ಅವನಿಗೆ ನಿಲುಗಡೆಯೇ ಇಲ್ಲ. ವ್ಯರ್ಥವಾದ ಬದುಕಿನಿಂದ ನಾಶವಾಗುತ್ತದೆ. 
ಜೀವನ್ಮುಕ್ತನಾದ (ಬದುಕಿರುವಾಗಲೇ ಸ್ಪರ್ಗ, ನರಕಗಳ ಸುತ್ತಾಟದ ನಿರ್ಬಂಧವನ್ನು 
ತಪ್ಪಿಸಿಕೊಂಡವನು) ಹೊರತು ಈ ಸಂಸಾರದಲ್ಲಿ ಸುಖ ಕಾಣಲಾರ. 


ಶಬ್ದಾರ್ಥ: ಜೀವನ್ಮುಕ್ತಐಬದುಕಿರುವಾಗಲೇ ಸ್ಪರ್ಗನರಕಗಳ ಸುತ್ತಾಟದ ನಿರ್ಬಂಧವನ್ನು ತಪ್ಪಿಸಿ 
ಕೊಂಡವನು. ಎಡೆಯಾಡು-ಓಡಾಟ; ಚೇಪ್ಪೆವರ್ತನೆ; ವಿಟಐಹಣಕೊಟ್ಟು ಪರಸ್ತೀಯಲ್ಲಿ ಭೋಗ 
ಬಯಸುವವನು ಮಿಂಡ; * ಮರ್ತ್ಯನೆತ್ತಲು ಮುಟ್ಟ-ಇಹಕ್ಕೂ ಪರಕ್ಕೂ ಸಲ್ಲದ ಮಾನವ 


ಟಿಪ್ಪಣಿ : ಬಾಣಂತಿ ಸೂಳೆ- ಈಕೆಯು ತನ್ನ ಓಡಾಟದಿಂದ ಮಗುವಿಗಾಗಲಿ, ವಿಟನಿಗೆ ಆಗಲಿ 
ಉಪಯೋಗವಿಲ್ಲದಿರುವವಳಾಗಿರುವಳು. ಇವಳ ಓಡಾಟದಿಂದ ಮಗುವಿನ ಹಸಿವೆಯು 
ಅಡಗುವುದಿಲ್ಲ, ಇವಳ ಓಡಾಟದಿಂದ ವಿಟನಿಗೆ ಭೋಗೇಚ್ಛೆಯುಂಟಾದರೆ ಅವಳು ಅದನ್ನು 
ಆಗ ಪೂರ್ಣಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. 





ಈ ತೆರದೊಳಿಹಪರದಿ ದುಃಖ 

ವ್ರಾತವಲ್ಲದೆ ಕಾಣೆ ಗತಿಯನು 

ಕಾತರಿಸಿ ಕಂಗೆಟ್ಟ ಮನುಜಗೆ; ಪೂರ್ವಪುಣ್ಯದಲಿ | 

ಸಾತಿಶಯವೈರಾಗ್ಯವೊದಗಿರ 

ಲಾತ ಸಹಜಾನಂದಗುರುಪದ 

ಸೇತುವಿಂ ಸಂಸಾರಶರಧಿಯ ದಾಂಟಿ ಸುಖಯಹನು ॥ ॥ ೧೦೭ ॥ 
ತಾತ್ಪರ್ಯ: ಈ ರೀತಿಯಾಗಿ ಇಂದ್ರಿಯಸುಖ ಬಯಸಿ ಕಾತರತೆಯಿಂದ ದಿಕ್ಕೆಟ್ಟ 
ಮಾನವನಿಗೆ ಈ ಲೋಕದೊಳಗಾಗಲಿ, ಪರಲೋಕದೊಳಗಾಗಲಿ ಮುಕ್ತಿಯನ್ನು 
ಕಾಣಲು ಸಾಧ್ಯವಿಲ್ಲ. ದುಃಖ ಪರಂಪರೆಯೇ ಗತಿ. ಪೂರ್ವಜನ್ಮ ಪುಣ್ಯವಿಶೇಷದಿ೦ದ 
ಮಾನವನಿಗೆ ಈ ಲೋಕದ ಸುಖ ಬೇಡವೆಂಬುದಷ್ಟೇ ಅಲ್ಲದೆ ಹೆಚ್ಚಿನ ಪರಲೋಕದ 
ಸುಖವೂ ಬೇಡವೆನಿಸುವ ಸಂಶಯ ವೈರಾಗ್ಯ ಉಂಟಾದರೆ ಅಂಥವನು ಸಹಜಾನಂದನೆಂಬ 
ಗುರುಗಳ ಪಾದಗಳೆಂಬ ಸೇತುವೆ ಮೂಲಕ (ಗುರು ಸೇವೆಯಿಂದ) ಸಂಸಾರ 
ಸಾಗರವೆಂಬ ಸಾಗರದಿಂದ ಪಾರಾಗುತ್ತಾನೆ. ನಿತ್ಯಸುಖಿಯೆನ್ನಿಸುತ್ತಾನೆ. 
ಶಬ್ದಾರ್ಥ : ಸಾತಿಶಯ ವೈರಾಗ್ಯನಈ ಲೋಕದ ಸುಖವು ಬೇಡ ಎಂಬುದಷ್ಟೇ ಅಲ್ಲದೆ ಹೆಚ್ಚಿನ 
ಪರಲೋಕ ಸುಖವೂ ಕೂಡ ಬೇಡ ಎನಿಸುವುದು* ದುಃಖವ್ರಾತ-ದುಃಖ ಪರಂಪರೆ; 
* ಕಂಗೆಟ್ಟ-ದಿಕ್ಕಟ್ಟ ಸಹಜಾನಂದ ಗುರುಪದ-ಸಹಜಾನಂದರೆಂಬ ಗುರುಗಳ ಪಾದಗಳು 
(ಗುರುಸೇವೆ); ಸಹಜಾನಂದ-ಮೋಕ್ಷಾನ೦ದ ಮುಕ್ತಿಯ ಸುಖ; ಶರಧಿ-ಸಾಗರ 


109 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ : ಸಹಜಾನಂದಗುರುಪದ-ಎಂಬಲ್ಲಿ ಶ್ಲೇಷಾರ್ಥವಿದೆ-ಸಹಜಾನಂದ ಗುರು ಚರಣಗಳು 
ಮುಕ್ತಿಯ ಸುಖನೀಡುವ ಗುರುಸೇವೆ 





ಮಂಗಲ (೧೦೮) 


ಪರಮ ಪುರುಷ, ಪರೇಶ, ಪಾವನ, 

ಪರಮಗುಣಗಣನಿಲಯ, ಪಂಚಾ 

ಕ್ಷರ, ಪರಂಜ್ಯೋತಿಪ್ರಕಾಶ, ಗಿರೀಶ, ಗೌರೀಶ, । 

ಶರಣಜನರಕ್ಷಕ, ಸಮಾಶ್ರಿತ 

ವರದ, ವಂದ್ಯ, ವರೇಣ್ಯ, ವಿಶ್ವೋ 

ದ್ದರಣಕಾರಣ, ಮಲ್ಲಿಕಾರ್ಜುನ, ಸಲಹು ಮೂಜಗವ ॥ ॥೧೦೮॥ 


ತಾತ್ಪರ್ಯ : ಶ್ರೇಷ್ಠ ಪುರುಷ, ಪರಲೋಕದ ಒಡೆಯ, ಪರಿಶುದ್ಧನು, ಸದ್ಗುಣಗಳಿಗೆ 
ಆಶ್ರಯನು, ನಮಶ್ಶಿವಾಯ ಮಂತ್ರರೂಪಿ, ಪರಂಜ್ಯೋತಿಸ್ಸ ಸ್ವರೂಪಿ ಔಮಾಲಯಾಧಿಪತಿ, 
ಪಾರ್ವತೀ ವಲ್ಲಭ, ಮೊರೆ ಹೊಕ್ಕ ಭಕ್ತರನ್ನು ಕಾಪಾಡುವವನು, ಇಷ್ಟಾರ್ಥಗಳನ್ನು 
ಅನುಗಹಿಸುವವನು, ಸಕಲಜನವಂದಿತ;  ಲೋಕೋದ್ದಾರಕ ಎನಿಸುವ ಶ್ರೀಶೈಲಗಿರಿಯ 
ಮಲ್ಲಿಕಾರ್ಜುನನೇ ಮೂರು ಲೋಕಗಳನ್ನು ಕಾಪಾಡು. 


ಶಬ್ದಾರ್ಥ: ಪಂಚಾಕ್ಷರ-ನಮಃ ಶಿವಾಯ ಎಂಬ ಐದಕ್ಷರಗಳ ಮಂತ್ರಕ್ಕೆ ಅಧಿದೇವನಾಗಿರುವವನು; 
ಸಮಾಶ್ರಿತವರದ-ಶರಣು ಬಂದವರಿಗೆ ವರವನ್ನು ಕೊಡುವವನು; ವಿಶ್ಹೋದ್ಧರಣ ಕಾರಣ 
ಎಜಗತ್ತಿನ ಉದ್ಧಾರಕ್ಕೆ ಸಾಧನವಾಗಿರುವವನು; * ಮೂಜಗ-ಮೂರುಲೋಕ; ವಂದ್ಯಂವಂದಿತ; 
ವರೇಣ್ಯ-ಶ್ರೇಷ್ಠ 
ಮುಕ್ತಾಯ 
ಶ್ರೀಮತ್ಪರಮಹಂ೦ಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ 
ಪಾದಕಮಲ ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ 
ಅನುಭವಾಮೃತವೆಂಬ ಗ್ರಂಥದಲ್ಲಿ ವೈರಾಗ್ಯ ಪ್ರಕರಣವೆಂಬ 
ಎರಡನೆಯ ಅಧ್ಯಾ ಯವು ಮುಗಿದುದು. 


110 


ಅಧ್ಯಾಯ ೨ - ವೈರಾಗ್ಯ ಪ್ರಕರಣ 


ಸಾರಸಂಗ್ರಹ 
ಎರಡನೆಯ ಅಧ್ಯಾಯ - ವೈರಾಗ್ಯ ಪ್ರಕರಣ 


ವಿಷಯಾಸಕ್ತಿಯು ಹೋಗಬೇಕಾದರೆ ಅದರಲ್ಲಿ ಹುರುಳಿಲ್ಲವೆಂದು ವಿಚಾರದಿಂದಲೆ ಚೆನ್ನಾಗಿ 
ಮನಗಾಣಬೇಕು. ಆಗ ಅದರಲ್ಲಿ ವೈರಾಗ್ಯವು ಹುಟ್ಟುವದು. "`ವಿಚಾರಮಾಡಿ ನೋಡಿದರೆ ನಾವು 
ವಿಷಯ ಸುಖಾಸೆಯಿಂದ ನಂಬಿಕೊಂಡಿರುವ ಹೆಂಡತಿ, ಮಕ್ಕಳು, ಹಣ, ಮನೆ-ಮೊದಲಾದವು 
ಗಳೆಲ್ಲ ಗಾಳಿಗಿದಿರಲ್ಲಿರುವ ದೀಪದ೦ತೆ ಆಗಲೋ, ಈಗಲೋ "ಹೆಸರಿಲ್ಲದಂತೆ ಹೋಗತಕ್ಕವುಗಳು. 
ಇವುಗಳನ್ನು ನಂಬುವದರಿಂದ ನಾವು ಸ್ವರ್ಗಕ್ಕೂ ನರಕಕ್ಕೂ ಸುತ್ತಾಡುವ ರಾಗುವೆವೇ 
ಹೊರತು ಬೇರೆ ಏನೂ ಇಲ್ಲ. ಈ ಶರೀರವೆಂಬುದು ಸ್ವೀಪುರುಷರ' ಮಲದಿಂದ ಉತ್ಪನ್ನವಾದದ್ದು. 
ಅದರಲ್ಲಿ ಸಂತತಿಯನ್ನು "ಬೆಳೆಸುತ್ತ ಕ್ರೀಡಿಸುವವರು ಮಲಕೂಪದ ಕ್ರಿಮಿಗಳ ಹೋಲಿಕೆಗೆ 
ಮಾತ್ರ 'ತಕ್ಕವರು. ರ ಬಂದಾಗ ಹೆಂಡಿರು ಮಕ್ಕಳು ಯಾರೂ ಸಹಾಯಕರಾಗ ಲಾರರು. 
ಈ ಹೆಂಡಿರು ಮಕ್ಕಳು ಮೊದಲಾದವರೆಲ್ಲ ಮಾರ್ಗ ಮಧ್ಯದ ಅರವಟ್ಟಿಗೆಯಲ್ಲಿ ಬೇರೆಬೇರೆ 
ದಾರಿಯಿಂದ ಬಂದುಸೇರಿ ಅಲ್ಲಿ ಸ್ವಲ್ಪಕಾಲವಿದ್ದು ಹೋಗುವವರಂತೆ ಯಾವುದೋ 
ಯಣಾನುಬಂಧದಿಂದ ಗಂಟು ಬಿದ್ದವರಾಗರುವರು. "ನಮ್ಮ ಶರೀರವು ಕೂಡ ಮರಣಾನಂತರ 
ನಮ್ಮನ್ನು ಹಿ೦ಬಾಲಿಸದೆ ಹದ್ದು ಕಾಗೆಗಳ ಪಾಲಿಗೋ ಏನೋ ಆಗಿಬಿಡುವದು. ಈ ಸಾವನ್ನು 
ತಪ್ಪಿಸಿಕೊಳ್ಳುವ ಯೋಚನೆಯನ್ನು ಮನಸ್ಸಿಗೆ ತ೦ದುಕೊಳ್ಳದೆ ಉಳಿದ ಎಷ್ಟು ಪ್ರಯತ್ನ ವನ್ನು 
ಮಾಡಿದರೂ ಫಲವಿಲ್ಲ. ಸಂಸಾರದಲ್ಲಿ "ತೋರುತ್ತಿರುವ ಅಷ್ಟಿಷ್ಟು ಸುಖವು (ಅಂಚಿಗೆ 
ಜೇನುತುಪ್ಪವನ್ನು ಹಚ್ಚಿದ ಕತ್ತಿಯ ಧಾರೆಯನ್ನು ಮಾಧುರ್ಯದ ಆಶೆಗೆ ನೆಕ್ಕಿ ನಾಲಿಗೆಯನ್ನು 
ಸೀಳಿಕೊಂಡದ್ದಕ್ಕೆ ಹೋಲುವದು. ಹೀಗೆ ಅವರವರ ಕರ್ಮಾನುಗುಣವಾಗಿ ಸಂಸಾರದಲ್ಲಿ. 
ಸುಖದುಃಖಗಳು ಮಿಶ್ರವಾಗಿ ಆಗುತ್ತಲೇ ಇರುವವು. ಈಶ್ವರನ ಅನುಗ್ರಹವಾಗುವವರೆಗೂ 
ಮರಣದ ಮತ್ತು ಕರ್ಮದ ಕಟ್ಟನ್ನು ಕಳೆದುಕೊಳ್ಳುವದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ 
ರಹಸ್ಯವನ್ನರಿಯದ ಬಗೆಬಗೆಯ ಮದಗಳಿಂದ ಮರೆದವರೆಲ್ಲ ಮಣ್ಣುಮುಕ್ಕಿಹೋದರು. 
ಸಂಸಾರದಲ್ಲಿ ತೋರುವ ಅನೇಕ ಚಾಪಲ್ಯಗಳಲ್ಲಿ ಗುಹ್ಯದ ಚಾಪಲ್ಯವು "ಬಹು. ಹೆಚ್ಚಿನದು. 
ಜಗತ್ತೆಲ್ಲ ಇದರಿಂದಲೇ ಬೆಳೆದಿರುವದು. 


* ಮಾಯೆಯೇ ಸೀಯಾಕಾರದಲ್ಲಿ ಜೀವರನ್ನೆಲ್ಲ ಮೋಹಗೊಳಿಸುತ್ತ ಅವರನ್ನು ಆಳುಗಳಾಗಿ 
ಮಾಡಿಕೊಂಡಿರುವೆದು. ಹೀಗೆ ಎಷ್ಟು ದಿನವಾದರೂ ಬೇಸರದೆ ಎಲುಬು, ನರ, ರಕ್ತ ಮಾಂಸ, 
ಮಜ್ಜಾ-ಮೊದಲಾದ ಹೊಲಸಿನಿಂದ ಕೂಡಿದ ದೇಹಕ್ಕೆ ಬಾಯಿ ನೀರುಸುರಿಸುವದು ಹಳೇ 
ನಾಯ ಬಾಳು. ಇಹಲೋಕದ ಬಾಳು ಇಷ್ಟಾಯಿತು. ಪುಣ್ಯ ಕರ್ಮಗಳನ್ನು ಮಾಡಿ ಪರಲೋಕಕ್ಕೆ 
ಹೋದರೂ ಆ ಪುಣ್ಯ ತೀರುವವರೆಗೇ ಆ ಸುಖವು ಹೊರತು ಇ ತೀರುತ್ತಲ್ಲೇ ಮತ್ತೆ 
ಭೂಮಿಯ ಮೇಲೆ ಹುಟ್ಟಿಯೇ ತೀರಬೇಕು. ಆದ್ದರಿ೦ದ ಸಂಸಾರದಲ್ಲಿ ಸುಖವಿಲ್ಲ. "ಮೋಕ್ಷಕ್ಕೆ 
ಜ್ಞಾನದ ಹೊರತು ಎರಡನೆಯ ದಾರಿಯೇ ಇಲ್ಲ. ಇದನ್ನರಿತು ವಿಷಯಾಸಕ್ತಿಯನ್ನು ಬಿಟ್ಟು 
ಎರಕ್ತನಾಗಿ ಜ್ಞಾನವನ್ನು ಪಡೆಯುವದು ಜಾಣತನ. 


* ಕವಿಗಳು ಹೀಗೆ ಹೇಳುವದನ್ನು ನೋಡಿ ನಮ್ಮಲ್ಲಿ ಕೆಲವರು ನಮ್ಮವರೆಲ್ಲ ಸೀಯರನು 
ಜರಿಯುವ ಚಟವುಳ್ಳವರೆಂದು ತಿಳಿಯುವರು. ಇದು. ತಪ್ಪು ವೇದಾಂತವೆಲ್ಲ ಸಾಮಾನ್ಯವಾಗಿ 
ಗಂಡಸರಿಗೆ ಹೇಳಿದ್ದಾದ್ದರಿಂದ ಅವರಿಗೆ ವೈರಾಗ್ಯವು ಹುಟ್ಟುವದಕ್ಕಾಗಿ ಸ್ತೀ ಸೀಯರನ್ನು ಮಾಯೆಯೆಂದು 
ಕರೆಯುವದೂ ಅವರ ಮೇಲೆ ಜಿಹಾಸೆಯುಂಟಾಗುವಂತೆ ವರ್ಣಿಸೆವದೂ ರೂಢಿಗೆ ಬಂದಿದೆ. 


111 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆದರೆ ಸ್ತ್ರೀಯರಿಗೆ ಬ್ರಹ್ಮವಿಚಾರದಲ್ಲಿ ಅಧಿಕಾರವೇ ಇಲ್ಲವೆಂದು ತಿಳಿಯಬಾರದು. ಗರ್ಗಿ, 
ವಾಚಕ್ಕನೆ, ಮೈತ್ರೇಯಿ, ಸುಲಭಾ "ಮುಂತಾದ ಎಷ್ಟೋ ಸ್ತ್ರೀಯರು ಬ್ರಹ್ಮ ವಿಚಾರದಲ್ಲಿ 
ಭಾಗಿಗಳಾಗಿದ್ದ %ೌಥೆಗಳು ಉಪನಷತ್ತುಗಳಲ್ಲಿವೆ. ಆದ್ದರಿಂದ” ಸ್ತ್ರೀಯರು ಈ ಗ್ರಂಥವನ್ನು 
ಓದುವಾಗ ತಮ್ಮ ಭಾಗಕ್ಕೆ ಪುರುಷರು ಮಾಯಾರೂಪಿಗಳೆಂಪೊ ಪುರುಷರ ಶರೀರವು 
ತುಚ್ಛ ವೆಂದೂ ಅನ್ವಯಿಸಿಕೊಳ್ಳಬೇಕು. ಮುಖ್ಯವಾಗಿ ಮುಮುಕ್ಷುಗಳು ಕಾಮ ವಿಕಾರಕ್ಕೊಳಗಾಗ 
ಬಾರದೆಂಬುದೇ ತಾತ್ಪರ್ಯ. 


ಸೇತೇಸೇಸ್ಟೇಶ್ಯೇ 


112 


ಮೂರನೆಯ ಅಧ್ಯಾಯ 


ತಂ ಪದಾರ್ಥ ಶೋಧನೆ 


ಸೂಚನೆ 

ಸತ್ಯವತಿಯಾತ್ಮಜನು ಪುತ್ರಗೆ 

ಪ್ರತ್ಯಗಾತ್ಮವೆನಿಪ್ಪ ತ್ವಂಪದ 

ವಸ್ತುನಿರ್ದೇಶವನು ಬೋಧಿಸಿ ತಿಳುಹಿದನು ನಿಜವ ॥ 
ತಾತ್ಪರ್ಯ: ಸತ್ಯವತಿಯ ಮಗ ವೇದವ್ಯಾಸನು ತನ್ನ ಮಗ ಶುಕಮುನಿಗೆ 
ಪ್ರತ್ಯಗಾತ್ಮವೆನಿಸುವ ನೀನು ಎ೦ಬ ಮಾತಿನ ವಿಷಯವಾದ ವಸ್ತುವಿನ ಗುರುತನ್ನು 
(ಪರಬ್ರಹ್ಮ ಸ್ವರೂಪ) ತಿಳಿಸಿದನು. 
ಶಬ್ದಾರ್ಥ: ಪ್ರತ್ಯಗಾತ್ಮವೆನಿಪ-ಒಳಗಿರುವ ಆತ್ಮ ತೃಂಪದ ವಸ್ತು ನಿರ್ದೇಶವನು-ನೀನು ಎಂಬ 
ಮಾತಿಗೆ ವಿಷಯವಾದ ವಸ್ತುವಿನ ಗುರುತನ್ನು; ಬೋಧಿಸಿ-ವಿವರಿಸಿ; * ನಿಜವ- ಪರಬ್ರಹ್ಮನ 
ಸ್ವರೂಪವನ್ನು; ಶಕ್ತಿಗೂ ತತ್ವ್ವಜ್ಞಾನಕ್ಕೂ ಅಂತರವುಂಟು ಎನ್ನುವ ಸಂಗತಿಯನ್ನು ವಿವರಿಸುವ 
ನಿಶ್ಚಯಜ್ಜಾನ. 


ಜ 
ಟಿಪ್ಪಣಿ-೧: ತ್ವಂ ಪದಕ್ಕೆ ಪ್ರತ್ಯಗಾತ್ಮನೆಂಬುದೇ ಅರ್ಥ. ತತ್‌ ಪದ ಸಾಮಾನ್ಯಾಧಿಕರಣ್ಯದಿಂದ 
ಅದಕ್ಕೆ ಸದ್ವಿತೀಯತ್ವವೆಂಬ ಅರ್ಥವು ತ್ಯಾಜ್ಯವಾಗುತ್ತದೆ. ಏಕೆಂದರೆ ಆ ಪದವು ಅದ್ವಿತೀಯತ್ವಕ್ಕೆ 
ಇದು ವಿರುದ್ಧವಾಗಿರುತ್ತದೆ. (ಪಾರಿಭಾಷಿಕ ಪದಕೋಶ ಪುಟ-೧೪೮) 


ಟಿಪ್ಪಣಿ-೨: ನಿಜವ-ಮಾಯಾ ಶಕ್ತಿಗೂ ತತ್ತ್ವ ಜ್ಞಾನಕ್ಕೂ ಅಂತರವುಂಟು ಎನ್ನುವ ಸಂಗತಿಯನ್ನು 
ವಿವರಿಸುವ ನಿಶ್ಚಯಜ್ಞಾನ 





ಇಷ್ಟದೇವತಾ ಸ್ತುತಿ ಮೊದಲಾದದ್ದು (೧-೩) 
ಭೂಮಿಜಲತೇಜೋಇನಿಲಾಂಬರ 
ಸೋಮಸೂರ್ಯಾತ್ಮರ್ಕಳೆಂಬಿವು 
ಕಾಮಹರ ಶ್ರೀಮಲ್ಲಿಕಾರ್ಜುನಗಪ್ಪಮೂರ್ತಿಗಳು; । 
ತಾಮಸರು ತಾವೇನಬಲ್ಲರು 
ವ್ಯೋಮಕೇಶನಪಾರಮಹಿಮೆಯ 
ರೋಮರೋಮದೊಳಡಗಿಹವು ಬ್ರಹ್ಮಾಂಡತಂಡಗಳು ॥ ॥೧॥ 


ತಾತ್ಪರ್ಯ: ಮನ್ಮಥನನ್ನು ಸಂಹರಿಸಿದ ಶ್ರೀಶೈಲ ಮಲ್ಲಿಕಾರ್ಜುನನಾದ ಪರಮೇಶ್ವರನಿಗೆ 
ಅಷ್ಟಮೂರ್ತಿಯೆಂದು ಹೆಸರು. ಕ್ಷಿತಿಮೂರ್ತಿ, ಶರ್ವ, ಜಲಮೂರ್ತಿ ಭವ, 
ಅಗ್ನಿಮೂರ್ತಿ ರುದ್ರ ವಾಯುಮೂರ್ತಿ ಉಗ್ರ ಆಕಾಶಮೂರ್ತಿ ಭೀಮ, ಯಜಮಾನ 


113 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮೂರ್ತಿ ಪಶುಪತಿ, ಚಂದ್ರಮೂರ್ತಿ ಮಹಾದೇವ, ಸೂರ್ಯಮೂರ್ತಿ ಈಶಾನ, 
ಎಂಬ ಇವೇ ಶಿವನ ಅಷ್ಟಮೂರ್ತಿ ಸ್ವರೂಪ. ಪರಮೇಶ್ವರನ ಈ ಅಪಾರ 
ಮಹಿಮೆಯು ಮೂಢಜನರಿಗೆ ಏನು ತಿಳಿಯುತ್ತದೆ? ಅಪಾರ ಬ್ರಹ್ಮಾಂಡಗಳು ಆ 
ಸ್ವಾಮಿಯ ಕೇಶಕೇಶದಲ್ಲೂ ಅಳವಟ್ಟಿದೆ. ಅದಕ್ಕೆ ಅವನನ್ನು ವ್ಯೋಮಕೇಶನೆಂದು 
ಕರೆಯುತ್ತಾರೆ. 


ಶಬ್ದಾರ್ಥ: ಆತ್ಮರ್ಕಳ್‌-ಯಜ್ಞಾಭಿಮಾನಿ ದೇವತಾಸ್ತರೂಪನಾದ ಯಜಮಾನ; ವ್ಯೋಮಕೇಶ-ಶಿವ, 
ಕಾಮಹರ-ಮನಥ, ತಾಮಸರು-ಮೂಢರು 


ಟಿಪ್ಪಣಿ-೧: ಭೂಮಿ ಜಲತೇಜೋಇನಿಲಾಂಬರ ಸೋಮ ಸೂರ್ಸಾ ್ಯತ್ಮರ್ಕಳ್‌ಎ ೧. ಕ್ಷಿತಿಮೂರ್ತಿ 
ಶರ್ವ, ೨. ಜಲಮೂರ್ತಿ ಭವ, ೩. ಅಗ್ನಿಮೂರ್ತಿ ರುದ್ರ, ೪. ವಾಯುಮೂರ್ತಿ ಉಗ್ರ, 
೫. ಆಕಾಶಮೂರ್ತಿ ಭೀಮ, ೬ ಯಜಮಾನಮೂರ್ತಿ ಪಶುಪತಿ, ೭. ಚಂದ್ರಮೂರ್ತಿ 
ಮಹಾದೇವ ೮. ಸೂರ್ಯಮೂರ್ತಿ ಈಶಾನ 


ಟಿಪ್ಪಣಿ-೨: * ಅಷ್ಟಮೂರ್ತಿ-ಶಿವನ ೮ ರೂಪಗಳು, ದ್ರಾವಿಡ ಶೈಲ ಸಿದ್ಧಾಂತ ಗಂಥದಲ್ಲಿ 
ಅಪ್ಪರ್‌ ಅವರು ೧) ಯಜ್ಞದ ಯಜಮಾನ; ೨) ಒಳ್ಳೆಯದು; ಸ) ಕೆಟ್ಟದ್ದು ೪) ಗಂಡು 
ಹೆಣ್ಣು ೫) ಪದಾರ್ಥಗಳ ಆಕಾರ; ೬) ನಿನ್ನೆ; ೭) ಇಂದು; ೮) ನಾ ನಾಳೆ-ಇವು "ವನ ಎಂಟು 
ರೂಪ ಪಗಳು ಎಂದಿದ್ದಾರೆ. 


(ಪರಮಾರ್ಥ ಪದಕೋಶ ಪುಟ-೫೬) (ಹೆಚ್ಚಿನ ವಿವರಗಳಿಗೆ ಶ್ರೀವತ್ಸ ನಿಘಂಟು ಪುಟ- 
೨೪೧ ನೋಡಿ) 


ಪದ ವಿಭಾಗ: ವ್ಯೋಮಕೇಶನ- ಅಪಾರಮಹಿಮೆಯ-ವ್ಯೋಮಕೇಶನಪಾರಮಹಿಮೆಯ 





ದುರ್ಮತಿಗಳಿಗೆ, ದುಷ್ಟರಿಗೆ, ದು 

ಷ್ಕರ್ಮಿಗಳಿಗೆ, ದುರಾತ್ಮರಿಗೆ, ಕುಲ 

ಧರ್ಮವನು ಬಿಟ್ಟನ್ಯಧರ್ಮವನಾಚರಿಸುವರಿಗೆ, | 

ಹೆಮ್ಮೆಯಲಿ ಹಿರಿದಾಗಿ ತಮ್ಮನು 

ಪೆರ್ಮೆಯಿಂ ಕೊಂಡಾಡಿಕೊಳುತಿಹ 
ದುರ್ಮದಾಂಧರಿಗುಸುರಬೇಡೀ ಅನುಭವಾಮೃತವ ॥ LJ 


ತಾತ್ಟರ್ಯ : ದುರ್ಬುದ್ಧಿಗಳಿಗೆ, *ೆಡುಕರಿಗೆ, ಕೆಟ್ಟ ಕೆಲಸ ಮಾಡುವವರಿಗೆ, ಪ ಪಾಪಾತ್ಮರಿಗೆ, 
ಸ್ವಧರ್ಮವನ್ನು ತ್ಯ ಜಿಸಿ ಪರಧರ್ಮಾಚರಣೆಯಲ್ಲಿ ನಿರತರಾದವರಿಗೆ, 
ದುರಹಂಕಾರದಿಂದ ಬೀಗುತ್ತಾ ತಮ್ಮನ್ನು; ತಾವೇ ಅತಿಶಯವಾಗಿ ಆತ್ಮಸ್ತುತಿ ಮಾಡಿ 
ಕೊಳ್ಳುತ್ತಾ ಇರುವವರಿಗೆ ದುರಹಂಕಾರದಿಂದ ಮತ್ತರಾದ ಅಜ್ಜಾನಿಗಳಿಗೆ ಪ್ರ 
ಅನುಭವಾಮೃತ ಕಾವ್ಯವನ್ನು ಹೇಳದಿರು. 

ಶಬ್ದಾರ್ಥ: ದುರ್ಮತಿ:ದುರ್ಬುದ್ದಿ ತ ದುಷ್ಟ-ಕೆಡುಕ; * ಕುಲಧರ್ಮ-ಸ್ವಧರ್ಮ; * ಪೆರ್ಮೆ- 
ಗರ್ವ; * ದುರ್ಮದ-ದುರಹಂಕಾರ; * ಉಸುರಬೇಡಿಎಹೇಳಬೇಡಿ; * ಕೊಂಡಾಡಿ ಕೊಳುತಿಹ 
ಅಆತ್ಮಸ್ತುತಿ ಮಾಡಿಕೊಳ್ಳುತಿರುವ 


114 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಟಿಪ್ಪಣಿ-೧: ಕಾವ್ಯದ ಪ್ರಾರಂಭದಲ್ಲಿ ಸುಜನಸ್ತುತಿ ದುರ್ಜನನಿಂದೆ ಪದ್ಯಗಳು ಇರುವುದು 
ಸಂಪ್ರದಾಯ. ಇಲ್ಲಿ ದುರ್ಜನನಿಂದೆ ಮಾಡಲಾಗಿದೆ. 


ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚಿ. ರವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣಿ ಅನುವಾದಕನದು. 


ನಿತ್ಯನಾತ್ಮನು; ಮಿಕ್ಕುದೆಲ್ಲವ 

ನಿತ್ಯವೆಂದಿಹಪರದಿ ತಾ ಸುವಿ 

ರಕ್ತನಾಗಿ, ಶಮಾದಿಷಟ್ಕವ ಪಡೆದು, ಮೋಕ್ಷವನು | 

ಅರ್ಥಿಸುತ ಸಾಧನಚತುಷ್ಟಯ 

ಸತ್ಯಸಂಪತ್ತಿರ್ದು, ನಿರ್ಮಲ 

ಚಿತ್ತನಾದುತ್ತಮಗೆ ಪೇಳೀ ಅನುಭವಾಮೃತವ ॥ ೩ 


ತಾತ್ಪರ್ಯ: ಸತ್ಯ ಜ್ಞಾನಾನಂದ ಸ್ವ ಸ್ವರೂಪಿಯಾದ ಆತ್ಮನೊಬ್ಬನೇ ಶಾಶ್ವತನೆಂದು ತಿಳಿದು 
ಉಳಿದುದೆಲ್ಲವ ಅಶಾಶ್ವಕವೆಂದು ಬಗದು, ಈ ಲೋಕದ ಮತ್ತು ಪರಲೋಕದ ಸಂಬಂಧವಾದ 
ಸುಖಾಪೇಕ್ಟೆಗಳಲ್ಲಿ ವೈರಾಗ್ಯವುಳ್ಳವನಾಗಿ ಶಮ, ದಮ, ತತ್ರ ಉಪರತಿ, ಸಮಾಧಾನ, 
ಗಳಿಂಬ ಆರು ಸದ್ಗುಣಗಳನ್ನು ಹೊಂದಿ ನಿತ್ಯಾನಿತ್ಯವಿವೇಕ ಇಹ ಮುತ್ತಾರ್ಥ- 
ಫಲಿಭೋಗವಿರಾಗ-ಶಮಾದಿಷಟ್ಟಿ “ಮುಮುಕ್ತುತ್ತಗಳೆಂಬ ನಾಲ್ಕು ಗುಣಗಳ ಸತ್ಯಸಂಪತ್ತು 
ಗಳಿಸಿ ಚಿತ್ತಶುದ್ಧಿಯನ್ನು ಪಡೆದಂಥ ಉತ್ತಮನಿಗೆ ಈ ಅನುಭವಾಮೃತವನ್ನು ಹೇಳು. 


ಶಬ್ದಾರ್ಥ: * ಆತ್ಮನು-ಸತ್ಯ ಜ್ಞಾನ ಆನಂದ ಸ್ವರೂಪಿಯಾದವನು; * ನಿತ್ಯನು-ಶಾಶ್ವತನು; 
ತೆ ಅನಿತ್ಯನು-ಅಶಾಶ್ವತನು; ಇಹಪರದಿ-ಠ ಲೋಕ ಮತ್ತು ಪರಲೋಕ ಸಂಬಂಧವಾದ 
ಸುಖಾಪೇಕ್ಷೆಗಳಲ್ಲಿ ತ 'ಸುವಿರಕ್ಷನಾಗಿ-ಪೂರ್ಣ ನಿರಪೇಕ್ಷಾಭಾವ "ತಾಳಿ; ಶಮಾದಿಷಟ್ಕವ-ಶಮವೇ 
ಮೊದಲಾದ ಆರು ಗುಣಗಳನ್ನು ಹೊಂದಿ; ಅರ್ಥಿಸುತ-ಗಳಿಸುತ್ತ ನಿರ್ಮಲ ಚಿತ್ತನಾದವಗೆ-ಚಿತ್ತ 
ಶುದ್ಧಿ ಪಡೆದಂಥವನಿಗೆ; ಅನುಭವಾಮೃತ-ಮೋಕ್ಷ ಆನಂದವೆಂಬ ಅಮ ತದ ಅನುಭವ 


ಟಿಪ್ಪಣಿ-೧: ಶಮಾದಿಷಟ್ಟ- ೧) ಶಮ (ಮನೋನಿಗಹ); ೨) ದಮ (ಇಂದ್ರಿಯ ನಿಗಹ); 
೩) 'ತಿತಕ್ಷಿ(ಸುಖದಖಗಳನ್ನು ಸಮಬುದ್ಧಿಯಿಂದ ಸಹಿಸುವುದು), ೪) ಉಪರತಿ (ಕರ್ಮದ 
ಗಡಿಬಿಡಿಯನ್ನು ಬಿಟ್ಟು ಶಾ೦ತನಾಗುವುದು); ೫) ಸಮಾಧಾನ (ಮನಸ್ಸಿನ ತಳಮಳಗಳಿಲ್ಲ 
ದಿರುವುದು); ಬ್ರತಶ್ರ ಶ್ರದ್ದೆ *(ಗುರುವಿನಲ್ಲಿಯೂ, ವೇದಾಂತ ವಾಕ್ಕದಲ್ಲಿಯೂ ವಿಶ್ವಾಸವಿರುವುದು); 
ಈ ಆರು ಗುಣ ಸಂಪ ಪತ್ತು. 


ಟಿಪ್ಪಣಿ-೨: * ಈ ಅನುಭವಾಮೃತವನ್ನು ಕೇಳಲು ಅಧಿಕಾರಿ ಯಾರು, ಅವನಿಗಿರಬೇಕಾದ 
ಅರ್ಹತೆಗಳೇನು ಎ೦ಬುದನ್ನು ಇಲ್ಲಿ ಹೇಳಲಾಗಿದೆ. 


ಟಿಪ್ಪಣಿ-೩: * ಸಾಧನ ಚತುಷ್ಟಯ: ೧) ನಿತ್ಕಾ ನಿತ್ಯ ವಿವೇಕ (ನಿತ್ಯ ವಾದ ಆತ್ಮ ಸ್ವರೂಪವನ್ನೂ 
ಅನಿತ್ಯವಾದ ಅನಾತ್ಮವೆಂದರೆ ಹೊರಗಣ ವಷಯಗಳ ಸ್ವರೂಪವನ್ನು ಬಿಡಿಸಿ “ಯುವುದು. 
೨) ಇಹ ಮುತ್ತಾರ್ಥ ಫಲಭೋಗ ವಿರಾಗ (ಈ ಲೋಕದ ಮತ್ತು ಪರಲೋಕದ ಸುಖಗಳಲ್ಲಿ 
ಆಸಕ್ತಿ ಇಲ್ಲದಿರುವುದು) ೩) ಶಮಾದಿಷಟ್ಕ (ಟಿಪ್ಪಣಿ-೧ ನೋಡಿ) ೪) ಮುಮುಕ್ಸುತ್ತ (ಮುಕ್ತಿ 
ಹೊಂದಬೇಕೆಂಬ ಇಚ್ಛೆ) ಈ ನಾಲ್ಕು ಗುಣಗಳಿಗೆ ಸಾಧನಚತುಷ್ಟಯವೆನ್ನುತ್ತಾ ತಾರೆ. 





115 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆತ್ಮವಿದ್ಯೆಯ ಪ್ರಾಶಸ್ತ್ಯ (೪-೭) 

ಹುಟ್ಟಿದರೆ ಸಾವಿಲ್ಲದಿಹ ಬಲು 

ಬಟ್ಟೆಯನು ಸಾಧಿಸಲುಬೇಕದು 

ನೆಟ್ಟನಳವಡದಿರ್ದೊಡೀ ತನುಬಿದ್ದ ಬಳಿಕಿನಲಿ । 

ಹುಟ್ಟದಿಹ ವಿದ್ಯೆಯನು ಕಲಿವುದು 

ಸೃಷ್ಟಿಯೊಳಗುತ್ತಮವು; ಹೊಟ್ಟೆಗೆ 

ಕಷ್ಟಬಡುವೀ ವಿದ್ಯೆಗಳ ಕಲಿತೇನು ಫಲವೆಂದ ॥ IN 
ತಾತ್ಪರ್ಯ: ನಾವು ಜನ್ಮ ತಳೆದ೦ತು ಆಗಿದೆ. ಇನ್ನು ಸಾವೆಂಬ ದುಃಖ ಬರದಂಥ 
ಶ್ರೇಷ್ಠದಾರಿಯಲ್ಲಿ ಹೋಗಲು ಶಕ್ತರಾಗಬೇಕು. ಅದನ್ನು ನೇರವಾಗಿ ಸಾಧಿಸಲು 
ಶಕ್ತರಲ್ಲದಿದ್ದರೆ ಈ ದೇಹ ನಾಶವಾದ ಬಳಿಕ ಮತ್ತೆ ಹುಟ್ಟದಂತೆ ಮುಕ್ತಿ ಹೊಂದುವ 
ಉಪಾಸನಾಸಿದ್ಧಿಯನ್ನು ಪಡೆಯಬೇಕು. ಇದನ್ನು ಬಿಟ್ಟು ಹೊಟ್ಟೆ ಪಾಡಿಗೆ ಒದ್ದಾಡುವ 
ಲೌಕಿಕ ವಿದ್ಯೆಗಳನ್ನು ಕಲಿತರೆ ಏನೂ ಪ್ರಯೋಜನವಿಲ್ಲ, ಸದ್ಗತಿ ದೊರೆಯಲಾರದು. 
ಶಬ್ದಾರ್ಥ: * ಬಲು ಬಟ್ಟೆಯನು-ಶ್ರೇಷ್ಠಮಾರ್ಗವನ್ನು, * ಹೊಟ್ಟೆಗೆ ಕಷ್ಟಬಡುವೀವಿದ್ಯೆಗಳ-ಲೌಕಿಕ 
ಎದ್ಯೆಗಳನ್ನು, * ಅಳವಡದಿರ್ದೊಡೆ-ಸಾಧಿಸಲು ಶಕ್ತರಲ್ಲದಿದ್ದರೆ 
ಟಿಪ್ಪಣಿ-೧: ಹುಟ್ಟಿದರೆ ಸಾವಿಲ್ಲದಿಹ- ನಾವು ಹುಟ್ಟಿದ್ದಂತೂ ಆಗಿದೆಯಷ್ಟೆ. ಇನ್ನು ಸಾವೆಂಬ 
ದುಃಖವಾದರೂ ಬರದ ಹಾಗೆ ಇರುವ (ಸಾಯುವುದು ದೇಹವೇ ಆದ್ದರಿಂದ ಆತ್ಮನು 
ದೇಹಕ್ಕಿಂತ ಭಿನ್ನವಾದ ಬ್ರಹ್ಮನೆಂಬ ಜ್ಞಾನ ಉಂಟಾದರೆ ಆ ಆತ್ಮನಿಗೆ ಮರಣದ ಭಯ 


ಇಲ್ಲವಾಗುವುದೆಂದು ತಿಳಿಯಬೇಕು. ಬ್ರಹ್ಮಕ್ಕೆ ಎಂದಿಗೂ ಸಾವಿಲ್ಲ. ಜ್ಞಾನಿಯ ಪ್ರಾಣವು ಇದ್ದಲ್ಲಿಯೇ 
ಕರಗಿ ಹೋಗುವುದು. ಅದು ಶರೀರದಿಂದ ಹೊರ ಬೀಳುವುದಿಲ್ಲ.) 

ಟಿಪ್ಪಣಿ-೨: ಈ ತನು ಬಿದ್ದ ಬಳಿಕಿನಲಿ ಹುಟ್ಟದಿಹ ವಿದ್ಯೆಯನು ಕಲಿವುದು- ಈ ಶರೀರವು ಸತ್ತ 
ಮೇಲೆ ಮತ್ತೆ ಹುಟ್ಟದಂತೆ ಮುಕ್ತಿಯಾಗುವಂಥ ಉಪಾಸನೆಯ ಸಿದ್ಧಿ ಯನ್ನು ಪಡೆಯಬೇಕೆಂದು 
ತಾತ್ಪರ್ಯ. ಉಪಾಸಕನು ಸಾಯುವಾಗ ಅವನ ಪ್ರಾಣವು ನಡುನೆತ್ತಿಯಿಂದ ಹೊರಬಿದ್ದು 
ಬ್ರಹ್ಮಲೋಕಕ್ಕೆ ಹೋಗುವುದು. ಅಲ್ಲಿ ಅವನಿಗೆ ಬ್ರಹ್ಮನೊಡನೆ ಮುಕ್ತಿಯಾಗುವುದು. ಆಗ 
ಅವನು ಸತ್ತ ಮೇಲೆ ಮತ್ತೆ ಹುಟ್ಟುವುದಿಲ್ಲ. 

ಟಪ್ಪಣಿ-೩: ಏನು ಫಲವೆಂದ-ಹೊಟ್ಟೆಯ ಪಾಡಿನ ವಿದ್ಯೆಗಳಿಂದ ಹೊಟ್ಟೆಯ ಪಾಡು 
ನಡೆಯಬಹುದೇ ಹೊರತು ಸದ್ಗತಿಯೇನೂ ದೊರೆಯಲಾರದೆಂದು ತಾತ್ಪರ್ಯ. 


SESS 


ವೇದಶಾಸ್ತವನೋದಿದುದರಿಂ 
ದಾದ ಫಲವೇನದರ ಸಾರವ 
ಭೇದಿಸಿದರದು ಸಫಲವದನರಿಯದಿರೆ ನಿಷ್ಠಲವು; | 


116 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಕಾದಹೊಟ್ಟೆಗೆ ಸ್ಪರ್ಶವೇದಿಯ 
ಮೋದದಿಂದಡವಿಡುವ ತೆರದಿಂ 
ದೋದಿದುದ ಮಾರುವರು ಮೂಢರು ವಿತ್ತಲೋಭದಲಿ HW Ne 


ತಾತ್ಪರ್ಯ: ಸರಿಯಾಗಿ ಅರ್ಥಮಾಡಿಕೊಳ್ಳದೆ ವೇದೋಪನಿಷತ್ತುಗಳನ್ನು ಅಭ್ಯಾಸ 

ಮಾಡಿದರೆ ಪ್ರಯೋಜನವಿಲ್ಲ. ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಅದರ ಅಂತರಾರ್ಥವನ್ನು 
ಹುಡುಕಿ ತೆಗೆದರೆ ಸಾರ್ಥಕರೀತಿಯಲ್ಲಿ ಅದರ 'ಪ್ರಯೋಜನ ಲಭಿಸುತ್ತದೆ. ಇದನ್ನು 
ತಿಳಿಯದೆ ಅಭ್ಯಾ ಸಮಾಡಿದರೆ ಅಧ್ಯಯನಶ್ರಮವಲ್ಲ ವ್ಯರ್ಥವೇ ಸರಿ. ಇದಕ್ಕೊಂದು. 
ದೃಷ್ಟಾಂತವೆಂದರೆ ಹಸಿದ ಹೊಟ್ಟೆಯ ವ್ಯಕ್ತಿಗೆ ಸ್ಪರ್ಶಮಣಿಯೊಂದನ್ನು ಕೊಟ್ಟರೆ 
ಅದನ್ನು ಒತ್ತೆಯಿಟ್ಟು ಹಣ ಪಡೆದು "ಯುಷಿಯಿಂದ ಹಸಿವನ್ನು ಹೋಗಲಾಡಿಸಿಕೊಳ್ಳುವ 
ಹಾಗೆ ಮೂಢರು 'ನೇದಶಾಸ ಸಗಳ ಮಹಿಮೆಯನ್ನು ತಿಳಿಯದೆ ಹಣದಾಸೆಗೆ ಪರರಿಗೆ 
ಮಾರಿ ಹೊಟ್ಟಿಹೊರೆದುಕೆನಿಳ್ಳುತ್ತಾರೆ. ಬ್ರಹ್ಮಸಾಕ್ಹಾತ್ಮಾರಕ್ಕೆ ಪ್ರಯತ್ನಿಸುವುದಿಲ್ಲ. 


ಶಬ್ದಾರ್ಥ: * ನಾತ ಸ-ವೇದೋಪನಿಷತುಗಳು; * ಸಾರವನ್ನು ಅಂತರಾರ್ಥವನ್ನು ಭೇದಿಸಿದರೆ-ಎ 
ಹುಡುಕಿತೆಗೆದರೆ; ಸ್ಪರ್ಕೆವೇದಿಯಎಸ್ಪರ್ಶಮಣಿಯನ್ನ್ಮು x ಸೋದದಿಂದ ಎಸಂತೋಷದಿಂದ; 
x ಮೂಢರು-ಮೂರ್ಮರು; ಸೇ ವಿಶ್ವಲೋಭದಲ್ಲಿ -ಹಣದಾಸೆಯಿಂದ 

ಟಿಪ್ಪಣಿ-೧: ಸ್ಪರ್ಶವೇದಿ- ಸ್ಪರ್ಶಮಣಿಯು ಸ್ಪರ್ಶಮಾತ್ರದಿಂದ ಯಾವ ಲೋಹವನ್ನಾದರೂ 


ಬಂಗಾರವಾಗಿ ಪರಿವರ್ತಿಸುತ್ತದೆ. 
Sc ಾಾಾಾಹಾಖಾಾಾಾಾಾಾ ಖಾನಾ 


“ಬಹ್ಮ ವೇದ ಬ್ರಹ್ಮ”ವಹನೆಂ 

ದೊಮ್ಮೆಯಾ ಶ್ರುತಿ ಸಾರುತಿರಲಾ 

ಬ್ರಹ್ಮವದು ನೆರೆ ತಿಳಿಯಲರಿಯದಹಂಮಮತೆಯಿಂದ | 

ಕರ್ಮಕಿಂಕರರಾಗಿ ಬರಿದೇ 

ಜನ್ಮ ಜರೆ ಮರಣಾದಿ ದುಃಖವ 

ನಮ್ಮಿ ಬಳಲುವರೇಕೆ? ಕೃತದುಷ್ಕರ್ನಫ ಫಲದಿಂದ ॥ wel 
ತಾತ್ಪರ್ಯ: "ಬ್ರಹ್ಮವನ್ನು ಹರವು ಬ್ರಹ್ಮನೇ ಆಗುವನು ಎಂದು ಜನತೆಯ 
ಓತಚಿಂತನೆಯಿಂದ ಕೂಡಿರುವ ವೇದವು ಹೇಳಿದೆ. ಹೀಗಿದ್ದೂ ಜನರು ಬ್ರಹ್ಮದ 

ತ್ಯಾರ್ಥವನ್ನು ಸರಿಯಾಗಿ ತಿಳಿಯದೆ ಅಹಂಕಾರ ಮತ್ತು ಮಮಕಾರಗಳಿಂದ ಕರ್ಮಕ್ಕೆ 

ಸತ ಮಾಡಿದ ಪಾಪಗಳ ಪರಿಣಾಮವಾಗಿ ವ್ಯರ್ಥವಾಗಿ ಹುಟ್ಟು ಮುಪ್ಪು 
ಸಾವುಗಳನ್ನು ಹೊಂದಿ ಒದ್ದಾಡುತ್ತಿರುವರು. ಹೀಗೇಕೆ ಮಾಡುತ್ತಾರೋ ತಿಳಿಯದು. 


ಶಬ್ದಾರ್ಥ: ಬ್ರಹ್ಮವೇದ ಬ್ರಹ್ಮ-ಬ್ರಹ್ಮವನ್ನು ತಿಳಿದವನು (ಬ್ರಹ್ಮವಿದ) ಬ್ರಹ್ಮವೇ ಆಗುವನು. (ಮಂಡಕ, 
೩-೨-೯)ನೆಮ್ಮ =ನಂಬಿ (ಹೊಂದಿ); ಅಹಂ ಮಮತೆಯಿಂದ-ನಾನು ನನ್ನದು ಎಂಬ 
ಅಭಿಮಾನದಿಂದ; * ಶ್ರುತಿ-ವೇದ; * ಕರ್ಮಕಿಂಕರ=-ಕರ್ಮದ ದಾಸ್ಯಕ್ಕೆ ಳಾಗಿ 


ತೇ ಕೃತದುಷ್ಠ ಷೃರ್ಮ ಫಲಎ ಮಾಡಿದ ಪಾಪಗಳ ಪರಿಣಾಮ; * ಬಳಲುವರು-ಒದ್ದಾಡುವರು. 


117 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಬ್ರಹ್ಮವೇ ಬ್ರಹ್ಮವಹ-ಸ ಯೋಹ ವೈ ತತ್ಪರಂ ಬ್ರ ಬ್ರಹ್ಮವೇದ ಬ್ರಹ್ಮೆ ನೈವ ಭವತಿ-ಎಂದು 
0೩.1 (೨೨೯೧ ಹೇಳುತ್ತದೆ. ಈ ಶ್ರುತಿವಾಕ್ಕದ. ಭಾಗವನ್ನು ಕವಿ ಈ 
ಪದ್ಯದಲ್ಲಿ ಉಲ್ಲೇಖಿಸಿದ್ದಾನೆ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮನೇ" ಆಗುವನು ಎಕ ಈ 
ಶ್ರತಿವಾಕ್ಕಕ್ಕ ಅರ್ಥ. 


ಟಿಪ್ಪಣಿ-೨: ಒಮ್ಮೆಎಇದಕ್ಕೆ “ಒಂದು” ಸಾರಿ ಎಂದು ಅರ್ಥಮಾಡಬಾರದು. ಏಕೆಂದರೆ ಈ 
ಅಭಿಪ್ರಾಯವನ್ನು. ವೇದವು ಅನೇಕಸಾರಿ ಹೇಳಿದೆ. ಜನತೆಯ ಹಿತಚಿಂತನೆಗಾಗಿ ಇರುವ 
ವೇದವು ಹೇಳಿದ ಮೇಲೆಯೂ ಕೂಡ ಎಂಬ ಅರ್ಥವನ್ನು ಇಟ್ಟುಕೊಳ್ಳಬೇಕು. 


33 SEALE SNELL EE ಮತ ಹಹ ಸಾತು ಚಾಚ 


“ಆತ್ಮವಿಚ್ಛೋಕಂ ತರತಿ” ಯೆಂ 

ದೀತೆರದಿ ಶ್ರುತಿ ಸಾರುತಿರಲದ 

ನೇತಕರಿಯದೆ ವಿಷಯಲಂಪಟರಾಗಿ ಕೆಡುತಿಹರು! । 

ಹೋತು ಸೋಗೆಯ ಮೆಲುವದಲ್ಲದೆ 

ಪ್ರೀತಿಯಿಂದಲಿ ಕಬ್ಬ ಸವಿವುದೆ? 

ಪಾತಕರಿಗೇಕನಘ ಪರಮಾನಂದ ಸೊಗಸುವುದು! ॥ nel 


ತಾತ್ಪರ್ಯ: “ಆತ್ಮವನ್ನು ಅರಿತವನು ದುಃಖಸಾಗರವನ್ನು ದಾಟುವನು' ಎಂಬುದಾಗಿ 
ವೇದ ಘೋಷಿಸುತ್ತಿದೆ. ಆದರೂ ಈ ಸತ್ಯವನ್ನು ಯಾಕೋ ಏನೋ ಅರ್ಥಮಾಡಿ 
ಕೊಳ್ಳದೆ ಇಂದ್ರಿಯ ಸುಖದಲ್ಲಿ ಜನರು ಆಸಕ್ತರಾಗಿ ಕೆಟ್ಟುಹೋಗುತ್ತಿದ್ದಾರೆ. ಇದಕ್ಕೆ 
ದೃಷ್ಟಾಂತವೆಂದರೆ ಹೋತು ಕಬ್ಬಿನ ತೋಟ ಹೊಕ್ಕರೆ ಕಬ್ಬಿನ “ತುದಿಯ (ರುಚಿಯಿಲ್ಲದ) 
ಹಸಿಗರಿಯನ್ನು ಮೆಲ್ಲುವುದಲ್ಲದೆ ಸಿಹಿಕಬ್ಬನ್ನು ರುಚಿ ನೋಡುವುದಿಲ್ಲ. ಹಾಗೆ 

ದುಷ್ಕರ್ಮಿಗಳಿಗೆ ನಿರ್ದೋಷಿಯಾದ ಪರಮಾತ್ಮನ ಪರಮಸುಖಾನುಭವ ರುಚಿಸುವುದಿಲ್ಲ. 


ಶಬ್ದಾರ್ಥ: * ವಿಷಯಲಂಪಟರು-ಇ೦ದ್ರಿಯಸುಖಾಸಕ್ತರು; * ಹೋತು-ಗಂಡು ಮೇಕೆ; 
ರೇ ಸೋಗೆ- =ಕಬ್ಬಿನ ತುದಿಯ ಹಸಿಗರಿ (ರುಚಿಯಿಲ್ಲದ್ದು); * ಪಾತಕರು-ದುಷ್ಕರ್ಮಿಗಳು; 
* ಅನಘ: ನಿರ್ದೋಷಿ; * ಪರಮಾನಂದ-ಪರಮ ಸುಖಾನುಭವ; * ಸೊಗಸು-ರುಚಿಸು 


ಟಿಪ್ಪಣಿ-೧ಆತ್ಮವಿಚ್ಛೋಕಂ ತರತಿ-ಆತವನು. ಅರಿತವನು ಶೋಕ ಸಾಗರವನು, ದಾಟುವನು. 
ಹತ ಛಿ ೬ ನ್ನ ವ 
(ಛಾಂದೋಗ್ಯ ೭-೧-೩) 


ಟಿಪ್ಪಣಿ-೨: ತರತಿ ಶೋಕಂ ತರತಿ ಪಾಪಾನಂ ಗುಹಾ ಗ್ರಂಥಿಭ್ಯೋ ವಿಮುಕ್ತೋಮೃ ತೋ 
ಭವತಿ (ಮುಂಡಕ ೩-೨-೯) (ಜೀವಂತವಿರುವಾಗಲೇ ಇಷ್ಟವಸ್ತು ವಿಯೋಗದಿಂದಾಗುವ 
ಸಮಸ್ತ ದುಃಖಗಳಿಂದಲೂ ಪಾಪ-ಪುಣ್ಯಗಳಿಂದ ಬಿಡುಗಡೆ ಹೊಂದಿ ಅಮೃತಪುತ್ರರಾಗುತ್ತಾರೆ. 
(ಮುಮುಕ್ಷುಬೋಧೆ ಪುಟ ೧೧-೧೨-ಸಜ್ಜನಗಡ ನಿವಾಸಿ ರಾಮಸ್ವಾಮಿ) 





118 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಜ್ಞಾನದಿಂದ ಮೋಕ್ಷ (೮-೧೦) 
ದಾನವನು ಪಾತ್ರದಲಿ, ನಿಜಸಂ 
ತಾನವನು ಪತ್ನಿಯಲಿ, ಯಜ್ಯವಿ 
ಧಾನವನು ಸಾಂಗದಲಿ, ಮಾಡಲು ಸ್ಪರ್ಗಸುಖವಹುದು । 
ಸ್ವಾನುಭವಸಂಸಿದ್ಧವಹ ಸು 
ಜ್ಞಾನದಿಂದಲೆ ಮೋಕ್ಷವಲ್ಲದೆ 
ಮಾನನಿಧಿ ಮತ್ತೇತರಿಂದಲು ಮೋಕ್ಷವಿಲ್ಲೆಂದ ॥ ॥೮ 


ತಾತ್ಪರ್ಯ: ದಾನವನ್ನು ಅರ್ಹರಾದವರಿಗೆ ನೀಡಬೇಕು. ಧರ್ಮಪತ್ನಿಯಲ್ಲಿ ತಾನು 
ಮಕ್ಕಳನ್ನು ಪಡೆಯಬೇಕು. ಶಾಸ್ತಾನುಸಾರ ಕ್ರಮಬದ್ದವಾಗಿ ಯಜ್ಞಮಾಡಿದರೆ ಸ್ಪರ್ಗ 
ಲೋಕದಲ್ಲಿ ಸುಖ ದೊರಕುತ್ತದೆ. ತನ್ನ ಅನುಭವದಿಂದ ಲಭಿಸಿದ ಬ್ರಹ್ಮಜ್ಞಾನದ 
ಫಲವಾಗಿ "ಮುಕ್ತಿ ದೊರೆಯುತ್ತದೆ. ಇಕ್‌ ಸ್ಪಾಭಿಮಾನಿಗೆ ಬೇರಾವುದರಿಂದಲೂ 
ಕೈವಲ್ಯ ಸಿಗದು. 

ಶಬ್ದಾರ್ಥ: * ಸಾಂಗದಲಿ-ವೇದೋಕ್ತ ಕ್ರಮದಲ್ಲಿ; * ಸಂಸಿದ್ಧವಹ-ದೊರಕುವ; * ಮಾನನಿಧಿ- 
ಸ್ವಾಭಿಮಾನಿಗೆ; * ಮೋಕ್ಷ-ಕೈವಲ್ಯ 

ಟಿಪ್ಪಣಿ: ಜ್ಞಾನದಿಂದಲೆ ಮೋಕ್ಷ- "ಜ್ಞಾನಾದೇವ ತು ಕೈವಲ್ಯ” ಎಂಬ ಶ್ರುತಿಯಂತೆ. 


ಕರ್ಮಗಳು ನೆರೆ ಕಳ್ಳಹಣಗಳು; 

ಧರ್ಮಗಳವೆಡವಟ್ಟು ತಿಳಿಯಲು; 

ನಿರ್ಕಲಜ್ಜಾನೈಕಸಾರವೆ ಕೇಳದಪರಂಜಿ; | 

ಬ್ರಹ್ಮ ತಾನೆಂದೆಂಬುದೇ ಸೋ 

ಹಮ್ಮೆನಿಪ ನಿಜಮುದ್ರೆಯದು ಶ್ರುತಿ 

ಸಮ್ಮತವು ಲೋಕಾನುಮತವೆಲೆ ಮಗನೆ ಕೇಳೆಂದ ॥ IE 
ತಾತ್ಪರ್ಯ: ನಿತ್ಯನೈಮಿತ್ತಿಕ, ಕಾಮ್ಯ, ನಿಷಿದ್ಧ ಕರ್ಮಗಳು ಖೋಟಾ ನಾಣ್ಯಗಳು, 
ಚಲಾವಣೆಗೆ ಯೋಗ್ಯವಲ್ಲದವು. ಅ೦ತೆಯೇ ನೀತಿಪ್ರಧಾನವಾದ ಆಚಾರಗಳು ಚೆನ್ನಾಗಿ 
ಫಲಕೊಡುವಷ್ಟು ಸಾಮರ್ಥ್ಯವಿಲ್ಲದವು. ವೇದಾಂತಸಾರವಾದ ಬ್ರಹ್ಮತತ್ತ್ವವನ್ನು ಸ ಸಾರುವ 
ಶುದ್ಧ ಅದ್ದೆ ತದ ಅರಿವೇ ಶುದ್ಧ ಅಪರ೦ಜಿಯ ನಾಣ್ಯ. ಆ ಪರಬ್ರಹ್ಮವೇ ನಾನು 
(ಬ್ರಹ್ಮಾಹಮಸ್ವಿ ಸೋಹಂ) ಎಂಬ ಹಂಸಮಂತ್ರವೇ ಆ ನಾಣ್ಯದ ಮೇಲಿನ 
ರಾಜಮುದ್ರೆ ಆಗಿದೆ. ಈ ಮಾತು ಶ್ರುತಿಗಳು ಒಪ್ಪವಂತಹವೂ ಲೋಕದಲ್ಲಿ ಜ್ಞಾನಿಗಳಿಗೆ 
ಸಮ್ಮತವೂ ಆಗಿದೆ ಎಂದು ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಕಳ್ಳಹಣಗಳು-ಸಲ್ಲದ ನಾಣ್ಯಗಳು, ಖೋಟಾ ನಾಣ್ಯಗಳು; * ಎಡವಟ್ಟು- ಚೆನ್ನಾಗಿ 
ಫಲವನ್ನು ಕೊಡುವಷ್ಟು ಸಾಮರ್ಥ್ಯ ಇಲ್ಲವೆಂದರ್ಥ; * ಧರ್ಮ-ನಿತ್ಯ, ನೈಮಿತ್ತಿಕ, ಕಾಮ್ಯ 


119 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿಷಿದ್ದಗಳೆಂಬ ನೀತಿಪ್ರಧಾನವಾದ ಆಚಾರಗಳು; * ಸೋಂಹಮ್ಮೆನಿಪ ನಿಜಮುದ್ರೆ-ಆ ಪರಬ್ರಹ್ಮವೇ 
ನಾನು ಎಂಬ ಹ೦ಸಮಂತ್ರದ ಅಭಿಪ್ರಾಯವೇ ತನ್ನ ಮುಖ್ಯ ಚಿಹ್ನೆ; * ನಿರ್ಮಲಜ್ಜಾನೈಕಸಾರ- 
ವೇದಾ೦ತ ಸಾರವಾದ ಬ್ರಹ್ಮ ತತ್ವವನ್ನು ಸಾರುವ ಶುದ್ಧ ಅದ್ವೈತದ ಅರಿವು; * ಕೇಳದ 
ಅಪರಂಜಿ-ಅಪರೂಪವಾದ ಅಪರಂಜಿ 





ತನ್ನ ತನ್ನೊಳು ತಿಳಿವುದಿದು ಸಾ 

ಮಾನ್ಯವೇ? ಪೂರ್ವದಲಿ ಮಾಡಿದ 

ಪುಣ್ಯಫಲವೊದಗದೊಡದಾರಿಗು ಸುಲಭವಲ್ಲಾಗಿ । 

ಮುನ್ನಲೆಂಬರು ಬ್ರಹ್ಮವಿದ್ಯೆಯ 

ನಿರ್ಣಯಿಸಲರಿದೆಂದು; ಲೌಕಿಕ 

ವನ್ನು ಕಳೆದದನರಿವುದೇ ತನಗುನ್ನತದ ಪದವಿ ॥೧೦॥ 
ತಾತ್ಪರ್ಯ: ಈ ಲೋಕದಲ್ಲಿ ತನ್ನನ್ನು ತಾನು ತಿಳಿಯುವುದು ಎಂದರೆ “ಆತ್ಮ 
ಸಾಕ್ಟಾತ್ಕಾರ' ಹೊಂದುವುದು. ಎಲ್ಲರಿಗೂ ಸುಲಭಸಾಧ್ಯವಾದ ಕೆಲಸವಲ್ಲ. ಪೂರ್ವ 
ಜನ್ಮದಲ್ಲಿ ಗಳಿಸಿದ ಪುಣ್ಯದಭಾಗ್ಯ ದೊರಕದ ಹೊರತು ಯಾರಿಗೂ ಅದು ಸುಲಭವಾಗಿ 
ದಕ್ಕದು ಎನ್ನುತ್ತಾರೆ. ಅದ್ವೈತಜ್ಞಾನವನ್ನು ಪಡೆಯುವುದು ಕಷ್ಟತರ ವಾದುದು ಎಂದು 
ಮೊದಲಿನಿಂದಲೂ ಹಿರಿಯರು ಹೇಳುತ್ತಾ ಬಂದಿದ್ದಾರೆ. ಏಕೆಂದರೆ ಬ್ರಹ್ಮವಿದ್ಯೆಯ 
ಆಳವನ್ನು ಕಂಡು ಹಿಡಿಯಲಾಗುವುದಿಲ್ಲ. ಲೋಕಸಂಬಂಧವಾದ ಮೋಹವನ್ನು 
ತೊರೆದು ಬ್ರಹ್ಮವಿದ್ಯೆಯನ್ನು ತಿಳಿಯುವುದೇ ಉನ್ನತ ಪದವಿಗಳಿಸಿದಂತೆ ಆಗುತ್ತದೆ 
ಎ೦ದು ಜ್ಞಾನಿಗಳ ಮತವಾಗಿದೆ. 
ಶಬ್ದಾರ್ಥ: * ತನ್ನ ತನ್ನೊಳು ತಿಳಿವುದು-ಆತ್ಮ ಸಾಕ್ಷಾತ್ಕಾರ; * ಪೂರ್ವದಲಿ-ಪೂರ್ವ ಜನ್ಮದಲ್ಲಿ; 
ಮುನ್ನಲಿ-ಮೊದಲಿನಿಂದಲೂ; ಬ್ರಹ್ಮ ವಿದ್ಯೆಯ ನಿರ್ಣಯಿಸಲು ಅರಿದು-ಇದೇನು ಬ್ರಹ್ಮ 
ವಿದ್ಯೆಯೇ! ಎಂಬ ಗಾದೆಯ ಅನುವಾದ. ಬ್ರಹ್ಮ ವಿದ್ಯೆಯ ಆಳವನ್ನು ಕಂಡು ಹಿಡಿಯಲಾಗುವುದಿಲ್ಲ 
ಎಂದು ತಾತ್ರರ್ಯ. * ಲೌಕಿಕವನ್ನು- ಲೋಕಸಂಬಂಧವಾದ ಮೋಹವನ್ನು 
* ಟಿಪ್ಪಣಿ-೧: ಲೋಕದಲ್ಲಿ ಉಳಿದ ವಿದ್ಯೆಗಳನ್ನು ಕಲಿಯುವುದು ಸುಲಭ. ಬ್ರಹ್ಮ ವಿದ್ಯೆಯ 
ಗಳಿಕೆ ಬಲು ಕಷ್ಟ ಈ ಬ್ರಹ್ಮ ವಿದ್ಯೆ ಕಲಿವ ವಿಧಾನ ಹರಿತವಾದ ಕತ್ತಿಯ ತುದಿಯ ಮೇಲೆ 
ನಡೆದಂತೆ. ಭೇದಿಸಲು ಅಸಾಧ್ಯವಾದ ಕೋಟೆಯಂತೆ ಇದೆ. ಆದ್ದರಿಂದ ಮಾರ್ಗದರ್ಶನ 


ಪಡೆಯಲು ಏಳಿರಿ, ಎದ್ದೇಳಿರಿ. ಜ್ಞಾನಿಗಳ ಬೋಧೆಯಿಂದ ಮುನ್ನಡೆಯಿರಿ ಎಂದು ಕಠೋಪನಿಷತ್ತು 
ಹೇಳುತ್ತದೆ. (ಕಠ-೪-೧೧-೨೧೦) 


ಅನುಭವದ ಹೆಚ್ಚುಗಾರಿಕೆ (೧೧-೧೨) 


ಬಾಯಬ್ರಹ್ಮವ ನುಡಿದ ಮಾತ್ರದಿ 
ಮಾಯೆಯಳಿದುದೆ? ನಿಜಸುಖವು ತನ 
ಗಾಯಿತೇ? ಕತ್ತಲೆಯ ಮನೆಯೊಳು ದೀಪವಾರ್ತೆಯನು | 


120 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಬಾಯಲಾಡಲು ಬಹಳ ಕತ್ರಲೆ 

ಹೋಯಿತೇ? ಅದರಂತೆಯನುಭವ 

ದಾಯತಿಕೆ ತನ್ನೊಳಗೆ ಜನಿಸದೆ ಬಾಯರಿವು ವ್ಯರ್ಥ ॥ ೧೧% 
ತಾತ್ಸರ್ಯ: ಸಾಧನೆಯಿಲ್ಲದೆ ಬಾಯಿಮಾತಿನಲ್ಲಿ ಪರಬ್ರಹ್ಮ ಪರಬ್ರಹ್ಮ ನಾನು ಎಂದು 
ಜಪ ಮಾಡಿದ ಮಾತ್ರಕ್ಕೆ ಭ್ರಾಂತಿಜನ್ಯ ಅಜ್ಞಾನ ಹೋಗುತ್ತದೆಯೇ? ಮೋಕ್ಷ 
ಅವನಿಗೆ ಲಭಿಸುವುದೇ? ಕತ್ತಲೆಮನೆಯಲ್ಲಿ ಕುಳಿತು ದೀಪಬೇಕು, ದೀಪಬೇಕು 
ಎಂದು ಬಾಯಲ್ಲಿ ಹೇಳಿಕೊಂಡರೆ ದಟ್ಟವಾಗಿ ಆವರಿಸಿರುವ ಕತ್ತಲೆ 
ಮಾಯವಾದೀತೇ? ಅದೇ ರೀತಿಯಲ್ಲಿ ಅನುಭವಸಿದ್ಧವಾದ ಆತ್ಮಾನುಭವವನ್ನು 
ವಿಶಾಲವಾಗಿ ಆಳವಾಗಿ ಹೊಂದದೆ ಬರಿಯ ಬಾಯಿಮಾತಿನಲ್ಲಿ ಸತ್ಯಜ್ಞಾನ 
ಗಳಿಸುವೆನೆಂದರೆ ಏನೂ ಪ್ರಯೋಜನವಿಲ್ಲ. 
ಶಬ್ದಾರ್ಥ: * ಬಾಯಬ್ರಹ್ಮ-ಮಾತಿನಲ್ಲಿ ಬ್ರಹ್ಮಜ್ಞಾನ ನುಡಿವುದು; ಆಯತಿಕೆ-ವಿಸ್ತಾರ; * ನಿಜ 
ಸುಖ-ಮೋಕ್ಷ; ಬಾಯರಿವು-ಬರಿ ಬಾಯಲ್ಲಿ ಆಡುವುದಕ್ಕೆ ಬರುವ ಜ್ಞಾನ 


ಕ್ಲೇಶಪಂಚಕಗಳನು ಕೆಡಿಸದೆ 

ಪಾಶವೆಂಟನು ಪರಿಹರಿಸದಲೆ, 

"ನೀ ಶಿವನು ನೀ ಬ್ರಹ್ಮ'ನೆಂದುಪದೇಶವನು ಮಾಡೆ । 

ಆ ಶಿವನು ಸೆರೆಯರಸನಂದದಿ 

ಗಾಸಿಯಾಗುತ ಬದ್ಧನಾಗಿಹ; 

ಲೇಸೆನಿಪ ನಿಜಸುಖವ ಪಡೆಯದೆ ಮುಕ್ತನೆಂತಹನು? ॥ ॥೧೨। 


ತಾತ್ಪರ್ಯ: ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳೆ೦ಬ ಐದು ಕ್ಷೇಶಗಳನ್ನು 
ನಿವಾರಿಸಿಕೊಳ್ಳದೆ, ಫೃಣಾ, ಶ೦ಕಾ, ಭಯ, ಲಜ್ಜಾ, ಜುಗುಪ್ಪಾ, ಕುಲ, ಶೀಲ, 
ಜಾತಿಗಳೆಂಬ ಎಂಟು ಬಂಧನಗಳನ್ನು ಕಳೆದುಕೊಳ್ಳದೆ ಇರುವ ಮಾಯಾ 
ಮೋಹಿತನಿಗೆ ನೀನೇ ಪರಶಿವನು, ನೀನೇ ಪರಬ್ರಹ್ಮನು ಎಂದು ಉಪದೇಶ 
ಮಾಡಿದರೆ ಶ್ರೇಷ್ಠ ಬ್ರಹ್ಮಾನಂದಜೀವಿಯಾಗಲು ಸಾಧ್ಯವೇ? ಅಂಥವನು ಮುಕ್ತನು 
ಹೇಗಾಗುತ್ತಾನೆ? ಅಂಥಾ ಜೀವಿ ಸೆರೆಮನೆಯಲ್ಲಿ ಬಂಧಿತನಾದ ಅರಸನಂತೆ 
ಸಂಕಷ್ಟಗಳಿಗೆ ಒಳಗಾಗಿ ನಿರ್ಬ೦ಧಿತನಾಗಿರುತ್ತಾನೆ. 


ಶಬ್ದಾರ್ಥ: * ನಿಜ ಸುಖವನು-ಬ್ರಹ್ಮಾನಂದವನು; * ಗಾಸಿಯಾಗುತ-ಸಂಕಷ್ಟಗಳಿಗೆ ಗುರಿಯಾಗುತ್ರ 
ಬದ್ಧನಾಗಿಹ-ನಿರ್ಬಂಧಿತನಾಗಿರುತ್ತಾನೆ. 


ಟಿಪ್ಪಣಿ-೧: ಕ್ಷೇಶಪಂಚಕ, ಅಷ್ಟಪಾಶಗಳ ವಿವರಣೆಗೆ ಅಧ್ಯಾಯ-೧, ಪದ್ಯ-೨೨ರ ವಿವರಣೆ 
ನೋಡಿ. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಸೆರೆಯರಸನಂದದಿ-ಬ೦ಧಿಯಾಗಿರುವ ದೊರೆಯಂತೆ (ಬೇಡಿದ ರಾಜ್ಯವನ್ನು 
ಕಳೆದುಕೊಂಡು, ರಾಜ್ಯವನ್ನು ತಿರುಗಿ ಪಡೆದಲ್ಲದೆ ಅವನು ನಿಜವಾದ ದೊರೆಯಾಗುವನೇ?. 
ಅದರಂತೆ ಕ್ಲೇಶಗಳನ್ನು ಪಾಶಗಳನ್ನು ಕಳೆದುಕೊಂಡರೆ ಮಾತ್ರ ಶಿವನಾಗುವನು). 





ಏಕನಿಷ್ಠೆ (೧೩) 
ಎಲೆ ಧನಂಜಯ, ಸರ್ವಧರ್ಮವ 
ನುಳಿದು ನನ್ನನೆ ಭಜಿಸು; ಪಾಪವ 
ತೊಲಗಿಸುವೆ; ನಿನಗೀಗ ಮೋಕ್ಷವನಿತ್ತು ಸಲಹುವೆನು । 
ಹಲವು ಕೊಂಬೆಗೆ ಹಾರದೊಂದನೆ 
ಬಲುವಿಡಿದು ಗತಿವಡೆವುದೆಂದದ 
ತಿಳುಹಿದನು ಶ್ರೀಕೃಷ್ಣ ಗೀತಾಪರಿಸ ಸಮಾಪ್ತಿಯಲಿ ॥ HOA 


ತಾತ್ಪರ್ಯ: ಎಲೈ ಅರ್ಜುನನೇ, ವಿಹಿತ ಮತ್ತು ನಿಷಿದ್ದ ಧರ್ಮಗಳನ್ನೆಲ್ಲ ಬಿಟ್ಟು 
ಸರ್ವ ಚೈತನ್ಯಸ್ಪರೂಪನಾದ ನನ್ನನ್ನೊಬ್ಬನನ್ನೇ ಆರಾದಿಸು, ಆಗ ನಿನ್ನ ಪಾಪ 
ಕರ್ಮಗಳನ್ನೆಲ್ಲ್‌ ಹೋಗಲಾಡಿಸುವೆ. “ನನಗೆ: ಕೂಡಲೆ ಮುಕ್ತಿಯನ್ನು. ನೀಡಿ 

ಕಾಪಾಡುವನು. ಹಲವು ಕೊಂಬೆಗಳನ್ನು ಒಟ್ಟಿಗೆ ಹಿಡಿದು ಮರದ ತುದಿಗೇರಲು 
ಯತ್ನಿ, ಸಿದರೆ ಸಾಧ್ಯ ವಾಗದು. ಒಂದೇ ಕೊಂಬೆಯನ್ನು ಒಂದು ಸಲಕ್ಕೆ ಬಲವಾಗಿ 
ಹಿಡಿದು ಸಾಗಿದರೆ "ಮುರದ ತುದಿ ಮುಟ್ಟಬಹುದು. ಇದನ್ನೇ ಶ್ರೀಕ್ಷ ಷ್ಣ ಪರಮಾತ್ಮನು 
ಗೀತೆಯ ಮುಕ್ತಾಯದ ಭಾಗದಲ್ಲಿ ಬೋಧಿಸಿದ್ದಾನೆ. 


ಟಿಪ್ಪಣಿ-೧: ಸದ್ವಧರ್ಮವನುಳಿದು ನನ್ನನೆಭಜಿಸು: ಪಾಪವ ತೊಲಗಿಸುವೆ ನಿನಗೀಗ ಮೋಕ್ಷವನಿತ್ತು 
ಸಲಹುವೆನು: ಈ ಅಭಿಪ್ರಾಯಕ್ಕೆ ವಾತ ಗೀತೆಯ ಶ್ಲೋಕವೆಂದರೆ-ಸರ್ದಧರ್ಮಾನ್‌ ಪರಿತ್ಯಜ್ಯ 
ಮಾಮೇಕಂ ಶರಣಂ ವ್ರಜ | ಅಹಂತ್ವಾಸ ಪೇಭ್ಯೋ ಮೋಕ್ಷ ಸ್ಲಯಿಷ್ಯಾಮಿ ಮಾ ಶುಚಃ ॥ 


(೧೮-೬೬) ಗೀತಾ ಶ್ಲೋಕದ ಅರ್ಥ: ಧರ್ಮಗಳನ್ನೆಲ್ಲ ಎಂದರೆ ವಿಹಿತಗಳನ್ನು ಮಾತ್ರವೇ 
ಅಲ್ಲ; ನಿಷಿದ್ಧವಾದವುಗಳನ್ನು ಕೂಡ ಬಿಟ್ಟು ಎಂದರೆ ಕರ್ಮಗಳಲ್ಲ ದೇಹೇಂದ್ರಿಯಗಳಿಂದ 
ನಡೆಯತಕ್ಕವಗಳಾದ್ದರಿಂದ ಚೆ. ೈತನ್ಯ ಸ್ವ ಸ್ವರೂಪವಾದ ತನಗೆ ಅವುಗಳ ಸಂಬಂಧವೇನೂ ಇಲ್ಲವೆಂದು 
ತಿಳಿದು ಹುಟ್ಟು ಸಾವು ಮೊದಲಾದ “ಏನೇನೂ ಇಲ್ಲದ ಸರ್ವ ಚೈತನ್ಯ ಸ್ವರೂಪನಾದ ನನ್ನೊಬ್ಬನನ್ನೇ 
ನಿನ್ನ ಆತ್ಮವೆಂದು ಶರಣು ಹೊಂದು. ನಾನು "ಈ ಬಗೆಯ ನಿಶ್ಚಯವುಳ್ಳ ನಿನ್ನನ್ನು ಹುಟ್ಟು 
ಸಾವುಗಳ "ಕಟ್ಟುಪಾಡು ಉಂಟು ಮಾಡುವ ಎಲ್ಲ ಕರ್ಮಗಳ ತೊಡಕಿನಿಂದಲೂ ಬಡಿಸುತ್ತೇನೆ- 
ಎಂದರೆ ನೀನು ನನಗೆ ಶರಣು ಬಂದದ್ದಕ್ಕೆ ಫಲವಾಗಿ ನನ್ನ ಸರ್ವ ಚೈತನ್ಯ ಸ್ವರೂಪವನ್ನು 
ನಿನಗೆ ತೋರಿಸಿ ಕರ್ಮಗಳು ನಿನ್ನನ್ನು ಸೋಂಕದಂತೆ ಮಾಡುತ್ತೇನೆ. ದುಃಖಿಸಬೇಡ] 


(ಗೀತಾರ್ಥಚಂದ್ರಿಕೆ-ಪುಟ-೩೦೩-೩೦೪; ಹೊಸಕೆರೆಚಿದಂಬರಯ್ಯ) 
ಟಿಪ್ಪಣಿ-೨: ಹಲವು ಕೊಂಬೆಗೆ ಹಾರದೊಂದನೆ ಬಲುವಿಡಿದು ಗತಿವಡೆವುದು: 


ಈ ಅಭಿಪ್ರಾಯಕ್ಕೆ ಆಧಾರವಾದ ಗೀತೆಯ ಶ್ಲೋಕ (೨-೪) ವ್ಯವಸಾಯಾತಿಕಾ ಬುದ್ಧಿರೇಕೇಹ 
ಕುರುನಂದನ ಬಹುಶಾಖಾಹ್ಯನನ್ತಾಶ್ಚ ಬುದ್ಧಿಯೋತವ್ಯವಸಾಯಿನಾಮ್‌!। 


122 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


೨-೪೧ ಗೀತಾ ಶ್ಲೋಕದ ಅರ್ಥ: ಅರ್ಜುನನೆ ಕೇಳು, ಈ ಕರ್ಮಯೋಗದಲ್ಲಿ ಕರ್ಮದಿಂದ 
ಪಡೆಯುವ ಫಲಗಳೆಲ್ಲ ಮೂರು ದಿನದ ಬಾಳಿನವುಗಳಾದ್ದರಿಂದ. ಅವುಗಳ "ಕಡೆಗೆ ಕಣ್ಣು 
ಹಾಕುವುದು ವ್ಯರ್ಥವೆಂದು ಆ ವಾಸನೆಗಳನ್ನೆಲ್ಲ ಹಿಮ್ಮೆಟ್ಟಿಸುವಂಥ ನಿರ್ಣಯ ಸ್ವರೂಪವಾದ 
ತಿಳಿವಳಿಕೆಯು "ಏಕಮುಖವಾಗಿ ಆಗಿರುವುದು. ಆ ರೀತಿಯಲ್ಲಿ ವಿಚಾರದಿಂದ “ನಿರ್ಣಯಕ್ಕೆ 
ಬರದೆ ಇರುವವರ ತಿಳಿವಳಿಕೆಗಳು ಬಗೆ ಬಗೆಯ ಫಲಗಳನ್ನು ಬಯಸುತ್ತ ಕಂಡ ಕಂಡ ಕಡೆಗೆ 
ತಿರುಗುವುದರಿಂದ ಅನೇಕ ಕವಲುಗಳಾಗಿ ಲಕ್ಕವಿಲ್ಲದಷ್ಟಿರುವುವು. 


(ಗೀತಾರ್ಥಚಂದ್ರಿಕೆ-ಪುಟ-೫೭, ಹೊಸಕೆರೆಚಿದಂಬರಯ್ಯ) 





ಐಕ್ಯದ ಮಹತ್ವ (೧೪-೧೫) 
ಮತಗಳಲಿ ಬಹುವಿಧದ ಮುಕ್ತಿಯ 
ಗತಿಗಳನು ಪೇಳಿದೊಡದೆಲ್ಲವು 
ಕ್ಷಿ ತಿಯೊಳೆಕ್ಕೆಯ ಹಾಲು ಕಳ್ಳಿಯ ಹಾಲದೆಂಬಂತೆ । 
ಅತಿಶಯದ ಗೋಕ್ಷೀರವಪ್ಪುದೆ? 
ಶ್ರುತಿವಿದಿತ ಸಾಯುಜ್ಯಮೋಕ್ಷ 
ಕೈಿತರಗತಿಗಳು ಸರಿಬಹವೆ? ಶುಕಯೋಗಿ, ಕೇಳೆಂದ ॥ (೧೪॥ 


RS ಬೇರೆ ಬೇರೆ ಶಾಸ್ತ್ರಗಳಲ್ಲಿ ನಾನಾ ಬಗೆಯ ಮೋಕ್ಷದ ರೀತಿಗಳನ್ನು 
(ಸಾಲೋಕ್ಕ, ಸಾಮೀಪ್ಯ, ಸ ಸಾರೂಪ ಗಳೆಂಬ) ಕುರಿತು ಹೇಳಿದ್ದರೂ ಅವೆಲ್ಲವೂ. 
ಈ ಭೂಮಿಯಲ್ಲಿರುವ ಎಕ್ಕೆ ಗಿಡದ ಹಾಲು, ಕಳ್ಳಿ ಗಿಡದ ಹಾಲು ಇದ್ದಂತೆ. ಅವು 
ಉತ್ಕೃಷ್ಟವಾದ ಹಸುವಿನ ಹಾಲಿಗೆ ಸಮಾನವಲ್ಲ. ವೇದೋಕ್ತವಾದ ಸಾಯುಜ್ಯ 
(ಜೀವನ್ಮುಕ್ತಿ) ವೆಂಬ ರೀತಿಗೆ ಇತರ ಮಾರ್ಗಗಳು ಸರಿ ತೂಗಲಾರವು ಎಂದು 
ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ : ಅತಿಶಯದ-ಉತ್ಕೃಷ್ಟವಾದ; * ಗೋಕ್ಟೀರ-ಹಸುವಿನ ಹಾಲು; * ಶ್ರುತಿವಿದಿತ 
ವೇದೋಕ್ತವಾದ | 


ಟಿಪ್ಪಣಿ-೧: ಇತರ ಗತಿಗಳು: ಸಾಲೋಕ್ಯ (ಇಷ್ಟ ದೇವತೆಯ ಲೋಕವನ್ನು ಪಡೆಯುವುದು); 
ಸಾಮೀಪ್ಯ (ಇಷ್ಟ ದೇವತೆಯ ಸಮೀಪವನ್ನು ಪಡೆಯುವುದು), ಸಾರೂಪ್ಯ. (ಇಷ್ಟ ದೇವತೆಯ 
ಆಕಾರವನ್ನು ಪಡೆಯುವುದು). ಇವುಗಳೆಲ್ಲ "ಹೇಗೆ ಎಕ್ಕೆಯ ಹಾಲು ಮೊದಲಾದವು ನಿಜವಾದ 
ಹಸುವಿನ ಹಾಲಿನಂತಲ್ಲವೊ ಹಾಗೆ ನಿಜವಾದ ಮುಕ್ತಿಗಳಲ್ಲ. 


ಟಿಪ್ಪಣಿ-೨: ಸಾಯುಜ್ಯನಉಪಾಸನೆಯಿಂದ (ಪ್ರಾಣನಲ್ಲಿಯೇ) ಒಂದಾಗಿ ಬಿಡುವುದು 
(ಬೃಹ-೧) ಜೀವನ್ಮುಕ್ತಿ (ಪಾರಿಭಾಷಿಕ ಶಬ್ದ ಕೋಶ-ಪುಟ-೩೧೮) 





ಸ್ವಾನುಭವ ಗುರುವಾಕ್ಯ ಶಾಸ್ತ್ರ 
ಜ್ಞಾನವೊಂದೇ ಪರಿಯದೆನಿಸೆ, ನಿ 
ದಾನಿಸಿಯೆ ನಿಶ್ಚಯಿಸಿ, ನಿರ್ಗಣವಾದ ನಿಜಪದವ | 


123 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಧ್ಯಾನಿಸುತ್ತಿರೆ ವರಸಮಾಧಿಯ 
ಮೌನಮುದ್ರೆಯ ಧರಿಸಿ ಮೆರೆದಿಹ 
ಮಾನನಿಧಿ ಮದನಾರಿಯೆನಿಸುವ; ಮರ್ತ್ಯನವನಲ್ಲ ॥೧೫। 


ತಾತ್ಪರ್ಯ: ಆತ್ಮಾನುಭವ, ಗುರೂಪದೇಶ, ಶಾಸ ಸ್ವಪರಿಣಿತಿ ಇವು ಮೂರೂ ಒಂದೇ 
ರೀತಿಯಾಗಿರುವುದೇ ಎಂದು ವಿಚಾರಮಾಡಿ ನೆಶ್ಚಲಮನದಿಂದ ನಿರಾಕಾರ ರೂಪಿ 
ಬ್ರಹ್ಮ ಸ್ವರೂಪವನ್ನು ಚಿ೦ತಿಸಬೇಕು. ಆಗ ಹೆಚ್ಚಿನ ಸಮಾಧಿಯ ರೂಪವಾದ 
ಮೌನ ಲಕ್ಷಣವನ್ನು 'ಹೊಂದಿ ವಿರಾಜಮಾನನಾದವನೇ ಮಾನ ನಿಧಿ (ಅಧಿಕಗುಣ 
ಶ್ರೇಷ್ಠ) ಮಹೇಶ್ವರನೆನಿಸಿಕೊಳ್ಳುತ್ತಾನೆ. ಮಾನವ ಮಾತ್ರನಾಗಿ ಆಗುವುದಿಲ್ಲ. 
ಶಬ್ದಾರ್ಥ: * ಸ್ವಾನುಭವ-ಆತ್ಮಾನುಭವ; ವರ ಸಮಾಧಿಯ ಮೌನ ಮುದ್ರೆಯ-ಹೆಚ್ಚಿನ ಸಮಾಧಿಯ 
ರೂಪ ವಾದ ಮೌನ ಲಕ್ಷಣವನ್ನು; * ಮತ್ಯ ್ಕೈನವನಲ್ಲ-ಕೇವಲ ಮಾನವನಲ್ಲ; * ಗುರುವಾಕ್ಯ 
ಇಗುರೂಪದೇಶ 


ಟಿಪ್ಪಣಿ-೧: ಇಲ್ಲಿ ಹೇಳಿರುವ ಧ್ಯಾನ ಸಮಾಧಿಗಳು ಯೋಗದಲ್ಲಿ ಹೇಳಿದ ಧ್ಯಾನ ಸಮಾಧಿಗಳಲ್ಲ 
(ಅನುಭವಾಮೃತ ತಾತ್ತರ್ಯ-ಅರಾಸೇ-ಪುಟ-೬ ೨) 





ಗುರ್ವನುಗಹ (೧೬-೧೭) 

ಬಾಲ್ಯವಾರ್ಧಕ್ಯಗಳೊಳೆಳ್ಳನಿ 

ತಿಲ್ಲ ತನಗೆ ಸ್ಪತಂತ್ರ ಯೌವನ 

ದಲ್ಲಿ ತನ್ನಾಧೀನವಹ ಸ್ವಾತಂತ್ರ್ಯಮುಳ್ಳಲ್ಲಿ | 

ಮೆಲ್ಲಮೆಲ್ಲನೆ ಸಂಸ್ಕೃತಿಯ ತೊಡ 

ಕೆಲ್ಲವನು ಸಡಿಲಿಸಿ, ಕೃಪಾಳಹ 

ಬಲ್ಲಗುರುವನು ಸೇರಿ, ತನ್ನನು ತಿಳಿಯಲವ ಮುಕ್ತ ॥ ॥೧೬॥ 
ತಾತ್ಪರ್ಯ: ಮನುಷ್ಯನು ಎಳೆಯತನದಲ್ಲಿ ಮತ್ತು ಮುಪ್ಪಿನಲ್ಲಿ ಅಶಕ್ತತೆ ಕಾರಣದಿಂದ 
ಪರಾವಲಂಬಿಯಾಗಿರುತ್ತಾನೆ. ಆದ್ದರಿಂದ ತನ್ನಿಚ್ಛೆಯಂತೆ ಸ್ವಪ್ರಯತ್ನದಿ೦ದ ವರ್ತಿಸಲು 
ಸ್ಪತಂತ್ರನಾಗಿರಲು ಸ್ವಲ್ಪವೂ ಶಕ್ಯವಿಲ್ಲ. ಆದರೆ ತರುಣನಾದಾಗ ಸ್ವಾವಲಂಬಿಯಾಗಿ 
ವರ್ರಿಸಬಲ್ಲ. ಆಗ ಕ್ರಮಕ್ರಮವಾಗಿ ತಾನು ಸಿಲುಕಿಕೊಂಡ. ಸಂಸಾರದ ಬಂಧನಗಳನ್ನು 
ಬಿಡಿಸಿಕೊಂಡು ಸಮರ್ಥ ಸದ್ಗುರುವಿನ ಬಳಿಗೆ ಹೋಗಿ ಆತ್ಮಜ್ಞಾನ ಗಳಿಸಿದರೆ 
ಆತನು ಮುಕ್ತನೆನಿಸಿಕೊಳ್ಳುತ್ತಾನೆ. 


ಶಬ್ದಾರ್ಥ: * ಬಾಲ್ಯ-ಎಎಳೆಯತನ; ವಾರ್ಧಕ್ಯ-ಮುಪ್ಪು; ತೇ ಎಳ್ಳನಿತಿಲ್ಲ-ಸ್ಪಲ್ಪವೂ ಶಕ್ಯವಿಲ್ಲ; 
ಹೇ ಸಂಸ ೃತಿ-ಸಂಸಾರ; ಸೇ ಕೃ ಪಾಳಹ-ಕರುಣಾಶಾಲಿ ಆದ; * ಬಲ್ಲ 'ಗುರುವಸಮರ್ಥ ಸ ಸದ್ಗುರು; 


ಜೇ ತನ್ನನು ತಿಳಿಯಲು-ಆತ ಜ್ಞಾನ ಗಳಿಸಲು; 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





124 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಅದುನಿಮಿತ್ತದಿ ಮಗನೆ ಸದ್ಗುರು 

ಪದಪಯೋಜವ ನೆಮ್ಮಿ, ಶಾಸ್ತ್ರವ 

ವಿದಿತವಾಗಿಹುದೆನಿಸಿ, ಮನವರಿವಂತೆ ಪ್ರಶ್ನೆಗಳ | 

ಮುದವೊದವೆ ವಿನಯೋಕ್ತಿಯಲಿ ಮಾ 

ಡಿದೊಡದೇ ಅನುಕೂಲತರ್ಕವು; 

ಸದಮಲಾತ್ಮಜ್ಞಾನ ಕೇಳದರಿಂದ ಸಿದ್ಧಿಪುದು ॥ ೧೭ 


ತಾತ್ಪರ್ಯ: ಎಲೈ ಶುಕನೆ, ಗುರು ಅನಿವಾರ್ಯವಾದ್ದರಿಂದ ಸದ್ಗುರುವಿನ ಪಾದಕಮಲ 
ಗಳನ್ನು ಆಶ್ರಯಿಸಿ ಸಕಲ ಶಾಸ್ತ್ರಗಳನ್ನು "ವರವಾಗಿ ತಿಳಿಯುವಾಗ ಪ್ರಶ್ನೆಗಳು 
ಸಂದೇಹಗಳು ಮನಸ್ಸಿಗೆ ಬಂದಾಗ ವಿನಯದಿಂದ ತೃಪ್ತಿಯಾಗುವಂತೆ ಉತ್ತರಗಳನ್ನು 
ಪಡೆದರೆ, ಆಗ ಮುಕ್ತಿಗೆ ಸ ಸಾಧನವಾದ ವೇದಾರ್ಥವನ್ನು ತಿಳಿಯುವ ಯುಕ್ತಿ ಸಿದ್ಧಿಸುತ್ತದೆ. 
ಇದೇ ಈ ಅನುಕೂಲ ತರ್ಕ. ಇದರ ಸಿದ್ಧಿಯಿಂದ. ಶುದ್ಧ ಆತ್ಮಜ್ಞಾನ ಲಭಿಸುತ್ತದೆ. 


ಶಬ್ದಾರ್ಥ: ನೆಮ್ಮಿ-ಆಶ್ರಯಿಸಿ; ಮನವರಿವಂತೆ ಪ್ರಶ್ನೆಗಳ-ಪ್ರಶ್ನೆ ಮಾಡಿ ಉತ್ತರ ಪಡೆಯಬೇಕು; 
ಮುದವೊದವೆ-ಸಂತೋಷವುಂಟಾಗುವಂತೆ; ಅನುಕೂಲ ತರ್ಕ-ವೇದದ ಅರ್ಥಕ್ಕೆ ಬೆಂಬಲವಾದ 
ಯುಕ್ತಿ 
ಟಿಪ್ಪಣಿ-೧: ಮನವರಿವಂತೆ ಪ್ರಶ್ನೆಗಳ-ಮನಸ್ಸಿಗೆ ಬೋಧೆಯಾಗುವಂತಹ ಪ್ರಶ್ನೆಗಳನ್ನು ಮಾಡಿ 
ಆತ್ಮ ಜ್ಞಾನಪಡೆಯಬೇಕೆಂದು ಗೀತೆಯಲ್ಲಿ ಶ್ರೀಕೃಷ್ಣನು (ಅ-೪- ಶ್ಲೋಕ-೩೪) ಹೇಳಿದ್ದಾನೆ. 

ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ । 

ಕ್ಸ € 

ಉಪದೇಕ್ಷ್ಯಂತಿ ತೇಜ್ಞಾನಂ ಜ್ಞಾನಿನಸ್ತತ್ತ್ವದರ್ಶಿನಃ ॥ (೪-೩೪) 
[ಜ್ಞಾನವು ದೊರೆಯುವ ಉಪಾಯವನ್ನು ತಿಳಿದುಕೊ, ಗುರುಗಳು ಪರಮಾತ್ಮ ಸ್ವರೂಪ, 
ತಿಳಿದವರು, ನಿಜವನ್ನು ಕಣ್ಣಾರೆ ಕಂಡವರೂ ಆಗಿರುತ್ತಾರೆ, ನೀನು ಅವರಿಗೆ ನಮಿಸಿ 


ಬಂಧಮೋಕ್ಷಗಳೆಂದರೇನು ಇತ್ಯಾದಿ ಪ ಪ್ರಶ್ನೆಮಾಡುತ್ತಾ ಅವರ ಮನವೊಲಿಸಿ ಸೇವೆ 
ಮಾಡುವುದರಿಂದ ಜ್ಞಾನವನ್ನು ಹಡು) ಗೀತಾರ್ಥ ಚಂದಿಕೆ-ಪುಟ-೧೧೬ 


ವಿಷಯಸೂಚನೆ (೧೮) 


ಕೇಳು ಶುಕ ದೃಗ್ನ] ಶ್ಯ ಭೇದವ, 

ಪೇಳುವೆನು ಕ್ಷೇತ್ರಜ್ಞ ಕ್ಷೇತ್ರಗ 

ಳೋಳಿಹ ವಿಭಾಗದ ವಿವೇಕವ, ಪಂಚಕೋಶಗಳ, | 
ಕಾಳುಮತಗಳ ಖಂಡನೆಗಳನು, 

ಸ್ಥೂಲ ಮೊದಲಹ ತನುವಿನಳತೆಯ, 

ಮೇಲೆ ತ್ವಂಪದಲಕ್ಷ್ಯವಹ ಚಿತ್ಸುಖದ ವಿವರಣೆಯ ॥ ॥೧೮॥ 


125 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ನೋಡುವ ಆತ್ಮ ಹೊರಗೆ ಕಾಣುವ ಅನಾತ್ಮ ಇವುಗಳಿಗಿರುವ 
ವ್ಯತ್ಯಾಸವನ್ನು, ಕ್ಷೇತ್ರಗಳನ್ನು ತಿಳಿಯುವವನು ಮತ್ತು ಶರೀರ ಮೊದಲಾದ ಹೊರಗಣ 
ವಿಷಯಗಳು ಇವುಗಳ ವಿವೇಚನೆಯನ್ನು ಅನ್ನಮಯ, ಪ್ರಾಣಮಯ, 
ಮನೋಮಯ, ಪ್ರಜ್ಞಾಮಯ, ಆನ೦ದಮಯಗಳೆ೦ಬ (ಐದು ಬಗೆಯ 
ಕೋಶಗಳನ್ನು) ಕುತ್ತಿತ ಮತಗಳ ದೋಷಾರೋಪಣೆಗಳನ್ನು ಖಂಡಿಸುವುದನ್ನು 
ಸ್ಥೂಲ, ಸೂಕ್ಷ್ಮ ಕಾರಣ ಶರೀರಗಳ ಸ್ವರೂಪ ವೇನೆಂಬುದನ್ನು ಅನ೦ತರ ಮಾತಿನಿಂದ 
ನೇರವಾಗಿ ಹೇಳಲ್ಪಡದೆ ಆ ಮಾತಿನ ಸಂಬಂಧದಿಂದ ಗೊತ್ತಾಗುವ ವಸ್ತುವಾದ 
ಚಿದಾನ೦ದವನ್ನು ತಿಳಿಸುತ್ತೇನೆ. 


ಶಬ್ದಾರ್ಥ: ದೃಕ್‌ದೃಶ್ಯ:ದೃಕ್‌ (ನೋಡುವವನು ಆತ್ಮ) ದೃಶ್ಯ (ಹೊರಗೆ ಕಾಣುವುದು ಅನಾತ್ಸು; 
ಕ್ಷೇತ್ರಜ್ಞಕ್ಷೇತ್ರಗಳು-ಕ್ಷೇತ್ರಗಳನ್ನೆಲ್ಲ ತಿಳಿಯುವವನು ಮತ್ತು ಶರೀರ ಮೊದಲಾದ ಹೊರಗಣ 
ವಿಷಯಗಳು; ಕಾಳು-(ಕಾಡು) ಕುತ್ಸಿತ; ಲಕ್ಷ್ಯಎಮಾತಿನಿಂದ ನೇರವಾಗಿ ಹೇಳಲ್ಪಡದೆ ಆ 
ಮಾತಿನ ಸಂಬಂಧದಿಂದ ಗೊತ್ತಾಗುವ ವಸ್ತು ಸ್ಫೂಲಮೊದಲಹತನಾವಿನಳತೆಯ ಸ್ಥೂಲ 
ಸೂಕ್ಷ್ಮಶರೀರಗಳ ಸ್ವರೂಪವೇನೆಂಬುದನ್ನು 


ಟಿಪ್ಪಣಿ-೧: ಪಂಚಕೋಶ: ೧) ಅನ್ನಮಯ (ಸ್ಥೂಲ ದೇಹ); ೨) ಪ್ರಾಣಮಯ (ಉಸಿರು); 
೩) ಮನೋಮಯ (ಮನಸ್ಪು) ೪) ವಿಜ್ಞಾನಮಯ (ಬುದ್ಧಿ); ೫) ಆನಂದಮಯ (ವಿಷಯ 
ಸುಖದ ಅನುಭವ) ಎಂಬ ಐದು ಬಗೆ ಕೋಶಗಳು; ಕೋಶ-ಆತ್ಮನ ಮುಸುಕು (ಆವರಣ)- 
'ಪಾರಿಭಾಷಿಕಕೋಶ-ಪುಟ-೧೮೧' 





ಪ್ರಶ್ನೆ (೧೯-೨೦) 

ಗುರುವೆ ಬಿನ್ನಹ, ಜೀವಪರಮರ 

ಪರಿಯದೆಂತೈ? ವಾಚ್ಕಲಕ್ಷ್ಯದ 

ತೆರನದಾವುದು? ಲಕ್ಷಣೆಯಲದಕೈಕ್ಯವೆಂತಹುದು? | 

ಎರಡು ತನುವೆಂತಾಯಿತೊಬ್ಬಗೆ? 

ದೊರೆವುದೆಂತದ್ವೈತ ನಿಜಸುಖ 

ವರಿದಲಾ। ಈ ಸಂಶಯವ ಪರಿಹರಿಸಬೇಕೆಂದ ॥ ೧೯) 
ತಾತ್ಪರ್ಯ: ಶುಕಯೋಗಿಯು ತಂದೆ ವ್ಯಾಸಮಹರ್ಷಿಗಳನ್ನು ಹೀಗೆ ಪ್ರಶ್ನಿಸಿದನು. 
ಸದ್ಗುರುವೇ ನನ್ನದೊಂದು ಕೋರಿಕೆ ಇದೆ ಆಲಿಸಬೇಕು ಎಂದು ಕೆಲವು ಪ್ರಶ್ನೆಗಳನು 
ಮುಂದಿಟ್ಟನು. ೧) ಜೀವಾತ್ಮ ಪರಮಾತ್ಮರ ಸ್ವರೂಪ ಹೇಗಿದೆ? ೨) ಮಾತಿನಿಂದ 
ನೇರವಾಗಿ ಹೇಳಲ್ಪಡುವ ವಸ್ತು (ವಾಚ್ಯಾರ್ಥ) ಲಕ್ಷ್ಮವಾದ ಅರ್ಥವನ್ನು ತೆಗೆದು 
ಕೊಂಡಾಗ (ಲಕ್ಷ್ಯಾರ್ಥ) ಜೀವಾತ್ಮ ಪರಮಾತ್ಮರ ವಿಮರ್ಶೆ ಹೇಗೆ? 
೩) ಲಕ್ಷ್ಯಾರ್ಥವನ್ನು ತೆಗೆದುಕೊಂಡಾಗ ಜೀವ-ಪರಮಾತ್ಮರ ಐಕ್ಯ ಹೇಗೆ? 
೪) ಒಬ್ಬನಾಗಿರುವ ಪರಮಾತ್ಮನಿಗೆ ತನ್ನ ಪರಮಾತ್ಮ ಸ್ವರೂಪವೂ ಜೀವ ಸ್ವರೂಪವೂ 


126 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


(ದ್ವೈತ) ಹೇಗಾಯಿತು? ೫) ಹೀಗೆ ದ್ವೈತವಿದ್ದರೆ ಅದ್ವೈತವೆಂಬ ನಿಜವಾದ ಪರಮ 
ಸುಖ (ಸಾಯುಜ್ಯ) ಹೇಗೆ ದೊರೆಯುವುದು? ಅಸಾಧ್ಯವಲ್ಲವೇ? ಈ ಎಲ್ಲ 
ಅನುಮಾನಗಳನ್ನು ಸದ್ದೋಧೆಯಿಂದ ನಿವಾರಿಸಬೇಕು ಎಂದನು. 


ಶಬ್ದಾರ್ಥ: ಜೀವ ಪರಮರ-ಜೀವ ಪರಮಾತ್ಮರ; ವಾಚ್ಯ-ಮಾತಿನಿಂದ ನೇರವಾಗಿ ಹೇಳಲ್ಪಡುವ 
ವಸ್ತು; ಲಕ್ಷಣೆಯಲಿಐಲಕ್ಷ್ಯವಾದ ಅರ್ಥವನ್ನು ತೆಗೆದುಕೊಂಡಾಗ; ಎರಡು 
ತನುವೆಂತಾಯಿತೊಬ್ಬಗೆ?-ಒಬ್ಬನಾಗಿರುವ ಪರಮಾತ್ಮನಿಗೆ ತನ್ನ ಪರಮಾತ್ಮ ಸ್ವರೂಪವೂ ಜೀವ 
ಸ್ವರೂಪವೂ ಎರಡೂ ಹೇಗಾಯಿತು? ಅರಿದಲಾ-ಬಹು ಅಸಾಧ್ಯ! ಅಥವಾ ಆಶ್ಚರ್ಯ! sk 
ಬಿನ್ನಹ-ಕೋರಿಕೆ; * ಪುರಿ-ರೀತಿ, ವಿವರಣೆ, ಲಕ್ಷಣ; ಎರಡು ತನು-ಜೀವಾತ್ಮ ಪರಮಾತ್ಮ 
ಸಂಶಯ=ಅನುಮಾನ; 


ಟಿಪ್ಪಣಿ-೧: * ಗುರುವೆ-ತ೦ದೆಯನ್ನು ಗುರುವೆಂದು ತಿಳಿಯುತ್ತಾರೆ. ಆದಕಾರಣ ಇಲ್ಲಿ ಶುಕ 
ತನ್ನ ತಂದೆಯನ್ನು ಗುರುವೆ ಎಂದಿದ್ದಾನೆ. 

ಟಿಪ್ಪಣಿ-೨: ಗೀತೆಯಲ್ಲಿ ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ (೪-೩೪) ಹೇಳಿದ್ದಾನೆ. 
ಅದಕ್ಕೆ ಈ ಪದ್ಯ ಉದಾಹರಣೆ ಆಗಿದೆ. ೩-೧೭ ಪದ್ಯದ ಟಿಪ್ಪಣಿ ನೋಡಿ. 





ಸಚ್ಚಿದಾನಂದೈಕರಸವೇ 

ಹುಚ್ಚುಗೊಂಡೆರಡಾಗಿ, ತನ್ನೊಳು 

ಹೆಚ್ಚುಕುಂದಿನ ಹೆಸರ ಭೇದಭ್ರಾಂತಿಯಾಗಿರಲು । 

ಅಚ್ಚರಿಯದೆನಗಾಯ್ತು; ಕರುಣಿಸು 

ಸಚ್ಚರಿತ ನೀನೆನಲು, ಮುನಿಪತಿ 

ಹೆಚ್ಚಿ ಮನದಲಿ, ಮಗನ ಮಾತಿಗೆ ಮೆಚ್ಚಿ ಹೇಳಿದನು ॥ DO 
ತಾತ್ಪರ್ಯ: ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ, ಬ್ರಹ್ಮ ಸ್ವರೂಪವಾಗಿದ್ದು ಎಲ್ಲವೂ 
ಒಂದಾಗಿರುವ ಎಂದರೆ ಏಕರೂಪಿ ಪರಬ್ರಹ್ಮನು. ಹುಚ್ಚು ಹಿಡಿದವನಂತೆ (ಭ್ರಾಂತನಾಗಿ) 
ಜೀವ ಈಶ್ವರ ಎ೦ದು ಎರಡು ಬಗೆಯಾಗಿ ಈಶ್ವರನು ಹೆಚ್ಚಿನವನು ಎಂದು 
ಜೀವನು ಕಡಿಮೆಯವನು ಎ೦ದು ಅವೆರಡೂ ಬೇರೆ ಬೇರೆಯೆಂಬ ತಪ್ಪು 
ತಿಳಿವಳಿಕೆಯಿ೦ದ ನಾನು ಬೆರಗಾಗಿದ್ದೇನೆ. ಸಚ್ಚರಿತನಾದ ಸದ್ಗುರುವೇ ಈ ಬಗ್ಗೆ 
ಸುಜ್ಜಾನವನ್ನು ಉಂಟುಮಾಡು ಎಂದಾಗ ವ್ಯಾಸ ಮುನಿ ಅಧಿಕಸಂತಸದಿಂದ 
ಮಗನ ಮಾತನ್ನು ಮೆಚ್ಚಿಕೊಂಡು ಅವನ ಪ್ರಶ್ನೆಗಳಿಗೆ ಉತ್ತರಿಸಿದನು. 


ಶಬ್ದಾರ್ಥ: ಹುಚ್ಚುಗೊಂಡೆರಡಾಗಿ-ಹುಚ್ಚು ಹಿಡಿದಂತೆ ಜೀವ ಈಶ್ವರ ಎಂದು ಎರಡು ಬಗೆಯಾಗಿ; 
ಹೆಚ್ಚುಕ೦ದಿನ-ಈಶ್ಚರನು ಹೆಚ್ಚಿನವನು ಜೀವನು ಕಡಿಮೆಯವನೆಂದೂ ಭೇದಭ್ರಾಂತಿ-ಅವೆರಡೂ 
ಬೇರೆ ಬೇರೆಯೆಂಬ ತಪ್ಪು ತಿಳಿವಳಿಕೆ * ಹೆಚ್ಚಿಮನದಲಿ-ಅಧಿಕ ಸಂತಸದಿಂದ 


127 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಲಕ್ಷ್ಯಾರ್ಥ ವಿಚಾರ (೨೧-೨೪) 
ಜೀವನಾರೆಂದೆನಲು ಹಮ್ಮಿನ 
ಭಾವವುಳ್ಳವನೀಶ್ಚರನು ಮಾ 
ಯಾವಿಲಾಸ ವಿಚಿತ್ರರೂಪನು; ವಾಚ್ಯವಿವು ತಿಳಿಯೆ; । 
ಈ ವಿರೋಧಾಂಶಗಳ ಕಳೆಯ 
ಲ್ಯಾವುದುಳಿವುದೊ ಲಕ್ಷಣೆಯದೆ ನಿ 
ಜಾವಬೋಧವು; ಲಕ್ಷ ವೆರಡೊಂದೆಂಬುದೈಕ್ಕಾರ್ಥ | ॥೨೧॥ 


ತಾತ್ಪರ್ಯ: ಜೀವನು ಅಂದರೆ ಯಾರು ಎಂದು ಕೇಳುವೆಯಾ? ಹೇಳುವೆನು. 
ನಾನೆಂಬ ಅಭಿಮಾನವುಳ್ಳವನು. ಈಶ್ವರನಾದರೋ ತನ್ನ ಅಧೀನದಲ್ಲಿ ಇರುವ 
ಮಾಯಾಶಕ್ತಿಯ ಆಟವಾಗಿ ಬಗೆಬಗೆಯ ರೂಪಗಳಿಂದ ಕಾಣುವನು. ಇವೆರಡೂ 
ಜೀವೇಶ್ವರತತ್ವದ ವಾಚ್ಯಶಬ್ದಗಳಾಗಿವೆ. ಈ ಜೀವೇಶ್ವರತತ್ವದಲ್ಲಿ ಜೀವನು ಅಹಂಕಾರಿ 
ಯಾಗಿರುವುದೂ ಈಶ್ವರನು ಮಾಯಾಶಕ್ತಿಯಿಂದ ಕೂಡಿರುವುದೂ ಒಂದಕ್ಕೊಂದು 
ವಿರೋಧವಾಗಿದೆ. ಈ ಅಹಂಕಾರ ಮತ್ತು ಮಾಯಾ ವಿಲಾಸಗಳೆಂಬ ಅಂಶಗಳನ್ನು 
ವಿಚಾರಮಾಡಿ ಕಳೆದರೆ ಉಳಿಯುವುದು ಒಂದೇ ಚೈತನ್ಯ. ನಿಜ ಜ್ಞಾನವು ಅದೇ 
ಲಕ್ಷಣೆ. ಇನ್ನು ಲಕ್ಷ್ಮವೆ೦ಬುದು ಜೀವನ ಅಹಂಕಾರವನ್ನು ಕಳೆದ ಮೇಲೆ ಉಳಿದ 
ಚೈತನ್ಯವೂ ಈಶ್ವರನ ಮಾಯಾಶಕ್ತಿಯನ್ನು ಕಳೆದ ಮೇಲೆ ಉಳಿದ ಚೈತನ್ಯವೂ 
ಎರಡೂ ಒಂದೇ ಎಂದು ತಿಳಿಯುವುದು. 


ಶಬ್ದಾರ್ಥ: ಹಮ್ಮಿನ ಭಾವವುಳ್ಳವನು-ನಾನೆ೦ಬ ಅಭಿಮಾನವುಳ್ಳವನು; ಹುಚ್ಚು ಗೊಂಡೆರಡಾಗಿ 
=ಹುಚ್ಚು ಹಿಡಿದಂತೆ ಜೀವ, ಈಶ್ವರ ಎಂದು ಎರಡು ಬಗೆಯಾಗಿ; ಹೆಚ್ಚುಕು೦ದಿನ-ಈಶ್ವರನು 
ಹೆಚ್ಚಿನವನು ಎಂದು ಜೀವನು ಕಡಿಮೆಯವನೆಂದೂ; ಭೇದಭ್ರಾಂತಿ-ಅವೆರಡೂ ಬೇರೆ ಬೇರೆಯೆಂಬ 
ತಪ್ಪು ತಿಳಿವಳಿಕೆ; ಮಾಯಾವಿಲಾಸವಿಚಿತ್ರರೂಪನು -ತನ್ನ ಅಧೀನದಲ್ಲಿರುವ ಮಾಯಾಶಕ್ತಿಯ 
ಆಟವಾಗಿ ಬಗೆ ಬಗೆಯ ರೂಪಗಳಿಂದ ಕಾಣುವನು; ವಿರೋಧಾಂಶಗಳ=ಜೀವನು 
ಅಹಂಕಾರಿಯಾಗಿರುವುದೂ, ಈಶ್ವರನು ಮಾಯಾಶಕ್ತಿಯಿಂದ ಕೂಡಿರುವುದೂ ಒಂದಕ್ಕೊಂದು 
ವಿರೋಧವಾಗಿದೆ. ಲಕ್ಷ್ಯವೆರಡು-ಜೀವನ ಅಹಂಕಾರವನ್ನು ಕಳೆದ ಮೇಲೆ ಉಳಿದ ಚೈತನ್ಯವು 
ಈಶ್ವರನ ಮಾಯಾಶಕ್ತಿಯನ್ನು ಕಳೆದ ಮೇಲೆ ಉಳಿದ ಚೈತನ್ಯವು ಎರಡೂ ಒಂದು. 
x ಐಕ್ಯಾರ್ಥ-ಸಾಯುಜ್ಯದ ಲಕ್ಷಣ; 


ಟಿಪ್ಪಣಿ-೧: ಹಮ್ಮಿನಭಾವವುಳ್ಳವನು-ನಾನೆಂಬ ಅಭಿಮಾನವುಳ್ಳವನು; ಈ ಮಾತಿನ ವಿವರಣೆ 
ಹೀಗಿದೆ: ನಾನು ನೀನು ಎಂಬ ಮಾತಿಗೆ ಲಕ್ಷ್ಯಾರ್ಥವು ಬ್ರಹ್ಮವಾದರೂ ವಾಚ್ಯಾರ್ಥವು 
ಜೀವನಾಗುವುದು. ಜೀವನ ಲಕ್ಷಣದ ವಿಷಯದಲ್ಲಿ ವೇದಾಂತಿಗಳಲ್ಲಿ ಎರಡು ಮುಖ್ಯವಾದ 
ಮತ ಭೇದಗಳಿವೆ. ಶುದ್ದಚೈತನ್ಯವೂ ಅಂತಃಕರಣವೂ ಅಂತಃಕರಣದಲ್ಲಿ ಬಿದ್ದಿರುವ ಪ್ರತಿಬಿಂಬವೂ 
ಕೂಡಿ ಜೀವವೆನ್ನುವದು ಒಂದು ಮತ; ಇದನ್ನು ಪ್ರತಿಬಿಂಬವಾದ ಎನ್ನುವರು. 


ಅಂತಃಕರಣದ ಉಪಾಧಿಯಿಂದ ಕೂಡಿದ ಕೇವಲ ಚೈತನ್ಯವೇ ಜೀವವೆನ್ನುವುದು ಇನ್ನೊಂದು 
ಮತ. ಇದನ್ನು ಅವಿಚ್ಛಿನ್ನವಾದ ಎನ್ನುವರು. 


128 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಈ ಬೇರೆ ಬೇರೆ ವಾದಿಗಳು ತಮ್ಮತಮ್ಮ ವಾದದ ಶ್ರೇಷ್ಠತೆಯನ್ನು ಸಾಧಿಸುವುದಕ್ಕೆ ಹೋಗುವುದುಂಟು. 
ಆದರೆ ಹೀಗೆ ಮಾಡುವುದರಲ್ಲಿ ಹುರುಳಿಲ್ಲ ಜೀವನು ಪ್ರತಿಬಿ೦ಬನೆಂದು ಅಥವಾ ಉಪಾಧಿಯಿಂದ 
ಕೂಡಿದ ಬಹ್ಮವೆಂದು ಹೇಳುವುದು ಚೈತನ್ಯದಲ್ಲಿ ಜೀವತ್ವವು ಆರೋಪಿತವೆಂಬಷ್ಟು ಮಾತ್ರವನ್ನು 
ಹೇಳುವುದಕ್ಕೆ 'ಹೊರತು ಪ್ರತಿಬಿ೦ಬವು ರಾ ಬಿದ್ದಿರುವುದೆಂದೂ ಅಂತಃಕರಣವು ನಿಜವಾಗಿ 
ಉಪಾಧಿಯಾಗಿರುವುದೆಂದೂ ತಿಳಿಯುವಷ್ಟು ದೂರಕ್ಕೆ ಇದರ ಅರ್ಥವನ್ನು ಜಗ್ಗಬಾರದು. 
ಹಮ್ಮಿನ ಭಾವವುಳ್ಳವನೆಂದು ಮೇಲಿನ ಎರಡು 'ಮತಗಳಿಗೂ ಅಗತ್ಯವಾದ ಮಾತೇ ಆಗಿರುವುದು. 
ಪ್ರತಿಬಿಂಬದಲ್ಲಾಗಲಿ ಉಪಾಧಿಯಿಂದ ಕೂಡಿದ ಚೈತನ್ಯದಲ್ಲಾಗಲಿ ಹಮ್ಮಿನ ಭಾವ ಇರುವಿಕೆಯೇ 
ಜೀವನ ಲಕ್ಷಣವು. ಶ್ರೀಮಚ್ಚಂಕರ ಭಗವತ್ಪಾದರು ಮೇಲಿನ' ಎರಡು. ದೃಷ್ಟಾಂತಗಳನ್ನ ಲ್ಲದೇ 
ಆರೋಪಿತತ್ವವನ್ನು ಸೂಚಿಸುವಂಥ ಆಕಾಶದ ಕಪ್ಪು ಮೊದಲಾದ ಎಷ್ಟೋ ದೃಷ್ಟಾಂತಗಳನ್ನು 
ಸಮ್ಮಾನ BN ಉದಾಹರಿಸುವುದುಂಟು. ಇದರಿಂದ ಎರಡೂ ಬೇರೆ "ಜೀರ ಪಕ್ಷಗಳೇ 
ಅಲ್ಲ. ಆದ ಕಾರಣ ಇಲ್ಲಿ ಈ ಗಂಥಕಾರನು (ಮಹಲಿಂಗರಂಗ) ಯಾವ ಪಕ್ಷವನ್ನೂ ಎತ್ತಿ 
ಹಿಡಿಯದೆ ಈ ಲಕ್ಷಣವನ್ನು ಹೇಳಿರುವುದು, ಅವನ ಅನುಭವದ ತಿರುಳನ್ನು ಸೂಚಿಸುವುದು. 





"ತತ್ತ್ವಮಸಿ' ಎಂಬುದರೊಳಗೆ ವಾ 

ಚ್ಯಾರ್ಥದಲ್ಲಿ ವಿರೋಧವಾಗಲು, 

ಮಿಥ್ಯವನು ಕಳೆಕಳೆದು, ಪದಗಳ ಶೋಧನೆಯ ಮಾಡಿ, । 

ಸತ್ಯವಹ ಲಕ್ಷಾ ರವನು ಮಿಗೆ 

ತಥ್ಯಲಕ್ಷಣೆಯಿಂದ ಲಕ್ಷಿಸೆ, 

ಪ್ರತ್ಯಗಾತ್ಮಪರಾತ್ಮರೈಕ್ಯವು ಸಿದ್ಧಿಸುವದೆಂದ | ॥೨೨॥ 


ತಾತ್ಪರ್ಯ: ತತ್ತ್ವಮಸಿ (ತತ್‌*-ತ್ವಂತಅಸಿ) ನೀನು ಅದೇ ಆಗಿದ್ದೀಯೆ 
ಎಂಬುದರೊಳಗೆ" ತಂ ಎಂಬುದು "ಜೀವಾತ್ಮ ತತ್‌ ಎಂಬುದು ಪರಮಾತ್ಮ 
ಅಹಂಕಾರರೂಪಿ ಜೀವಾತ್ಮ ಮಾಯಾ ವಿಲಾಸರೂಪಿ ಪರಮಾತ್ಮ ಎಂಬ ಹೆಸರಿನಲ್ಲಿ 
ಕಾಣುವ ವಾಚ್ಯಾರ್ಥದಲ್ಲಿ “ವಿರೋಧವು ತೋರಿದರೆ ಅದು ನಿಜವಾದ ಅರ್ಥವಲ್ಲ. 
ಅಹಂಕಾರ-ಮಾಯಾ ವಿಲಾಸಗಳನ್ನು ಜೀವ- ಈಶ್ವರ ಪದಗಳ ನಿಜವಾದ 
ಅರ್ಥವನ್ನು ಶೋಧನೆ ಮಾಡಿ ಸುಳ್ಳಾದ ಅಹಂಕಾರ ಮಾಯೆಗಳನ್ನು ತೆಗೆದು 
ಹಾಕಿದರೆ ನಿಜವಾದ ಲಕ್ಷ್ಯಾರ್ಥವನ್ನು ಸತ್ಯ ಲಕ್ಷಣೆಯಿಂದ (ತಥ್ಕದರ್ಶನ) ನೋಡಿದರೆ 
ನಮ್ಮೊಳಗಿರುವ ಶುದ್ಧಾತ್ಮವೂ ಶ್ರುತಿಯಲ್ಲಿ “ಹೇಳಿರುವ ಪರಬ್ರಹ್ಮವೂ ಎರಡೂ 
ಒಂದೇ ಎಂದು ನಿರ್ಧಾರವಾಗುವುದು. 

ಶಬ್ದಾರ್ಥ : ತಥ್ಯಲಕ್ಷಣೆ-ಸತ್ಯಶೋಧನೆ, ತಥ್ಯ ದರ್ಶನ; ತತ್ತ್ವಮಸಿ-ನೀನು ಅದೇ ಆಗಿದ್ದೀ; 
ಮಿಥ್ಯವನು-ಸುಳ್ಳಾದುದನ್ನು; (ಜೀವನ ಅಹಂಕಾರವೂ ಈಶ್ವರನ ಮಾಯಾಶಕ್ತಿಯೂ ಸುಳ್ಳಾದವುಗಳು) 


ಸತ್ಯವಹ ಲಕ್ಷಾ ರ್ಥವನು- ನಿಜವಾದ ಲಕ್ಷಾ ರ್ಥವನ್ನು ಪ್ರ ಪ್ರತ್ಯಗಾತ್ಮ- ನಿಮ್ಮೊಳಗಿರುವ ಶುದ್ದಾತ್ಯ 
ಪರಾತ್ಮ ಶ್ರುತಿಯಲ್ಲಿ ಹೇಳಿರುವ ಪರಬ್ರಹ್ಯ "ಏಕೃವು- =ಎರಡೂ ಒಂದೆಂಬುದು. 


ಟಿಪ್ಪಣಿ-೧: ವಾಚ್ಯಾರ್ಥದಲ್ಲಿತ್ವಂ ನೀನು ಎಂಬ ಮಾತಿಗೆ ಜೀವನು ಎ೦ದರ್ಥವಾಗುವುದು. 
ಇದಕ್ಕೆ ವಾಚ್ಯಾರ್ಥವೆಂದು ಹೆಸರು. 


129 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಲಕ್ಷ್ಯಾರ್ಥವನು- ನೀನು ಎ೦ಬ ಮಾತಿನ ಲಕ್ಷ್ಯಾರ್ಥವು ಅಹಂಕಾರ ವಿರಹಿತವಾದ 
ಚೈತನ್ಯ ವಾಚ್ಯಾರ್ಥ ಹೊಂದದ ಕಡೆಯಲ್ಲಿ (ವಿರೋಧವಾದಾಗ) ಲಕಾ ್ರಾರ್ಥವನ್ನು ಮಾಡಬೇಕೆಂದು 
ನಿಯಮವುಂಟು. 


ಟಿಪ್ಪಣಿ-೩: ತತ್ತ್ವಮಸಿ-ನೀನು ಅದೇ ಆಗಿದ್ದೀ. ಇದಕ್ಕೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅನೇಕ 
ಉಲ್ಲೇಖಗಳಿವೆ. ತತ್‌ ಸತ್ಯಂ ಸ ಆತ್ಮಾ ತತ್ತ್ವಮಸಿ ಶ್ವೇತಕೇತೋ (ಛಾಂದೋಗ್ಯ) (೬-೮-೭, 
೬-೧೦-೧೩, ೬-೧೨-೩, ೬-೧೪-೩, ೬-೧೬-೩, ೬-೯-೪, ೬-೧೧-೩, ೬-೧೩- 
೩, ೬-೧೫-೩, ನೋಡಿ) 


ಟಿಪ್ಪಣಿ-೪: ಸತ್ಯವಹ ಲಕ್ಷಾರ್ಥಮಿಗೆ-ಎ (ನಿಜವಾದ ಲಕ್ಷ್ಯಾರ್ಥವನ್ನು ಎಂದರೆ ಹೆಸರಿನಿಂದ 
ನೇರವಾಗಿ ಕಾಣುವ ವಾಚ್ಕಾರ್ಥದಲ್ಲಿ ವಿರೋಧ ತೋರಿದರೆ ಅದು ನಿಜವಾದ ಅರ್ಥವಲ್ಲ. 
ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಅರ್ಥವನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ 
ಕಲ್ಪೆದೆಯೆಂದರೆ ಕಲ್ಲಿನಲ್ಲಿ ಮಾಡಿದ ಎದೆ ಜಟ ವಾಚ್ಕಾರ್ಥವಷ್ಟೆ: ಈ ಅರ್ಥವು 
ಹೊಂದುವುದಿಲ್ಲವಾದ್ದರಿಂದ ನಿಜವಾದದ್ದಲ್ಲ; ಆದ್ದರಿಂದ ಕಲ್ಲಿನಂತೆ ಕಠಿಣವಾದ ಎಂಬ 
ಲಕ್ಷಾ ಸರವನ್ನು ತೆಗೆದುಕೊಳ್ಳಬೇಕು. ಈ 'ವಾಚ್ಕಾರ್ಥವು ನಿಜವಾದ ಅರ್ಥವಾಗುವುದು. 


ಟಿಪ್ಪಣಿ-೫: ಮಿಥ್ಯವನು-ಸುಳ್ಳಾದುದನ್ನು (ಜೀವನ ಅಹಂಕಾರವು ಈಶ್ವರನ ಮಾಯಾಶಕ್ತಿಯೂ 
ಸುಳ್ಳಾದವು) 





ಅಂದು ತುಂಗಾತೀರದಲಿ ವಟು 

ವಿಂದು ಗಂಗಾತೀರದಲಿ ಯತಿ 

ಯೆಂದದೊಬ್ಬನ ದೇಹಮಾತ್ರವ ಲಕ್ಷಿಸುವ ತೆರದಿ । 

ಅಂದು ಇಂದೆಂಬೆರಡು ತೆರನನು 

ಸಂದ ಲಕ್ಷಣೆಯಿಂದ ಕಳೆದುಳಿ 

ದೊಂದಖಂಡಾದ್ವೈತನಿಜಸುಖ ಲಕ್ಷ ಕವೆನಿಸುವುದು ॥ 1೨೩ 


ತಾತ್ಪರ್ಯ: ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ತುಂಗಾತೀರದಲ್ಲಿ ಬಾಲಕನಾಗಿ ಬ್ರಹ್ಮಚಾರಿ 
ಆಗಿದ್ದು ಈ ಕಾಲದಲ್ಲಿ ಆ ವಟುವೇ ವೃದ್ಧನಾಗಿ ಯತಿಯಾಗಿ ಗಂಗಾತೀರದಲ್ಲಿ 
ಇದ್ದಾಗ ಬೇರೆ ಬೇರೆ ವ್ಯಕ್ತಿ ಎನಿಸುತ್ತದೆ. ಹ ಭೇದ ಹಾಗೂ ಆಶ್ರಮ ಭೇದವೆಂಬ 
ಎರಡು ಭೇದಗಳನ್ನು ಕಡೆಗಣಿಸಿ ಆ ವ್ಯಕ್ತಿಯ ದೇಹವನ್ನು ಗಮನಿಸಿದರೆ ಒಬ್ಬನೇ 
ವ್ಯಕ್ತಿ ಎಂದು ತಿಳಿಯುತ್ತದೆ. ಇದರಂತೆ ಸತ್ಯಕ್ಕ ವಿರೋಧವಾದ ಮಿಥ್ಯಾ ಧರ್ಮವನ್ನು 
ತೊರೆದ ಅಖಂಡವಾದ ಬ್ರಹ್ಮಾನಂದವು ಲಕ್ಷಾ ಕರ ವಾಗುತ್ತದೆ. 


ಶಬ್ದಾರ್ಥ: ಅಂದು ಇಂದು-ಆ ಕಾಲ ಈ ಕಾಲ (ಕಾಲ ಭೇದ); ವಟು-ಬಾಲಕ ಬ್ರಹ್ಮಚಾರಿ, 
(ಆಶ್ರಮ ಭೇದ); ಯತಿ-ವೃದ್ಧ ಸಂನ್ಯಾಸಿ (ಆಶ್ರಮ ಭೇದ), ಯೋಗಿಯಾಗಬಹುದು, ತರುಣನೂ 
ಸಂನ್ಯಾಸಿಯಾಗಿದ್ದಾನು. 

ಟಿಪ್ಪಣಿ-೧: ಲಕ್ಷ್ಯವಅಲ್ಲಿ ಅ೦ದು ಇಂದು ಎಂಬಿವು ಕಾಲಭೇದವನ್ನು ಹೇಳುವ ಮಾತುಗಳು. 
ವಟು, ಯತಿ ಎಂಬಿವು ಆಶ್ರಮ ಭೇದವನ್ನು ಹೇಳುವ ಮಾತುಗಳು. ಕಾಲಗಳಿಗೂ ಆಶ್ರಮಗಳಿಗೂ 


130 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಐಕ್ಯ್ಕವು ಕೂಡುವುದಿಲ್ಲ. ಇವೆರಡನ್ನೂ ಬಿಟ್ಟು ಉಳಿದ ದೇಹ ಮಾತ್ರ ಒಂದೇ ಆಗುವುದು. 
ವಾಕ್ಯದಲ್ಲಿ ಬೋಧಿತವಾದ ಐಕ್ಕವು ಇದೇ. ಇದರಂತೆ ವಿರೋಧವಾದ ಮಿಥ್ಯಾ ಧರ್ಮಗಳನ್ನು 
ಉಳಿದ ವಸ್ತುವೇ “ತತ್ತ ಮಸಿ' "ವಾಕ್ಯದ ಲಕ್ಷಾ ರ್ಥವು. 


ಪದಗಳೆರಡರ ಶೋಧನೆಯ ಮಾ 

ಡಿದರೆ ನಿಜಮಾದುಳಿಮೆ ನಿಲುವದು; 

ವಿದಿತಮಾಗಿಯೆ ಹಂಸ ನೀರಕ್ಷೀರಭೇದವನು । 

ಮುದವೊದವೆ ಬೇರ್ಪಡಿಸುವಂದದಿ 

ಮೊದಲು ಲಕ್ಷ್ಯವ ಸಾಧಿಸುತ್ತಲಿ 

ತುದಿಯಲೈಕ್ಯವ ಪಡೆಯೆ ನಿತ್ಯಾನಂದವಹುದೆಂದ I ॥೨೪॥ 


ತಾತ್ಸರ್ಯ: ಎಲ್ಲರಿಗೂ ತಿಳಿದಿರುವಂತೆ ಹಂಸವು ನೀರಿಗೂ ಹಾಲಿಗೂ ಇರುವ 
ಭೇದವನ್ನು ತಿಳಿದು ಖುಷಿಯಿಂದ ಬೇರೆ ಮಾಡುವಂತೆ ತತ್‌ ಮತ್ತು ತ್ವಂ ಎಂಬ 
ಎರಡು ಪದಗಳ ಬಗ್ಗೆ ವಿಚಾರ ಮಾಡಿದರೆ ನಿಜವಾದ ಶೇಷವೇ ಉಳಿಯುತ್ತದೆ. 
ಮೊದಲು ವಿರೋಧಾಂಶ ತ್ಯಜಿಸಿ ನಿಶ್ಚಿತಾಂಶ ತಿಳಿದರೆ ಕೊನೆಗೆ ಐಕ್ಕ ಹೊಂದಿದರೆ 
ಆಗ ನಿತ್ಯಾನಂದ ಸಿಗುತ್ತದೆ. 


ಶಬ್ದಾರ್ಥ: ಪದಗಳೆರಡು-ತತ್‌ ಮತ್ತು ತ್ವಂ ಪದಗಳು; ಉಳಿಮೆ:ಶೇಷ,; ವಿದಿತಮಾಗಿಯೆ 
ಎಲ್ಲರಿಗು ತಿಳಿದಂತೆ; ನೀರಕ್ಷೀರ ಭೇದವನು-ಹಾಲು ಮತ್ತು ನೀರಿನ ವ್ಯತ್ಯಾಸವನ್ನು 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ದೃಗ್ನ] ಶ್ಯಭೇದ (೨೫-೩೪) 

ತ್ವಂಪದದ ಲಕ್ಷ್ಯವನು ಸಾಧಿಸು; 

ವಿಂಪಿನಿಂ ದೃಗ್ನ] ಶ್ಯಭೇದ ಪ 

ರಂಪರೆಯನೀಕ್ಷಿಸುವ ತೆರನನು ತಿಳುಪುವೆನು ನಿನಗೆ; । 

ಸೊಂಪಿನೀ ತನು ಕರಣ ದೃಶ್ಯವು; 

ತಾಂ ಪೊಳೆವ ತತ್ಸಾಕ್ಸಿ ದೃಕೃದು; 

ಪೆಂಪು ಮಿಗೆ ದೃಗ್ನ] ಶ್ಯಗಳ ನೀಂ ಲಕ್ಷಿಸುವದೆಂದ ॥ ॥೨೫॥ 
ತಾತ್ಪರ್ಯ: ತ್ವಂ ಲಕ್ಷ್ಯವನ್ನು ಸಾಧಿಸುವ ಅಭಿಲಾಷೆಯಿಂದ ದೃಕ್‌ (ನೋಡುವವನು 
ಆತ್ಮ) ದೃಶ್ಯ (ಹೊರಗೆ ಕಾಣುವುದು ಅನಾತೃ) ಇವುಗಳ ಭೇದವನ್ನು ತಿಳಿದುಕೊಳ್ಳುವ 
ರೀತಿಯನ್ನು ಶುಕನೇ ನಿನಗೆ ಹೇಳುತ್ತೇನೆ. ಹೊರಗೆ ಕಾಣುವ ಸೊಗಸಾದ ಈ 
ಶರೀರ ಮತ್ತು ಇಂದ್ರಿಯಗಳೇ ದೃಶ್ಯವು. ಅದರಲ್ಲಿ ಸಾಕ್ಷೀಭೂತವಾಗಿ ದೇಹೇ೦ದ್ರಿಯ 
ಗಳನ್ನು ನೋಡುತ್ತಿರುವ ಚೇತನವೇ ದೃಕ್‌. ಈ ದೃಕ್‌ದೃಶ್ಯಗಳಿ೦ದ ಆನಂದವುಕ್ಕುವಂತೆ 
ಜ್ಞಾನ ಸಾಧನೆ ಮಾಡುವತ್ತ ಲಕ್ಷ್ಯ ನೀಡಬೇಕು. 


131 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಸೊಂಪಿನ ಈತನು-ಎ ಜಸೊಗಸಾದ ಈ ಶರೀರ; ಕರಣ-ಇಂದ್ರಿಯಗಳು; ತತ್‌ 
ಸಾಕ್ಷಿನದೇಹವನ್ನೂ, ಇಂದ್ರಿಯಗಳನ್ನೂ ನೋಡುತ್ತಿರುವ ಚೇತನ; ಪೆಂಪುಮಿಗೆಆನಂದ 
ಉಕ್ಕುವಂತೆ * ಲಕಿ 8 ಸುವುದು-ತಿಳಿಯಬೇಕು, ಗಮನಿಸಬೇಕು 





ಆವುದೊಂದಿದಿರಾಗಿ ತೋರ್ಪ ದ 

ದೇ ವಿಚಾರಿಸೆ ದೃಶ್ಯವೆನಿಪುದು; 

ಭಾವಿಸುತಲದ ಕಾಂಬುದೇ ದೃಕ್ಕಿಂದು ಪೇಳುವರು; । 

ಈ ವಿಧದಲೀ ದೇಹದೊಳಗೊಳ 

ಗೋವಿ ದೃಗ್ನ ಶ್ಯಗಳ ಸಾಧಿಸಿ, 

ತೀವಿ ಪ ಪ್ರತ್ಯಗ್ಲೋಧವನು ಸಂಪಾದಿಸುವದೆಂದ ॥ D೬ 
ತಾತ್ಪರ್ಯ: ದೃಕ್‌ ದೃಶ್ಯಗಳನ್ನ € ಕವಿ ಮತ್ತೊಂದು ರೀತಿಯಲ್ಲಿ ಈ ಪದ್ಯದಲ್ಲಿ 
ವಿವರಿಸುತ್ತಾನೆ... ಯಾವುದಾದರೂ ಒಂದು ಪದಾರ್ಥ ಪ್ರತ್ಯಕ್ಷವಾಗಿ ಕಾಣಿಸಿದಾಗ 
ಅದನ್ನು ಅರಿತರೆ ಅದೇ ದೃಶ್ಯವೆನಿಸುತ್ತದೆ. ಸಮ್ಯಕ್‌ ಜ್ಞಾನದಿಂದ ಆ ವಸ್ತುವಿನ 
ಸ್ವರೂಪದ ಬಗ್ಗೆ ವಿಚಾರ ಮಾಡಿದಾಗ ತಿಳಿಯುವ ಸಂಗತಿಯೇ ದೃಕ್‌ ಎಂದು 
ಹೇಳುವರು. ಈ ರೀತಿಯೊಳಗೆ ದೇಹದೊಳಗೆ ಹೊರಗೆ ಇರುವ ಅವಯವಗಳನ್ನೆಲ್ಲ 
ಪ್ರೀತಿಯಿ೦ದ ಪೂರ್ಣವಾಗಿ ದೃಕ್‌ ದೃಶ್ಯಗಳನ್ನು ಅರಿಯುತ್ತಾ ತನ್ನೊಳಗೆ ತುಂಬಿರುವ 
ಶುದ್ಧಾತ್ಮನ ಅರಿವನ್ನು ಸಂಪಾದಿಸಬೇಕು ಎಂದನು. 


ಶಬ್ದಾರ್ಥ: ಓವಿ-ಪ್ರೀತಿಯಿ೦ದ; ಪ್ರತ್ಯಗ್ಪೋಧ-ತನ್ನೊಳಗಿರುವ ಶುದ್ಧಾತ್ಮನ ಅರಿವು; 


>: ಬ್‌ 


* ಭಾವಿಸುತ-ವಿಚಾರಿಸುತ; * ಕಾಂಬುದುಎ ಅರಿಯುವುದು; * ತೀವಿ=ಪೂರ್ಣವಾಗಿ, ತುಂಬಿದ 





ಕೇಳು ಶುಕ, ರೂಪಗಳು ದೃಶ್ಯಗ 

ಳಾಲಿಸಲು ಕಾಂಬಕ್ಷಿ ದೃಕ್ಕು; ವಿ 

ಶಾಲಲೋಚನ ದೃಶ್ಯವದನರಿದಿಪ್ಪ ಮನ ದೃಕ್ಕು; | 

ಮೇಲೆ ಕೇಳ್ಳನ ದೃಶ್ಯವಾ ಮನ 

ದೇಳಿಗೆಯ ಭಾವಿಸುವ ಸಾಕ್ಷಿಯೆ 

ಮೂಲದೃಕ್ಕದರಿಂದ ದೃಕ್ಕೊಳಗಿಲ್ಲ ಕೇಳೆಂದ ॥ 1೨೭ 


ತಾತ್ಪರ್ಯ: ಎಲೈ ಶುಕನೇ ಕೀಲು ಲ ದೃಕ್ಕನ್ನು ಕಂಡು ಹಿಡಿಯುವ ಬಗೆ 
ಎಂತೆಂದರೆ- ಸಿವ ಎಂದರೆ ಹೊರಗಣ 'ಏಷಯಗಳೆಲ್ಲ ದೃಶ್ಯಗಳು 
(ಇಂದ್ರಿಯಗಳು) ಅವುಗಳನ್ನು ನೋಡುವ ಕಣ್ಣು ಜ್ವಾನೇಂದ್ರಿಯಗಳು) ದಕು 
ಇನ್ನು ಒಳಗೊಳಗೆ ಶೋಧಿಸುತ್ತಾ ಹೊರಗೆ ಕಣ್ಣು ದೃಶ್ಯವಾಗುವುದು ಮತ್ತು ಆ 
ಜ್ಞಾನೇಂದ್ರಿಯಗಳನ್ನೆಲ್ಲ ಅರಿಯುವಂಥ ಮನಸ್ಸು "ದೃಕ್ಷಾಗುವುದು. ಇನ್ನೂ "ಒಳ 
ಹೊಕ್ಕು ನೋಡಿದರೆ ಆ ಮನವು ದೃಶ್ಯವಾಗುವುದು. ಆ ಮನದ ಆಟಗಳನ್ನೆಲ್ಲ 


132 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಅರಿಯುವ ಸಾಕ್ಷಿ ಚೈತನ್ಯವು ದೃಕ್ಕಾಗುವುದು. ಅದೇ ಮೂಲ ದೃಕ್‌ ಅದಕ್ಕೆ 
ಇನ್ನೊಂದು ದೃಕ್‌ ಇಲ್ಲ. 

ಶಬ್ದಾರ್ಥ: * ರೂಪುಗಳು-(ಹೊರಗಣ ವಿಷಯಗಳು) ದೃಶ್ಯಗಳು; * ಕಾಂಬಕ್ಷಿ 
ದೃಕ್ಯುಎಅವುಗಳನ್ನು ಕಾಣುವ ಕಣ್ಣು ದೃಕ್ಕು; ವಿಶಾಲಲೋಚನ ದೃಶ್ಯ-ಇನ್ನೂ ಒಳಗೊಳಗೆ 
ಶೋಧಿಸುತ್ತಾ ಹೋದರೆ ಆ ಆಳನೋಟದನಣ್ಣು ದೃಶ್ಯವೆನಿಸುತ್ತದೆ, * ಅದನರಿದಿಪ್ಪ ಮನದ್ಭಕ್ಕು-ಆ 
ಕಣ್ಣನ್ನು (ಜ್ಞಾನೇಂದ್ರಿಯಗಳನ್ನು ಅರಿಯುವ ಮನಸ್ಸು ದೃಕ್ಕು; * ಮೇಲೆಕೇಳ್‌ ಮನ 
ದೃಶ್ಯವು-ಇನ್ನೂ ಒಳಹೊಕ್ಕು ನೋಡಿದರೆ ಆ ಮನಸ್ಸು) ದೃಶ್ಯವಾಗುತ್ತದೆ; ಆ ಮನದ ಏಳಿಗೆಯ 
ಭಾವಿಸುವ ಮೂಲ ದೃಕ್‌-ಇನ್ನೂ ಒಳ ಹೊಕ್ಕು ನೋಡಿದರೆ ಆ ಮನಸ್ಸಿಗೆ ಆಟಗಳನ್ನೆಲ್ಲ 
ಅರಿಯುವಂಥ ಸಾಕ್ಷಿ ಚೈತನ್ಯವೇ ದೃಕ್ಕಾಗುತ್ತದೆ. ಅದೇ ಮೂಲ ದೃಕ್‌ 


ಟಿಪ್ಪಣಿ: ಮೂಲ ದೃಕ್‌- ವಿಷಯಗಳು ಯಾವಾಗಲೂ ದೃಶ್ಯವೆ; ಇಂದ್ರಿಯಗಳು, ಮನಸ್ಸುಗಳು 
ಒಮ್ಮೆ ದೃಶ್ಯಗಳು ಆಗುವುವು; ಒಮ್ಮೆ ದೃಕ್ಕೂ ಆಗುವುವು. ಸಾಕ್ಷಿ ಚೈತನ್ಯವು ಮಾತ್ರ ಯಾವಾಗಲೂ 
ದ್ಯಕ್ಕೆ. ಅದರಿಂದ ದೃಕ್‌ ಒಳಗಿಲ್ಲ-ಅದಕ್ಕೆ ಇನ್ನೊಂದು ದೃಕ್ಕಿಲ್ಲ ಅದೇ ಮೂಲ ದೃಕ್‌. 
ಮೂಲ ದೃಕ್ಕು- ಮೂಲದ್ಯಕ್ಕನ್ನು ಕಂಡುಹಿಡಿವ ಬಗೆಯೆಂತೆಂದರೆ: ರೂಪುಗಳೆಲ್ಲ (ಹೊರಗಣ 
ವಿಷಯಗಳೆಲ್ಲ) ದೃಶ್ಯಗಳು; ಅವುಗಳನ್ನು ನೋಡುವ ಕಣ್ಣು ದೃಕ್ಕು (ಪದ್ಯದಲ್ಲಿ ಕಣ್ಣನ್ನು ದೃಕ್ಕೆಂದಿದ್ದರೂ 
ಕಣ್ಣೊಂದನ್ನೇ ದೃಕ್ಕಿಂದು ತಿಳಿಯಬಾರದು. ಕಣ್ಣೆಂಬ ಮಾತಿನಿಂದ ಜ್ಞಾನೇಂದ್ರಿಯ ಗಳನ್ನೆಲ್ಲ 
ಗ್ರಹಿಸಬೇಕು. ವಿಷಯಗಳನ್ನೆಲ್ಲ ಒಂದಲ್ಲೊಂದು ರೀತಿಯಿಂದ ಅರಿಯುವಂಥ ಚರ್ಯ ಕಣ್ಣು, ಕಿವಿ, 
ನಾಲಿಗೆ, ಮೂಗು ಈ ಐದು ಜ್ಞಾನೇಂದ್ರಿಯಗಳನ್ನೂ ದೃಕ್ಕುಗಳಂದು ತಿಳಿಯಬೇಕು. ಇನ್ನೂ 
ಒಳಗೊಳಗೆ ಶೋಧಿಸುತ್ತ ಹೋದರೆ ಕಣ್ಣು ದೃಶ್ಯವಾಗುವುದು. (ಜ್ಞಾನೇಂದ್ರಿಯಗಳೆಲ್ಲ 
ದೃಶ್ಯವಾಗುವುದೆಂದರ್ಥ); ಮತ್ತು ಆ ಜ್ಞಾನೇಂದ್ರಿಯಗಳನ್ನೆಲ್ಲ ಅರಿಯುವಂಥ ಮನಸ್ಸು ದೃಕ್ಕಾಗುವುದು; 
ಇನ್ನೂ ಒಳಹೊಕ್ಕು ನೋಡಿದರೆ ಆ ಮನವು ದೃಶ್ಯವಾಗುವುದು; ಆ ಮನಸ್ಸಿನ ಆಟಗಳನ್ನೆಲ್ಲ 
ಅರಿಯುವಂಥ ಸಾಕ್ಷಿಚೈತನ್ಶವು ದೃಕ್ಕಾಗುವುದು. ಅದೇ ಮೂಲದೃಕ್ಕು. ಅದಕ್ಕೆ ಇನ್ನೊಂದು ದೃಕ್ಕಿಲ್ಲ. 
ಇದರಿಂದ ಒಂದು ಸಂಗತಿಯನ್ನು ಗ್ರಹಿಸಬಹುದು. ಅದೇನೆಂದರೆ: ಒಮ್ಮೆ ದೃಶ್ಯಗಳೂ ಆಗುವುವು; 
ಒಮ್ಮೆ ದೃಕ್ಕೂ ಆಗುವವು; ಸಾಕ್ಷಿಚೈತನ್ಯವು ಮಾತ್ರ ಯಾವಾಗಲೂ ದೃಕ್ಕೇ. 


ನೀಲ, ಪೀತ, ಶೇತ, ರಕ್ತ, 

ಸ್ಥೂಲ, ಸೂಕ್ಷ್ಮ, ಕೃಶೋಚ್ಚ ನೀಚ ವಿ 

ಶಾಲವಹ ರೂಪುಗಳು ಬಹುವಿಧವಾದ ದೃಶ್ಯಗಳು; । 

ಆಲಿಸಿದೊಡದರಂದವನು ಸ 

ಮ್ಮಳದಿಂದಲಿ ಕಾಂಬ ನೇತ್ರವ 

ಹೇಳುವರು ದೃಕ್ಕೆಂದು ಶುಕಯೋಗೀಂದ್ರ ಕೇಳೆಂದ ॥ ॥೨೮। 
ತಾತ್ಪರ್ಯ: ಕರಿದು, ಹಳದಿ, ಬಿಳಿದು, ಕೆಂಪು, ದಪ್ಪ, ಸಣ್ಣ, ತೆಳು, ಶ್ರೇಷ್ಠ, ಕನಿಷ್ಠ 
ವಿಸ್ತಾರ ಆಗಿರುವ ಹತ್ತಾರು ರೂಪುಗಳು (ಆಕಾರಗಳಲ್ಲ) ಬಗೆ ಬಗೆಯಾದ ದೃಶ್ಯ 


ಗಳೆನಿಸಿಕೊಳ್ಳುತ್ತವೆ. ವಿಚಾರಮಾಡಿ ನೋಡಿದರೆ ಬೇರೆ ಬೇರೆಯಾಗಿ ಅವೆಲ್ಲದರ 
ಸ್ವರೂಪವನ್ನು ಬಗೆ ಬಗೆಯಾದ ದೃಶ್ಯಗಳೆ೦ತಲೂ ಅವನ್ನೆಲ್ಲಾ ಪ್ರತ್ಯಕ್ಷವಾಗಿ ಕಾಣುವ 


133 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಣ್ಣುಗಳನ್ನು ದೃಕ್‌ ಎಂದೂ ಹೇಳುತ್ತಾರೆ. ಶುಕಯೋಗೀಂದ್ರನೇ ಈ ವಿಚಾರವನ್ನು 
ತಿಳಿದಿಕೊ ಎಂದು ವ್ಯಾಸರು ಹೇಳಿದರು. 

ಶಬ್ದಾರ್ಥ: * ನೀಲವಎಕರಿದು; * ಪೀತವಹಳದಿ; * ಶ್ವೇತ-ಬಿಳಿ; * ರಕ್ತ-ಕೆಂಪು; * ಸ್ಥೂಲ-ದಪ್ಪ; 
* ಸೂಕ್ಷ್ಮಎಸಣ್ಣದು; * ಕೃಶ-ತೆಳು; * ಉಚ್ಛ-ಶ್ರೇಷ್ಠ; * ನೀಚ-ಕನಿಷ್ಠ ಸಮ್ಮೇಳದಿಂದಲಿ-ಬೇರೆ 
ಬೇರೆಯಾಗಿ ಇವೆಲ್ಲವನ್ನೂ; ಕಾಂಬ-ಕಾಣುವ; ನೇತ್ರಾಕಣ್ಣು (ಜ್ಞಾನೇಂದ್ರಿಯ) 





ಆಂಧ್ಯ, ಮಾಂದ್ಯ, ಪಟುತ್ಸಭೇದದ 

ಲೊಂದಿ ತೋರುವ ಲೋಚನವು ಹಲ 

ವಂದವಾಗಿಯೆ ದೃಶ್ಯವದನರಿದಿಪ್ಪ ಮನ ದೃಕ್ಕು; । 

ಕುಂದುಹೆಚ್ಚಿನ ಹರ್ಷರೋಷಗ: 

ಳಿಂದ ಕಾಮಾದಿಗಳ ಕುರುಹಿನ 

ಚಂದವಹ ಮನ ದೃಶ್ಯ; ದೃಕ್ಕದನರಿವ ಬರಿಯರಿವು ॥ ॥೨೯॥ 
ತಾತ್ತರ್ಯ: ಕುರುಡು, ಚುರುಕಾಗಿಲ್ಲದಿರುವುದು, ಸಾಮರ್ಥ್ಯ, ಮುಂತಾದ ಭೇದಗಳನ್ನು 
ತೋರುವ ಕಣ್ಣು ಹಲವು ರೀತಿಯ ದೃಶ್ಯಕ್ಕೆ ಪ್ರತೀಕವಾಗಿದೆ. ಆ ದೃಶ್ಯವನ್ನು 
ತಿಳಿಯುವ ಮನಸ್ಸು ದೃಕ್‌ ಎನಿಸಿಕೊಳ್ಳುತ್ತದೆ. ಕುಗ್ಗುವುದು, ಹಿಗ್ಗುವುದು, ಆನ೦ದ, 
ರೋಷಗಳಿ೦ದ, ಕಾಮ ಕ್ರೋಧಾದಿಗಳ ಚಿಹ್ನೆಗಳಿಂದ (ಕಂಗೊಳಿಸುವ) ಕೂಡಿದ 
ಮನಸ್ಸು ದೃಶ್ಯವಾಗುತ್ತದೆ. ಆಗ ಅದನ್ನು ತಿಳಿಯುವ ಶುದ್ಧ ಜ್ಞಾನವು (ಚೈತನ್ಯ 
ಮಾತ್ರವಾದ ಸಾಕ್ಷಿ) ದೃಕ್‌ ಎನಿಸಿಕೊಳ್ಳುತ್ತದೆ. 
ಶಬ್ದಾರ್ಥ: ಆಂಧ್ಯ-ಕುರುಡು; ಮಾಂದ್ಯ-ಚುರುಕಾಗಿಲ್ಲದಿರುವುದು; ಪಟುತ್ನ-ಸಾಮರ್ಥ್ಯ; 


ಒಂದಿ-ಕೂಡಿ; ಬರಿಯರಿವು-ಚೈತನ್ಯ ಮಾತ್ರವಾದ ಸಾಕ್ಷಿ; ಕಾಮಾದಿ-ಕಾಮ, ಕ್ರೋಧ, ಲೋಭ, 
ಮೋಹ, ಮದ, ಮತ್ತರಾದಿಗಳು; ಕುರುಹು-ಚಿಹ್ಮೆ; ಚಂದವಹ-ಕಂಗೊಳಿಸುವ 





ಬುದ್ಧಿಮನವೆಂಬೆರಡು ರೂಪನು 

ಹೊದ್ದಿ ತೋರ್ಪುದು ಕರಣವೊಂದೇ; 

ಬುದ್ಧಿ ನಿರ್ಮಲವಹುದು, ಮಲಿನಾಕಾರವಾ ಮನವು; । 

ಬುದ್ಧಿಯರಿವುದು, ಮರೆವುದಾಮನ; 

ನಿರ್ಧರಿಸಲಾ ಮರವೆಯರಿವೆಯ 

ಬದ್ಧರೂಪವನರಿವರಿವೆ ದೃಕ್ಕಿನಿಸಿ ತೋರುವದು ॥ ॥೩೦॥ 
ತಾತ್ಪರ್ಯ: ಕರಣವೆಂದರೆ ಪ್ರಕೃತಿರೂಪವಾದ ಇಂದ್ರಿಯವು ಅರ್ಥಾತ್‌ ಅ೦ತಃಕರಣವು. 
ಇದು ಬುದ್ಧಿ ಮತ್ತು ಮನಸ್ಸು ಎಂಬ ಎರಡು ರೂಪಗಳನ್ನು ಹೊಂದಿ ಕಾಣಿಸಿ 
ಕೊಳ್ಳುತ್ತದೆ. ನಿಶ್ಚಯಿಸುವ ಸ್ವಭಾವವಾದ ಬುದ್ಧಿಯು ಶುದ್ಧವಾಗಿರುವುದು; ಸಂಶಯ 
ಸ್ವಭಾವದ ಮನಸ್ಸು ಅಶುದ್ಧವಾಗಿರುವುದು. ಬುದ್ಧಿ ಯಾವುದನ್ನಾದರೂ ಗ್ರಹಿಸುತ್ತದೆ, 


134 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಮನಸ್ಸು ತಿಳಿದುದನ್ನು ಮರೆತು ಬಿಡುತ್ತದೆ. ವಿಷಯವನ್ನು ಅರಿತೆನೆಂಬ ಬುದ್ಧಿ 
ಅಥವಾ ವಿಷಯವನ್ನು ಮರೆತೆನೆಂಬ ಮನಸ್ಸಿನ ವಿಚಾರವನ್ನು ತಿಳಿದುಕೊಳ್ಳುವ 
ಜ್ಞಾನವೇ ದೃಕ್‌ ಎನ್ನಿಸಿಕೊಳ್ಳುತ್ತದೆ. ಇದನ್ನು ಖಚಿತವಾಗಿ ತಿಳಿ. 

ಶಬ್ದಾರ್ಥ: ಬುದ್ಧಿಎನಿಶ್ಚಯಿಸುವ ಸ್ವಭಾವದ್ದು; ಮನ-ಸ೦ಂಶಯ ಸ್ಪಭಾವದ್ದು (ಈ ಅರ್ಥವನ್ನು 


ಕವಿಯು ಮುಂದೆ ೪೮ನೇ ಪದ್ಯದಲ್ಲಿ ತಾನೇ ಹೇಳುವನು); ಕರಣ-ಅ೦ತಃಕರಣ; ಬದ್ಧರೂಪವ 
ಇವಿಷಯವನ್ನು ಅರಿದೆನೆಂದು ಅಥವಾ ವಿಷಯವನ್ನು ಮರೆದೆನೆಂದು ವಿಚಾರಕ್ಕೆ ಕಟ್ಟುಬಿದ್ದಿರುವಂಥ. 





ದೇಹದಿಂದಿಂದ್ರಿಯಗಳಧಿಕವ 

ದೂಹಿಸಲ್ಕಿಂದ್ರಿಯಗಳೆನಿಪ ಸ 

ಮೂಹದಿಂ ಮನ ಮೇಲು; ಮನದಿಂದುತ್ತಮವು ಬುದ್ಧಿ | 

ಓಹೊ! ಬುದ್ದಿಯನರಿವ ಸಾಕ್ಷಿ ಯೆ 

ಸೋತಹಮೆನಿಸುವ ಪ್ರತ್ಯಗಾತ್ಮನು, 

ಮೋಹರಹಿತನು; ತಿಳಿಯಲುತ್ತಮನಾತನಿಂದಿಲ್ಲ ॥ Xe] 
ತಾತ್ಪರ್ಯ: ಶರೀರಕ್ಕಿಂತಲೂ ಪಂಚೇದ್ರಿಯಗಳು ಹೆಚ್ಚು, ಯೋಚಿಸಿದರೆ ಪಂಚೇಂದ್ರಿಯ 
ಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸಿಗಿಂತ ಬುದ್ಧಿ ಉತ್ಕೃಷ್ಟವಾದುದು. ಅಂತಹ 
ಬುದ್ದಿಯನ್ನು ತಿಳಿದುಕೊಳ್ಳಬಲ್ಲ ಸಾಕ್ಷೀರೂಪನಾದ ಸೋಹಂ ಎಂದು ಕರೆಸಿಕೊಳ್ಳುವ 
ಪ್ರತ್ಯಗಾತ್ಮನೇ (ಎಲ್ಲರಿಗಿಂತ ಒಳಗಿರುವ ಮೋಹರಹಿತನಾದ ಆತ್ಮನೇ) ಎಲ್ಲರಿಗಿಂತ 
ಉತ್ತಮನಾದವನು. 
ಶಬ್ದಾರ್ಥ: ಭೂತಪಂಚಕ-ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಅವ್ಯಕ್ತಎಜಗತ್ತಿನ ಮೂಲ 
ಬೀಜವಾದ ಪ್ರಕೃತಿ, ದಶವಿಧಜಾತವಾದಿಂದ್ರಿಯನಿಕರ-ಕರ್ಕ್ಮೇಂದ್ರಿಯಗಳ್ಳೆದು (ವಾಕ್‌, ಪಾಣಿ, 
ಪಾದಪಾಯು ಉಪಸ್ಥೆ) ಮತ್ತು ಬುದ್ಧೀಂದ್ರಿಯಗಳು ಐದು (ಹಿಂದೆ ೨೭ನೇ ಪದ್ಯದಲ್ಲಿದೆ), 
ಪ್ರಾಣಾದಿವಾಯುಗಳು-ಪ್ರಾಣ, ಅಪಾನ, ವ್ಯಾನ, ಸಮಾನ, ಧೃತಿ-ದೇಹೇಂದ್ರಿಯಗಳನ್ನು 
ಎತ್ತಿಹಿಡಿದಿರುವುದು, ಸಂಘಾತ-ದೇಹೇ೦ದ್ರಿಯಗಳ ಗುಂಪು 


ಟಿಪ್ಪಣಿ-೧: ದೇಹದಿಂದ ಇಂದ್ರಿಯಗಳು ಅಧಿಕವದು, ಊಹಿಸಲ್ಕೆ ಇಂದ್ರಿಯಗಳೆನಿಪ 
ಸಮೂಹದಿಂ ಮನಮೇಲು, ಮನದಿಂದ ಉತ್ತಮವು ಬುದ್ಧಿ, ಓಹೋ! ಬುದ್ಧಿಯನರಿವ ಸಾಕ್ಷಿಯೇ 
ಸೋತಹಮೆನಿಸುವ ಪ್ರತ್ಯಗಾತ್ಮನುಈ ಪದ್ಯ ಭಾಗವು- 

ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ | 

ಮನಸಸ್ತು ಪರಾಬುದ್ಧಿರ್ಯೋಬುದ್ಧೇಃ ಪರತಸ್ತುಸಃ ॥ 
ಎಂಬ ಗೀತಾ ಭಾಗದ ಅಭಿಪ್ರಾಯದ (ಗೀತೆ ೩-೪೨) ಅನುವಾದ : [ಇಂದ್ರಿಯಗಳು ಹೆಚ್ಚಿನ 
ಯೋಗ್ಯತೆಯವುಗಳೆನ್ನುವರು. ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು; ಮನಸ್ಸಿಗಿಂತಲೂ 
ಬುದ್ಧಿ ಹೆಚ್ಚಿನದು, ಒಳಗಿರುವ ಆತ್ಮನು ಬುದ್ದಿಗಿ೦ತ ಹೆಚ್ಚಿನವನು.] (ಗೀತೆಯ ಕೈಗನ್ನಡಿ-ಹೊ. 
ಚಿದಂಬರಯ್ಯ ಪುಟ೯೭)] 


135 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಉತ್ತಮನಾತನಿಂದಿಲ್ಲ-ಇದು “ಪುರುಷಾನ್ನಪರಂ ಕಿಂಚಿತ್ಸಾಕಾಷ್ಠಾ ಸಾ ಪರಾಗತಿಃ” 
ಎ೦ಬ ಶ್ರುತಿಯ ಅಭಿಪ್ರಾಯ. 





ಭೂತಪಂಚಕ, ಬುದ್ಧ್ಯಹಂಕೃತಿ, 
ಸಾತಿಶಯದವ್ಯಕ್ತ, ದಶವಿಧ 
ಜಾತವಾದಿಂದ್ರಿಯನಿಕರ, ಪ್ರಾಣಾದಿವಾಯುಗಳು, | 
ಚೇತನಾಧೃತಿದುಃಖಸುಖಸಂ 

ಘಾತವಿಚ್ಛಾದ್ದೇಷವೆಂಬಿವ 

ನಾತುಮಜ್ಜರು ಕ್ಷೇತ್ರವೆಂದಿದ ಹೇಳುತಿಹರೆಂದ ॥ ॥೩.೨॥ 


ತಾತ್ಸರ್ಯ: ಭೂಮಿ, ಜಲ, ಅಗ್ನಿ, ವಾಯು, ಆಕಾಶವೆಂಬ ಪಂಚಭೂತಗಳನ್ನು 
ಮನೋಬುದ್ಧಿ, ಅಹಂಕಾರ ಭೇದಗಳನ್ಮೂ ವಿಶೇಷವೆನಿಸಿದ ಜಗತ್ತಿನ ಮೂಲ 
ಬೀಜವಾದ ಪ್ರಕೃತಿಯನ್ನೂ, ವಾಕ್‌, ಪಾಣಿ, ಪಾದ, ವಾಯು, ಉಪಸ್ಥೆಗಳೆ೦ಬ 
ಐದು ಕರ್ಮೇಂದ್ರಿಯಗಳನ್ನೂ ಕಣ್ಣು, ಕಿವಿ, ಚರ್ಮ, ನಾಲಗೆ, ಮೂಗು ಎಂಬ 
ಐದು ಜ್ಞಾನೇಂದ್ರಿಯಗಳನ್ನು ಒಟ್ಟು ಹತ್ತು ಇಂದ್ರಿಯಗಳ ಗುಂಪನ್ನೂ, ಪ್ರಾಣ, 
ಅಪಾನ, ಉದಾನ, ಸಮಾನ, ವ್ಯಾನಗಳೆಂಬ ಪಂಚವಾಯುಗಳನ್ನೂ, ಚೇತನಾ, 
ಧೃತಿ, ದುಃಖ, ಸುಖ, ಇಚ್ಛಾ, ದ್ವೇಷ, ಇವುಗಳನ್ನು ಸೇರಿಸಿ ದೇಹವನ್ನು ಆತ್ಮ 
ಜ್ಞಾನಿಗಳು ಕ್ಷೇತ್ರವೆಂದು ಕರೆಯುತ್ತಿದ್ದಾರೆ. 


ಟಿಪ್ಪಣಿ: ಕ್ಷೇತ್ರ-ಈ ಪದ್ಯವು ಭಗವದ್ಗೀತೆಯ ೧೩ನೇ ಅಧ್ಯಾಯದ ೫ ಮತ್ತು ೬ನೇ ಶ್ಲೋಕಗಳ 
ತಾತ್ತರ್ಯವಾಗಿದೆ. ಕ್ಷೇತ್ರ ಎಂದರೇನು? ಎಂಬುದರ ವಿವರ ಇಲ್ಲಿದೆ. ಗೀತಾರ್ಥ ಚಂದ್ರಿಕೆ 
ಗಂಥದಲ್ಲಿ ಚಿದಂಬರಯ್ಯನವರು ಗೀತೆಯ ಶ್ಲೋಕವನ್ನು ಹೀಗೆ ವಿವರಿಸಿದ್ದಾರೆ: 


ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚಿ! 

ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯಗೋಚರಾಃ ॥(೧೩-೫)ಗೀತೆ 
ಇಚ್ಛಾ ದ್ವೇಷಃ ಹುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ | 
ಏತತ್ಕೇತ್ರಂ ಸಮಾಸೇನ ಸವಿಕಾರಮುದಾಹೃತಮ್‌ (೧೩-೬) ಗೀತೆ 


ಶಬ್ದಾರ್ಥ: ಮಹಾಭೂತಾನಿ-ಬಿಡಿ ಬಿಡಿಯಾದ ಎಲ್ಲ ವಸ್ತುಗಳಲ್ಲಿಯೂ ವ್ಯಾಪಿಸಿಕೊಂಡಿರುವ 
ನೆಲ, ಜಲ, ಅಗ್ನಿ, ವಾಯು, ಆಕಾಶ-ಈ ಸೂಕ್ಷ್ಮ ಭೂತಗಳು; ಅಹಂಕಾರಃ-ಆ ಮಹಾ 
ಭೂತಗಳಿಗೂ ಕಾರಣವಾಗಿ ಶರೀರದಲ್ಲಿ ನಾನು ನಾನೆಂದು ತೋರಿಸಿಕೊಳ್ಳುವಂಥ ಅಹಂಕಾರ 
ತತ್ತ್ವವು, ಬುದ್ಧಿ:£ಅಹ೦ಕಾರಕ್ಕೂ ಕಾರಣವಾದ ಮಹತ್ತತ್ವವು; ಅವ್ಯಕ್ತಮೇವಚ-ಬುದ್ದಿಗೆ 
ಕಾರಣವಾದ ಮಾಯಾ ಶಕ್ತಿ ದಶೇಂದ್ರಿಯಾಣಿ-ಹತ್ತು ಇಂದ್ರಿಯಗಳು (ಐದು ಕರ್ಮೇಂದ್ರಿಯಗಳು, 
ಐದು ಜ್ಞಾನೇಂದ್ರಿಗಳು); ಏಕಂಚ-ಅಂತಃಕರಣ ಒಂದು; ಇಂದ್ರಿಯಗೋಚರಾ:-ಐದು 
ಜ್ಞಾನೇ೦ದ್ರಿಯಗಳಿಗೆ ಸಂಬಂಧಿಸಿದಂಥ; ಪಂಚಚ-ಶಬ್ಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 
ವಿಷಯಗಳು; ಇಚ್ಛಾ-ಹಿಂದೆ ಸುಖವಾಗಿ ಕಂಡದ್ದು ಮತ್ತು ಸಿಗಲೆಂಬ ಬಯಕೆ; ದ್ವೇಷಃ-ಹಿಂದೆ 
ದುಃಖವಾಗಿ ಕಂಡದ್ದು ಈಗ ತೊಲಗಲೆಂಬ ಹಗೆತನ; ಸುಖಂ-ಮನಸಿನ ಪ್ರಸನ್ನತೆಗೆ ಸಾಧನವಾದ 


136 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಅನುಕೂಲ; ದುಃಖಂ-ಮನಸಿನ ತಳಮಳಕ್ಕೆ ಸಾಧನವಾದ ಅನನುಕೂಲಗಳು; ಸಂಘಾತ 
=ಇವೆಲ್ಲವನ್ನು ಒಳಗೊಂಡ ದೇಹ, ಇಂದ್ರಿಯ ಮೊದಲಾದವುಗಳ ಗುಂಪು; ಚೇತನಾ-ಕಾದ 
ಕಬ್ಬಿಣದಲ್ಲಿ ತೋರುವ ಅಗ್ನಿಯಂತೆ ಆತ್ಮ ಚೈತನ್ಯದ ನೆರವನ್ನು ಪಡೆದು ದೇಹೇಂದ್ರಿಯಗಳಲ್ಲ 
ಕಾಣಿಸಿಕೊಳ್ಳುವ ಮನಸಿನ ವೃತ್ತಿ; ಧೃತಿಣದೇಹೇ೦ದ್ರಿಯಾದಿಗಳನ್ನು ಹಿಡಿದು ನಿಲ್ಲಿಸುವ ಪ್ರಯತ್ನ; 
ಏತತ್‌ ಕ್ಷೇತ್ರಂ-ಇದು ಕ್ಷೇತ್ರವೆಂದು; ಸಮಾಸೇನ-ಸಂಗ್ರಹವಾಗಿ; ಸವಿಕಾರಂ-ಹುಟ್ಟು, ಸಾವು 
ಮೊದಲಾದ ವಿಕಾರಗಳುಳ್ಳ ಎಲ್ಲ ವಸ್ತುಗಳಿಂದ ಕೂಡಿ; ಉದಾಹೃತಂ-ಹೇಳಲ್ಪಟ್ಟಿತು. ಇವೆಲ್ಲವೂ 
ಕ್ಷೇತ್ರಜ್ಞನ ಬೆಳಕಿನಿಂದ ಬೆಳಗುವ ಕಾರಣ ಜಡವಾದ ಇವು ಕ್ಷೇತ್ರವೆನಿಸುವುದು. 





ಈ ವಿಧದ ಕ್ಷೇತ್ರವನು ಬಲ್ಲವ 
ನಾವನವ ಕ್ಷೇತ್ರಜ್ಞನೆನಿಸುವ; 
ಆ 


ದೇವತಿರ್ಯಜ್ಯರ್ಶ್ಯ ಸಚರಾಚರಜಗತ್ತಿನಲಿ | 


ಜೀವಭೂತನು; ಪ್ರತ್ನಗೆನಿಸುವ; 


ಮು 

ಕೇವಲ ಚಿದಾನಂದಮಯ ಸ 

ದ್ಭಾವ; ಸಹಜಾದ್ವೈತ; ನಿಜವದು ಮಗನೆ ಕೇಳೆಂದ ॥ 1೩೩ 
ತಾತ್ಪರ್ಯ: (ಹಿಂದಿನ ಪದ್ಯದಲ್ಲಿ ವಿವರಿಸಿದ) ಕ್ಷೇತ್ರದ ಸ್ವರೂಪವನ್ನು ತಿಳಿದವನೇ 
ಕ್ಷೇತ್ರಜ್ಞನು ಎನ್ನಿಸುತ್ತಾನೆ. ದೇವತೆಗಳು, ಪಶುಪಕ್ಷಿ ಆದಿಜೀವಿಗಳು, ಮಾನವರು 
ಮೊದಲಾದ ಜೀವಜಡಗಳಿಗೆ ಪ್ರಾಣಾಧಾರ ಆಗಿದ್ದಾನೆ. ಅವನೇ (ಅಂತರಾತ್ಮ 
ಎಲ್ಲ ಒಳಗಿರುವವನಾಗಿದ್ದಾನೆ. ಶುದ್ಧ ಚಿದಾನಂದ ರೂಪಿಯೂ, ಸತ್ಯ ಸ್ವರೂಪಿಯೂ 
ಆಗಿ ಸಹಜವಾದ ಅದ್ವೈತ ತತ್ತ್ವರೂಪಿ (ಪರಬ್ರಹಯೂ ಆಗಿದ್ದಾನೆ ಎಂದು ತಿಳಿ 
ಎಂಬುದಾಗಿ ಶುಕನಿಗೆ ವ್ಯಾಸರು ಹೇಳಿದ್ದಾರೆ. 
ಶಬ್ದಾರ್ಥ: * ದೇವತಿರ್ಯಜ್ಶರ್ತ್ಯ-ದೇವತೆಗಳು ಪ್ರಾಣಿಗಳು ಮಾನವರು; * ಸಚರಾಚರ-ಜೀವ- 
ಜಡ; * ಜೀವಭೂತ-ಪ್ರಾಣಾಧಾರ; ಪ್ರತ್ಯಗೆನಿಸುವ=ಒಳಗಿರುವವನು; ಸದ್ಭಾವ-ಸತ್ಯಸ್ವರೂಪಿ 
ಟಿಪ್ಪಣಿ: “ಕ್ಷೀತ್ರವನು ಬಲ್ಲವನಾವನವ ಕ್ಷೇತ್ರಜ್ಞನೆನಿಸುವ': ಈ ಅಭಿಪ್ರಾಯವು ಗೀತೆಯ ೧೩- 
೧ರಲ್ಲಿ ಹೇಳಿರುವುದೇ ಆಗಿದೆ. 

ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿದೀಯತೇ । 

ಏತದ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ॥ (ಗೀತೆ ೧೩-೧) 
[ಅರ್ಜುನ, ಈ ಶರೀರವು ಹೊಲವೆನಿಸುವುದು; ಇದನ್ನು ಯಾವನು (ತನ್ನ ಹೊರಗಿನದಾಗಿ) 


ತಿಳಿಯುತ್ತಿರುವನೋ ಅವನನ್ನು ಹೊಲದ ತಿಳಿವುಗಾರನೆಂದು ತಿಳಿದವರು ಹೇಳುವರು] 
(ಅನುವಾದ: ಗೀತೆಯ ಕೈಗನ್ನಡಿ-ಹೊಸಕೆರೆ ಚಿದಂಬರಯ್ಯ-ಪುಟ-೨೫೮) 





ತನುವಿನೊಳಗಸುವಸುವಿನೊಳಗಿಹ 
ಮನ, ಮನದೊಳಿಹ ಕರ್ತ, ಕರ್ತನ 
ನೆನಹಿನೊಳಗಿಹ ಭೋಕ್ತ್ಯ ಭೋಕ್ಷವಿನೊಳಗೆ ನಿಜಸಾಕ್ಷಿ | 


137 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಎನಿಸಿಕೊಂಡಿಹ ಪ್ರತ್ಯಗಾತ್ಮನ 
ಘನವಿವೇಕದಿ ತಿಳಿದನಾತ್ಮಗ 
ಳನಿತುವನು ಬೇರ್ಪಡಿಸೆ ಚಿದ್ರೂಪಾಗಿ ತೋರುವನು ॥ ॥೩೪॥ 


ತಾತ್ಸರ್ಯ: ಈ ದೇಹದೊಳಗೆ ಪಂಚಪ್ರಾಣ ಪ್ರತಿಷ್ಠಿತವಾಗಿರುತ್ತದೆ. ಪಂಚಪ್ರಾಣದಲ್ಲಿ 
ಮನಸ್ಸು ಇರುವುದು. ಮನಸ್ಸಿನಲ್ಲಿ ಕರ್ತೃವಿರುವನು; ಆ ಕರ್ತೃವಿನ ಪ್ರಜ್ಞೆಯಲ್ಲಿ 
ಭೋಕ್ಷ ವಿರುವನು; ಭೋಕ್ತಃ ವಿನಲ್ಲಿ ನಿಜಸಾಕ್ಷಿ ಎನ್ನಿಸಿಕೊಂಡಿರುವ 'ಪ್ರತಗಾತ್ಮನಿರುತ್ತಾನೆ. 
ಅವನನ್ನು ಘನವಾದ ವಿಫೇಚನೆಯಿಂದ "ಅರಿತವನು ಆತ್ಮಗಳನ್ನೆಲ್ಲ ಪ್ರತ್ಯೆ ಕಿಸಿದರೆ 
ಜಾ ರೂಪಿಯಾದ ಶುದ್ಧ ಚೈತನ್ಯನು ತೋರುವನು. ಶುದ್ಧಜ್ಛ ತನ್ಯ ಹೊರತು 
ಉಳಿದವೆಲ್ಲ ಜಡವೂ ಮಿಥ್ಯ ವೂ ಆಗಿದೆ. 


ಶಬ್ದಾರ್ಥ: ತನುವಿನೊಳಗೆ--ಅಸು, ಅಸುನಿನೊಳಗೆ-ಇಹ ಮನ-ದೇಹದಲ್ಲಿ ಪ್ರಾಣ; 
ಪ್ರಾಣದಲ್ಲಿರುವುದು ಮನಸ್ಸು; ಮನದೊಳಿಹ ಕರ್ತ ಮನಸ್ಸಿನೊಡನೆ ಕೂಡಿರುವ. ಚೈತನ್ಯಕ್ಕೆ 
ಕರ್ತನೆಂದು ಹೆಸರು; * ಭೋಕ್ತ- =ಶರೀರ, ಇಂದ್ರಿಯಗಳು, ಮನಸ್ಸು ಇವುಗಳಿಂದ ವಿಷಯಗಳನ್ನು 
ಅನುಭವಿಸುವ ಆತ್ಮ ಅನುಭೆಖಿಸುವ ಸ್ವಭಾವದ ಜೀವ; * ಪ್ರತ್ಯಗಾತ್ಮ-ಅಂತರಾತ್ಯ ಶರೀರದ 
ಸ್ವರೂಪ; ಚಿದ್ರೂಪ `ಜ್ಜಾನರೂಪ; ಅನಿತುವನು-ಅವನ್ನೆಲ್ಲಾ; 





ಆತ್ಮನು ಅನ್ನಮಯಾದಿ ಕೋಶಗಳಿಗಿಂತ ಬೇರೆ (೩೫-೫೨) 


ಸಾವಯವವೀ ತನುವು, ಜಡದೃ 
ಶ್ಯಾವಲಂಬನವನ್ನಮಯ; ಷ 
ಡಾವ ವಿಕತಿಯನುಳುದಿದು; ಬಾಲ್ಲಾದವಸೆಗಳೆ । 
ಭ ಲ ೪ ೨71೫೪” 
ಓವಿಕೊಂಡಿಹುದಹಹ! ಶಕಟದ 
ಭಾವದಲಿ ಪ್ರೇರಕನಧೀನವು; 
ಭಾವಿಸಲು ಭೌತಿಕವಪಾತ್ರವು ಮಗನೆ ಕೇಳೆಂದ ॥ ॥೩.೫॥ 


ತಾತ್ಪರ್ಯ: ಈ ಶರೀರವು ಕೈಕಾಲು ಮೊದಲಾದ ಅವಯವಗಳಿಂದ ಕೂಡಿದ್ದಾಗಿದೆ. 
ಇದು ಜಡತ್ವಕ್ಕೂ ದೃಶ್ಯತ್ವಕ್ಕೂ 'ಓಿಶ್ರಯದಾತವಾಗಿರುವುದು. ಈ ಶರೀರವು ವಿಶೇಷವಾಗಿ 
ಅನ್ನದಿಂದ ಬೆಳದ ಸ ದೇಹವಾಗಿದೆ. ಆರು ಬಗೆಯ ವಿಕಾರಗಳನ್ನು ಈ 
ಶರೀರ ಹೊಂದಿದೆ. ೧) ಅಸ್ತಿ (ಇರುತ್ತದೆ) ಎಂಬ ಅವಸ್ಥೆಯ ಬಾಲ್ಯ, ೨) ಜಾಯತೇ 
(ಹುಟ್ಟುತ್ತದೆ) ಎಂಬವಸ್ಥೆಯ ಯೌವನ, ೩) ವರ್ಧತೇ (ಬೆಳೆಯುತ್ತದೆ) ಎಂಬ 
ಕೌಮಾಕ್‌ ೪) ವಿದರಿಣಮತೇ (ಮಾರ್ಪಡುತ್ತದೆ) ಎಂಬ ವಾರ್ಧಕ್ಕ; ೫) ಅಪಕ್ಷೀಯತೇ 
(ಸವೆಯುಯತ್ತದೆ) ಎಂಬ ವೃದ್ಧತ್ತ; ೬) ವಿನಶ್ಯತಿ (ಮರಣ ಹೊಂದುತ್ತದೆ) 
ಎಂಬ ಸಾವು `ಈ ರೀತಿ ಆರು ಅವಸ್ಥೆಗಳನ್ನು ದೇಶ ಅವಲಂಬಿಸಿದೆ. ಹೇರನ್ನು 
ತುಂಬಿದ ಗಾಡಿಯು ಅದನ್ನು ನಡಸುವ ““ರಥಿಯ (ಚಾಲಕನ) ಸ್ವಾಧೀನ 
ದಲ್ಲಿರುವಂತೆ ಈ ಶರೀರವು “ಪ್ರರಕನ ಅಧೀನದಲ್ಲಿರುವುದು. ವಿಚಾರಮಾಡಿ 
ನೋಡಿದರೆ ಪಾಂಚಭೌತಿಕವಾದ ಈ ಶರೀರವು ಆತ್ಮನೆಂಬ ಹೆಸರಿಗೆ ಯೋಗ್ಯವಲ್ಲ. 


138 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಶಬ್ದಾರ್ಥ: ಸಾವಯವಾ(ಸ--ಅವಯವ) ಕೈಕಾಲು ಮೊದಲಾದ ಅವಯವಗಳಿಂದ ಕೂಡಿದ; 
ಜಡದೃಶ್ಯಾವಲಂಬನ-ಜಡತ್ವಕ್ಕೂ  ದೃಶ್ಯತ್ವಕ್ಕೂ ಆಶ್ರಯವಾಗಿರುವುದು; ಶಕಟ-ಗಾಡಿ; ಅಪಾತ್ರವು 
ಇಆತ್ಮನೆಂಬ ಹೆಸರಿಗೆ ಯೋಗ್ಯವಲ್ಲ. 

ಟಿಪ್ಪಣಿ-೧: ಅನ್ನಮಯಎಇವಿಶೇಷವಾಗಿ ಅನ್ನದಿಂದ ಬೆಳೆದ ಸ್ಥೂಲ ದೇಹ (ಅನ್ನಮಯವಾದ 
ದೇಹವೇ ಆತ್ಮನು ಎನ್ನುವುದು ಅಸುರರ ಸ್ವಾಮಿಯಾದ ವೀರೋಚನನ ಸಿದ್ಧಾಂತ. ಇದನ್ನು 
ಕೆಲವರು ಪಾಮರರು ಅನುಸರಿಸುತ್ತಾರೆ.) 


ಟಿಪ್ಪಣಿ-೨ಷಡ್ಭಾವ ವಿಕೃತಿ: ೧) ಅಸ್ತಿ (ಇರುತ್ತದೆ) ಎಂಬ ಭಾವದ ಬಾಲ್ಯ; ೨) ಜಾಯತೇ 
(ಹುಟ್ಟುತ್ತದೆ) ಎಂಬವಸ್ಥೆ ಸ್ಥೆಯ ಯೌವನ; ೩) ವರ್ಧತೇ (ಬೆಳೆಯುತ್ತದೆ) ಏಂಬ ಅವಸ್ಥೆ ಕೆಯ 
ಕೌಮಾರ; ೪) ವಿಪರಿಣಮತೇ (ಮಾರ್ಪಡುತ್ತದೆ) ಎಂಬ ವಾರ್ಧಕ್ಯ ೫) ಅಪ ಪಕ್ಷೀಯತೆ 
(ಸವೆಯುತ್ತದೆ) ಎಂಬ ವೃದ್ಧತ್ವ ೬) ವಿನಶ್ಯತಿ (ಮರಣ ಹೊಂದುತ್ತದೆ) ಎಂಬ ಸಾವು. ಈ 
ರೀತಿ ಆರು ಅವಸ್ಥೆ ಗಳನ್ನು ಡೇಹ ಹೊಂದಿದೆ. 





ನಿದ್ದೆಯಲಿ ಕೆಡೆದಿಪ್ಪುದಾಕ್ಷಣ 

ವೆದ್ದರದು ಸಂಚರಿಸುತಿಪ್ಪುದು; 

ಹೊದ್ದಿದಸು ತೊಲಗಿದರೆ ಕಾಷ್ಠಪ್ರಾಯವಾಗಿಹುದು; । 
ಉದ್ದದೆಲುನರಮಾಂಸಚರ್ಮದಿ 

ಬದ್ಧವಹ ದುರ್ಗಂಧವಶುಚಿಯ 

ಮೇಧ್ಯಪೂರಿತಭಾಂಡವೀ ತನುವಧುವವಿದೆಂದ ॥ ERS 


ತಾತ್ಪರ್ಯ: ಈ ಶರೀರವು ನಿದ್ರಾವಸ್ಥೆಯಲ್ಲಿ ಎಚ್ಚರವಿಲ್ಲದೆ ಜಡವಾಗಿ ಬಿದ್ದಿರುತ್ತದೆ. 
ಜಾಗ್ರತಾವಸ್ಥೆಯಲ್ಲಿ ಎಚ್ಚರಗೊ೦ಡ ಕೂಡಲೇ ಪ್ರಾಣ ಬಂದು ಚಲಿಸತೊಡಗುತ್ತದೆ. 
ಈ ಶರೀರವನ್ನು ಆಶ್ರಯಿಸಿದ ಪ್ರಾಣ ತೊಲಗಿದ ಕೂಡಲೇ ಶರೀರವು ಒಣಿ 
ಕಟ್ಟಿಗೆಯಂತೆ ನೆಶ್ಚಲವಾಗುತ್ತದೆ. "ಉದ್ದ ವಾಗಿರುವ ಎಲುಬುಗಳು ನರಗಳು, 
ಮಾಂಸಖಂಡಗಳು- ಚರ್ನದಿಂದೆ. ಕೂಡಿದ ದುರ್ವಾಸನೆಯ ಮಲಿನವಾದ ಮಲದಿಂದ 
ತುಂಬಿದ ಮಡಕೆಯಾದ ಶರೀರವು ಎ೦ದಿಗೂ ಶಾಶ್ವತವಲ್ಲ ಎಂದು ತಿಳಿಯಬೇಕು. 


ಶಬ್ದಾರ್ಥ: ಕಾಷ್ಠಪ್ರಾಯಎಒಣಗಿದ ಕಟ್ಟಿಗೆಯಂತೆ; ಅಧ್ರುವ-ಅಶಾಶ್ವತ; * ಹೊದ್ದಿದ ಆಶ್ರಯ 
ಹೊಂದಿರುವ; * ಅಸು2ಪ್ರಾ ಪ್ರಾಣ; * ಉದ್ದದೆಲುಎಉದ್ದವಾದ ಎಲುಬು; * ಬದ್ಧವಹ ಇಚರದಿಂದ 
ಕೂಡಿದ; * ದುರ್ಗಂಧ=ದುರ್ವಾಸ ನೆ x ಅಶುಚಿ-ಮಲಿನ; ಸ ಅಮೇಧ್ಯ ನಮಲ; 





ಎಲು, ನರಂಗಳು, ಮಜ್ಜಿ ತಂದೆಯ 

ಮಲದಲಾದವು; ತಾಯರಕ್ಷವೆ 

ಬಲಿದು ನೆತ್ತರ, ಮಾಂಸ, ಚರ್ಮಗಳಾಗಲದರಿಂದ | 

ಲಲನೆ ಪುರುಷ ವ್ಯಕ್ತಿಯೆಂಬುದು 

ತಿಳಿಯಲವಯವ ಭೇದವಲ್ಲದೆ 

ಮಲದ ಜಂಗಮಭಾಂಡವೀ ತನುವಾತ್ಮನಲ್ಲೆಂದ ॥ 1೩೭ 


139 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ನಿನ್ನ ದೇಹ, ಮೂಳೆ, ನರಗಳು, ಅಸ್ತಿಸಾರ, ಇವು ಮೂರು ತಂದೆಯ 
ಮಲದಿಂದ ಈ" ದೇಹಕ್ಕೆ ಬಂದು ಸೇರಿದವು. ತಾಯಿಯ ರೇತಸ್ಸು ವೃದ್ಧಿಸಿ ರಕ್ತ, 
ಮಾಂಸ, ಚರ್ಮ ಇವು ಮೂರು ಉಂಟಾದವು. ಆದಕಾರಣ ವಿಚಾರಮಾಡಿದರೆ ಈ 
ದೇಹದಲ್ಲಿ ಸ್ತೀಪುರುಷರೆಂಬ ವ್ಯಕ್ತಿಭೇದವು ಹೊರನೋಟಕ್ಕೆ ಮಾನವ ಅಂಗಾಂಗ 
ಭೇದದಿಂದ” ಬೇರೆಬೇರೆಯೆಂದು ಅನ್ನಿಸಿದರೂ ವಾಸ್ತವವಾಗಿ ಈ ಶರೀರವು 
ಹೊಲಸಿನಿಂದ ತುಂಬಿದ ಓಡಾಡುವ ಮಡಕೆಯೇ ಹೊರತು ಶರೀರವೇ ಆತ್ಮವಲ್ಲ 
ಎಂದು ತಿಳಿ. 


ಶಬ್ದಾರ್ಥ: * ಮಜ್ಜೆ-ಅಸ್ಪಿಸಾರ (ಮೂಳೆಯಲ್ಲಿರುವ ಮೆದುವಾದ ಕೊಬ್ಬಿನ ಪದಾರ್ಥ) 
ಮಲಾಹೊಲಸು; F ಲಲನೆ ಎಸೀ; * ಅವಯವ ಭೇದ-ಅಂಗಾಂಗ ವ್ಯತ್ಯಾಸ; ಮಲದ 
ಜಂಗಮ ಭಾಂಡ-ಹೊಲಸಿನಿಂದ ತುಂಬಿದ ಓಡಾಡುವ ಮಡಕೆ; * ತನು-ಶರೀರ; 





ಎಲೆಲೆ, ಭ್ರಮಿಸಲದೇಕೆ? ತಂದೆಯ 

ಮಲವಲಾ! ಮಮಕರಿಸಿ ಬರಿದೇ 

ಬಳಲಿ ಸಲಹುವೆನೆಂದು ಬಗೆವುದು ಮರುಳುತನ ಮಗನೆ । 
ತಿಳಿದುನೋಡಲು ಮಾಸಮಾಸದ 

ಹೊಲೆಯನೆತ್ತರು ತಾಯುದರದೊಳು 

ಬಲಿಬಲಿದು ಬೆಳೆದಾಯಿತೀ ಹೊಲೆದೇಹ ತಾನಲ್ಲ ॥ IAC 


ತಾತ್ಪರ್ಯ: ಎಲೈ ಮಾನವನೆ ಈ ಶರೀರದ ಬಗ್ಗೆ ಏಕೆ ಮೋಹವನು ಹೊಂದುವೆ. 
ಇದು ತಂದೆಯ ಹೊಲಸಿನಿಂದ ಮೂಡಿಬಂದಿ ದೇಹ, ಶುಕನೆ ಸೀಳು ವ್ಯರ್ಥ 
ಶ್ರಮದಿಂದ ನನ್ನದೆಂದು ಮೋಹಗೊಂಡು, ಈ ಶರೀರವನ್ನು ಕಾಪಾಡುತ್ತೇನೆ 
ಎಂದು ಭಾವಿಸುವುದು ಹುಚ್ಚುತನ. ಹೊಲಸಾದ ವೀರ್ಯವು ತಾಯಯ ಗರ್ಭದಲ್ಲಿ 
ಪ್ರತಿತಿ೦ಗಳಿಗೂ ಪ್ರವರ್ಧಮಾನವಾಗುತ್ತಾ ಬಲಿತು, ಮಾಂಸ ಹಿಂಡ ರೂಪ ತಳೆದು 
ಅಂಗಾಂಗ ಹೊಂದಿ ಶಿಶುವಾಗಿ ಹೊರಬಂದೆ ನೀನು. ಆದಕಾರಣ ಹೊಲಸಿನಿಂದ 
ರೂಪುಗೊಂಡ ಈ ದೇಹ ಆತ್ಮವಲ್ಲ. 


ಶಬ್ದಾರ್ಥ: * ಮಮಕರಿಸಿ-ನನ್ನದೆಂದು, ಮೋಹಗೊಂಡು; ಮಾಸಮಾಸದ-ಪ್ರತಿ ತಿಂಗಳ; 
ಹೊಲೆಯ-ಮುಟ್ಟನ; ಹೊಲೆದೇಹ-ಅಶುಚಿಮಯವಾದ ದೇಹ; * ಬಲಿಬಲಿದು ಬೆಳೆದು-ಪ್ರತಿ 
ತಿಂಗಳೂ ಪ್ರವರ್ಧಮಾನವಾಗುತ್ತಾ ಬಲಿತು; * ತಾನಲ್ಲ-ಆತ್ಮವಲ್ಲ 


ಈಸುಪರಿಯಲಿ ತೋರ್ಪ ತನುವನು 

ಮೋಸದಲಿ ತಾನೆಂದು ಬಹಳಾ 

ಯಾಸದಿಂದಲಿ ಗಾಸಿಯಾದೆನಲಾ! ವೃಥಾ ಎನುತ | 

ಈ ಶರೀರದ ಮೇಲಣಾಶಾ 

ಪಾಶವನು ನೆರೆ ಹರಿದು, ನೀನ 

ಭ್ಯಾಸವನು ಮಾಡುವದು ಮನದಲಿ ಮಗನೆ ಕೇಳೆಂದ ॥  ॥೩೯॥ 


140 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ಈ ರೀತಿಯಾಗಿ ಹೊರ ನೋಟಕ್ಕೆ ಆಕರ್ಷಕನಾಗಿ ಕಾಣುವ ಶರೀರವನ್ನು 
ತಪ್ಪು ತಿಳಿವಳಿಕೆಯಿಂದ ಇದೇ ಆತ್ಮವೆಂದು ತಿಳಿದು ಈ ಶರೀರಕ್ಕಾಗಿ ವರ್ಥವಾಗಿ 
ಶ್ರಮಿಸಿ ಕಷ್ಟ ಕೋಟಲೆಗೆ ಒಳಗಾದೆನಲ್ಲಾ! ಎಂದು ತಿಳಿದು, ಈ ದೇಹದ : ಮೇಲಿನ 
ಮೋಹವೆ೦ಿಬ ಬಂಧವನು ಪೂರ್ತಿಯಾಗಿ ಕಿತ್ತೊಗೆದು ಈ ಶರೀರ ನಾನಲ್ಲ 

ಎಂಬ ಆತ್ಮ ಚೆ೦ತನೆಯನ್ನು ನೀನು ಮತ್ತೆ ಮನಸ್ಸಿಗೆ ತಂದುಕೊಳ್ಳುವ ಅಭಾ ಸವನ್ನು 
ಮಾಡು ಎಂದು ಶುಕನಿಗೆ" ವ್ಯಾಸರು ಹೇಳಿದರು. 


ಶಬ್ದಾರ್ಥ: * ಈಸುಪರಿಯಲಿ=ಈ ರೀತಿಯಾಗಿ; * ತೋರ್ಪ-ತೋರುವ;; ಮೋಸದಲಿ-ತಪ್ಪು 
ತಿಳಿವಳಿಕೆಯಿಂದ; ಜೇ ಗಾಸಿಯಾದೆ-ಕಷ್ಟಕೋಟಲೆಗೆ ಒಳಗಾದೆ; * ಆಶಾಪಾಶವನು ನೆರೆ 
ಹರಿದು-ಮೋಹವೆಂಬ ಬಂಧವನ್ನು ಪೂರ್ತಿಯಾಗಿ ಕಿತ್ತೊಗೆದು; ಅಭ್ಯಾಸವನು-ಈ ಶರೀರ 
ನಾನಲ್ಲವೆ೦ಬ ಕಲ್ಪನೆಯನ್ನು ಮತ್ತೆ ಮತ್ತ ಮನಸ್ಸಿಗೆ ತಂದು ಕೊಳ್ಳುವ ಪದ್ಧತಿಯನ್ನು 


ಪ್ರಾಣಗಳು ಬಹುವಿಧಗಳಾಗಿಯೆ 

ಕಾಣಿಸುವವೀ ದೇಹಚೇಷ್ಟೆಗೆ 

ಪ್ರಾಣವೆನಿಸುತ ನಾಡಿಗಳೊಳಲ್ಲಲ್ಲಿ ಪಸರಿಸುತ | 

ಮಾಣದಾ ತಿದಿಯಿಂದ ಹೊರಡುವ 

ಕೇಣದನಿಲನ ತೆರದೊಳೆಸೆವೀ 

ಫ್ರಾಣದೊಳಗುಚ್ಛ್ಯಾಸ ನಿಶ್ಮ್ವಾಸಗಳು ನೀನಲ್ಲ ॥ VON 
ತಾತ್ಪರ್ಯ: ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನಗಳಂಬ ಪಂಚ ಪ್ರಾಣಗಳೇ, 
ನಾನಾ ಬಗೆಯಲ್ಲಿ ಈ ದೇಹದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವು ದೇಹದೊಳಗಿನ ೮೪ 
ಲಕ್ಷ ನಾಡಿಗಳಲ್ಲಿ ಹರಡಿಕೊಂಡು ಶರೀರದ ಚಲನೆಗೆ ಸಾಮರ್ಥ್ಯವನ್ನು ಕೊಡುವ 
ಪಾಣವಾಯುವಾಗಿದೆ. ಎಡಬಿಡದೆ ಚರ್ಮದ ಮಲದಿಂದ (ತತ) ಹೊರ 
ಬರುವ ದೋಷಪೂರ್ಣ ಉಸಿರು ಗಾಳಿಯಾಗಿ ಮೂಗಿನಿಂದ ಬಿಡುವ ಹೊರ ಉಸಿರು 
ತೆಗೆದುಕೊಳ್ಳುವ ಒಳಉಸಿರಿನ ಪ್ರಾಣಮಯಕೋಶ ನೀನಲ್ಲ ಎಂದು ತಿಳಿ. 


ಶಬ್ದಾರ್ಥ: ಪ್ರಾಣಗಳು-ಪಂಚಪ್ರಾಣಗಳು; ಫ್ರಾಣ-ಮೂಗ್ಗು; ಪ್ರಾಣ-ಸಾಮರ್ಥ್ಯವನ್ನು 
ಕೊಡತಕ್ಕದ್ದು 


ಟಿಪ್ಪಣಿ-೧: ಉಚ್ಚಾ ಸ ಧಾ ನೀನಲ್ಲ-ಹಿರಣ್ಯಗರ್ಭೋಪಾಸಕರು ಪ ಪ್ರಾಣವನ್ನೇ ಆತ್ಮವೆಂದು 
ತಿಳಿಯುತ್ತಾರೆ. ನೀನು ಉಚ್ಛಾ ಸ ನಿಶ್ನಾ ಶ್ಮ್ವಾಸಗಳನ್ನು ಆತ್ಮವೆಂದು ತಿಳಿಯಬೇಡ. 


ಟಿಪ್ಪಣಿ-೨: ನಾಡಿಗಳು: ನಾಡಿಗಳ ಸಂಖ್ಯೆ ೮೪ ಲಕ್ಷವೆಂದು ಯೋಗ ಶಾಸ್ತ್ರದಲ್ಲಿ ಹೇಳಿದೆ. 





ಪ್ರಾಣ ಹೃದಯದೊಳಿಹುದು; ಗುದದಲ 
ಪಾನ, ನಾಭೀಸ್ಥಾನದಲ್ಲಿ ಸ 
ಮಾನ; ತಿಳಿಯಲುದಾನ ಮಿಗೆ ಕಂಠಪ್ರದೇಶದಲಿ; । 


141 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವ್ಯಾನ ಸರ್ವಶರೀರದಲ್ಲಿಹು 

ದೀನಿಯಮದಲಿ ಪಂಚವಿಧ ಸಂ 

ಸ್ಥಾನದಲಿ ತಮ್ತಮ್ಮಕೃತ್ಯಗಳಲ್ಲಿ ವರ್ತಿಪುವು ॥ PO 
ನಮ್ಮ ದೇಹದಲ್ಲಿ ಪಂಚಪ್ರಾಣಗಳು ನೆಲಸಿರುವ ರೀತಿಯನ್ನು ಈ ಪದ್ಯದಲ್ಲಿ 
ಹೇಳಲಾಗಿದೆ. ಹೃದಯಸ್ಥಾನದಲ್ಲಿ ಪ್ರಾಣವಿದೆ; ಗುದಸ್ಥಾನದಲ್ಲಿ ಅಪಾನವಿದೆ; ನಾಭಿ 
ಸ್ಥಾನದಲ್ಲಿ ಸಮಾನವಿದ: ಮುಖ್ಯ  ಕಂಠಸ್ಥಾನದಲ್ಲಿ ಉದಾನವಿದೆ; ಇಡೀ ದೇಹವನ್ನೆಲ್ಲ 
ವ್ಯಾನ ಆವರಿಸಿದೆ. ಈ ರೀತಿ ಪಂಚರೂಪಗಳಲ್ಲಿ ಪ್ರಾಣಗಳಿದ್ದು ಇವು ತಮ್ಮತಮ್ಮ 
ಕಾರ್ಯಗಳಲ್ಲಿ ತೊಡಗಿರುತ್ತವೆ. 


ಶಬ್ದಾರ್ಥ: ಸಂಸ್ಥಾನ-ರೂಪ; * ನಿಯಮವವ್ಯವಸ್ಥೆ: ೫ ಹೃದಯ ಗುಂಡಿಗೆ; ಗುದ-ಆಸನ 
(ತಿಕ); * ನಾಭಿಎಹೊಕ್ಕಳು; * ಕಂಠವಕುತ್ತಿಗೆ; * ಕೃತ್ಯ-ಕಾರ್ಯನಿರ್ವಹಣೆ; 


ಟಿಪ್ಪಣಿ- ೧: ಪ್ರಾಣ ಹೃದಯದೊಳಿಹುದು; ಗುದದಲಪಾನ, ನಾಭೀಸ್ಥಾನದಲ್ಲಿ ಸಮಾನ; 
ತಿಳಿಯಲುದಾನಮಿಗೆ ಕಂಠ ಪ್ರದೇಶದಲಿ; ವ್ಯಾನ ಸರ್ವ ಶರೀರದಲ್ಲಿಹುದುಎ ಈ ಪದ [ಭಾಗವು 
ಅಮರಕೋಶದ ಕೆಳಕಂಡ ಪದ್ಮದ ತಾತ್ತರ್ಯವಾಗಿದೆ. 


ಟಿಪ್ಪಣಿ: ಹೃದಿ ಪ್ರಾಣೋಗುದೇsಪಾನಸ್ತಮಾನೋ ನಾಭಿ ಸಂಸ್ಥಿತಃ | 
ಉದಾನಃ ಕಂಠದೇಶಸ್ತು ವ್ಯಾನಸ್ಪರ್ವಶರೀರಗಃ ॥ 





ಚೇತನವ ಪಡೆದಾತ್ಮನಿಂದಲಿ, 

ಭೂತತನು ಕರಣೇ೦ದ್ರಿಯಂಗಳ 

ಹೇತುವೆನಿಸುತ, ಹಸಿವುತೃಷೆಗಳ ಬಾಧೆಗೊಳಗಾಗಿ, । 

ಓತು ತಾನಾ ಲಿಂಗದೇಹ ಸ 

ಮೇತದಿಂ ಗಮನಾಗಮನಗಳ 

ಲೀತೆರದಿ ವಿಹರಿಸುವ ಪ್ರಾಣಗಳಾತ್ಮನಲ್ಲೆಂದ ॥ (೪೨ 


ತಾತ್ಪರ್ಯ: ಪಂಚಪ್ರಾಣಗಳು ಆತ್ಮನಿಂದ ಚೈತನ್ಯವನ್ನು ಪಡೆದುಕೊಂಡಿವೆ. ಪಂಚ 
ಭೂತಗಳಿಂದ ಕೂಡಿದ ಈ ಶರೀರದ ಅಂತಃಕರಣ ಇಂದ್ರಿಯಗಳಿಗೆ ಕಾರಣೀ 
ಭೂತವೆನಿಸಿ ಹಸಿವು ಬಾಯಾರಿಕೆಗಳ ಬಾಧೆಗಳಿಗೆ ಒಳಗಾಗಿರುತ್ತವೆ. ಲಿಂಗ 
ದೇಹದಲ್ಲಿ ಗಮನ ಆಗಮನ ಚಲನೆಗಳಿ೦ದ ವಿಹರಿಸುತ್ತಿರುವ ಪಂಚ ವಾಯುಗಳು 
ಆತ್ಮನಲ್ಲ ಎಂದು ತಿಳಿಯಬೇಕು. 


ಶಬ್ದಾರ್ಥ: ಭೂತತನು-ಪಂಚಭೂತಗಳಿಂದ ಕೂಡಿದ ಶರೀರ; ಕರಣ-ಮನಸ್ತು ಬುದ್ಧಿ, ಇತ್ಯಾದಿ 
ಜ್ಞಾನೇಂದ್ರಿಯಗಳು; ಓತು-ಹೊಂದಿ 


ಟಿಪ್ಪಣಿ-೧: ಲಿಂಗದೇಹ-ಪಂಚಭೂತ, ದಶೇ೦ದ್ರಿಯ, ಪ್ರಾಣ, ಅ೦ತಃಕರಣಗಳಿ೦ದ ಕೂಡಿದ 
ಶರೀರ (ಬೃಹದಾರಣ್ಯಕ-॥-೬೯ ನೋಡಿ) ಶ್ರೀವತ್ಸ ನಿಘಂಟು ಪುಟ-೨೬೫ 


142 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಪ್ರಾಣಗಳು ಜಡವಾತ್ಮನಜಡನು; 

ಪ್ರಾಣಗಳನಿತ್ಯಗಳು, ನಿತ್ಯ 

ಜ್ಞಾನಮಯನೀ ಆತ್ಮ ಚಲನಾತ್ಮಂಗಳೀ ಪ್ರಾಣ । 

ಸ್ಥಾಣುವಚಲನು ಪೂರ್ಣನಾತ್ಮನು; 

ಪ್ರಾಣಗಳು ತಿಳಿ ದೃಶ್ಯ, ಸಾಧನ 

ವೀ ನಿಜಾತ್ಮನು ಸಾಕ್ಷಿ ಚೈತನ್ಯಾತ್ಮ ನೋಡೆಂದ ॥ IPA 
ತಾತರ್ಯ: ಪ್ರಾಣ, ಅತ್ಯಗಳ ಲಕ್ಷಣಗಳನ್ನು ಈ ಪದ್ಯದಲ್ಲಿ ಹೇಳಿದೆ; ಪಂಚಪ್ರಾಣಗಳು 
ಜಡರೂಪಿ, ಆತ್ಮನು ಚೈತನ ರೂಪಿ; ಆತ್ಮನು ಜ್ಞಾನಮಯನು, ಪ ಪ್ರಾಣಗಳು ನಶ್ಚರ 
ವಾದವು; ಪ ಪ್ರಾಣವು pi ಆತ್ಮನು ಸ್ಥಿರರೂಪಿ, ಪೂರ್ಣನು. ಪ್ರಾಣಗಳು ದ ಶ್ರವೂ 
ಸಾಧನಧೂಪಿಯೂ ಆಗಿವೆ. ಆತ್ಮನು " ಸಾಕ್ಷೀಭೂತನೂ ಚೈತನ್ಯರೂಪನೂ ಆಗಿದ್ದಾನೆ. 


ಶಬ್ದಾರ್ಥ: ದೃಶ್ಯಸಾಧನ-ದೃಶ್ಯವಾಗಿಯೂ ಸಾಧನವಾಗಿಯೂ ಇರುವುವು; * ಜಡ- ಚಲನರಹಿತ; 


ಜೇ ಅಜಡ-ಚಲನಯುಕ್ತ; sk ಸ್ಥಾಣು-ಸ್ಥಿರನು. 
ನಾವಾ 


ಲಿಂಗದೇಹವ ಕೂಡಿ, ಬಹುಜ 

ನ್ಮಂಗಳಲಿ ತೊಳತೊಳಲುವೀ ಪ್ರಾ 

ಣಂಗಳಾತುಮನೆಂದು ಬರಿದೇ ಭಂಗಪಟ್ಟದಕೇ | 

ಕಂಗೆಡುತ ಕಳವಳಿಸಿ, ತನುವನು 

ಹಿಂಗಲಾತುಮನಳಿದನೆಂದದ 

ಸಂಗರಹಿತಾತ್ಮನೊಳಗಾರೋಪಿಸುವರಕಟೆಂದ ॥ ೪೪ 
ತಾತ್ತರ್ಯ: ಪಂಚಪಾಣಗಳಿಂದ ಕೂಡಿದ ಸೂಕ್ಷ್ಮಶರೀರವನ್ನು ಪಡೆಯುತ್ತಾ ಅನೇಕ 
ಜನ್ಮಗಳನ್ನು ತಾಳಿ ವಿಲವಿಲನೆ ಒದ್ದಾಡುತ್ತಾ ಈ ಪಂಚಪ್ರಾಣಗಳೇ ಆತ್ಮನೆಂದು 
ಅರ್ಥವಿಲ್ಲದ ಭ್ರಮೆಯಿಂದ ಕಪ್ಪಕೋಟಲೆಗೆ ಮಾನವರು ಒಳಗಾಗುತ್ತಾರೆ. ಆದರೂ, 
ಈ ಶರೀರಕ್ಕಾಗಿ ಉದ್ವೇಗಗೊಂಡು ಹಾತೊರೆಯುತ್ತಾರೆ. ಪಂಚಪ್ರಾಣಗಳು ಈ 
ಶರೀರವನ್ನು "ಬಿಟ್ಟು ತೊಲಗಿದಾಗ ಆತ್ಮನು ನಾಶ ಹೊಂದಿದನು ಎಂಬುದಾಗಿ, 
ಪ್ರಾಣದ ಸಂಬಂಧವು ಆತ್ಮನಿಗೆ ಇಲ್ಲದಿದ್ದರೂ ಆತ್ಮನೇ ಪ್ರಾಣನೆಂದೂ ಪ್ರಾಣನೇ 
ಆತ್ಮನೆಂದೂ ಆರೋಪಿಸುತಾರಲ್ಲಾ, "ಅಯ್ಯೋ ದೇವರೇ! 
ಶಬ್ದಾರ್ಥ: * ಲಿಂಗದೇಹ=ಪಂಚಪ್ರಾಣಗಳಿಂದ ಕೂಡಿದ ಸೂಕ್ಷ್ಮ ಶರೀರ; * ಪ್ರಾಣ೦ಗಳು 
ಐಪ೦ಚ ಪ್ರಾಣಗಳು (ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಎಂಬ ಐದು ಬಗೆ 


ಉಸಿರುಗಳು); * ಭಂಗಪಡು-ಕಷ್ಟಕೋಟಲೆಗೆ ಒಳಗಾಗು; * ಸಂಗರಹಿತನು-ಪ್ರಾಣಕ್ಕೂ, 
ಆತ್ಮಕ್ಕೂ ಸಂಬ೦ಧವಿಲ್ಲದಿರುವ ಜೀವಿ, ಹಿಂಗಲು-ಬಿಡಲು, ಅದಎಆ ಮರಣವು 


143 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಆರೋಪಿಸುವರು-ಪ್ರಾಣದ ಸಂಬಂಧ ಆತ್ಮನಿಲ್ಲದಿದ್ದರೂ ಆತ್ಮನೇ ಪ್ರಾಣನೆಂದೂ 
ಪ್ರಾಣನೇ ಆತ್ಮನೆಂದೂ ಆರೋಪಿಸುವರು. 


ಟಿಪ್ಪಣಿ-೨: * ಲಿಂಗಶರೀರ-ಮನಸ್ಸು ಮುಂತಾದವುಗಳಿಂದಾಗಿರುವ ಸೂಕ್ಷ್ಮ ಶರೀರ 
(ಈಶೋಪನಿಷತ್ತು) 





ಇನಿತು ವಿಧವಾಗಿರ್ದ ಪ್ರಾಣಗ 

ಛನಿತನಾತ್ಮಗಳೆಂದು ತಿಳಿದವ 

ಘನವಿವೇಕದಿ ನೇತಿಗಳೆದದರಲ್ಲಿ ಮಮತೆಯನು । 

ನೆನೆಯದದರ ನಿಮಿತ್ತ ಕಾರಣ 

ವೆನಿಪ ನಿಜ ಚೈತನ್ಯವಸ್ತುವ 

ನನಘ, ನಿನ್ನೊಳು ಕಂಡು ನೀನೆಂದದನು ಚಿಂತಿಪುದು ॥ Me 
ತಾತ್ತರ್ಯ: ಹಲವು ಬಗೆಗಳಾಗಿ ತೋರುವ ಪ್ರಾಣಗಳನ್ನೆಲ್ಲಾ ಅನಾತ್ಮ (ಆತ್ಮವಲ್ಲ) 
ಎಂದು ತಿಳಿದು ಪ್ರಾಜ್ಞನಾಗಿ ಹಿರಿದಾದ ವಿವೇಚನಾಶಕ್ತಿಯಿ೦ದ ಆತ್ಮನನ್ನು ನೇತಿ 
ಮಾರ್ಗದಿಂದ ತಿಳಿದು ಅದರಲ್ಲಿ ಮಮಕಾರ ಹೊಂದದೆ ಅದೇನಿದ್ದರೂ 
ಪ್ರಾಣಗಳಿಗಿಂತ ಬೇರೆಯಾಗಿದ್ದು ಪ್ರಾಣಗಳು ಎದ್ದು ಕಾಣುವಂತೆ ಮಾಡಿರುವ 
ನಿಮಿತ್ತ ಕಾರಣವೆಂದು ತಿಳಿದು, ಪಾಪರಹಿತನೇ, ಸತ್ಯ ಸ್ವರೂಪವಾದ ಚೈತನ್ಯವನ್ನು 
“ತ್ವಂ' ಪದವನ್ನು ನೀನೇ ಎಂದು ಚಿಂತನೆ ಮಾಡು. 
ಶಬ್ದಾರ್ಥ: ನೇತಿಗಳೆದು-ನೇತಿ ಮಾರ್ಗದಲ್ಲಿ ಆತ್ಮ ಸ್ವರೂಪ ಇದಲ್ಲ ಇದಲ್ಲ ಎಂದು ಚಿಂತಿಸಿ; 


ನೆನೆಯದೆ ಅದರ ನಿಮಿತ್ತ ಕಾರಣ-ಪ್ರಾಣಗಳಿಗಿಂತ ಬೇರೆಯಾಗಿದ್ದು ಪ್ರಾಣಗಳು ಎದ್ದು ಕಾಣುವಂತೆ 
ಮಾಡಿರುವ; ಅನಘ-ಪಾಪರಹಿತನೆ; * ಮಮತೆ:ಮಮಕಾರ; 


ಪದ ವಿಭಾಗ: ಪ್ರಾಣಗಳನಿತನಾತ್ಮಗಳೆಂದು-ಪ್ರಾಣಗಳು- ಅನಿತು.-ಅನಾತ್ಮಗಳು--ಎ೦ದು ಬಿಡಿಸಿ 
ಕೊಳ್ಳಬೇಕು. 
೪ 





ಶ್ರೋತ್ರಶಬ್ದವ, ನೇತ್ರರೂಪವ, 

ಗಾತ್ರವಾ ಸ್ಪರ್ಶನವ, ಜಿಹ್ವ ರ 

ಸೋತ್ಕರವ, ಗಂಧವನು ನಾಸಿಕವರಿವವಿಂತೈಸೆ | 

ಪುತ್ರ ಕೇಳೊಂದೊಂದು ವಿಷಯಕೆ 

ಪಾತ್ರವೀ ಶ್ರೋತ್ರಾದಿಗಳು; ಸ 

ರ್ವತ್ರ ಸಾಕ್ಷಿಕನಾತ್ಮನಿಂದ್ರಿಯವಾತ್ಮನಲ್ಲೆಂದ ॥ WWE 


ತಾತ್ಪರ್ಯ: ಪಂಚಜ್ಞಾನೇಂದ್ರಿಯಗಳಲ್ಲಿ ಶಬ್ದವನ್ನು ಕಿವಿಯು, ಕಣ್ಣು ರೂಪವನ್ನೂ 

ಚರ್ಮವು ಸರ್ಶವನ್ನೂ ನಾಲಗೆಯು ಹುಳಿ, ಉಪ್ಪು, ಖಾರ, ಇತ್ಯಾದಿ ಷಡ್ರಸ 

ಭೇದಗಳನ್ನೂ, ಮೂಗು ಸುಗಂಧ ದ್ರವ್ಯವನ್ನೂ ಗಹಿಸುತ್ತವೆ. ಆದಕಾರಣ ಈ 

ಜ್ಞಾನೇಂದ್ರಿಯಗಳಲ್ಲಿ ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯವನ್ನು 
144 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಮಾತ್ರ ಗಹಿಸಲಿಕ್ಕೆ ಯೋಗ್ಯವಾಗಿವೆ. ಎಲ್ಲೆಡೆ ವ್ಯಾಪಿಸಿ ಸಾಕ್ಷೀಭೂತನಾಗಿರುವ 
ಸರ್ವಜ್ಞನಾದ ಆತ್ಮನು ಎಲ್ಲವನ್ನೂ ಅರಿಯಬಲ್ಲವನಾಗಿದ್ದಾನೆ. ಆದ್ದರಿಂದ 
ಇಂದ್ರಿಯಗಳನ್ನು ಆತ್ಮನೆಂದು ತಿಳಿಯಬಾರದು ಎಂದು ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಗಾತ್ರ-ಶರೀರ (ಇಲ್ಲಿ ತ್ವಗಿಂದಿಯ ಚರ್ಮ ಎಂಬ ಅರ್ಥವನ್ನು ತೆಗೆದುಕೊಳ್ಳಬೇಕು; 
ಇಂದ್ರಿಯವಾತ್ಮನಲ್ಲೆಂದ-ನಿರೀಶ್ವರವಾದಿಗಳಾದ ಲೋಕಾಯತರು ಇಂದ್ರಿಯಗಳನ್ನೇ 
ಆತ್ಮವೆನ್ನುತ್ತಾರೆ. ಇಂದ್ರಿಯವು ಆತ್ಮನಲ್ಲವೆಂದು ತಿಳಿ; * ಶ್ರೋತ್ರಕಿವಿ; * ನೇತ್ರ-ಕಣ್ಣು, 
* ಜೆಹ್ಟೆ-ನಾಲಗೆ; * ನಾಸಿಕ-ಮೂಗು; * ಗಂಧ-ವಾಸನೆ; * ರಸೋತ್ಕರವ-ಷಡ್ರಸಗಳ ರುಚಿಯನ್ನು; 
ಟಿಪ್ಪಣಿಐಷಡ್ರಸ-ಮಧುರ (ಸಿಹಿ); ಲವಣ (ಉಪ್ಪು); ಕಟು (ಖಾರ); ಕಷಾಯ (ಒಗರು); ತಿಕ್ತ 
(ಕಹಿ); ಆಮ್ಲ (ಹುಳಿ) (ಶ್ರೀವತ್ಸನಿಘಂಟು-ಪುಟ-೨೫೫) 


ತನ್ನತನ್ನಯ ವಿಷಯಗಳನವು 

ನನ್ನಿಯಲಿ ಬೇರರಿವ ಕತದಿಂ 

ಭಿನ್ನವಿಷಯಗಳಾದ ಶ್ರೋತ್ರಾದಿಗಳನಾತ್ಮಗಳು; 

ತನ್ನ ನಿಜರೂಪಲ್ಲವಾ ಚೈ 

ತನ್ಯ ವಸ್ತುವಿನಿಂದ ಜಡದೃ 

ಶ್ಯಾನ್ಯಸಾಧನವಾದಿವುಗಳುರೆ ಚೇಷ್ಟಿಸುತ್ತಿಹವು ॥ !೪ಒ।| 
ತಾತ್ಪರ್ಯ: ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು (ಕಣ್ಣು ದೃಶ್ಯವನ್ನು 
ಮೂಗುವಾಸನೆಯನ್ನು, ಇತ್ಯಾದಿ) ವಾಸ್ತವದಲ್ಲಿ ಪ್ರತ್ಯೇಕವಾಗಿ ಅರಿಯುವ ಗುಣ 
ಗಳಾಗಿವೆ. ಆದ ಕಾರಣ ಭಿನ್ನ ಭಿನ್ನ ವಿಷಯಗಳ ಇಂದ್ರಿಯಗಳು ಅನಾತ್ಮಗಳು. 
ಅವು ಆತ್ಮದ ನಿಜ ರೂಪಗಳಲ್ಲ. ಚೈತನ್ಯ ವಸ್ತುವಿನಿಂದ ಬೇರೆಯಾದ ಜಡ, ದೃಶ್ಯ, 
ತಮ ಇತ್ಯಾದಿಗಳಿಗೆ ಸಾಧನಗಳಿಂದ ಕೆಲಸ ಮಾಡುವುದರಿಂದ ಇವು ಆತ್ಮವಲ್ಲ. 
ಶಬ್ದಾರ್ಥ: ಕತದಿಂ-ಕಾರಣದಿಂದ; ಭಿನ್ನ ವಿಷಯಗಳಾದ-ಬೇರೆ ಬೇರೆ ವಿಷಯಗಳನ್ನು ಅರಿಯುವ 
(ಇಂದ್ರಿಯಗಳು) ಅನಾತ್ಮಗಳು; ಶ್ರೋತ್ರಾದಿಗಳು ಅನಾತ್ಮಗಳು-ಕಿವಿ ಮುಂತಾದ ಪಂಚೇದ್ರಿಯಗಳು 
ಆತ್ಮವಲ್ಲ; ಜಡದೃಶ್ಯಾನ್ಯ ಸಾಧನ-(ಇಂದ್ರಿಯಗಳು) ಜಡ, ದೃಶ್ಯ ಮತ್ತು ತಮಗಿಂತ ಬೇರೆಯಾದ 
ಆತ್ಮನಿಗೆ ಸಾಧನವಾದ ಕೆಲಸಗಳನ್ನು ಮಾಡತಕ್ಕವು; * ಚೇಷ್ಟಿಸುತ್ತಿಹವು -ಕಾರ್ಯವೆಸಗುತ್ತಿರುವುವು; 
ಟಿಪ್ಪಣಿ: ಶ್ರೋತ್ರಾದಿಗಳು ಅನಾತ್ಮಗಳು-ಇಂದ್ರಿಯಗಳು ಆತ್ಮನಾದರೆ ಎಲ್ಲ ವಿಷಯಗಳೂ ಎಲ್ಲ 
ಇಂದ್ರಿಯಗಳಿಗೂ ತಿಳಿಯಬೇಕು; ಹಾಗೆ ಅನುಭವದಲ್ಲಿಲ್ಲ; ಎಲ್ಲ ತಿಳಿವುಗಳೂ ಒಬ್ಬನಿಗೇ 
ಆಗುವುದೆಂದು ಅನುಭವವಿದೆ; ಆದ್ದರಿಂದ ಆತ್ಮನು ಇಂದ್ರಿಯಗಳಿಗಿಂತ ಬೇರೆ. ಶೋತ್ರಾದಿಗಳು 
(ಪಂಚೇ೦ದ್ರಿಯಗಳೂ) ಅನಾತ್ಮಗಳು. 





ಮನವೆ ಸಂಶಯರೂಪು; ಬುದ್ಧಿಯ 
ನೆನಹು ನಿಶ್ಚಯರೂಪು; ಚಿತ್ತದ 
ಘನತೆ ಬಹುಕಾಲಾನುಭವಸಂಸ್ಮರಣರೂಪಾಗಿ | 


145 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನುವಿನೊಳು ಪ್ರಾಣೇಂದ್ರಿಯಗಳೊಳ 
ಗನಿತರಲಿ ತಾನೆಂಬ ಬಲು ಹ 
ಮ್ಮನುಕರಿಸಿಕೊಂಡಿಪ್ಪುದದರಿಂದಾತ್ಮನಲ್ಲೆಂದ ॥ ೪% 


ತಾತ್ಪರ್ಯ: ಪ್ರಾಣಗಳೂ ಆತ್ಮವಲ್ಲ; ಇಂದ್ರಿಯಗಳೂ ಆತ್ಮವಲ್ಲ ಎಂದ ಮೇಲೆ 
ಮನಸ್ಸ ಸನ್ನು ಆತ್ಮವೆಂದು ಕರೆಯಬಹುದೇ ಇಲ್ಲ, ಏಕೆಂದರೆ ಮನಸ್ಸು ಚಂಚಲ 
ವದ್ದಾಗಿದೆ. ತೇಜೋರೂಪವಾದ ಬುದ್ದಿ 'ನಿಶ್ಚಯಿಸುವ ಗುಣ ಹೊಂದಿದೆ. 
ನನ್ನು ಚಿತ್ತದ ಹಿರಿಮೆ ಎಂದರೆ ದೀರ್ಫಕಾಲದ ಅನುಭವಗಳನ್ನು ಸ್ಮರಣೆಗೆ 
ತಂದುಕೊಳ್ಳುವ ಗುಣಹೊಂದಿದೆ. ಹಾಗೆಯೇ, ಶರೀರದೊಳಗಿರುವ ಪಂಚಪಾ ಪಾಣಗಳ 
ಇಂದ್ರಿಯಗಳಲ್ಲಿ ನಾನು ಎಂಬ ಅಹಂಕಾರ ಆವರಿಸಿಕೊಂಡಿದೆ. ಹೀಗೆ ಭಿನ್ನ 
ಗುಣಗಳಿರುವ "ಅಂತಃಕರಣದ ವೃತ್ತಿಗಳಾದ ಮನಸ್ಸು ಬುದ್ಧಿ, ಚಿತ್ರ, ಆಹಾ 
ಇವು ಆತ್ಮನಲ್ಲ. 


ಶಬ್ದಾರ್ಥ: * ಅಂತಃಕರಣ ಚತುಷ್ಟಯ =ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ; ಘನತೆಎ ಹೆಚ್ಚುಗಾರಿಕೆ 
(ಬಹುಕಾಲದ ಅನುಭವವನ್ನು ಸ್ಮರಿಸುವುದೇ ಚಿತ್ರದ ಹೆಚ್ಚುಗಾರಿಕೆ); ಆತ್ಮನಲ್ಲೆಂದ-ಅ೦ತಃ ಕರಣದ 
ವೃತ್ತಿಗಳಾದ ಮನಸ್ಸು ಬುದ್ಧಿ, ಚಿತ್ತ ಅಹಂಕಾರ ಇವು ಆತ್ಮನಲ್ಲ * ಪ್ರಾಣೇಂದ್ರಿಯಗಳೊಳು-ಪಂಚ 
ಪ್ರಾಣಗಳಿರುವ ಇಂದ್ರಿಯಗಳಲ್ಲಿ; * ಬಲು ಅಹಮ್ಮನು-ಬಲವಾದ ಅಹಂಕಾರವನ್ನು 





ಬುದ್ಧಿಸುಖದು:ಖೇಚ್ಛೆ ಮೊದಲಾ 

ಗಿರ್ದ ನವವಿಧಗುಣಗಳಲಿ ಮೆರೆ 

ದಿರ್ದು, ಗುಣಿಯೆಂದೆನಿಸಿ, ಕರ್ತೃತ್ವಾಭಿಮಾನದಲಿ | 

ಬದ್ಧನಾಗಿಹಪರಕೆ ತೊಳಲುತ, 

ಮದ್ದಲೆಯೊಳೆಡೆಯಾಡುವಿಲಿಯಂ 

ತಿದ್ದವನು ತಿಳಿ ವ್ಯಾವಹಾರಿಕನಾತ್ಮನಲ್ಲೆಂದ ॥ IV 
ತಾತ್ಪರ್ಯ: ಬುದ್ಧಿ, ಸುಖ, ದುಃಖ, ಇಚ್ಛೆ ದ್ವ ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, 
ಸಂಸ್ಕಾರ, ಎಂದು ವೈಶೇಷಿಕರು ಹೇಳುವಂತೆ ೯. 'ಗುಣಗಳಲ್ಲಿ ಕಾಣಿಸಿಕೊಂಡು 
ಆತ್ಮಗುಣಿ ಗುಣವುಳ್ಳದ್ದು "ಎನಿಸಿಕೊಳ್ಳುತ್ತದೆ. ಕರ್ತೃತ್ವದ ಅಭಿಮಾನದಲ್ಲಿ ಈ ಲೋಕದಲ್ಲೂ 
ಪರಲೋಕದಲ್ಲೂ. ಸಿಲುಕಿ ಮದ್ದಲೆಯೊಳಗೆ ಸಿಕ್ಕಿಕೊಂಡು ಅತ್ತಿಂದಿತ್ತ ಇತ್ತಿಂದತ್ತ 
ಸುಳಿದಾಡುತ್ತ ತೊಳಲಾಡುವ ಇಲಿಯಂತೆ ಇರುವವನೆ (೯ ಗುಣಗಳಿಂದ ಕೂಡಿ) 
ಶುದ್ಧ ವ್ಯಾವಹಾರಿಕನು. ಆದಕಾರಣ ಬುದ್ದಿ ಆತ್ಮನಲ್ಲ ಎಂದು ತಿಳಿಯತಕ್ಕದ್ದು. 


ಶಬ್ದಾರ್ಥ: ಎಡೆಯಾಡುವ-ಸುತ್ತಾಡುವ; ವ್ಯಾವಹಾರಿಕನು-ಮೇಲೆ ಹೇಳಿದ ೯ ಗುಣಗಳಿಂದಕೂಡಿ 
ವ್ಯವಹಾರವನ್ನು ಮಾಡುವವನು; ಮದ್ದಲೆ-ಚರ್ಮವಾದ್ಯ, ಮೃದಂಗ (ಕೈಯಲ್ಲಿ ಬಾರಿಸುವುದು) 
ಡೋಲು (ಕೋಲಿನಲ್ಲಿ ಬಾರಿಸುವುದು) 





146 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ನಿರುತವೀ ಕರಣೇಂದ್ರಿಯಂಗಳು 

ಭರದಿ ನಿದ್ರೆಯೊಳಡಗುತಿರ ನಿ 

ರ್ಭರದ ನಿಜಸುಖವುಚ್ಚಳಿಸಿ ಪೊಳೆದಿಹುದವಿದ್ಯಯಲಿ । 

ಮರಳಿ ಜಾಗ್ರದವಸ್ಥೆಯೊಳಗಿದು 

ತೆರಳಿ ಪೋದಂತಿರ್ಪುದದರಿಂ 
ನಿರತಿಶಯನಿಜನಿತ್ಯಸಹಜಾನಂದವಲ್ಲೆಂದ ॥ ॥೫೦॥ 


ತಾತ್ಪರ್ಯ: ಸದಾ ಈ ಅಂತಃಕರಣ ಇಂದ್ರಿಯಗಳು ಗಾಢ ನಿದ್ರೆಯಲ್ಲಿ ಅಡಗಿ 
ಹೋದಾಗ ಅಧಿಕವಾದ ತನ್ನ ಸುಖಸ್ತರೂಪವು ಅವಿದ್ಯೆಯ ಜಗತ್ತಿನ ಸ್ವರೂಪದಲ್ಲಿ 
ಎದ್ದು ಬೆಳಗುವುದು. ಮತ್ತೆ ಎಚ್ಚರವಾದರೆ ಈ ಸುಖವೆಂಬುದು ದೂರವಾಗುವುದು. 
ಆದಕಾರಣ ಈ ಕರಣಗಳ ವೃದ್ಧಿಕ್ಷಯರೂಪವಾದ ಜಾಗ್ರದವಸ್ಥೆಯಲ್ಲೂ 
ಸುಷುಪ್ತಿಯಲ್ಲೂ ತೋರುವ ಸುಖವು ಅವಿದ್ಯೆಯ ರೂಪವಾದುದೇ ಹೊರತು 
ಅದು ತಾನೇತಾನಾಗಿರುವ ಶುದ್ಧವಾದ ಆನಂದವಲ್ಲ. 


ಶಬ್ದಾರ್ಥ: ನಿರ್ಭರದ-ಹೆಚ್ಚಾದ; ನಿಜಸುಖವುಚ್ಚಳಿಸಿಪೊಳೆದಿಹುದು-ತನ್ನ ಸುಖ ಸ್ವರೂಪವು 
ಎದ್ದು ಬೆಳಗುವುದು, ಅವಿದ್ಯೆಯಲಿ-ಇಂದ್ರಿಯಗಳ ಮತ್ತು ಮನಸ್ಸಿನ “ಬೀಜ ರೂಪ ವಾದ 
ಅವಿದ್ಯೆಯಲ್ಲಿ (ಅಜ್ಞಾನದಲ್ಲಿ) ” 


ಟಿಪ್ಪಣಿ-೧: ನಿರತಿಶಯನಿಜನಿತ್ಯಸಹಜಾನಂತವಲ್ಲೆಂದ- ನಿದ್ರೆಯಲ್ಲಿ ವಿಷಯ ಸುಖದ 
ಸೋಂಕಿಲ್ಲದಿದ್ದರೂ ಅದರ ಕಾರಣ ಸ್ವರೂಪ ವಿರುವುದರಿಂದ ಅದರಲ್ಲಿ ಸಿಕ್ಕಿ ಬಿದ್ದಾಗ ಎದ್ದು 
ಬೆಳಗುವ ಸುಖವು ಅದರ ಮುಸುಕಿನಿಂದ ಮರೆಯಾಗುವುದಾದ್ದರಿಂದ 5 ಮರೆಯೂ 
ಇಲ್ಲದ ಸುಖವಷ್ಟು ಹೆಚ್ಚಿನದಲ್ಲದೆಯೂ, ಎಚ್ಚರವಾದೊಡನೆ ಮತ್ತೆ ವಿಷಯ ಸುಖದ ಮರೆಯನ್ನು 
ಪಡೆಯುವುದಾಗಿಯೂ ಇರುವುದರಿಂದ ಅದು ತಾನೇ ತಾನಾಗಿರುವ ಶುದ್ಧವಾದ ಆನ೦ದವಲ್ಲ. 


ಟಿಪ್ಪಣಿ-೨: ಅವಿದ್ಯೆ (ಅಜ್ಞಾನ)- ಅವಿದ್ಯೆಯೆಂದರೆ ಪರಮಾತ್ಮನ ನಿಜ ಸ್ವರೂಪವನ್ನು 
ತಿಳಿಯದಿರುವಿಕೆ ಎ೦ದು ಈ ಗಂಥಕಾರನೇ ಮುಂದೆ ೩ನೇ ಅಧ್ಯಾ ಯದಲ್ಲಿ ೧೦೭, ೧೦೮, 
೧೪೪ ೪ನೇ ಅಧ್ಯಾಯದ ೪೧ ೧೦ನೇ ಅಧ್ಯಾಯದ ೭, ಛಲ” ಪದ್ಯಗಳಲ್ಲಿ ಹೇಳಿದ್ದಾನೆ. 
ಪರಮಾತ್ಮನ ನಿಜಸ್ವರೂಪ ತಿಳಿಯದಿರುವುದರಿಂದ ಆ ಪರಮಾತ್ಮನೇ ಜಗತ್ತಿನ "ಸ್ವರೂಪ ದಿಂದ 
ಕಾಣುತ್ತಿರುವನೆಂದು ವೇದಾಂತದ ಸಿದ್ಧಾಂತ. ಆದ್ದರಿಂದ ಅವಿದ್ಯೆಯು ಜಗತ್ತಿನ “ಬೀಜರೂಪ. 
ಈ ಅವಿದ್ಯೆಯು ಮೂರವಸ್ಥೆಗಳಲ್ಲಿಯೂ ಇರುವುದರಿಂದ ಸುಖವು ಅದರಲ್ಲಿ ಮೂರವಸ್ಥೆ 
ಗಳಲ್ಲಿಯೂ ಎದ್ದು ಬೆಳಗುತ್ತಿರುವುದು ಎನ್ನಬೇಕಾದರೂ ಅದರ ಕಾರ್ಯಾವಸ್ಥ ಸೈಗಳಾದ ಎಚ್ಚರ 
ಕನಸುಗಳಲ್ಲಿ ವಿಷಯ ಸುಖಗಳು ಅದನ್ನು ಇನ್ನಷ್ಟು ಮರೆಮಾಡಿರುವುವು. ಅದರ ಕಾರಣಾವಸ್ಥೆಯಾದ 
ನಿದ್ರೆಯಲ್ಲಿ ವಿಷಯ ಸೋಂಕಿಲ್ಲದೆ ಅದು ಎದ್ದು ಬೆಳಗುವುದೆಂದು ಹೇಳಿಸಿಕೊಳ್ಳುವುದು. 





`ಈ ಶರೀರ ಪ್ರಮುಖವಾಗಿಹ 
ಕೋಶಪಂಚಕವಾತ್ಮನಲ್ಲೆಲೆ; 
ಈ ಶರೀರದೊಳಾತ್ಮನೆಂತಿಹನೆನಲು ಕೇಳದನು । 


147 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಈ ಸಕಲಕರಣಗಳ ಮೀರಿಹ 
ಶೇಷಿತವೆ ತಿಳಿಯಾತ್ಮನವನನೆ 
ಆ ಶ್ರುತಿ ಗುಹಾಹಿತಪರಬ್ರಹ್ಮವೆಂದು ಸಾರುವದು ॥ SON 


ತಾತ್ಪರ್ಯ: ಈ ಶರೀರದಲ್ಲಿ ಪ್ರಧಾನವಾಗಿರುವ ಅನ್ನಮಯ, ಪ್ರಾಣಮಯ, 
ಮನೋಮಯ, ವಿಜ್ಞಾನಮಯ ಮತ್ತು EE ಕಟ ಪಂಚಕೋಶಗಳು 
ಆತ್ಮನಲ್ಲ ಎಂದು ಹೇಳಿದಾಗ ಶಿಷ್ಯನು ಕೇಳುತ್ತಾನೆ. ಪಂಚಕೋಶಗಳು ಆತ್ಮವಲ್ಲ 
ಎಂದರೆ ಈ ಶರೀರದೊಳಗೆ ಇರುವ ಆತ್ಮನು. ಹೇಗಿದ್ದಾನೆ? ಅದಕ್ಕೆ ವ್ಯಾಃ ಸರು 
ಉತ್ತರಿಸುತ್ತಾರೆ “ಮನಸ್ಸನ್ನೂ ಇಂದ್ರಿಯಗಳನ್ನೂ ಮೀರಿರುವ ಶೇಷಿತಜೆ ಎ೦ದರೆ 
ಇದೂ ಬ್ರಹ್ಮವಲ್ಲ, ಅದೂ ಬಹ್ಮವಲ್ಲ ಎಂದು ಕಳೆದ ಮೇಲೆ ಉಳಿದಿದ್ದೇ ಆತ್ಮನು'. 
ಶ್ರುತಿಗಳು. ಬ್ರಹ್ಮನ ವರ್ಣನೆ ಮಾಡುತ್ತಾ “ಹೃದಯದಲ್ಲಿರುವ ಆತ್ಮನೇ ಪರಬ್ರಹ್ಮ' 
ಎಂದು ಹೇಳುತ್ತವೆ. 


ಶಬ್ದಾರ್ಥ: ಸಕಲ ಕರಣಗಳ-ಮನಸ್ಸನ್ನೂ ಇಂದ್ರಿಯಗಳನ್ನೂ; ಶೇಷಿತವೆ-ಇದೂ ಬ್ರಹ್ಮವಲ್ಲ, 
ಇದೂ ಬ್ರಹ್ಮವಲ್ಲ ಎಂದು ಕಳೆದ ಮೇಲೆ ಉಳಿದದ್ದೆ ಪ್ರತ್ಯಗಾತ್ಮ 


ಟಿಪ್ಪಣಿ-೧: ಕೋಶಪಂಚಕ: ಅನ್ನಮಯ (ಸ್ಥೂಲದೇಹ); ಪ್ರಾಣಮಯ (ಉಸಿರು); 
ಮನೋಮಯ (ಮನಸ್ಪು), ವಿಜ್ಞಾನಮಯ (ಬುದ್ಧಿ), ಆನಂದಮಯ (ವಿಷಯಸುಖದ 
ಅನುಭವ), ಇವು ಒಂದಕ್ಕಿಂತ ಒ೦ದು ಸೂಕ್ಷ್ಮವಾಗಿ ಇರುವ ಕೋಶಗಳು. 


ಟಿಪ್ಪಣಿ-೨: ಗುಹಾಹಿತ ಪ ಪರಬ್ರಹ್ಮ- “ಗುಹಾಹಿತಂ ಗಹ್ನರೇಷ್ಠಂ ಪುರಾಣಂ” ಎಂದು ಶ್ರುತಿಯಲ್ಲಿ 
ಬ್ರಹ್ಮನ ವರ್ಣನೆ ಇರುವುದು. ಗುಹೆಯೆಂದರೆ ಹೃದಯವು, ಅದರಲ್ಲಿ ತೋರುವುದರಿಂದ 
ಆತ್ಮನಿಗೆ ಗುಹಾಹಿತನೆಂದು ಸಂಜ್ಞೆ 





ಕೇಳುಶುಕ, ನೀನೈದು ಪದರದ 

ಚೀಲದೊಳಗಿಹ ರತ್ನದಂತೀ 

ಸ್ಥೂಲ ಸೂಕ್ಷ್ಮಗಳಾದ ಕೋಶಗಳೊಳಗೆ ಥಳಥಳಿಸಿ । 

ಢಾಳಿಸುತ್ತಿಹ ಪ್ರತ್ಯಗಾತ್ಮನ 

ಹೇಳುವರು ಸಚ್ಚಿತ್ತುಖೈಕ ನಿ 

ರಾಳ ನಿರ್ಗುಣ ಬ್ರಹ್ಮವೆಂದದ ಬಲ್ಲಯೋಗಿಗಳು ॥ 1೫೨॥ 


ತಾತ್ಚರ್ಯ: ಶುಕನೆ ಕೇಳು, ನೀನು ಐದು ಪದರಗಳಿಂದ ಕೂಡಿರುವ ಚೀಲದೊಳಗೆ 
ಇರುವ ಐದು ರತ್ನಗಳಂತೆ ಸ್ಥೂಲವೂ, ಸೂಕ್ಷ್ಮವೂ ಆದ ಪಂಚಕೋಶಗಳಲ್ಲಿ 
ಫಳಫಳನೆ ಎದ್ದು ಕುಣುತ್ತಿರುವ ಪ್ರತ್ಯಗಾತ್ಮನೊಬ್ಬೆನೇ ಸತ್‌, ಚಿತ್‌, ಸುಖ, ಏಕ, 
ನಿರಾಗ (ನಿರಾಳಿ), ನಿರ್ಗಣ, ಬ್ರಹ್ಮವೆಂದು ಆತ್ಮನನ್ನು ಕುರಿತು ಪ್ರಾಜ್ಞರಾದ 
ಯೋಗಿಗಳು ಹೇಳುತ್ತಾರೆ. 


ಶಬ್ದಾರ್ಥ: ತ ಪ್ರತ್ಯಗಾತ್ಮ-ಒಳಗಿರುವ ನಿಜವಾದ ಆತ್ಮ ಸರ್ವಸಾಕ್ಷಿ; ಢಾಳಿಸುತ್ತಿಹ-ಕೋಶಗಳಲ್ಲಿ 
ಎದ್ದು ಕಾಣುತ್ತಿರುವ; * ಪಾಠಾಂತರ- “ನಿರಾಳ'ವೆಂದು ಉಳಿದ ಪ್ರತಿಗಳಲ್ಲಿದೆ “ನಿರಾಗ' 
ಎಂಬ ಪದಕ್ಕೆ "ಪಾಠಾಂತರ; “ನಿರಾಳ” ಎಂದರೆ ನಿರ್ಮಲವಾದ * ನರಾಗ'-ನಿರ್ಮೋಹದ 


148 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಟಿಪ್ಪಣಿ: ಐದು ಪದರದ ಚೀಲ=ರತ್ವಗಳನ್ನು ಇಡಲು ಐದು ಚೀಲಗಳು. ಒಂದರೊಳಗೆ 
ಒಂದು ಇರುವಂತೆ ಹೊಲಿದ ಚೇಲವನ್ನು ಹಿಂದೆ ಬಳಸುತ್ತಿದ್ದರು. ಸಾಮಾನ್ಯರು ಅಡಿಕೆ 
ಚೀಲವನ್ನಾಗಿ ಈ ಬಗೆಯ ಚೀಲವನ್ನು ಬಳಸುತ್ತಿದ್ದರು. ಇದನ್ನು ಸಂಚಿ ಎಂದು ಕರೆಯುತ್ತಿದ್ದರು. 





ಮಗ, ಶರೀರ ಮೊದಲಾದವುಗಳಲ್ಲ ಆತ್ಮನ ಅಧ್ಯಾರೋಪ ೫A-೬೨ 

ತನುಮನ ಪ್ರಾಣೇಂದ್ರಿಯಂಗಳ 

ನನಿತನಾತ್ಮಗಳೆಂದು ಶ್ರುತಿಯು 

ಕೃನುಭವಗಳಿಂ ಸಿದ್ಧವಾಗಿಯೆ ತೋರುವಾತ್ಮನಲಿ | 

ತನಯ, ಕೇಳಾರೋಪಿಸುವರೀ 

ತನುವು ಮೊದಲಾಗಿರ್ಪ ಕೋಶವ 

ಬಿನುಗರಹ ವಾದಿಗಳು ದುರ್ಬಲಶ್ರುತಿಪರಾಯಣರು ॥ (೫೩ 
ತಾತ್ಪರ್ಯ: ಶರೀರ, ಮನಸ್ಸು ಪ್ರಾಣ, ಇ೦ದ್ರಿಯಗಳು ಅವೆಲ್ಲವೂ ಆತ್ಮನಲ್ಲವೆ೦ದು 
(ಅನಾತೃ) ವೇದಗಳಲ್ಲಿ ಹೇಳಿರುವ ವಾಕ್ಯಗಳಿ೦ದಲೂ, ಅನುಭವದಿಂದಲೂ ಪ್ರಮಾಣಿತವಾಗಿ 
ತೋರುತ್ತದೆ. ಯುಕ್ತಿಯ ಬೆಂಬಲ ಸಾಲದಿದ್ದರೂ ಶರೀರಾದಿಗಳೂ (ಪಂಚಕೋಶಗಳು) 
ಆತ್ಮನೆ೦ದೂ ಕ್ಷುದ್ರರಾದ ಕೆಲವು ಭಿನ್ನವಾದಿಗಳು ಹಲವು ದುರ್ಬಲವಾದ ಶ್ರುತಿ 
ವಾಕ್ಯಗಳ ಬಲದಿಂದ ವಾದಿಸುತ್ತಾರೆ ಶುಕನೇ ಕೇಳು ಎ೦ದರು ವ್ಯಾಸರು. 


ಶಬ್ದಾರ್ಥ: * ಆರೋಪಿಸುವರು-ವಾದಿಸುವರು; ಅನಿತು-ಅವೆಲ್ಲವೂ; ಅನಾತ್ಮಗಳು 
=ಆತ್ಮವಲ್ಲವೆಂದು; ಬಿನುಗರುಅಹ-ಕ್ಷುದ್ರರಾದ; ಕೋಶವ=ಪಂಚಕೋಶಗಳನ್ನು 


ಟಿಪ್ಪಣಿ: ದುರ್ಬಲಶ್ರುತಿಪರಾಯಣರು-ಯುಕ್ತಿಯ ಬೆಂಬಲವು ಸಾಲದಿದ್ದರೂ ಶರೀರಾದಿಗಳು 
ಆತ್ಮನೆಂದು ಹೇಳಿರುವ ಕೆಲವು ದುರ್ಬಲವಾದ ಶ್ರುತಿವಾಕ್ಯಗಳ ಬಲದಿ೦ದ ವಾದಿಸುತ್ತಾರೆ. 





ಸರ್ಪವಲ್ಲದ ರಜ್ಜುವಿನಲಾ 

ಸರ್ಪವೆಂಬಾರೋಪಣವದೆನಿ 

ಸಿಪ್ಪುದಧ್ಯಾರೋಪವಾಪರಿ ಕಲ್ಪಿತಗಳಾಗಿ । 

ತೋರ್ಪನಾತ್ಮಸಮೂಹವೆಲ್ಲವ 

ನಲ್ಬಬ್ರಹ್ಮದಿ ಕಲ್ಪಿತಗಳಾ 

ಗಿರ್ಪುವವನೇ ಆತ್ಮನೆಂಬರು ಮಗನೆ ವಾದಿಗಳು ॥ ॥ ೫೪ ॥ 
ತಾತ್ಪರ್ಯ: ಹಾವಲ್ಲದ ಹಗ್ಗವನ್ನು ಹಾವೆಂದು ತಿಳಿಯುವುದು ಭ್ರಾಂತಿಜನ್ಯ 
ಸತ್ಯವಾಗಿದೆ. ಈ ಕಲ್ಪಿತ ಭಾವನೆಯನ್ನು ಅಧ್ಯಾರೋಪವೆನ್ನುತ್ತಾರೆ. ಈ ರೀತಿಯಾಗಿ 
ಅಜ್ಞಾನಜನ್ಯ ವಾದಮಾಡುವವರಿಗೆ ಕಲಿತಭ್ರಾಂತಿಗಳಿಂದ ಕಾಣುವ ಅನಾತ್ಮ 
ಸಮೂಹಗಳಾದ ಪಂಚಕೋಶಗಳನ್ನೇ (ಅನಲ್ಪಬ್ರಹ ಮಹತ್ತಾದ ಪರಬ್ರಹ್ಮನಾಗಿರುವ 
ಆತ್ಮವೆಂದು ವಾದಿಸುತ್ತಾರೆ. ಇದು ಸತ್ಯದೂರವಾದುದು. 


149 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 
ho 


ಶಬ್ದಾರ್ಥ: ಅನಲ್ಪಬ್ರಹ್ಮ- =ಮಹತ್ಪಾದ ಬಹ್ಯ ಪರಬ್ರಹ್ಯ ಜೇ ರಜ್ಜುಎಹಗ್ಗ; ವಾದಿಗಳು-ದುರ್ವಾದಿಗಳು 


ಟಿಪ್ಪಣಿ: ಅಧ್ಯಾರೋಪ(ಣ)=-ತತ್ವವನ್ನು ತಿಳಿಸುವುದಕ್ಕಾಗಿ ಶ್ರುತಿಯಲ್ಲಿಟುಕೊಂಡಿರುವ ಕಲ್ಪನೆ 
(ಪ್ರಶ್ನ ೯೦). ಆತ್ಮನಲ್ಲಿ ಅಜ್ಜರು ಬುದ್ಧ್ಯಾದಿಗಳನ್ನು ಕಲ್ಪಿಸುತ್ತಾರೆ (ನೈಷ್ಯರ್ಮಸಿದ್ಧಿ ೧-೬ರ) 
ಭ್ರಾಂತಿಯಿಂದ ಹಾಗೆಂದು ಹುಟ್ಟುಗಟ್ಟಿ ತಪ್ಪಾಗಿ ತಿಳಿದುಕೊಳ್ಳುವುದು (ಬೃ ಹದಾರಣ್ಯಕ ೧, 
೧೫೨, ೧೫೩) (ಪಾರಿಭಾಷಿಕಪದಕೋಶ ಪುಟ-೧೫) 


ತತ್ತ್ವವನ್ನು ತಿಳಿಸಲು ವೇದಾಂತದಲ್ಲಿ ಮಾಡುವ ಕಲ್ಫಿನೆ; ತಪ್ಪು ತಿಳಿವಳಿಕೆಯಿಂದ ಮಾಡುವ 
ಆರೋಪ. ಹಗ್ಗದಲ್ಲಿ ಹಾವನ್ನು ಆರೋಪಿಸುವಂತೆ. (ಪರಮಾರ್ಥ ಪದಕೋಶ ಪುಟ-೨೩) 





ಕೆಲರು ಪ್ರಾಕೃತರೆಂಬರಾತ್ಮನು 

ತಿಳಿಯೆ ಮಗನೆಂಬುವದು ಶುತಿ; ವೆ 

ಗ್ಗಳದಿ ಮಗನನು ತಂದೆ ಮುದ್ದಿಪ ಯುಕ್ತಿ; ಮಗನಳಿಯೆ । 
ಅಳಿದೆತಾನೆಂಬನುಭವವಿರ 

ಲೈಲೆಮಗನೆ ಮಗನಾತ್ಮನೆಂದೇ 

ಹಲುಬುವರು ದುರ್ಬಲದ ಶ್ರುತಿಯಕ್ಷ್ಯನುಭವಗಳಿಂದ ॥ 1೫೫। 


ತಾತ್ಪರ್ಯ: ಪಾಮರರಾದ ದೇಹಾಭಿಮಾನಿಗಳು (ಪ್ರಾಕೃತರು) ವಿಚಾರ ಮಾಡುವ 
ಹಾಗೆ “ಆತ್ಮಾವೈ ಪುತ್ರನಾಮಾಸಿ” ಶ್ರುತಿ ವಾಕ್ಯದಂತೆ, ತಂದೆಯೇ ಮಗನು ಎಂಬಂತೆ 
ಪಂಚಕೋಶಗಳನ್ನೇ ಆತ್ಮನೆಂದು ಹೇಳುವರು. ಈ ಮಾತು ವಿಪರೀತಭಾವನೆಯಿಂದ 
ಕೂಡಿದೆ. ಮಗನನ್ನು ತಂದೆಯನ್ನೂ ಒಂದೇ ಎಂದು ತಿಳಿಯುವ ರೀತಿಯಾಗಿದೆ. 
ಇದು ಸರಿಯಲ್ಲ. ಏಕೆಂದರೆ ಮಗನು ಸತ್ತರೆ ತಂದೆ ಅಳಿದನೆಂದರ್ಥವೇ? ಇಲ್ಲವಲ್ಲಾ 
ತಂದೆ ಬೇರೆ. ನಗ ಬೇರೆ ಎಂಬುದು ಎಲ್ಲರ ಅನುಭವಕ್ಕೆ ತಿಳಿದ ಸಂಗತಿಯಾಗಿದೆ. 
ಹೀಗಿದ್ದರೂ ದುರ್ಬಲವಾಬ ಶ್ರುತಿಗಳ ಮಾತುಗಳಿಂದ ಪಂಚಕೋಶಗಳೇ ಆತ್ಮನೆಂದು 
ಪ್ರಾಕೃತರು ಚಿಂತಿಸುತ್ತಾರೆ ಎಂದು ವ್ಯಾಸರು ಶುಕನಿಗೆ ಹೇಳಿದರು. 


ಶಬ್ದಾರ್ಥ: * ಪ್ರಾಕೃತರು-ಪಾಮರರಾದ ದೇಹಾಭಿಮಾನಿಗಳು; ಶ್ರುತಿ-ಆತ್ಮಾ ವೈ ಪುತ್ರನಾಮಾಸಿ 
ಎಂಬ ಶ್ರುತಿವಾಕ್ಯ; ತಿಳಿಯೆ-ವಿಚಾರಮಾಡಿದರೆ; * ಹಲಬುವರು ಎಚಿಂತಿಸುವರು; 
ಷೆ ಅಳಿದೆತಾನು- -ತಂದೆ ನಾಶವಾದನು ಏಕೆಂದರೆ ಮಗನೇ ತಂದೆ; * ವೆಗ್ಗಳದಿ -ವಿಪರೀತ 
ಭಾವನೆಯಿಂದ; 





“ಅನ್ನಮಯಮಾತ್ಮಾನ” ವೆಂದೇ 

ನಿರ್ಣಯಿಪ ಶ್ರುತಿ; ಮಗನ ಬಿಟ್ಟ 

ತ್ಯುನ್ನತದ ಕಿಚೆದ್ದೊಡೋಡುವನೆಂಬ ಬಲುಯುಕ್ರಿ; | 

ಇನ್ನು ಕೃಶ ನಾ, ಸ್ಥೂಲ ನಾ, ಕೇ 

ಳೇನ್ನುವನುಭವವಿರಲೆಲೇ ಸಂ 

ಪನ್ನ ತನುವೇ ಆತ್ಮನೆಂಬರು ಕೆಲರು ವಾದಿಗಳು ॥ HSL 


150 


ಅಧ್ಯಾಯ ೩ - ತ್ವಂ ಪಧಾರ್ಥ ಶೋಧನೆ 


ತಾತ್ಪರ್ಯ: ತೈತ್ತೀರೀಯದಲ್ಲಿ ಹೇಳಿದಂತೆ, “ಅನ್ನಮಯ ಕೋಶವೇ ಆತ್ಮನೆಂದು 
ಕೆಲವರು ತಿಳಿಯುತ್ತಾರೆ. ಆದರೆ ಇದು ಸರಿಯಲ್ಲ. ಏಕೆಂದರೆ ತಂದೆ ಮಕ್ಕಳು 
ಇಬ್ಬರು ವಾಸಮಾಡುವ ಮನೆಗೆ ಭಾರಿ ಬೆಂಕಿಬಿದ್ದಾಗ ಪ್ರಾಣಭಯದಿಂದ ತಂದೆ 
ಮಗನನ್ನು ಬಿಟ್ರು ಓಡುತ್ತಾನೆ; ಮಗ ತಂದೆಯನ್ನು ಬಿಟ್ಟು ಪ್ರಾಣರಕ್ಷಣೆಗೆ ಓಡುತ್ತಾನೆ. 
ಈ ದೃಷ್ಟಾಂತದ "ಪಕಾರ (ತರ್ಕದಿಂದ) ತಂದೆ (ಉಂಟು 'ಮಾಡಿದವನು) ಆತ್ಮನೆಂದೂ 
ತಂದಯಿಂದ (ಉಂಟಾದವನು? ಆದ ಮಗ, ಶರೀರವೆಂದೂ ಭಾವಿಸಲಾಗಿದ್ದು 
ಒಬ್ಬರನ್ನೊಬ್ಬರು ಬಿಟ್ಟು ಓಡುವುದರಿ೦ದ ಆತ್ಮ ಬೇರೆ, ದೇಹ ಬೇರೆ ಎಂದರ್ಥ 
ವಾಗುತ್ತದೆ. ಇನ್ನೊ ಂದು ದೃಷ್ಟಾಂತವೆಂದರೆ ಇನ್ನು ನಾನು ತೆಳ್ಳಗಿದ್ದೇನೆ; ನಾನು 
ದಪ್ಪಗಿದ್ದೇನೆ ಮ ಜನ ಭಾವಿಸುವುದನ್ನು ಜೀವನಾನುಭವದಲ್ಲಿ “ಕ೦ಡಿದ್ದೇನೆ. 
ಏಕೆವಿದರೆ ಇವರೆಲ್ಲರೂ ದೇಹವನ್ನೇ ಆತ್ಮನೆಂದು ವಾದಿಸುವವರಾಗಿದ್ದಾರೆ. ಎಲೈ 
ಸಂಪನ್ನನಾದ ಮಗನೇ ಕೇಳು, ಈ ಬಗೆಯ ವಾದ ಸರಿಯಲ್ಲ. 


ಶಬ್ದಾರ್ಥ: ಸಂಪನ್ನಃ =ಸಂಪನ್ನಃ ನಾದ ಮಗನೆ; ಕೃಶ-ತೆಳ್ಳಗೆ; x ಸ್ಥೂಲಾದಪ್ಪ, ಜೇ ಅತ್ಯುನ್ನತದ 
ಕಚ್ಚಿದ್ದು ಭಾರಿ ಬೆಂಕಿ ಬಿದ್ದು; * ಬಲುಯುಕ್ತ-ದ್ದ ಹಂತ. ತರ್ಕ; ಸೇ ವಾದಿಗಳು. ಎದುರ್ವಾದಿಗಳು 
(ತಾರ್ಕಿಕರು), ಮಗನ ಬಿಟ್ಟತ್ಕುನ್ನತದ ಕಿಚ್ಚೆದ್ದೋಡುವನೆಂಬಂಅತ್ಯುನ್ನ ತದ ಕಿಚೊದೊಡೆ ಮಗನ 
ಬಿಟ್ಟೋಡುವನೆಂಬ 

ಟಿಪ್ಪಣಿ-೧: "ಅನ್ನಮಯಮಾತ್ಮಾನ'-"ಅನ್ನಮಯಮಾತ್ಕಾನಮುಪಸಂಕ್ರಾಮತಿ' ಎಂದು ತೈತ್ತೀರೀಯ 
(೨-೮-೫)ದಲ್ಲಿ ಹೇಳಿದೆ. 





ಕೆಲಕೆಲರು ಚಾರ್ದಾಕರಿಂದ್ರಿಯ 

ಗಳು ಕಲಹಿಸಿದವೆಂಬ ಶ್ರುತಿ; ಮೇ 

ಣಳಿಯಲಿಂದ್ರಿಯ ತನುವೆ ವಿಷಯವನರಿಯದಿಹ ಯುಕ್ತಿ; । 

ತಿಳಿಯೆ, ಕಾಣೆನು, ಕೇಳೆನೇನನು, 

ಸುಳಿದೆನೆಂಬನುಭವದಲಿಂದ್ರಿಯ 

ಗಳನೆ ಆತುಮನೆಂದು ಪೇಳ್ವರು ಮಗನೆ ಕೇಳೆಂದ ॥ ೫ಬ] 
ತಾತ್ಪರ್ಯ: ಚಾರ್ವಾಕವಾದಿಗಳು ಕೆಲವರು ಇಂದ್ರಿಯಗಳೇ ಆತ್ಮನೆಂದು ಭಾವಿಸುವರು. 
ಈ ಇಂದ್ರಿಯಗಳಲ್ಲಿ ಯಾರು ಶ್ರೇಷ್ಠರು ಎಂದು ವಾದವು೦ಟಾಯಿತು. ಈ ಸಂಸಾರದಲ್ಲಿ 
ಇಂದ್ರಿಯಗಳು ಅಳಿದರೆ ಎಂದರೆ ದೇಹದಿಂದ ಹೊರಕ್ಕೆಹೋದರೆ ಜಡದೇಹವು 
ವಿಷಯಗಳನ್ನು ತಿಳಿದುಕೊಳ್ಳದೆ ಹೋಗುವುದು ಎಂದು ವಾದವುಂಟಾಯಿತು. 
ವಿಚಾರ ಮಾಡಿದರೆ, ಕಣ್ಣು ಹೋದರೆ ಕಾಣುವುದಿಲ್ಲ, ಕಿವಿ ಇಲ್ಲವಾದರೆ ಏನೂ 
ಕೇಳಿಸುವುದಿಲ್ಲ, ಪಂಚ ಇಂದ್ರಿಯಗಳು ಇದ್ದರೆ ತಿಳಿಯುತ್ತದೆ ಎಂಬುದು ಅನುಭವದ 
ವಿಷಯ. ಆದ್ದರಿ೦ದ ಇಂದ್ರಿಯಗಳನ್ನೇ ಆತ್ಮನೆಂದು ಚಾರ್ವಾಕರು ಹೇಳುತ್ತಾರೆ 
ಎ೦ದು ಶುಕನಿಗೆ ವ್ಯಾಸರು ಹೇಳಿದರು. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಜೇ ಯುಕ್ತಿ-ವಾದ; * ತನು-ಜಡದೆ * ಅಳಿಯಲು-=ನಾಶವಾಗಲು; 


ಟಿಪ್ಪಣಿ-೧: ಇಂದ್ರಿಯಗಳು ಕಲಹಿಸಿದವು- ತಮ್ಮಲ್ಲಿ ಯಾರು ಶ್ರೇಷ್ಠರೆಂದು ಇಂದ್ರಿಯ 
ಮೊದಲಾದವುಗಳಲ್ಲಿ ವಾದವುಂಟಾಯಿತು. ಅವು ಅದನ್ನು ನಿಶ್ಚಯಿಸಿಕೊಳ್ಳಲು ಬ್ರಹ್ಮನ ಬಳಿಗೆ 
ಹೋದವು. ಯಾರು ಹೊರಕ್ಕೆ ಹೊರಟರೆ ಶರೀರ ಅಮಂಗಲವಾಗುವುದೋ ಅವರು ಶ್ರೇಷ್ಠರೆಂದು 
ಬ್ರಹ್ಮನು ಹೇಳಿದನು. ವಾಕ್ಕು ಮೊದಲಾದವು ಹೊರಹೊರಟು ನೋಡಿದವು. ಶರೀರವು 
ಅಮಂಗಲವಾಗಲಿಲ್ಲ. ಪ್ರಾಣವು ಹೊರ ಹೊರಡುತ್ತಲೇ ಶರೀರವು ಅಮಂಗಲವೆನಿಸಿತು. 
ಆದ್ದರಿಂದ ಪ್ರಾಣವೇ. ಶ್ರೇಷ್ಠವೆಂದು ಆಗ ನಿಶ್ಚಯವಾಯಿತು ಎಂದು ಪ್ರಶ್ನೋಪನಿಷತ್ತಿನಲ್ಲಿಯೂ, 
ಬೃ ಹದಾರಣ್ಕಕದಲ್ಲಿಯೂ, ಛಾಂದೋಗ್ಯದಲ್ಲಿಯೂ ಕಥೆಗಳು ಬಂದಿವೆ. 


ಪಾಠಾಂತರ: ಇಂದ್ರಿಯಗಳು ಕಲಹಿಸಿದವೆಂಬ ಶ್ರುತಿ; ಮೇಣಳಿಯಲಿಂದ್ರಿಯ ಮೂಲ ತನುವೆ 
ವಿಷಯದನರಿಯದಿಹ ಯುಕ್ಲಿ-ಇದರ ಭಿನ್ನಾರ್ಥ ಹೀಗಿದೆ: ಇಂದ್ರಿಯಗಳನು ಕಲಹಿಸಿದರೆಂಬ 
ಸಂಸ್ಕೃತಿಯಳಿಯಲೀ ಜಡ ದೇಹವಿಷಯ ವನರಿಯದೆಂಬುಕ್ತಿ (ಅನುಭವಾಮೃತ ಗಂಥ-ಅಜ್ಞಾತಟೀಕೆ) 





ಮತ್ತೆ ಕೆಲಬರು ವಾದಿಗಳು ಹೇ 

ಳುತ್ತಲಿಹರೀ ಪ್ರಾಣವಾತ್ಮನೆ 

ನುತ್ತ, ಶ್ರುತಿಯೇ “ಪ್ರಾಣಮಯಮಾತ್ಮ್ಕಾನ”ಮೆಂದಿಹುದ; | 
ಮತ್ತುಮಿಂದ್ರಿಯವದರ ಕತದಿಂ 

ವರ್ತಿಸುತ್ತಿಹ ಯುಕ್ತಿಯಶನಾ 

ಸಕ್ತಿಯಿ೦ ಭೋಕ್ತತ್ವವೆಂಬನುಭವವದಾಗಿರಲು ॥ ॥೫೮] 


ತಾತ್ಪರ್ಯ: ಮತ್ತೆ ಕೆಲವರು “ಪ್ರಾಣಮಯಮಾತ್ಕಾನಮುಪಸಂಕ್ರಾಮತಿ” ಎಂಬ 
(ತೈತ್ರೀರಿಯ) ಶ್ರುತಿವಾಕ್ಕದ ಆಧಾರದ ಮೇಲೆ ಈ ಪ್ರಾಣವೇ ಆತ್ಮನೆಂದು ಹೇಳುತ್ತಾರೆ. 
ಮತ್ತು ಇಂದ್ರಿಯಗಳು ೯ ಕಾರಣದಿ೦ದ ಅನ್ನಪಾನಾದಿಗಳ ಆಸಕ್ತಿಯಿಂದ ಭೋತ್ತತ್ವ 
ವೆನಿಸುವುದು ಅನುಭವಸಿದ್ಧ ಅಂಶವಾಗಿರುವುದರಿಂದ ಪ್ರಾಣಗಳು ಆತ್ಮನಲ್ಲ ಎಂದು 
ತಿಳಿಯತಕ್ಕದ್ದು. 

ಶಬ್ದಾರ್ಥ: ಅದರಕತದಿಂ-ಪ್ರಾಣದ ಬಲದಿ೦ದ; ಅಶನಾಸಕ್ತಿ-ಅನ್ನಪಾನಾದಿಗಳ ಅಪೇಕ್ಷೆಯಿ೦ದ; 
ಭೋಕ್ಷ ತ್ವ-ಅನುಭವಿಸುವ ಸ್ವಭಾವ (ಪಾರಿಭಾಷಿಕ ಶಬ್ದಕೋಶ; ಪುಟ-೨೩೯) 


ಟಿಪ್ಪಣಿ: ಪ್ರಾಣಮಯಮಾತ್ಕಾನ-ಪ್ರಾಣಮಯಮಾತ್ಮಾನಮುಪ ಸಂಕ್ರಾಮಯತಿ-ಪ್ರಾಣವೇ ಆತ್ಮನು 
ಎಂದು ತೈತ್ತೀರೀಯದಲ್ಲಿ (೨-೮-೫)ಹೇಳಿದೆ. 





ತನಯ ಕೆಲಬರು ವಾದಿಗಳು ಕೇ 
ಳ್ಮನವೆ ಆತುಮನೆಂಬರೆಂತೆಂ 
ದೆನೆ “ಮನೋಮಯಮಾತ್ಮ” ನೆಂಬಾ ಶ್ರುತಿಯಿಹುದರಿಂದ; । 


152 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಮನವಡಗೆ ನಿದ್ದೆಯಲಿ ಪ್ರಾಣವು 
ತನುವನರಿಯದ ಯುಕ್ತಿ; ನಾನಿದ 
ನೆನೆದೆ, ನಾನಿದ ನೆನೆಯೆನೆಂಬನುಭವವದಾಗಿರಲು ॥ 1೫೯] 


ತಾತ್ಪರ್ಯ: ಶುಕನೆ ಕೇಳು, ಕೆಲವರು ವಾದಿಗಳು, ಮನಸ್ಸನ್ನೇ ಆತ್ಮವೆನ್ನುತ್ತಾರೆ. 
ಯಾಕೆಂದರೆ ತೈತ್ತಿರೀಯ ಉಪನಿಷತ್ತು 'ಮನೋಮಯಮಾತ್ಕಾಮುಪ ಪಸಂಕ್ರಾಮತಿ' 
ಎಂದು ಹೇಳುತ್ತದೆ. ಹೇಗೆಂದರೆ ನಿದ್ರಾವಸ್ಥೆಯಲ್ಲಿ ಮನಸ್ಸು ಅಡಗಿಕೊಂಡು 
ಪ್ರಾಣವಿದ್ದರೂ ತನ್ನ ಶರೀರವನ್ನು ಅರಿಯದೆ ಹೋಗುತ್ತದೆ. ಆದಕಾರಣ ಇದನ್ನು 
ನಾನು ನೆನೆದೆನು, “ಅದನ್ನು ಸ್ಮರಣೆಗೆ ತರಲು ಆಗುವುದಿಲ್ಲ ಎಂಬ ಮಾತು. 
ಅನುಭವವೇದ್ಯ ವಾಗಿರುವುದರಿಂದ ಮನಸ್ಸನ್ನು ಆತ್ಮವೆ೦ದು ಹೇಳಲಾಗದು. 


ಶಬ್ದಾರ್ಥ: * ತನಯನಶುಕನೆ, * ಮನವಡಗೆ ನಿದ್ರಾವಸ್ಥೆಯಲ್ಲಿ-ನಿದ್ರಾವಸ್ಥೆಯಲಿ ಮನಸ್ಸು 
ಒಳಗಾಗಿ; ಶ್ರುತಿಅಹುದು-ತೈ ತ್ರೀರಿಯ ಉಪನಿಷತ್‌ ಹೇಳುತ್ತದೆ, 

ಟಿಪ್ಪಣಿ: ಮನೋಮಯಮಾತ್ಮನ್‌-ಮನೋಮಯಮಾತ್ನಾನುಮುಪ ; ಸಂಕ್ರಾಮತಿ (ತೈತ್ತಿರೀಯ 
೨-೮-೫); 





ವಾದಿಗಳು ಜಡಮೆಂಬರಿದ ಮೇ 

ಣಾದರದಿ “ವಿಜ್ಞಾನಮಯ”ನೆಂ 

ದೋದುವದು ಶ್ರುತಿ; ಕರ್ತ್ಯವಿಲ್ಲದೆ ಮನವೆನಿಪ ಕರಣ । 

ಸಾಧಕವೆ ಅಲ್ಲೆಂಬ ಯುಕ್ತಿಯು 

ಮೈದೆ ತಾನೇ ಕರ್ತೃ, ಭೋಕ್ತವು 

ಮಾದೆ ನಾನೆಂಬನುಭವದಿ ವಿಜ್ಞಾನವೇ ಆತ್ಮ ॥ ॥೬೦॥ 


ತಾತ್ಪರ್ಯ: ಕೆಲವರು ವಾದಿಗಳು “ವಿಜ್ಞಾನಮಯಮಾತ್ಮಾನಂ?” ಎ೦ಬ ಶ್ರುತಿ 
ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬುದ್ದಿಯೇ (ವಿಜ್ಞಾನಮಯಕೋಶ) ಆತ್ಮನೆಂದು 
ಹೇಳುವರು. ಕತೃ ೯ಎಲ್ಲದೆ ಮನಸ್ಸು ಎಂಬ ಕಾರಣ ಹೇಗೆ ಉಂಟಾಗುತ್ತದೆ? 
ಆದ್ದರಿಂದ ಈ ಯುಕ್ತವಾದ ವ್ಯರ್ಥವು. ತಾನೇ ಕರ್ತೃವೂ, ಭೋಕ್ಷ್ಮ; ವೂ ಆಗಿರುವೆಸೆಂಬ 
ಅನುಭವವಿರುವುದರಿಂದ ಮನಸ್ಸು ಕಾರಣ ಇವುಗಳಿಗೆ ಸಾಧನವಾದ ವಿಜ್ಞಾನ 
ಮಯಕೋಶವೇ ಆತ್ಮನೆಂದು ಹೇಳುವುದು ಸರಿಯಲ್ಲ. 


ಶಬ್ದಾರ್ಥ: ವಿಜ್ಞಾನಮಯ-ಬುದ್ಧಿಯೇ ಆತ್ಯ ಇದ-ಈ ಮನಸ್ಸನ್ನು  (ಯುಕ್ತಿಯುಂ)--ಐದೆ-ಚೆನ್ನಾಗಿ; 
ಕತ್ತ ರ್ಯ -ಮಾಡುವವನು; ಭೋಕ್ಷ್ಯ ಎಅನುಭವಿಸುವವನು. 


ಪಾಠಾಂತರ: ಮಾದೆ ನಾನೆಂಬನುಭವದಿ ಎಂಬ ಪಾಠಕ್ಕೆ ಬದಲಾಗಿ "ನಾನೆ ಎಂಬನುಭವವಿರಲು' 
ಎ೦ಬ ಪಾಠ ಇತರ ಪ್ರತಿಗಳಲ್ಲಿ (ಅರಾಸೆ, ಸಣ್ಣಯ್ಯ, ಕು ಇತ್ಯಾದಿ) ಇದೆ. ಇದು ಸೂಕ್ತ ಪಾಠ 
ಅಲ್ಲ. ನಾನೆ ಎಂಬ ಪದ ಪ್ರಾಸಕ್ಕೆ ಹೊಂದುವುದಿಲ್ಲ. (ಅನುವಾದಕರ ಟಿಪ್ಪಣಿ) 





153 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಂದ ಕೇಳಾನಂದವಾತುಮ 

ನೆಂದು ಹೇಳುವ ಶ್ರುತಿ; ಸುಷುಪ್ತಿಯೊ 

ಳೊಂದಿ ಬುದ್ಧಾ ಸವಿಗಳು ಲಯವಹವೆಂದೆನಿಪ ಯುಕ್ತಿ; । 

ಇಂದು ಸುಖದಲಿ ನಿದ್ರೆಗೈದೆನಿ 

ದೊಂದನೂ ನಾನರಿತುದಿಲ್ಲೆನು 

ತೆಂದ ನುಡಿಯನುಭವದಲಾತುಮನೆಂಬರಿದನೆಂದ ॥ ॥೬೧॥ 


ತಾತ್ಪರ್ಯ: ಶುಕನೆ ಕೇಳು, ಆನಂದಮಯವೇ ಆತ್ಮವೆಂದು ತೈತ್ತಿರೀಯ ಉಪನಿಷತ್ತಿನಲ್ಲಿ 
ಹೇಳಿದೆ. ನಿದ್ರೆಯಲ್ಲಿ ಆನಂದಮಯ (ಕೋಶ) "ಒಂದೇ ರ ಪಂಚಕೋಶ 
ಗಳಲ್ಲಿ ಉಳಿದ ನಾಲ್ಕು (ಅನ್ನಮಯ ಬಿಟ್ಟು ಉಳಿದ ನಾಲ್ಕು ಕನಸಿನಲ್ಲಿರುವುದು) 
ಎಚ್ಚರದಲ್ಲಿ ಐದು ಕೋಶಗಳೂ ಇರುವುವು. ಆದ್ದರಿಂದ ನಿದ್ರಾವಸ್ಥೆಯಲ್ಲಿ ಬುದ್ಧಿ 
ಮೊದಲಾದವು ಪ್ರವೇಶಿಸುವುದಿಲ್ಲ ಎಂಬುದು ನಿಜವಿಚಾರವಾಗಿದೆ. ಈ ದಿನ ನಾನು 
ಸುಖವಾಗಿ ನಿದ್ರೆ ಮಾಡಿದೆ, ಪ್ರಾಪಂಚಿಕ ವ್ಯವಹಾರ ಒಂದಾದರೂ ಗೊತ್ತಾಗಲೇ ಇಲ್ಲ 
ಎಂದು ಹೇಳುವ ಅನುಭವವನ್ನೇ ಆತ್ಮನು ಎಂದು ತಿಳಿದೆ ಎಂದು ಕೆಲವರು ಹೇಳುವರು. 


ಶಬ್ದಾರ್ಥ: * ಅರಿದನು-ತಿಳಿದನು, * ಅರಿತುದಿಲ್ಲ-ಗೊತ್ತಾಗಲೇ ಇಲ್ಲ 
ಪದ ವಿಭಾಗ: ನಿದ್ರೆಗೈದೆನು--ಇದೊ೦ದನೂಂವನಿದ್ರೆಗೈದೆನಿದೊ೦ದನೂ 


* ಪಾಠಾಂತರ: ಸುಷುಪ್ತಿನಿದ್ರೆ “ಕೇಳಾನಂದವಾತುಮನೆಂದು ಹೇಳುವ ಶ್ರುತಿ” ಎನ್ನುವ ಬದಲಾಗಿ 
ಕೆಲವು ಪ್ರತಿಗಳಲ್ಲಿ “*ಕೀಳಾನಂದವಾಡುವೆನೆಂದು” (ನರಸಿಂಹಮೂರ್ತಿ, ಕಸಾಪ) 
“ಕೀಳಾನಂದಮಯತಾನೆಂದು” (ಅರಾಸೆ) ಎಂಬ ಪಾಠಾಂತರಗಳಿವೆ. 


ಟಿಪ್ಪಣಿ-೧: ಆನಂದಮಯಮಾತ್ಮಾನಮುಪಸಂಕ್ರಾಮತಿ (ತೈ. ೨-೮-೫) ತೈತ್ತಿರೀಯ 
ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿ (ವಲ್ಲಿ-೨) ಅನುವಾಕ-೮೮ಲ್ಲಿ ೫ನೇ ಮಂತ್ರದಲ್ಲಿ ಈ 
ಮಾತು ಬರುತ್ತದೆ. ಈ ಮಂತ್ರದಲ್ಲಿ ಬರುವ ಉಪಸಂಕ್ರಾಮಕಿ' ಎಂಬ ಶಬ್ದಕ್ಕೆ. “ಪಡೆದು 
ಕೊಳ್ಳುತ್ತಾನೆ, ಬಂದು ಸೇರುತ್ತಾನೆ' ಎಂದು ಅರ್ಥಮಾಡಬಾರದು. ಇಲ್ಲಿ ಸಂಕ್ರಮಣವೆಂದರೆ 
ಅರಿತುಕೊಳ್ಳುತ್ತಾನೆ ಎಂದರ್ಥ. “ಸಂಕ್ರಮಣ ಎಂದರೆ “ಜ್ಹಾನ' ಆದ್ದರಿಂದ ಜ್ಞಾನೋತ್ಪತ್ತಿಯಿಂದ 
ಅವಿದ್ಯಾಭ್ರಾಂತಿಯ ನಾಶವೇ ಸಂಕ್ರಮಣ ಎಂದು ತಿಳಿಯಬೇಕು. (ತೈತ್ತಿರೀಯ ಉಪನಿಷತ್ತು, 
ಸ್ವಾಮಿ ಚಿನ್ಮಯಾನಂದ, ಪುಟ-೧೩೮) 


ಟಿಪ್ಪಣಿ-೨: ಆನಂದವಾತುಮನೆಂದು ಹೇಳುವ ಶ್ರುತಿ- ಆನಂದಮಯಮಾತ್ಕಾನಮುಪಸಂಕ್ರಾಮತಿ 
(ತೈತ್ತಿರೀಯ ಬ್ರಹ್ಮಾನ೦ದವಲ್ಲಿ ೨ ಅನುವಾಕ ೮ ಮಂತ್ರ ೫). ಈ ಕನ್ನಡ ಪದ್ಯವು (೩-೬೧) 
ಗಾಢ ನಿದ್ರೆಯಲ್ಲಿ ಕಾಣುವ ಆನ೦ಂದಮಯಕೋಶವನ್ನು ಹೇಳುವುದು. 

ಆನಂದಮಯವೆಂದರೆ ಭೋಕ್ಷತ್ವ ಪ್ರಧಾನವಾದ ಅಹಂಕಾರ. ಆನ೦ದಮಯವು ಪ್ರಿಯ, 
ಮೋದ, ಪ್ರಮಾದ ಎಂಬ ಇವುಗಳನ್ನು ಅವಯವಗಳಾಗಿ ಉಳ್ಳದೆಂದು ತೈತ್ತಿರೀಯ ಶ್ರುತಿಯಲ್ಲಿದೆ. 


ಆದ್ದರಿ೦ದ ನಮಗೆ ಪ್ರಿಯ, ಮೋದ, ಪ್ರಮಾದಗಳಾಗುವಾಗಲೆಲ್ಲ ಅದನ್ನು ಆನಂದಮಯವೆಂದು 
ತಿಳಿಯಬೇಕು. 


154 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತನಗಿಷ್ಟವೆಂದು ಕಾಣಬರುವುದು ಪ್ರಿಯ; ಅದು ದೊರೆತರೆ ಆಗುವ ಹರ್ಷ, ಮೋದ, ಅದನ್ನು 
ಅನುಭವಿಸುವುದರಿಂದಾಗುವ ಹರ್ಷವು ಪ್ರಮೋದ. ಈ ಪ್ರಿಯ, ಮೋದ, ಪ್ರಮೋದಗಳೆಂಬ. 
ವಿಶೇಷಗಳು ಎಚ್ಚರ, ಕನಸುಗಳಲ್ಲಿ ಇರುವುದೇ ಹೊರತು ನಿದ್ರೆಯಲ್ಲಿಲ್ಲ. ನಿದ್ರೆಯಲ್ಲಿರುವುದು 
ಆನಂದ. ಸಾಮಾನ್ಯ ಎಚ್ಚರದಲ್ಲಿ "ಐದು ಕೋಶಗಳೂ ಇರುವುವು. "ಕನಸಿನಲ್ಲಿ ಅನ್ನಮಯದ 
ಹೊರತು, ಉಳಿದ ನಾಲ್ಕು ಇರುವುವು. ನಿದ್ರೆಯಲ್ಲಿ ಆನಂದಮಯವೂ ಒಂದೇ ಇರುವುದು. 


ವ ಅತನ ಸಾನೆ ವಾ ತಸ ಮವ ಹಾ ಕಾ ರಾರ ENN SEE 


ಉತ್ತಮನೆ ಈ ಸೃಷ್ಟಿಗಿ೦ತಲ 

ಸತ್ತೆ ಮೊದಲೆಂದೆಂಬ ಶ್ರುತಿ; ನೆರೆ 

ಸುಪಿಯೊಳಗೀ ಸಕಲವೇನೂ ಇಲ್ಲದಿಹ ಯುಕ್ತಿ; 
ಸುಪ್ರಿಕಾಲದಲಿಲ್ಲದವ ತಾ 

ಮತ್ತೆ ತೋರಿಹನೆಂಬುವನುಭವ 

ವ್ಯಕ್ತವಾಗಲಸತ್ತೆ ಆತುಮನೆಂದು ಹೇಳುವರು ॥ ॥೬.೨॥ 


ತಾತ್ಪರ್ಯ: ಶ್ರೇಷ್ಠ ಪುತ್ರನಾದ ಶುಕನೇ ಕೇಳು: ಅಸತ್ತೆ ಎಂಬುದು (ಮಿಥ್ಯಾ ಜ್ಞಾನ) 
ಈ 'ಸೃಷಿಗಿಂತ ಮೊದಲೇ ಹುಟ್ಟಿತು ಎಂದು ಒಂದು ಶ್ರುತಿ ವಾಕ್ಯ ಸಾರುತ್ತದೆ. 
ಗಾಢ ನಿದ್ರೆಯಲ್ಲಿ ಯಾವ (ಸತ್ಯ ದ) ಅರಿವು ಇಲ್ಲದಿರುವುದರಿಂದ ಈ. ಸಕಲವೂ 
ಇಲ್ಲವೇ ಇಲ್ಲ ಎಂಬಂತೆ ತೋರುತ್ತದೆ ಎಂಬುದೇ ತರ್ಕವು; ನಿದ್ದೆಯಲ್ಲಿ ಇಲ್ಲದವನು 
ಎದ್ದು ಬ೦ದಾಗ ಮತ್ತೆ ಕಾಣುತ್ತಿದ್ದಾನೆ ಎಂಬುದು ಅನುಭವದಿಂದ "ತಿಳಿಯುತ್ತದೆ. 
ಆದ “ಕಾರಣ ಅಸತ್ತೆ 'ಅತ್ಯನೆಂದು ಕೆಲವರು ಹೇಳುತ್ತಾರೆ. 


ಟಿಪ್ಪಣಿ-೧ : * ಅಸತ್ತೆ ಆತುಮನು- ಅಸದ್ವಾ ಇದವುಗ್ರ ಆಸೀತ್‌ (ತೈ ೨-೭) ಬ್ರಹ್ಮಾನಂದವಲ್ಲಿ 
(೨) ಅನುವಾಕ ಲಿ ಮಂತ್ರ೧ರಲ್ಲಿ ಈ ಮಾತು ಬರುತ್ತದೆ. (ಸ್ನ ಗೆ ಪೂರ್ವದಲ್ಲೇ ಅದು 
ಅವ್ಯಕ್ತ ಕವೇ ಆಗಿತ್ತು ಅದರಿಂದಲೇ ನಾಮರೂಪಗಳ ವ್ಯಾಕೃ ತವಾದ ಜಗತ್ತು ಉತ್ಪನ್ನವಾಯಿತು). 
ಇಲ್ಲಿ : ಇದು ಮೊದಲೇ ಅಸತ್ತಾಗಿತ್ತು ಎಂದರೆ ವಿಂಗಡಣೆ ಇಲ್ಲದ ಅವಿಭಕವಾದ ಅವ್ಯಾಕೃತ 
ವಾದ (ಇಂದ್ರಿಯಗಳಿಗೆ ವ್ಯಕ್ತವಾಗದ)' ಬೀಜರೂಪವಾದ ಬ್ರಹ್ಮ ಇತ್ತು ಎಂದರ್ಥ, ಶೂನ್ಯವೆಂದಲ್ಲ. 
(ತೈ ತಿರೀಯ ಉಪನಿಷತ್ತು-ಸ್ವಾಮಿ ಚಿನ್ಮಯಾನಂದ; ಪುಟ-೧೧) 


ಟಿಪ್ಪಣಿ-೨: ಸುಪ್ತಿ ಕಾಲದಲ್ಲಿಲ್ಲದವ- ಗಾಢ ನಿದ್ರೆಯಲ್ಲಿ ಯಾವ ಅರಿವೂ ಇಲ್ಲದ ಆತ್ಮನೇ 
ಹತ್‌ ತೋರುವನೆಂದೂ ಆದಕಾರಣ ಆತ್ಮವು 'ಶೂನ್ಯವೆಂದು ಮಾಧ್ಯಮಿಕ ಬೌದ್ಧರ 
ಅಭಿಪ್ರಾಯವಾಗಿದೆ. 





ಅಧ್ಯಾರೋಪದ ಖಂಡನೆ (೬೩-೬೭) 


ತನಯ, ಕೇಳ್ಬಾಕೃತರೆ ಮೊದಲಾ 
ದಿನಿತು ವಾದಿಗಳೆಂದ ಶ್ರುತಿಯು 
ಕೃನುಭವಾಭಾಸಂಗಳಹ ಪುತ್ರಾದ್ಯನಾತ್ಮಗಳು | 


155 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನತನಗೆ ಪರಿಭವವನೈದುವ 

ವನಫ, ತಮ್ಮೊಳಗುತ್ತರೋತ್ತರ 

ವೆನಿಪ ಶ್ರುತಿಯುಕ್ತ ಸನುಭವಾಭಾಸಗಳ ವಶದಿಂದ ॥ ॥೬೩॥ 
ತಾತ್ಪರ್ಯ: ಪುಣ್ಯಶಾಲಿ ಶುಕನೇ ಕೇಳು, ಪ್ರಾಕೃತರು ಮುಂತಾದ ವಾದಿಗಳೆಲ್ಲರು, 
ನೆಲೆಗೆನಿಂತ ಶ್ರುತಿಯಂತೆಯೂ, ಯುಕ್ತಿಯಂತೆಯೂ, ಅನುಭವದಂತೆಯೂ ತೋರತಕ್ಕ 
ಪುತ್ರ ದೇಹ, ಮನಸ್ತು ಇಂದ್ರಿಯ, ವಿಜ್ಞಾನ, ಆನಂದ ಎಂಬ ಅಸತ್ಯಗಳಿಂದ ಕೂಡಿರತಕ್ಕ 
ಪಂಚಕೋಶಗಳು "ಒಂದಕ್ಕೊಂದು ಉತ್ತರೋತ್ತರವಾಗಿ ಅತಿಕ್ರಮಿಸುವುದರಿಂದ 

ಜಡವಾದ ಮಾಯಾ ಕಾರ್ಯವೆನಿಸಿಕೊಂಡು ಲಯವಾಗಿ ಹುರುಳಿಲ್ಲದವು ಆಗುತ್ತವೆ. 

ಆದುದರಿಂದ ಇವುಗಳೆಲ್ಲವನ್ನು ಆತ್ಮವೆಂದು ಹೇಳಲು ಸಾಧ್ಯವಿಲ್ಲ 


ಶಬ್ದಾರ್ಥ: ಶ್ರುತಿಯುಕ್ತ್ಯದುಭವಾಭಾಸ ಸಂಗಳು=ನೆಲೆಗೆ ನಿಂತಂಥ ಶ್ರುತಿಯಂತೆಯೂ ಯುಕ್ತಿ 
ಯಂತೆಯೂ. ಅನುಭವದಂತೆಯೂ ತೋರತಕ್ಕವು; ಪುತ್ರಾದ್ಯನಾತ್ಮಗಳು-ಪುತ್ರರು ಮತ್ತು 
ಅನ್ನಮಯಾದಿ ಪಂಚಕೋಶಗಳು; ಪರಿಭವವನೈದುವ ೨ಹುರುಳಿಲ್ಲವೆಂದಾಗವವು; 
ಉತ್ತರೋತ್ತರವೆನಿಪ- =ಮುಂದಮುಂದಣ ಸ ಆತ್ಮನೆಂಬ ಶ್ರುತಿಯ ಮುಂದೆ 
ಅನ್ನ [ಮಯಾತ್ಮಾನವೆಂಬ ಶ್ರುತಿಯಿ೦ದಲೂ (ಈ ಅನ್ನ ಮಯಮಾತ್ಮಾನವೆಂಬ ಶ್ರುತಿಯು ಅದರ 
ಮುಂದಣ ಇಂದ್ರಿಯಗಳೇ ಆತ್ಮವೆಂಬ ಶ್ರುತಿಯಿಂದಲೂ ತಳ್ಳಿಹಾಕಲ್ಪಡುವುವು) ಶ್ರುತಿಯುಕ್ತ್ಯ 
ನುಭವಾಭಾಸ ಗಳ-ಸರಿಯಾದ ಶ್ರುತಿ ಮೊದಲಾದವುಗಳಂತೆ ಕಾಣುವ೦ಥಾದ್ದು. 
* ಪ್ರಾಕೃತರು-ಪ್ರಕೃತಿಯಿಂದಾದ ದೇಹಾದಿಗಳಲ್ಲಿ ಅಭಿಮಾನಿಗಳಾದ ವಾದಿಗಳು. 





ಸ್ಥೂಲಸೂಕ್ಷ ಸುಮಲ್ಲವಾತ್ಮನು, 

ಹೇಳಲೇನಪ್ರಾಣನಮನಸ; 

ಶೀಲವಂತನೆ ಕೇಳ ಕರ್ತೃವಭೋಕ್ಷಚಿನ್ನಯನು; | 

ಬಾಲಕನೆ ಚಿದ್ರೂಪು ಚಿತ್ತುಖ 

ಮೂಲವೆಂಬೀ ಪ್ರಬಲಶುತಿಶಿರ 

ಜಾಲ ದುರ್ಬಲಶುತಿತತಿಗಳನು ಖಂಡಿಸುವದೆಂದ ॥ WL 


ತಾತ್ಪರ್ಯ: ಸುಗುಣಿಯಾದ ಶುಕನೇ ಕೇಳು, ಆತ್ಮನು ಸ್ಥೂಲನೂ ಅಲ್ಲ; ಸೂಕ್ಷ್ಮವೂ 
ಅಲ್ಲ; ಹೆಚ್ಚಾಗಿ ಹೇಳುವುದೇನಿದೆ! ಆತ್ಮನು ಪ್ರಾಣನಲ್ಲ, ಮನಸ್ಸಲ್ಪ, ಕತ್ತ ವಲ್ಲ, 
ಭೋಕ್ಷ್ಯ ವಲ್ಲ” ಆತ್ಮನು ಚಿನ್ಮಯ, ಚಿದೊಪ, 'ಚಿತ್ತುಖಗಳಿಗೆ ಮೂಲಕಾರಣನು 
ಎಂಬುದಾಗಿ ಪ್ರಬಲವಾದ " ಶ್ರುತಿವಾಕ್ಕಗಳು ಹೇಳಿರುವುದರಿಂದ ದುರ್ಬಲ 
ಶ್ರುತಿವಾಕ್ಯಗಳು 'ತಿರಸ್ಕಾರಯೋಗ್ಯಗಳಾಗಿವೆ. 


ಪದ ವಿಭಾಗ: * ಹೇಳಲೇನಪ್ರಾಣಮನಸಶೀಲವಂತನೆ ಕೇಳಕರ್ತೃವಭೋಕ್ತ್ಯ =ಹೇಳಲೇನು+ 
ಅಪ್ರಾಣಅಮನಸ ಶೀಲವಂತನೇ ಕೇಳು-ಅಕರ್ತೃ.ಅಭೋಕ್ತ್ಯ ಎಂದು ಪದ ವಿಭಾಗ; 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಶಬ್ದಾರ್ಥ: ಪ್ರಬಲಶ್ರುತಿಶಿರಜಾಲ-ಅಸ್ಟ್ಥೂಲಂ, ಅಚಕ್ಷುಃ, ಅಪ್ರಾಣಂ, ಅಕರ್ತಾ, ಅಭೋಕ್ತಾ 
ಮತ್ತು ಚಿನ್ನಾತ್ರಂ ಇವೇ ಮೊದಲಾದ ಪ್ರಬಲ ಶ್ರುತಿವಾಕ್ಯಗಳ ಸಮೂಹವು. 


ಘಟವ ಬೆಳಗುವ ದೀಪವೆಂತಾ 

ಘಟಕೆ ಭಿನ್ನವ ಆಗಿ ತೋರ್ಪುದೊ 

ಸಟೆಯೆನಿಪ ಪುತ್ರಾದ್ಯನಾತ್ಮಗಳನು ಪ್ರಕಾಶಿಸುವ । 

ದಿಟವೆನಿಪ ಪ್ರತ್ಯಕ್ತಕಾಶವು 

ಸಟೆಯ ಪುತ್ರಾದಿಗಳ ದೆಸೆಯಿ 

ಘಟಿಸುವದು ಬೇರೆಂದು ಪೇಳ್ತುದು ಪ್ರಬಲತರಯುಕ್ತಿ ॥ (೬೫॥ 


ತಾತ್ಪರ್ಯ: ಮಡಕೆಯನ್ನು (ಘಟಾಕಾಶ) ಪ್ರಕಾಶಪಡಿಸುವ ದೀಪವು ಹೇಗೆ ಆ 
ಮಡಕೆಗಿಂತ ಬೇರೆಯಾಗಿ 'ಹೋರುವುದೋ "ಹಾಗೆ ಅಸತ್ಯರೂಪಗಳಾದ ಪುತ್ರಾದಿ 
ಅನಾತ್ಮಗಳನ್ನು ಬೆಳಗುವ ಒಳಗಣ ಆತ್ಮಸ್ತರೂಪವಾದ ಜ್ಞಾನವು ಬೇರೆಯಾಗಿಯೇ 
ಇರುವುದು. “'ಮಿಥ್ಯಾರೂಪವಾದ ಪುತ್ರಾದಿಗಳ ಶರೀರದಿಂದ (ಅನಾತ್ಮಗಳಿಂದ) 
ಜ್ಞಾನರೂಪಿ ಆತ್ಮನು (ಪ್ರತ್ಯಕ ಪ್ರಕಾಶವು) ಬೇರೆಯಾಗಿದ್ದಾನೆ ಎಂದು ಪ್ರಬಲತರವಾದ 
ಯುಕ್ತಿಗಳು (ಶುತಿ ವಾಕ್ಯಗಳು) ಹೇಳುತ್ತವೆ. 


ಶಬ್ದಾರ್ಥ: ಪ್ರತ್ಯಕ್‌ಪ್ರಕಾಶವು- ಒಳಗಣ ಆತ್ಮಸ್ಪ ರೂಪವಾದ ಜ್ಞಾನವು; * ಘಟ-ಮಡಕೆ 
(ಘಟಾಕಾಶ); ಹ ಸಟಿ-ಮಿಥ್ಯೆ * ೬ ಘಟಿಸುವುದು-ಉಂಟಾಗುವುದು; * ದಿಟ-ಸತ್ಯ 


ಬ್ರಹ್ಮವೇತ್ತರು ತಮ್ಮ ತಾವೇ 

ಬ್ರಹ್ಮವೆಂದೆನುವಾಗ ತಮ್ಮನು 
ಬ್ರಹ್ಮರೂಪಿನೊಳರಿಯುತಿರ್ಪನುಭವವು ಕಾಣುವದು; | 
ಬಹ್ಮವೀಪರಿ ಪ್ರಬಲವಹ ಶ್ರುತಿ 

ಸಮ್ಮತವು; ಯುಕ್ತ್ಯನುಭವಗಳಿಂ 

ಪೆರೈೆವಡೆದಿರೆ ಮಿಥ್ಯ ದಾರೋಪಗಳು ತೊಲಗುವವು ॥ NLL 


ತಾತ್ಪರ್ಯ: 'ಬಹ್ಮವಿದ್ಯೆಯನ್ನು ಬಲ್ಲವರು ಸದಾ ತಮ್ಮನ್ನು ತಾವೇ ಬ್ರಹ್ಮ ರೂಪಿಗಳ 
ನ್ನಾಗಿಯೇ ತಿಳಿಯುತ್ತಿರುವುದು "ಅನುಭವಸಿದ್ಧಸತ್ಯ ವಾಗಿದೆ. ಇದು ಇಬ್ರಹ್ಮವಿದ್‌ 
ಬ್ರಹ್ಮ ವ ಭವತಿ” ಎಂಬ ಪ್ರಬಲವಾದ ಶ್ರುತಿಪ್ರಮಾಣದಿಂದಲೂ ಸಿದ್ಧವಾಗಿದೆ. ಈ 
ಎಂ ಆತ್ಮಸಮ್ಮತವಾದ ಸಿದ್ಧಾಂತಗಳಿಂದ ಪುತ್ರಾದಿ ಅನಾತ್ಮರೂಪ ಪಗಳೇ ಬ್ರಹ್ಮವೆ೦ಬ 

ಮಿಥ್ಕಾರೋಪದ ವಿಚಾರಗಳು ಕಮೇಣ ಮರೆಯಾಗುವುದೇ ಹೆಚ್ಚುಗಾರಿಕೆಯಾಗಿದೆ. 


ಶಬ್ದಾರ್ಥ: ಬ್ರಹ್ಮವೇತ್ತರು-ಬ್ರಹ್ಮವನ್ನು ತಿಳಿದವರು; ಪೆರೈವಡೆದಿರೆ-ಹೆಚ್ಚುಗಾರಿಕೆ ಹೊಂದಿರಲು; 
ಹೇ ಯುಕ್ಸನುಭವಗಳಿಂ- ಸಿದ್ಧಾಂತದಿಂದಲೂ ಅನುಭವದಿಂದಲೂ:; ಸ 'ಮಿಥ್ಯಾದಾರೋಪ ಗಳು 
ಸುಳ್ಳು ಸಿದ್ಧಾಂತದ ವಿಚಾರಗಳು. 





157 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಗನೆ ಶ್ರುತಿಯುಕ್ತ ಸನುಭವಂಗಳ 

ಬಗೆಯಲಾತ್ಮನು ಸಿದ್ಧನಾಗಿರೆ 

ನಗೆಯಲಾ। ದುರ್ಬಲದ ಶ್ರುತಿಯುಕ್ತ್ಯನುಭವಗಳಿಂದ । 

ಮಗನು ಮೊದಲಹವಾತ್ಮನೆಂಬೀ 

ಬಗೆಯಲಾರೋಪಿತವು; ವಾದಿಗ 

ಳಿಗೆ ಪರಸ್ಪರ ತಮ್ಮೊಳಗೆ ಖಂಡಿತಗಳಾಗಿಹವು ॥ Wd 


ತಾತ್ಪರ್ಯ: ಮಗನಾದ ಶುಕನೆ ಕೇಳು, ಉಪನಿಷತ್‌ ವಾಕ್ಯ ಗಳಿಂದಲೂ, ಇತರ 
ಸಿದ್ಧಾಂತಗಳಿಂದಲೂ ಅನುಭವದಿಂದಲೂ, ವಿಚಾರ ಮಾಡಿದಾಗ ಆತ್ಮನು ಇಂಥವನೇ 
ಎಂದು ಪ್ರತಿಪಾದಿತವಾಗಿರುವಾಗ ದುರ್ಬಲವಾದ (ಸಮರ್ಥನೀಯವಲ್ಲದ) ಶ್ರುತಿ 
ಯುಕ್ತಿ ಅನುಭವಗಳಿಂದ ಪುತ್ರಾದಿಗಳನ್ನು (ಅನಾತ್ಮವಾದ ಶರೀರ ಇತ್ಯಾದಿಗಳನ್ನು) 
ಆತ್ಮನೆಂದು ಬಗೆಯುವುದು ನಗೆಪಾಟಲಿಗೆ "ಈಡಾಗುವ ಸಂಗತಿಯಲ್ಲವೇ! ಆದ್ದರಿಂದ 
ಈ ಬಗೆಯ ತಾರ್ಕಿಕರು ಪರಸ್ಪರ ತಮ್ಮಲ್ಲಿಯೇ ಮಂಡಿಸುತ್ತಿರುವ ವಾದಗಳು 
ತಪ್ಪೆಂದು ತೋರಿಸಲ್ಪಟ್ಟಿವೆ. 

ಶಬ್ದಾರ್ಥ: ಬಗೆಯಲು-ವಿಚಾರ ಮಾಡಿದರೆ; ಖಂಡಿತಗಳಾಗಿಹವು-ಕತ್ತರಿಸಲ್ಲಟ್ಟವು ಆಗಿರುವುವು; 
(ತಪ್ಪೆಂದು ತೋರಿಸಲ್ಪಟ್ಟಂಥವುಗಳಾಗಿರುವುವು); * ದುರ್ಬಲವಾದ-ಸಮರ್ಥನೀಯವಲ್ಲದ; 





ಶರೀರತ್ರಯ ವಿಭಾಗ (೬೮-೮೮) 

ಸ್ಥೂ ಲಸೂಕ್ಷ ಪರಂಗಳೆಂದೇ 

ಹೇಳುವರು ಮೂರೆಂದು ತನುಗಳ; 

ಸ್ಥೂಲವವಯವಗೂಡಿ ತೋರ್ಪುದು ಮಾಂಸಮಯಪಿಂಡ; । 

ಕೇಳು ಶುಕಯೋಗೀಂದ್ರ, ಸೂಕ್ಷ್ಮವೆ 

ಸ್ಥೂಲ ತಾನೆಂದೆಂಬ ಹಮ್ಮು; ನಿ 

ರಾಳ ನಿರ್ಗುಣವಸ್ತು ಪರವೆಂದೆಂಬ ನಿಜದೇಹ ॥ ॥೬೮॥ 
ತಾತ್ಪರ್ಯ: ದೇಹವನ್ನು (ಸುಟ್ಟು ಹೋಗುವ ವಸ್ತು) ಸ್ಥೂಲ, ಸೂಕ್ಷ್ಮ ಪರ ಎಂದು 
ಮೂರು ವಿಧವಾಗಿ ಕವಿಯು ವಂಗಡಿಸಿದ್ದಾನೆ. ಮಾಂಸಮಯವಾದ ಪಿಂಡಾಕಾರದ 
ಅವಯವವೇ ಸ್ಥೂಲ ಶರೀರ. ಈ ದೇಹವನ್ನೇ ತಾನು ಎನ್ನುವ ಅಹಂಕಾರವೇ 
ಸೂಕ್ಷ್ಮ ಶರೀರ. ದೇಹವೆಂಬ ಮಾತು ಸ್ಥೂಲಕ್ಕೂ ಸೂಕ್ಷ ಕ್ಯೂ ಹೊಂದುವುದೇ 


ಹೊರೆತು ಪರನಾದ ಆತ್ಮನಿಗಲ್ಲ. ಆದ್ದರಿಂದ ಆ ಇರನಾದ ಆತ್ಮನು ನಿರಾಳನೂ 
ನಿರ್ಗುಣವಸ್ತುವಾಗಿರುವುದೇ ಅವನ ನಿಜವಾದ ದೇಹವಾಗಿದೆ. 


ಶಬ್ದಾರ್ಥ: ಮೂರೆಂದು ತನುಗಳ-ಶರೀರವನ್ನು ಮೂರು ಬಗೆಯಾಗಿ; ಹಮ್ಮು-ಅಹಂಕಾರ; 


158 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಟಿಪ್ಪಣಿ-೧: ಈ ಪದ್ಯದಲ್ಲಿ ಮಾಂಸಮಯವಾದ ದೇಹವನ್ನು ಸ್ಥೂಲವೆಂದೂ ಆ ಮಾಂಸಮಯ 
ದೇಹವನ್ನು ತಾನೆನ್ನುವ ಅಹಂಕಾರವನ್ನು ಸೂಕ್ಷ್ಮವೆಂದೂ ಯಾವುದರ ಬೆಂಬಲದಿಂದ ಈ 
ಎರಡು ದೇಹಗಳಿಗೂ ಶಕ್ತಿಯು೦ಟಾಗುವುದೋ ಆ ನಿರ್ಗುಣವಸ್ತುವಾದ ಆತ್ಮವನ್ನು ಪರವೆಂದೂ 
ಕವಿಯು ದೇಹಗಳನ್ನು ಮೂರಾಗಿ ವಿಂಗಡಿಸಿದ್ದಾನೆ. ದೇಹವೆಂದರೆ ಸುಟ್ಟು ಹೋಗುವ ವಸ್ತು 
ಎಂದರ್ಥ. ಆದ್ದರಿಂದ ದೇಹವೆಂಬ ಮಾತು ಸ್ಥೂಲಕ್ಕೂ, ಸೂಕ್ಷಕ್ಕೂ ಹೊಂದುವುದೇ ಹೊರತು 
ಪರನಾದ ಆತ್ಮನಿಗಲ್ಲ. ಆತ್ಮನು ನಾಶವಿಲ್ಲದವನು. ಆದರೂ ಎರಡು ಶರೀರಗಳನ್ನೂ 
ವಿವೇಕದಿಂದ ಕಳೆಯುತ್ತಲೆ ಅವುಗಳಿಗೆ ಬೆ೦ಬಲನಾಗಿದ್ದು ಆತ್ಮನು ತಾನಾಗಿ ಸಿಕ್ಕುವುದರಿ೦ದ ಅವನನ್ನು 
ಮೂರನೇ ದೇಹವೆನ್ನುವುದು ಹಿ೦ದಿನವುಗಳ ಸಂಬ೦ಧದ ಬರೀ ವಾಸನೆಯ ಮಾತು. 


ಹೀಗೆ ದೇಹಗಳೆರಡೇ ಎ೦ಬ ಅಭಿಪ್ರಾಯವನ್ನು ಇಲ್ಲಿಯೇ ಮುಂದೆ ೭-೧೫, ೮-೨೮, 
೧೦-೨೨, ೧೦-೨೯, ಈ ಪದ್ಯ ಗಳಲ್ಲಿಯೂ ಉಲ್ಲೇಖಿಸಿರುವನು. ಆದರೆ ಕಳೆಯತಕ್ಕ 
ಶರೀರಗಳು ಸ್ಥೂಲವೆಂದೂ, ಸೂಕ್ಷ್ಮವೆಂದೂ ಎರಡೇ ಅಲ್ಲದೆ ಕಾರಣವೆಂದು ಇನ್ನೊ ಜ್‌ 
ಉಂಟೆಂದು ದೇಹಗಳನ್ನು ಮೂರಾಗಿ ವಿಂಗಡಿಸುವುದೇ ಹೆಚ್ಚು ರೂಢಿ. ಈ ಅಭಿಪ್ರಾಯವನ್ನು 
ಕವಿಯು ೭-೨೨ರಲ್ಲಿ ತೋರಿಸಿದ್ದಾನೆ. ಸ್ಥೂಲ ಸೂಕ್ಷ್ಮ ಶರೀರಗಳ ಮತ್ತು ಎಲ್ಲ ಜಗತ್ತಿನ 
ಬೀಜರೂಪಾವಸ್ಥೆ ಸ್ಥೆಯಾದ ಅವಿದ್ಯೆ ಯೇ ಮೂರನೇ ದೇಹ. ಇದು ಗಾಢ ನಿದ್ರೆಯಲ್ಲಿ ತಾನೇ 
ತಾನಾಗಿ ಕಾಣುವುದು. ಇದರ ವಿಷಯಕ್ಕೆ ಹಿ೦ದಿನ ೫೦ನೇ ಪದ್ಯ ನೋಡಿ. 


ಸ್ಥೂಲ, ಸೂಕ್ಷ್ಮ ಶರೀರಗಳಿಂದುಂಟಾಗುವಷ್ಟು ಪ್ರತ್ಯಕ್ಷವಾದ ಹಾನಿಯು ಈ ಮೂರನೇ ದೇಹದಿಂದ 
ಎದ್ದು ಕಾಣುವುದಿಲ್ಲವಾದ್ದರಿಂದ ಇದನ್ನೊ ೦ದು ದೇಹವೆಂದೆಣಿಸದೆ ಇರುವುದೂ ಉಂಟು. 
ಈ ಅಭಿಪ್ರಾಯಕ್ಕೆ ಈ ಕೆಳಗೆ ಬರೆಯುವ ಶ್ರೀಮಚ್ಛಂಕರ ಭಗವತ್ಪಾದರ ಭಾಷ್ಯ ಭಾಗವೂ ಬೆಂಬಲವಾಗಿದೆ. 


ಮನಃ ಪ್ರಚಾರೋಪಾದಿ ವಿಶೇಷಸಂಬಂಧಾದಿಂದ್ರಿಯಾರ್ಥಾನ್‌ 
ಗೃಹ್ನನ್ನ, ದ್ವಿಶೇಷಾಪನ್ನೋ ಜೀವೋ ಜಾಗರ್ತಿ; 
ತದ್ವಾಸನಾವಿಶಿಷ್ಟ ಸ್ಪಪ್ನಾನ್‌ಪಶ್ಯನ್‌ಮನಶ್ಶಬ್ದವಾಚ್ಯೋಭವತಿ; 
ಸ ಉಪಾಧಿದ್ದಯೋಪರಮೇ ಸುಷುಪ್ತಾವಸ್ಥಾಯಾಮುಪಾಧಿಕೃತ 
ವಿಶೇಷಾಭಾವಾತ್‌ಸ್ಟಾತ್ಮನಿ ಪ್ರಲೀನ ಇವ 


(ಮನಃ ಪ್ರಚಾರದ ಉಪಾಧಿವಿಶೇಷದ ಸಂಬಂಧದ ವಿಷಯಗಳನ್ನು ಗಹಣಮಾಡುವ ಜೀವನು 
ಎಚ್ಚರದವನೆನಿಸುವನು; ಆ ವಾಸನೆಯಿಂದ ಕನಸುಗಾಣುವವನು ಮನಶ್ಶಬ್ದವಾಚ್ಯ ನಾಗುವನು; 
ಆ “ಎರಡು ಉಪಾಧಿಗಳೂ ಕಳೆದು ಹೋಗಲಾಗಿ ಗಾಢ ನಿದ್ರೆಯಲ್ಲಿ " ಉಪಾಧಿಕ್ಯ ತವಾದ 
ಯಾವ ವಿಶೇಷವೂ ಇಲ್ಲದ್ದರಿಂದ ಅವನು ಆಗ ತನ್ನ ಆತ್ಮ ಸ್ಪರೂಪದಲ್ಲಿ ಲಯವಾದ ಹಾಗೆ) 


ರೂಢಿಯಂತೆ ಎಚ್ಚರದಲ್ಲಿ ಮೂರು ಬಗೆಗಳೂ ಇರುವುವು; ಕನಸಿನಲ್ಲಿ ಸ್ಥೂಲ ಶರೀರದ 
ಹೊರತು ಉಳಿದ "ಎರಡೂ ಇರುವುವು. ನಿದ್ರೆಯಲ್ಲಿ ಕಾರಣ ಶರೀರ ಒಂದೇ ಇರುವುದು. 
ನಿದ್ರೆಯಲ್ಲಿ ಹೀಗೆ ಕಾರಣಶರೀರವೆಂಬ ಉಪಾಧಿ ಇದ್ದರೂ ಶ್ರೀಮದಾಚಾರ್ಯರು ಆಗ 
ಉಪಾಧಿಕೃ; "ತವಾದ ಯಾವ ವಿಶೇಷವೂ ಇಲ್ಲವೆಂದು ಬರೆದಿರುವುದಕ್ಕೆ ಮೂಲದಲ್ಲಿ (ಬೃ ಹದಾರಣ್ಯಕ 
೪-೩-೨೧) ಆ ಸ್ಥಿತಿಯನ್ನು ಅಭಯವೆಂದು ಕಳೆದಿರುವುದೇ ಆಧಾರ. ಆ ಜಯವೆಂಬ 
ಮಾತಿಗೆ ಭಯಪ್ರದವಾದ ಅವಿದ್ಯಾಕಾರ್ಯವಿಲ್ಲದ್ದು ಮಾತ್ರವೆಂದು ಸುಪಸಿ ಸಿದ್ಧರಾದ ಅನೇಕ 
ವ್ಯಾಖ್ಯಾನಕಾರರು ತಾತ್ಪರ್ಯವನ್ನು ತೇಲಿಸಿದ್ದಾರೆ. "ಅದನ್ನು ನೋಡಿದರೆ ಮುಳಿಯ ಸ್ವರೂಪವನ್ನು 
ಮನಸ್ಸಿನಲ್ಲಿ ಒಡೆದು “ಮೂಡುವಂತೆ ಮಾಡಟೆೇಕಂದು. ಅದಕ್ಕೆ ನಿದ್ರೆಯ” ಹೋಲಿಕೆಯನ್ನು 


159 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕೊಟ್ಟು ಹೇಳುವ ಆ ಸಡಗರದಲ್ಲಿ ಶ್ರುತಿಯು ತನ್ನ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಆ 
ನಿದ್ರೆಯಲ್ಲಿರುವ ಅವಿದೈ ಯ ಕಾರಣ ರೂಪವನ್ನು ಕಡೆಗಂಡು, ದೊಡ್ಡವರಿಗೆ ಹೋಲಿಸುವಾಗ 
ಸಾಮಾನ್ಯರ ದೋಷವನ್ನು ಮರೆಗೆ ಇತ್‌ ಆ ದೋಷವನ್ನು ಮರೆಗಿಟ್ಟಂತೆ ಕಾಣುತ್ತದೆ. 
ಇಷ್ಟೇ ಹೊರತು ನಿದ್ರೆಯಲ್ಲಿ ಅವಿದ್ಯೆಯ ಕಾರಣರೂಪವಿರುವುದಂದು ಶ್ರುತಿಯೇ ಅನೇಕ 
ಕಡೆಗಳಲ್ಲಿ ಘಂಟಾಘೋಷವಾಗಿ ಹೇಳಿರುವುದರಿಂದ ರೂಢಿಯಂತೆ ನಿದ್ರೆಯಲ್ಲಿ ಅವಿದ್ಯೆ ಯೆಂಬ 
ಕಾರಣಶರೀರವಿರುವುದೆಂದೇ ಅರಿಯಬೇಕು. 


ಶಬ್ದಾರ್ಥ: * ನಿರ್ಗುಣ -ಸತ್ವ್ವರಜಸ್ತ ಸಮೋಗುಣಗಳಿಲ್ಲದ ಪರಬ್ರಹ್ಮ (ಪಪ ಪುಟ-೨೧೫); 
ಯಾವ ಧರ್ಮವೂ ಇಲ್ಲದ ಆತ್ಮ (ಈಶ ೧೫); * ನಿರಾಳ-ಅನೂಹ್ಯವಾದ:; ನಿರ್ಮಲವಾದ; 

* ಸ್ಥೂಲ ದೇಹ-ಮಾಂಸಮಯವಾದ ದೇಹ; * ಸೂಕ್ಷ್ಮ ದೇಹ-ಮಾಂಸಮಯವಾದ ದೇಹವನ್ನು 
ತಾನೆನ್ನುವ ಅಹಂಕಾರ; * ಪರದೇಹ-ಸ್ಥೂಲ, ಸೂಕ್ಷ್ಮ ದೇಹಗಳಿಗೆ ಶಕಿಯುಂಟುಮಾಡುವ 
ನಿರ್ಗುಣವಸ್ತುವಾದ ಆತ್ರ 





ಸ್ಥೂಲತನು ಸುಖದು:ಃಖದನುಭವ 

ಕಾಲಯವು; ಘಟದಂತೆ ಜಡವಿದು; 
ಕಾಲಕರ್ಮಾಧೀನವಾಗಿಹುದನ್ನಮಯ ಕೋಶ; । 
ಬಾಲ್ಯಯೌವನವಾರ್ಧಕಂಗಳ 

ತಾಳಿ ಬಹುವಿಧವಾಗಿ ತೋರ್ಪುದು; 

ಕೇಳು ಕಡೆಯಲಿ ನಾಯಿನರಿಕಿಚ್ಚಿಂಗೆ ಗುರಿಯಹುದು ॥ ॥೬೯॥ 


ತಾತ್ಪರ್ಯ: ಸ ಸ್ಥೂಲ ಶರೀರವು ಸುಖದುಃಖಗಳನ್ನು ಅನುಭವಿಸಲು ನೆಲೆಯಾಗಿರುವುದು. 
ಅನ್ನು; “ಮಯವಾದ ಈ ಕೋಶವಾದ ಸ್ಥೂಲ ಶರೀರವು ಮಡಕೆಯ ಹಾಗೆ ಚೈತನ್ಯ 
ಹೀನವಾಗಿದೆ. ಸಾವಿಗೂ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೂ ಒಳಗಾಗಿಹುದು. 
ಎಳೆತನ, ಹರೆಯ, ಮುಪ್ಪುಗಳೆಂಬ ಅವಸ್ಥೆಗಳಿಗೆ ಒಳಗಾಗಿ ಹಲವು ರೂಪಗಳನು 
ತಳೆಯುತ್ತದೆ. ಅವಸಾನ ಉಂಟಾದಾಗ ನಾಯಿ ನರಿಗಳು ಕಿತ್ತು ತಿನ್ನುತ್ತವೆ ಇಲ್ಲವೆ 
ಕಿಚ್ಚಿಗೆ ಒಳಗಾಗಿ ಸುಟ್ಟು ಹೋಗುತ್ತದೆ. ಹೀಗೆ ಜೀವನು ಹೋದ ಮೇರೆ ಸ್ಥೂಲ 
ಶರೀರ ವ್ಯರ್ಥವೆನಿಸುತ್ತದೆ. 


ಶಬ್ದಾರ್ಥ: ಕಾಲಕರ್ಮಾಧೀನವು-ಸಾವಿಗೂ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಗಕ್ಕೂ ಒಳಗಾಗಿರುವುದು 
* ಸ್ಥೂಲ ಶರೀರ-ಅನ್ನ ಮಯ ಕೋಶ, ಇಂದ್ರಿಯಗಳಿಗೆ ಗೋಚರವಾಗುವ ಶರೀರ (ಈಶ 
೧೯) "ಕಣ್ಣಿಗೆ ಕಾಣಿಸುವ ದೇಹ; * ಘಟ-ಮಡಕೆ, ಗಡಿಗೆ; * ಜಡ=ಚೈತನ್ಯ ಹೀನ; ಕಿಚ್ಚಿಂಗೆ 
ಗುರಿಯಹುದು- =ಬೆಂಕಿಯಲ್ಲಿ ಸುಟ್ಟುಹೋಗುತ್ತದೆ; ದಹನ; * ಬಾಲ್ಯ 'ಎಎಳೆಯತನ; 
ಯೌವನ-ಹರೆಯ; * ವಾರ್ಧಕ-ಮುಪ್ಪು 





ಮಗನೆ, ಸೂಕ್ಷ್ಮಶರೀರವನೆ ತಾ 
ಬಗೆಯುತಲಿ ತಾನೆಂದು, ಕರ್ಮದಿ 
ನಗಣಿತಗಳಹ ಜನ್ಮಗಳ ಪಡೆದಧಿಕಪುಣ್ಯದಲಿ | 


160 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 
ನೆಗೆದು ಸ್ಪರ್ಗವನೈದಿ, ಪಾಪದಿ 

ಹುಗಿದು ನರಕದೊಳಾಳಿ ತಿರುಗುವ; 

ಬಿಗಿದು ರಾಟಾಳದಲಿ ಕಟ್ಟಿದ ಭಾಂಡದಂದದಲಿ ॥ !೭೦॥ 


ತಾತ್ತರ್ಯ: ಶುಕನೆ ಕೇಳು, ಇನ್ನು ಜೀವಿಯು ಸೂಕ್ಷ ಶರೀರವನ್ನು ನಾನೇ ಎಂದು 
ತಿಳಿಯುತ್ತಾ ಪಾಪಪುಣ್ಯಕರ್ಮಗಳನ್ನು ಮಾಡುತ್ತಾ ಅಸಂಖ್ಯಾತ ಜನ್ಮಗಳನ್ನು 
ತಾಳುತ್ತಾನೆ. ಅಧಿಕಪುಣ್ಯಕರ್ಮಗಳನ್ನು ಮಾಡಿದಾಗ “ಮೇಲಕ್ಕೆ ಹಾರಿ ಸ್ಪರ್ಗ ಸುಖ 
ಅನುಭವಿಸುತ್ತಾನೆ. ಪಾಪಕರ್ಮಗಳಲ್ಲಿ ಹೂತುಕೊಂಡಾಗ. ನರಕದಲ್ಲಿ ಬಿದ್ದು 
ಅಲೆದಾಡುತ್ತಾನೆ. ಹೀಗೆ ರಾಟಾಳ (ನೀರೆತ್ತುವ ಚಕ್ರದ ಏತ) ಯಂತ್ರದಲ್ಲಿ ಬಿಗಿದ 
ಮಡಕೆಯಂತೆ ಮೇಲಕ್ಕೂ ಕೆಳಕ್ಕೂ ತಿರುಗುತಿರುತಾನೆ. 


ಶಬ್ದಾರ್ಥ: * ಸೂಕ್ಷ್ಮ ಶರೀರ-ಕರಣಗಳಿಂದಾದ ಶರೀರ; ಲಿಂಗ ಶರೀರ; ದಶೇಂದ್ರಿಯ, ಪಂಚ 
ಪ್ರಾಣ, ಮನಸ್ಸು, "ಬಿದ್ಧಿಇ೧೭ ಸೇರಿ ಸೂಕ್ಷ ಶರೀರವೆನಿಸಿಕೊಳ್ಳುತ್ತದೆ (ಪಪ ಪುಟ-೪೧೮); 
ಜೇ `ಅಗಣಿತಗಳಹ-ಅಸ೦ಿಖ್ಯಾತವಾದ; ಹುಗಿದು-ಹೂತುಕೊಂಡು; ತಿರುಗುವ-ತಿರುಗುವನು; 
ಭಾಂಡ-ಮಡಕೆ, ಗಡಿಗೆ, ಘಟ 


ಟಿಪ್ಪಣಿ-೧: ರಾಟಾಳ-ಯಂತ್ರದ ಮೇಲೇರಿದ ಗಡಿಗೆಯು ಕೆಳಕ್ಕೆ ಹೋಗುತ್ತಲೂ ಮೇಲಕ್ಕೆ 
ಬರುತ್ತಲೂ ಇರುವುದು; 


ಟಿಪ್ಪಣಿ-೨: ರಾಟಾಳ-ಬಾವಿಯಿ೦ದ ನೀರೆತ್ತುವ ಗಾಲಿಯ ಯಂತ್ರ (ಸಂಕನಿ-ಕಸಾಪ) (ರಾಟಣ, 
ರಾಟಳ, ರಾಟಾಳ ಎ೦ಬ ಪದ ರೂಪಗಳಿವೆ). 


ನಾನಾನಾ 


ಏಸು ಕಲ್ಪಗಳಾದೊಡೆಯು, ಮಗು 

ಛೇಸು ಬ್ರಹ್ಮಾಂಡಗಳು ಪುಟ್ಟಿದೊ 

ಡೇಸು ಬ್ರಹ್ಮರು ಮಡಿದೊಡೆಯು ತಿಳಿ ಲಿಂಗದೇಹಕ್ಕೆ । 
ನಾಶವಿಲ್ಲೆಲೆ ಮಗನೆ, ಪಂಚ 

ಕ್ಷೇಶಪಾಶದಿ ಬಿಗಿವಡೆದು, ಯಮ 

ಪಾಶಕೊಳಗಾಗಿರ್ಪುದೆಂದಿಗು ಮೋಕ್ಷವಿಲ್ಲೆಂದ ॥ ೭೧% 


ತಾತ್ಸರ್ಯ: ಎಷ್ಟೊಂದು ಕಲ್ಪಗಳ ಕಾಲಕಳೆದರೂ ಮತ್ತೆ ಎಷ್ಟಷ್ಟು ಬ್ರ ಬ್ರಹ್ಮಾಂಡಗಳಲ್ಲಿ 
ಜನಿಸಿದರೂ ಪ್ರಳಯವಾಗಿ “ಎಷ್ಟೋಜನ ಬ್ರಹ್ಮರು ತಗಿಹೋದರೂ ಈ ಲಿಂಗ 
ಶರೀರಕ್ಕೆ ನಾಶವಿಲ್ಲ ಎಂದು ಶುಕನೆ 'ಅರ್ಥ ಮಾಡಿಕೋ. ಪಂಚಕ್ಷೇಶಗಳೆಂಬ ಕುಣಿಕೆ 
ಹಗ್ಗದಿಂದ ಬ೦ಧಿಸಲ್ಪಟ್ಟು ಈ ಶರೀರವು ಯಮನ ಹಿಡಿತಕ್ಕೆ ಸದಾ ಒಳಗಾಗಿರುತ್ತದೆ. 
ಆದ್ದರಿಂದ ಈ ಕರ್ಮದೇಹಕ್ಕೆ ಎಂದೆಂದಿಗೂ ಮೋಕ್ಷವಿಲ್ಲ ತಿಳಿ, 


ಶಬ್ದಾರ್ಥ: * ಕಲ್ಪ:ಬ್ರಹ್ಮನ ಒಂದು ದಿವಸ ಸಹಸ್ರಯುಗಗಳ ಕಾಲಾವಧಿ (ಸಂಕನಿ-ಕಸಾಪ); 
೮೬೪ ಕೋಟಿ ಮನುಷ್ಯವರ್ಷಗಳಿಗೆ ಅಹೋರಾತ್ರರೂಪವಾದ ಒಂದುದಿನ ಇದನ್ನೇ ಕಲ್ಪವೆನ್ನುತ್ತಾರೆ. 


161 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(ಅಮರ ಕೋಶ, ರಂಗನಾಥಶರ್ಮ, ಪುಟ-೪೮೮ ಪರಿಶಿಷ್ಟ); ಮೋಕ್ಟ =ಬಿಡುಗಡೆ; ಏಸು 
=ಎಷ್ಟೊಂದು, ಅನೇಕ; ಪಾಶ-ಕುಣಿಕೆ ಹಗ್ಗ; 


ಟಿಪ್ಪಣಿ: ಪಂಚಕ್ಷೇಶ-ಅಧ್ಯಾಯ ೧ ಪದ್ಯ ೨೨ರ ಟಿಪ್ಪಣಿ ನೋಡಿ. 





ಈ ಪರಿಯಲೀ ಸೂಕ್ಷ ತನು ಬಹು 
ಪಾಪಪುಣ್ಯದ ಫಲದಿ ಸಂಸ್ಕೃತಿ 
ತಾಪದಲಿ ಬೆದಬೆದನೆ ಬೇಯುತಲಿರಲು, ವೈರಾಗ್ಯ | 


ಶ್ರೀಪತಿಯನುಗ್ರಹದಲುದಿಸಲು, 
ಕಾಪಥವ ಪರಿಹರಿಸಿ, ಗುರುಕರು 
ಣಾಪಯೋಧಿಯ ಪಡೆದು, ಜೀವನ್ಮುಕ್ತನಾಗಿಹನು ॥ 129 


ತಾತ್ಪರ್ಯ: ಈ ರೀತಿಯಲ್ಲಿ ಸೂಕ್ಷ್ಮಶರೀರವು ಅನೇಕ ಪಾಪಪುಣ್ಯಗಳ ಪರಿಣಾಮವಾಗಿ 
ಈ ಸಂಸಾರವೆಂಬ ಕಿಚ್ಚಿನಲ್ಲಿ ಬೆದಬೆದನೆ ಬೆಂದುಹೋಗುತ್ತಿರುವಾಗ 
ಶ್ರೀಮನ್ನಾರಾಯಣನ ಕೃಪೆಯಿಂದ ವೈರಾಗ್ಯಭಾವವು ಹುಟ್ಟಿದರೆ ಗುರುವಿನ 
ಅಪಾರಕರುಣೆಗೆ ಒಳಗಾಗಿ, ದೇಹಾದಿಗಳು ನಾನೆಂದು ತಿಳಿದು ಲೌಕಿಕದಲ್ಲಿ ಆಸಕ್ತನಾಗಿ 
ಕೆಟ್ಟಹಾದಿಯಲ್ಲಿ ಹೋಗುವುದನ್ನು ಬಿಟ್ಟು ಜೀವನ್ಮುಕ್ತನಾಗುತ್ತಾನೆ. (ಬದುಕಿರುವಾಗಲೆ 
ಮೋಕ್ಷಸುಖವನ್ನು ಅನುಭವಿಸುತ್ತಾನೆ.) 


ಶಬ್ದಾರ್ಥ: * ಸಂಸೃೃತಿ-ಸಂಸಾರ; * ತಾಪದಲಿ-ಕಿಚ್ಚಿನಲಿ; * ಬೆದಬೆದನೆ-ಕೊತಕೊತನೆ; 
* ಬೇಯುತಿರಲು-ಕುದಿಯುತ್ತಿರಲು; * ಶ್ರೀಪತಿಯ-ಶ್ರೀಮನ್ನಾರಾಯಣನ; ಕಾಪಥವ-(ದೇಹಾದಿಗಳೇ 
ನಾನೆಂದು ತಿಳಿದು ವ್ಯವಹಾರದಲ್ಲಿ ಆಸಕ್ತನಾಗುವಂಥ) ಕೆಟ್ಟ ಹಾದಿಯನ್ನು; * ಗುರುಕರುಣಾ 
ಪಯೋಧಿಯ -ಅಪಾರ ಗುರುಅನುಗ್ರಹವನ್ನು; * ಕರುಣಾಪಯೋಧಿ-ಕರುಣಾ ಸಾಗರ; 
ಜೀವನ್ಮುಕ್ತನು-ಬದುಕಿರುವಾಗಲೇ ಮೋಕ್ಷಸುಖವನ್ನನುಭವಿಸುವವನು. 





ಸ್ಥೂಲಸೂಕ್ಷ ಗಳರಡು ಮಾಯೆಯು; 

ಮೂಲಭೂತಮದೊಂದು ಪರವೇ; 

ಕೇಳದೇ ತಾ ಸಾಕ್ಷಿ ಚೈತನ್ಯಾತ್ಮನೆನಿಸುವದು; | 

ಬಾಲಕನೆ ನೀನೆರಡುತನುವಿನ 

ಮೇಲಣಭಿಮಾನವನು ಬಿಟ್ಟು, ನಿ 

ರಾಳ ನಿಜ ನೀನೆಂದು ಚಿಂತಿಸುತಿರ್ಪುದನವರತ ॥ ॥೭೩.॥ 


ತಾತ್ಪರ್ಯ: ಸ್ಹೂಲಶರೀರ, ಸೂಕ್ಷ್ಮಶರೀರಗಳೆರಡೂ ಮಾಯಾಸ್ತರೂಪದವು (ಅವಿದ್ಯಾ 
ಸಂಬ೦ಧವುಳ್ಳದ್ದು). ಪರದೇಹವೇ ಮೂಲಭೂತಸ್ವರೂಪದ್ದು ಅದು ಸಾಕ್ಷಿಚೈತನ್ಯಾತ್ಮ 
ಸ್ವರೂಪವಾಗಿರುವುದು ನಿನಗೆ ತಿಳಿಯದೇ? ಶುಕನೆ ಕೇಳು, ಸ್ಥೂಲ, ಸೂಕ್ಷ 


ಇ 


ಶರೀರಗಳ ಮೇಲಿನ ಅಭಿಮಾನವನ್ನು ತ್ಯಜಿಸಿ ಎರಡು ದೇಹಗಳಿಗಿಂತ ಮಿಗಿಲಾದ 


162 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 
ಪರಶರೀರವೆಂಬ ನಿರಾಳ ನಿಜಸ್ವರೂಪದ ಬ್ರಹ್ಮವು ನೀನೆಂದು ಸದಾ ಚಿಂತಿಸಿದರೆ 
ಜೀವನ್ಮುಕ್ತನಾಗುವೆ. 


ಶಬ್ದಾರ್ಥ: * ಮಾಯೆಯಎಅವಿದ್ಯಾ ಸಂಬಂಧವುಳ್ಳದ್ದು; * ಎರಡು ತನುವಿನ-ಸ್ಥೂಲಸೂಕ್ಷ 4 
ಶರೀರಗಳ; * ಅನವರತ-ಸದಾ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ನಾ 

ಪ್ರಾಣಮನವಿಜ್ಞಾನಕೋಶ 

ಶ್ರೇಣಿಯೆನಿಸಿದನಾದ್ಯವಿದ್ಯಾ 

ಮಾನದಿಂ ಕಲ್ಪಿತದಿ ಮೆರೆವೀ ಲಿಂಗದೇಹವನು । 

ಮಾಣದಿದಿರಿಟ್ಟದರ ವಿಕೃತಿಯ 

ಕಾಣುತಿಹ ತತ್ಪಾಕ್ಷಿಯೇ ನಿ 

ರ್ವಾಣ ಸದ್ವನಿಯಂತೃವದು ನೀನೆಂದು ನಿಶ್ಚಯಿಸು ॥ ॥೭೪॥ 
ತಾತ್ಪರ್ಯ: ಪ್ರಾಣಮಯಕೋಶ, ಮನೋಮಯಕೋಶ, ಅನ್ನಮಯಕೋಶ, 
ಆನಂದಮಯಕೋಶ, ವಿಜ್ಞಾನಮಯಕೋಶಗಳೆಂಬ ಐದುಕೋಶಗಳು ಅವಿದ್ಯೆಯೆಂದು 
ಅಳತೆಯಿಂದ ರೂಪುಗೊಂಡಿರುವ ಲಿಂಗಶರೀರವಾಗಿದೆ. ಈ ಸೂಕ್ಷ್ಮದೇಹವನ್ನು 
ತನ್ನ ಹೊರಗಣದು ಎಂದು ತಿಳಿದು ಅದರಿಂದ ಬೇರೆಯಾಗಿ ಅದರ ವಿಕಾರಗಳನ್ನು 
ವೀಕ್ಷಿಸುತ್ತಾ ಸಾಕ್ಷಿಯಾಗಿರುವವನೇ, ಸ್ವಯಂ ಪ್ರಕಾಶನೂ, ಮೋಕ್ಷ ಸಾಮ್ರಾಜ್ಯ 
ನಿಯಂತ್ರಕನೂ ಆದ ಪರಬ್ರಹ್ಮನು. ಆ ಪರಬ್ರಹ್ಮನೇ ನೀನೆಂದು ದೃಢವಾಗಿ ತಿಳಿ. 
ಶಬ್ದಾರ್ಥ: ಕಲ್ಪಿತದಿ ಮೆರೆವ-ಮಾಯೆಯಿಂದ ಕಾಣಿಸಿಕೊಳ್ಳುವ; ಅವಿದ್ಯಾಮಾನದಿಂ 
=(ಅವಿದ್ಯೆಯೆಂಬ ಅಳತೆಯಿ೦ದ); ಇದಿರಿಟ್ಟು-ಸೂಕ್ಷ್ಮ ದೇಹವನ್ನು ತನ್ನ ಹೊರಗಣದೆಂದು 


ಪ್ರಮಾಣದಿಂದ ತಿಳಿದು ತಾನು ಅದಕ್ಕಿಂತ ಬೇರೆಯಾಗಿ; ಸದ್ವನಿಯಂತೃ-ಎಲ್ಲದರ ಮೇಲೆಯೂ 
ತನ್ನ ಅಧಿಕಾರವನ್ನು ನಡೆಸುವಂಥದ್ದು; 





ಮಗನೆ ತಿಲದೊಳು ತೈಲವನು, ಕಾ 

ಷ್ಠಗಳೊಳಗ್ಗಿಯ, ಕ್ಷೀರದೊಳು ಮಿಗೆ 

ಸೊಗಸುವಾಜ್ಯವ, ಸಾಧಿಸುವ ತೆರದಂತೆ ತತ್ತ್ವಗಳ | 

ತೆಗೆತೆಗೆದು ಬೇರ್ಪಡಿಸಿ ನೋಡಲು, 

ಮಿಗಿಲೆನಿಸಿ ತೋರ್ಪಡುತಲಿಹ ಚಿ 

ದ್ವಗನವೇ ನೀನೆಂದು ನಿನ್ನೊಳು ತಿಳಿದು ನಿಶ್ಚಯಿಸು ॥ (೭೫ 


ತಾತ್ಪರ್ಯ: ಶ್ರೀ ಶುಕನೇ ಕೇಳು, ಎಳ್ಳಿನಿಂದ ಎಣ್ಣೆಯನ್ನು ಕಟ್ಟಿಗೆಯಿ೦ದ, ಬೆಂಕಿಯನ್ನು 
(ಅರಣಿ) ಹಾಲಿನಿ೦ದ ರುಚಿಕರವಾದ ತುಪ್ಪವನ್ನು ಮಥನ ಮಾಡಿ ಬೇರ್ಪಡಿಸುವ 


163 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹಾಗೆ ಪಂಚಕೋಶ ತತ್ವಗಳು ಇತ್ಯಾದಿಗಳನ್ನು ಪ್ರತ್ಯೇಕಿಸಿ ನೋಡಿದಾಗ, ಅತಿಶಯವಾಗಿ 
ಕಾಣುವ ಕೊನೆಯಲ್ಲಿ ಉಳಿದಂಥ ಚೆದಾಕಾಶವೇ ನೀನಾಗಿರುವೆಯೆಂದು 
ನಿನ್ನೊಳಗಿರುವವನು ಚಿತ ರೂಪಿ ಪರಬ್ರಹ್ಮನೆಂದು ನಿಶ್ಚಯವಾಗಿ ತಿಳಿ, 
ಶಬ್ದಾರ್ಥ: * ತಿಲ-ಎಳ್ಳು * ತೈಲ-ಎಣ್ಣೆ; * ಕಾಷ್ಟ-ಕಟ್ಟಿಗೆ; * ಕ್ಷಿ ೇೀರ-ಹಾಲು; * ಸಾಧಿಸುವತೆರ- 
ಮಥನಮಾಡಿ ಬೇರ್ಪಡಿಸು; 

ಟಿಪ್ಪಣಿ-೧: * ಚಿದ್ಧಗನ-ಚಿದಾಕಾಶ; ಜ್ಞಾನರೂಪಿ ಭಗವಂತ ಆತ್ಮನು ತನ್ನ ಸಹಜಾವಸ್ಥೆಯಾದ 
ತುರೀಯದಲ್ಲಿ ಚಿತ್ಸ _ರೂಪನಾಗಿರುತ್ತಾನೆ. 

ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಟಿಪ್ಪಣಿ, ಶಬ್ದಾರ್ಥ ಅನುವಾದಕನದು. 





ಸರಕು ತುಂಬಿದ ಮನೆಯನೆಲ್ಲವ 

ತೆರವುಮಾಡುತ ತೆಗೆಯೆ ಬರಿಯಂ 

ಬರವೆ ತುಂಬಿಹ ತೆರದಿ, ತನುವಿನೊಳಿರ್ದ ತತ್ತ್ವಗಳ । 
ಹೊರಗೆಳೆಯಲೊಂದೊಂದನವ ಮಿ 

ಕರೆ ನಿರಾಕರಿಸಲ್ಕೆ ಬಾರದ 

ಪರತರಚಿದಾಕಾಶವೇ ನೀನೆಂದು ನಿಶ್ಚಯಿಸು ॥ NEL 


ತಾತ್ಪರ್ಯ: ಸಾಮಾನು ಸರಂಜಾಮು ತುಂಬಿರುವ ಮನೆಯನ್ನು ಖಾಲಿ ಮಾಡುವಾಗ 
ಒಂದೊಂದಾಗಿ ಎಲ್ಲ ಪದಾರ್ಥಗಳನ್ನು ಹೊರತೆಗೆದ ಮೇಲೆ ಆ ಮನೆಯ ತುಂಬ 
ಆಕಾಶವೇ (ಬಯಲ ರೂಪಿ ಚೈತನ್ಯ). ಉಳಿಯುವಂತೆ ಶರೀರದೊಳಗಿನ ತತ್ತ್ವ 
ಗಳೆಲ್ಲವನ್ನೂ ಒಂದೊಂದಾಗಿ ಹೊರತೆಗೆದಾಗ ಅಲ್ಲಿ ಉಳಿಯುವ ಕಳೆಯಲಾಗದ, 
ಶ್ರೇಷ್ಠವಾದ "ಚದಾಕಾಶವೆ (ಬಯಲಿನಂತೆ ವ್ಯಾಪಕವಾಗಿ ಸೂಕ್ಷ್ಮವಾಗಿ ನಿರ್ಲೇಪ 
ನಾಗಿರುವ ಚೈತನ್ಯ) ನೀನಾಗಿರುವೆ ಎಂದು ನಿರ್ಧರಿಸು. 

ಶಬ್ದಾರ್ಥ: ಹೊರಗೆಳೆಯಲು-ತಾನಲ್ಲವೆಂದು ಬೇರ್ಪಡಿಸಲಾಗಿ; ಚಿದಾಕಾಶ:ಬಯಲಿನಂತೆ 


ವ್ಯಾಪಕವಾಗಿ ಸೂಕ್ಷ್ಮ ವಾಗಿ; ನಿರ್ಲೇಪವಾಗಿರುವ ಚೈತನ್ಯ ೩ ಮಿಕ್ಕಿರೆಉಳಿಯುವ; ಜೇ ನಿರಾಕರಿಸಲೈೆ 
ಬಾರದ-ಕಳೆಯಲಾಗದ; ಸೇ ಪರತರ-ಶ್ರೇಷ್ಠತರವಾದ; 


ನಾನಾನಾ 


ದೇಹವೇ ದೀವಿಗೆಯ ಕಂಬವ 

ದಾ: ಹಣಿತೆಯೇ ಬಾಹ್ಯಕರಣಗ 

ಳೂಹಿಸಲು ಪ್ರಾಣಾದಿವಾಯುವೆ ತೈಲದಂತದಕ್ಕೆ; । 

ಗಾಹುಗತಕದ ಸೂಕ್ಷ್ಮತನುವೇ 

ಮೂಹುರಿಯದಹ ವರ್ತಿಯಲ್ಲಿಯ 

ದೇಹಿಯೇ ಚಿದ್ದೀಪವದು ನೀನೆಂದು ನಿಶ್ಚಯಿಸು ॥ ೭೭ 


164 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ರೂಪಕ ಅಲಂಕಾರದ ಮೂಲಕ ಈ ಪದ್ಯದಲ್ಲಿ ಚಿತ್‌ ಸ್ವರೂಪವನ್ನು 
ಕವಿ ತಿಳಿಸಿದ್ದಾನೆ. ಅನ್ನಮಯ ಕೋಶವಾದ ಈ ಶರೀರವೆ ಒಂದು ದೀಪದ ಕಂಬ. 

ಹೊರಗಿನ ಇಂದ್ರಿಯಗಳೇ ಹಣತೆ (ಎಣ್ಣೆಯ ಬಟ್ಟಲು) ಪ್ರಾಣ, ಅಪಾನ, ಸಮಾನ, 

ವ್ಯಾನ, ಉದಾನಗಳೆ೦ಬ ಪಂಚ ಪ್ರಾಣ "(ವಾಯು)ಗಳೇ ಬಟ್ಟಲಿನ ಎಣ್ಣೆ. ಕಂಡೂ 
ಕಾಣದ ಹಾಗೆ (ಇಲ್ಲದೆ ಇರುವುದು ಇದ್ದ ಹಾಗೆ ಕಾಣುವಂತೆ) ಇರುವ ಸೂಕ್ಷ್ಮ 

ಶರೀರವೇ ಸತ್ತ ರಜತಮಗಳೆಂಬ ಮೂರು ಹುರಿಗಳಿಂದ ಹೊಸೆ ದಿರುವುದೇ 
ಬತ್ತಿ. ಅದರಲ್ಲಿ ದೇಹಕ್ಕೆ ಸ್ವಾಮಿಯಾಗಿ ಒಳಗಿರುವ ಬರಿ ಅರಿವಿನ ರೂಪವಾಗಿರುವ 
ಚಿತ್‌ ಎಂಬುದೇ ದೀಪ. ಆ ದೀಪವೇ ನೀನು ಎಂದು ತಿಳಿ. 

ಶಬ್ದಾರ್ಥ: ಗಾಹುಗತಕದ=ಇಲ್ಲದೆ ಇರುವುದು ಇದ್ದಹಾಗೆ ಕಾಣುವಂಥ; ಮೂಹುರಿ-ಅದು 


--ಅಹ-ಸತ ತ್ತ್ವ, ರಜ, ತಮ ಎಂಬ ಮೂರು ಗುಣಗಳಿಂದ ಹುರಿಗೊಂಡಿರುವಂಥ; ವರ್ತಿ-ಬತ್ತಿ; 
ದೇಹಿಯೇ-ದೇಹಕ್ಕೆ ಸ್ವಾಮಿಯಾಗಿ ಒಳಗೆ ಇರುವವನೇ. 


* ಟಿಪ್ಪಣಿ: ಹಣಿತೆ, ಹಣತೆ ಎಂದು ಎರಡು ರೂಪಗಳಿವೆ. ಈ ಪದದ ಅರ್ಥ ಮಣ್ಣಿನ 
ಅಥವಾ ಲೋಹದ ದೀಪದ ಬಟ್ಟಲು; ಸೊಡರು. 





ದೃಶ್ಯ, ಜಡ, ಸಂಧಾನವೆನಿಸುವ 

ನಶ್ವ್ಚರದ ಮನ, ನೇತ್ರ, ವಾಗಾ 

ದಿ ಸ್ವಚೇಷ್ಟಾದುರ್ಬಲಗಳಿ೦ತಾವನೊಬ್ಬನನು 

ಆಶ್ರಯಿಸಿ ವ್ಯವಹರಿಸುತಿರ್ಪುವ 

ಜಸ್ತ ತಮ್ಮಯ ವಿಷಯಗಳನಂ 

ತಾ ಸ್ವಯಂಜ್ಯೊ ತಿಯೆ ಕಣಾ ನೀನೆಂದು ನಿಶ್ಚಯಿಸು ॥ ೭೮ 


ತಾತ್ಪರ್ಯ: ಮನಸ್ಸು ಇಂದ್ರಿಯಗಳನ್ನೂ ಜೀವನನ್ನೂ ಕೂಡಿಸುತ್ತವೆ. ನೇತ್ರ, 
ವಾಕ್ಕು ಮೊದಲಾದ ಇಂದ್ರಿಯಗಳು ಮನಸಿಗೂ ವಿಷಯಗಳಿಗೂ ಗಂಟುಹಾಕುತ್ತದೆ. 
ಮನಸ್ಸು ಒಂದಾಗಿಸುವ ಈ ದೃಶ್ಯ, ಜಡಗಳು ತಮಗೆತಾವೇ ತಮ್ಮ ಕೆಲಸ ಗಳನ್ನು 
ಮಾಡುವ ಶಕ್ತಿ ಇಲ್ಲದವು. ಇವು ಯಾವುದನ್ನು ಆಶ್ರಯಿಸಿ ತಂತಮ್ಮ "ವಿಷಯಗಳಲ್ಲಿ 
ಸದಾಕಾಲ ತೊಡಗಿರುವುವೋ ಅಂತಹ ಸ್ವಯಂ ಪ್ರಕಾಶವುಳ್ಳ ಪರಂಜ್ಯೊ ತಿಯೇ 
ನೀನೆಂದು ತಿಳಿ. 


ಶಬ್ದಾರ್ಥ: ದೃಶ್ಯಎ =ನಮಗೆ ಹೊರಗಿನದಾಗಿ ಕಾಣತಕ್ಕದ್ದು; ಜಡ-ಅರಿಯುವ ಶಕ್ತಿ ಇಲ್ಲದ್ದು; 
ಸಂಧಾನ-ಎರಡನ್ನು ಕೂಡಿಸುವಂಥದ್ದು (ಉದಾಹರಣೆಗೆ ಮನಸ್ಸು ಇಂದ್ರಿಯಗಳನ್ನು 'ಜೀವನನ್ನೂ 
ಕೂಡಿಸುತ್ತವೆ; ನೇತ್ರ ವಾಕ್ಕು ಮೊದಲಾದ ಇಂದ್ರಿಯಗಳು "ಮನಸಿಗೂ ವಿಷಯಗಳಿಗೂ 
ಗಂಟು ಹಾಕುತ್ತವೆ); ; ಸ್ವಚೇಷ್ಟಾದುರ್ಬಲಗಳುಎತಮಗೆ ತಾವೇ ತಮ್ಮ ಕೆಲಸಗಳನ್ನು ಮಾಡುವ 
ಶಕ್ತಿ ಇಲ್ಲದವುಗಳು, ಅಜಸ್ರ ನಸದಾಕಾಲ, * ವಾಗಾದಿ-ವಾಕ್ಕು ಮೊದಲಾದ 





165 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನುವು ಮೊದಲಾಗಿರ್ಪ ಕೋಶಗ 
ಛನಿತನಾತ್ಮಗಳೆಂದು ಶ್ರುತಿಯು 

ಕೃನುಭವಗಳಿಂ ನೇತಿಗಳೆದಿನ್ನುಳಿದ ಶೇಷಿತವೆ । 
ತನಯ ಕೇಳತ್ಸಕಕಾಶವ 


ಬ್ರ`'ಲೆಬ್ರ 


ದೆನಿಸಿ, ಜಡಕೋಶಗಳ ಬೆಳಗುವ 
ಘನವದೇ ನೀನೆಂದು ನಿನ್ನೊ ಳು ತಿಳಿದು ನಿಶ್ಚಯಿಸು \ ೭೬೯॥ 


ತಾತ್ಪರ್ಯ: ಅನ್ನಮಯ ಕೋಶವಾದ ತ ಮೊದಲಾದುವುಗಳೆಲ್ಲ ಅನಾತ್ಸಗಳಂದು 
ವೇದಪ್ರಮಾಣಗಳಿಂದ ಅಲ್ಲಗಳೆದ ಮೇಲೆ (ನೇತಿಗಳೆಂದು) ಉಳಿಯುವ ಶೇಷವೆನಿಸಿ 
ಕೊಂಡಿರುವ ನಿಜ ಹ ಪ್ರತ್ಯಕ್‌ ಪ್ರಕಾಶವೆನಿಸುತ್ತದೆ. ಅದು ಜಡವಾಗಿರುವ 
ಕೋಶಗಳನ್ನು ಪ್ರಕಾಶ ಸುವ ಸಾಕಿ ಕ್ಷಿ (ಜ್ಞಾನದ ಗೆಟ್ಟು) ನೀನೆಂದು ನಿಶ್ಚಯಿಸು. 


ಶಬ್ದಾರ್ಥ: ಅನಿತು+(ಎಲ್ಲವೂ)ಅನಾತ್ಮಗಳೆಂದು-ಎಲ್ಲವೂ ಅನಾತ್ಮಗಳೆಂದು; ಘನದ-ಜ್ಞಾನದ 
ಗಟ್ಟಿ * ನೇತಿಗಳೆದು-ಅಲ್ಲಗಳಿದ ಮೇಲೆ; ಜಡ ಕೋಶ-ಪಂಚ ಕೋಶಗಳು; ಶೇಷಿತವೆನೇತಿಗಳೆದ 
ಮೇಲೆ ಉಳಿಯುವ ನಿಜ ತತ್ವ ಶ್ರುತಿಯುಕ್ತ ಕ್ಷ್ಯನುಭವ-ವೇದ ಪ್ರಮಾಣಗಳು; 





ತೋರುವೀ ತೋರಿಕೆಯನೆಲ್ಲವ 

ಬೇರೆಬೇರೆಯೆ ಕಾಣ್ಣರಿವೆ ತಾ 

ತೋರಿಕೆಗಳನಪೇಕ್ಷಿಸದ ಬರಿಯರಿವೆನಿಸುತಿಹುದು; । 

ಧೀರ, ಕೇಳಾ ಅರಿವೆ ಸಚ್ಚಿ 

ತ್ಲಾರಸುಖವಹ ಬ್ರಹ್ಮ; ಸಹಜಾ 

ಕಾರ; ಸಂವಿನ್ಮಾತ್ರವದು ನೀನೆಂದು ನಿಶ್ಚಯಿಸು ॥ ॥೮೦॥ 


ತಾತ್ಸರ್ಯ: ದೃಶ್ಯಗಳಾಗಿ 'ಕಾಣುವುದೆಲ್ಲವನ್ನೂ ಬೇರೆ ಬೇರೆಯಾಗಿ ತಿಳಿದು ಕೊಳ್ಳುವ 
ಜ್ಞಾನವು, ಸೂಕ್ಷ್ಮವಾದ ತೋರಿಕೆಗಳನ್ನೆಲ್ಲ ಕ್ರಮದಿಂದ ಒಂದೊಂದನ್ನು ತೊರೆಯುತ್ತ 
ಬಂದರೆ ಆಗ ಸಾಕ್ಷೀಭೂತವಾಗಿ ಉಳಿಯುವ ಸಮ್ಯಕ್‌ಜ್ಯಾನವಾಗುತ್ತದೆ. ಆಜಾ ಆ 
ಸತ್‌ಚಿತ್‌ಸ ಸ್ವರೂಪವಾದ ಬ್ರಹ್ಮವೆಂದು ತಿಳಿ. ಅದು ಬ್ರಹ್ಮನ ಸಹಜವಾದ ಸ್ವ 
ವಾಗಿರುತ್ತದೆ. ಜ್ಞಾನ ಮಾತ್ರವಾಗಿರುತ್ತದೆ (ಸಂವಿನ್ಮಾತ) “ಅದೇ ನೀನೆಂದು 


ಶಬ್ದಾರ್ಥ: ಸಂಅನಾತಾ(ಸಲಂವಿಶ್‌ ಮಾತಿ ತ್ರ ಜ್ಞಾನ ಮಾತ್ರ * ಸಚ್ಚಿತ್ಲಾರಸುಖವಹ ಬ್ರಹ್ಮ 
ಎಸಚ್ಛಿದಾನಂದ ಸ್ವರೂಪವಾಗಿರುವ ಪರಬ್ರಹ್ಮ * ಅರಿವು-ಜ್ಞಾನ, ಸಮ್ಯಕ್‌ ಜ್ಞಾನ; 


* ತೋರುವ =ಕಾಣುವ; * ತೋರಿಕೆ-ದೃಶ್ಯಪ್ರಪಂಚ; 





ಬಿಸಿಲದೊರೆ, ಸ ಸ್ವಪ್ನಪ್ರಪ ಪಂಚವು 


ಹುಸಿಯ ತೋರಿಕೆಯಾಗಿ ತೋರ್ಷುವು; 
ಸಸಿನೆ ತಿಳಿದವರಿಂದ ಬಾಧಿಸಿಕೊಂಬವದರಂತೆ । 


166 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಪುಸಿಯ ತೋರ್ಕೆಯ ನೇತಿಯಿಂ ಶೇ 
ಷಿಸಿದ ನಿಜ ನಿರ್ಬಾಧರೂಪವು 
ಹೆಸರಳಿದ ಪರಬೊಮ್ಮವದು ನೀನೆಂದು ನಿಶ್ಚಯಿಸು | ISON 


ತಾತ್ಪರ್ಯ: ಬಿಸಿಲತೊರೆ ಮತ್ತು ಕನಸಿನಲ್ಲಿ ನಡೆಯುವ ವಿದ ಮಾನಗಳು ಸುಳ್ಳಿನ 
ನೋಟಗಳಾಗಿರುತ್ತವೆ. ಚೆನ್ನಾಗಿ ತಿಳಿದವರಿಗೆ ಸತ್ಯವಾಗಿರುವುದಿಲ್ಲ. ಈ ಸುಳ್ಳು 
ನೋಟಗಳನ್ನು ಎಂದರೆ ಪ್ರಾಣಾದಿ ತತ್ವಗಳ ಮಿಥ್ಯಾದೃಶ್ಯಗಳನ್ನು ಜ್ಞಾನದಿಂದ ನೇತಿ 
ಮಾರ್ಗದಲ್ಲಿ ಶೋಧಿಸಿದಾಗ ಕನಸಿನಂತೆ ಸುಳ್ಳಾಗದ, 'ರಾಗದ್ದೇಷಗಳಿಗೆ ಒಳಗಾಗದ 
ಹೆಸರಿಟ್ಟು ಹೇಳುವುದಕ್ಕೆ ಬಾರದ ಜ್ಞಾನರೂಪಿ ಪರಬ್ರಹ್ಮನೇ ನೀನೆಂದು ತಿಳಿ. 


ಶಬ್ದಾರ್ಥ: ಬಿಸಿಲದೊರೆ (ಬಿಸಿಲತೊರೆ)-ಬಿಸಿಲಿನಲ್ಲಿ ತೋರುವ ಸುಳ್ಳು ನದಿ. ಬೇಸಿಗೆಯಲ್ಲಿ 
ಸೂರ್ಯನ ಪ್ರ ಪಕಾಶದಿಂದ ನೀರು ಹರಿಯುವಂತೆ ಭ್ರಮೆ ಉಂಟುಮಾಡುವ ಮರೀಚಿಕೆ; * ಸ್ಪಪ್ನ 
ಪುಪಂಚ-ಕನಸಿನಲ್ಲಿ ನಡೆಯುವ ವಿದ್ಯಮಾನಗಳು; * ಹುಸಿಯ ತೋರಿಕೆ-ಸುಳ್ಳು ನೋಟ; 
* ಬಾಧಿಸಿಕೊಂಬವು= ಎಸುಳ್ಳೆನಿಸಿಕೊಳ್ಳುತ್ತವೆ; * ಸಸಿನೆ ತಿಳಿದವರಿಂದ-ಚೆನ್ನಾಗಿ ವಿಚಾರ 
ಮಾಡುವವರಿಂದ; * ನಿರ್ಬಾಧರೂಪವು೭ ಕನಸಿನ ಜಗತ್ತು ಎಚ್ಚರದಲ್ಲಿ ಸುಳ್ಳನಿಸಿಕೊಳ್ಳುವಂತೆ, 
ಸುಳ್ಳಾಗದೆ ಇರುವುದು (ಆತ್ಮ; ಹೆಸರಳಿದ=ಹೆಸರಿಟ್ಟು ಹೇಳುವುದಕ್ಕೆ ಬಾರದ; 





ಆದಮೆನುತ್ತಿದಿರಾಗಿ ತೋರುವು 

ದದುವೆ ಬಾಧಿಸಿಕೊಂಬುದೊಮ್ಮೆಯು 

ಮಿದಮೆನಿಸುತಿದಿರಿಸದೆ ತದ್ವ್ಯಾವೃತ್ತಿಮುಖದಿಂದ | 

ವಿಧಿಸಿ ಹೇಳಿಸಿಕೊಂಬ ನಿಜವೇ 

ಸದಮಲಾನಂದೈಕಘನ; ಚಿ 

ತ್ಚದವದೇ ನೀನೆಂದು ನಿನ್ನೊಳು ತಿಳಿದು ನಿಶ್ಚಯಿಸು ॥ ॥೮೨॥ 
ತಾತ್ಪರ್ಯ: “ಇದು' ಎಂದು ದೃಶ್ಯವಾಗಿ ಕಾಣುವುದೆಲ್ಲವೂ ಅಸತ್ಯವಾಗಿರುತ್ತವೆ. 
ಅದು ಆತ್ಮಕ್ಕೆ ಸಂಬಂಧದಿಂದ ಬೇರೊಂದು ವಸ್ತುವಾಗಿರುತ್ತದೆ. ಒಂದು ಸಲವಾದರೂ 
ಬೇರೆ ಎನಿಸದೆ, ದೃಶ್ಯವಾದುದೆಲ್ಲವನ್ನು ಇದಲ್ಲ, ಇದಲ್ಲ ಎಂಬ ರೂಪದಿಂದ 
ಎಂದು ಶೋಧಿಸಿದಾಗ ಉಳಿಯುವ ಸತ್ಯವೇ ಶುದ್ಧ ಸ್ಸ ಜ್ಞಾನಾನಂದವೂ ಅಖಂಡವೂ 
ಆದ ಚಿತ್‌ಪದವೇ ನೀನು ಎಂದು ನಿನ್ನೊಳು ತಿಳಿ. 


ಶಬ್ದಾರ್ಥ: ಇದಮೆನುತ್ತ-'ಇದು' ಎಂದು ಹೇಳಿಸಿಕೊಳ್ಳುತ್ತ ಇದಿರಿಸದೆ=ತನಗೆ ಹೊರಗಿನದಾಗದೆ; 


ತದ್ವ್ಯಾವೃತ್ತಿ ಮುಖದಿಂದ=ಇದಲ್ಲವಿದಲ್ಲ ಎಂಬ ಕಪ ದಿಂದ; * ಬಾಧಿಸಿಕೊಂಬುದು 


=ಸುಳ್ಳಾಗುತ್ತದೆ; x ಚಿತ್ತದ=ಚಿತ್ಪ ವನೊಪ; 


ಅಂತುಇಂತೆನಬಾರದಾತ್ಮನ 
ನೆಂತರಿಯಬೇಕೆನಲು ತಿಳಿ ನೀ 
ನಂತು ಇಂತೆನಬಾರದಿಪುದಚಿಂತ್ಯಚಿದ್ದನವು; । 


167 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅಂತದೇ ಆತ್ಮಸ್ತರೂಪವ 

ನಂತಸುಖಮಯವದನು ನಿನ್ನೊಳು 

ಭ್ರಾಂತಿಯುಳಿದನುಭವದೊಳದು ನೀನೆಂದು ನಿಶ್ಚಯಿಸು ॥ ॥೮ಹ॥ 
ತಾತ್ತರ್ಯ: ಆತ್ಮನು ಹಾಗಿದ್ದಾನೆ ಹೀಗಿದ್ದಾನೆ ಎಂದು ಹೇಳಲಾಗುವುದಿಲ್ಲ. ಹಾಗಾದರೆ 
ಆತ್ಮನ ಸ್ವರೂಪವನ್ನು ತಿಳಿಯುವುದು ಹೇಗೆ ಎಂದು ಕೇಳುವೆಯಾ? ಹೇಳುವೆನು 
ಕೇಳು. ಆತ್ಮನು ಹಾಗಿದ್ದಾನೆ, ಹೀಗಿದ್ದಾನೆ ಎಂದು ಹೇಳುವಂಥ ವಿಷಯವಲ್ಲ. 
ಅದನ್ನು ಅರಿಯುವ ಚೈತನ್ಯವನ್ನು ಅಂತು ಇಂತು ಎನ್ನುವುದಕ್ಕೆ ಬರುವುದಿಲ್ಲ. ಅದು 
ಚಿಂತಿಸಲಿಕ್ಕ ಸ ಸಾಧ್ಯವಿಲ್ಲದ ಚಿದ್ದನವಾದ ಸ್ಪ ಸರೂಪವು, ಅನಂತ ಸುಖರೂಪವಾದುದು. 
ಇದನ್ನು ಸಂಶಯರಹಿತನಾಗಿ ಸ ಸ್ವಾನುಭವದಿಂದ ಆ ಬ್ರಹ್ಮವೇ ನೀನೆಂದು ತಿಳಿ. 


ಶಬ್ದಾರ್ಥ: ಅಂತುಇಂತುಎನಬಾರದಿಪ್ಪುದು-ಅ೦ತು ಇಂತು ಎನಿಸಿಕೊಳ್ಳುವುದೆಲ್ಲ ವಿಷಯವು. 
ಅದನ್ನು ಅರಿಯುವ ಚೈತನ್ಯವನ್ನು ಅಂತು ಇಂತು ಎನ್ನು ವುದಕ್ಕೆ ಬರುವುದಿಲ್ಲ. * ಭ್ರಾಂತಿ 
ಉಳಿದು-ಸಂದೇಹವನ್ನು ತೊರೆದು; ಅಚಿಂತ್ಯ=ಚಿಂತಿಸಲು ಸಾಧ್ಯವಲ್ಲದ; ಚಿದ್ಧನ-ಚಿತ್ಸ್ವ ರೂಪ 





ಅಲ್ಲವೆಂಬುದು ಶೂನ್ಯವಾದಿಗೆ 

ಸಲ್ಲದದು; ತಾನಿದಿರೊಳಿದ್ದೂ 

ಇಲ್ಲವೆಂದೆಂಬಾಗ ತಾನೇ ಇಲ್ಲದಿರಬೇಕು! | 

ಇಲ್ಲವೆಂಬೀಸೊಲ್ಲು ತನಗಿ 

ನೆಲ್ಲಿ ಬಂದುದು? ಬರಿಯ ಭ್ರಮೆಯದ 

ನಿಲ್ಲವೆಂಬುದು ಬ್ರಹ್ಮವದು ನೀನೆಂದು ನಿಶ್ಚಯಿಸು ॥ ॥೮೪॥ 
ತಾತ್ಪರ್ಯ: ನಾಸ್ತಿಕನಾದ ಶೂನ್ಯವಾದಿಗೂ ಇಲ್ಲವೆಂಬ ವಾದ ಸಲ್ಲದು. ತಾನು 
ಎದುರಿನಲ್ಲೇ ಇದ್ದುಕೊಂಡೂ ತಾನಿಲ್ಲ ಎಂದು ಹೇಳಬೇಕಾದರೆ ಹೇಳುವಂಥ 
ತಾನು ಇಲ್ಲದಿರಬೇಕಲ್ಲವೇ? ಹೇಳುವ ಅವನೇ ಇಲ್ಲದಿದ್ದರೆ ಇನ್ನು ಇಲ್ಲ ಎಂಬ 
ಮಾತು ಎಲ್ಲಿಂದ ಬರುತ್ತದೆ? ಆದ್ದರಿಂದ ಇಲ್ಲವೆಂಬ ಶೂನ್ಯವಾದ ಒಂದು ಭ್ರಮೆ 
ಅಷ್ಟೇ. ಎಲ್ಲವೂ ಇಲ್ಲವೆಂಬ ಸ್ಥಿತಿಯ ಸಾಕ್ಷಿಯೇ ಬ್ರಹ್ಮ ಅದೇ ನೀನು ಎಂದು 
ನಿನ್ನಲ್ಲಿ ತಿಳಿದು ನಿರ್ಧಾರಮಾಡಿಕೊ. 


ಶಬ್ದಾರ್ಥ: ಸೊಲ್ಲು-ಮಾತು, ಬ್ರಹ್ಮ-ಪರಬ್ರಹ್ಮ(ಇಲ್ಲವೆಂಬುದು ಬ್ರಹ್ಮ ಇಲ್ಲವೆಂಬ ಸ್ಥಿತಿಯ 
ಸಾಕ್ಷಿಯೇ ಬ್ರಹ್ಮವು. 


ಟಿಪ್ಪಣಿ: ಶೂನ್ಯವಾದಿ-ಎಲ್ಲವೂ ಇಲ್ಲವೆಂಬ ಮಾಧ್ಯಮಿಕವಾದಿ (ಪಾಪ, ಪುಟ-೩೮೫) ಯಾವುದೂ 
ನಿಜವಾಗಿಲ್ಲವೆಂಬ ಬೌದ್ಧರವಾದ (ಪಾಶ, ಪುಟ-೨೯೨) 


168 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಪುತ್ರ ಮಿತ್ರ, ಕಳತ್ರ, ತನು, ಧನ, 

ಕ್ಷೇತ್ರ ಮೊದಲಾದಖಳ ತನ್ನಯ 
ವಸ್ತುಗಳನಾತ್ಮೀಯವೆಂದೇ ಬಗೆದು ಮಮಕರಿಸಿ । 
ಅತ್ಯಧಿಕಪ್ರಿಯರಸದೊಳಗೆ ಮುಳು 

ಗುತ್ತಲಿರೆ ಪ್ರಿಯತರವಿದೆನಿಸಿದ 


ನಿತ್ಯಸುಖವಹ ನಿನ್ನ ನೀನೆ ಅದೆಂದು ನಿಶ್ಚಯಿಸು ॥ ॥೮೫॥ 
ತಾತ್ಪರ್ಯ: ಮಗ, ಸ್ನೇಹಿತ, ಹೆ೦ಡತಿ, ಶರೀರ, ದ್ರವ್ಯ, ಹೊಲ, ಮನೆ, ಮೊದಲಾದ 


ಸಮಸವು ನನಗೆ ಸೇರಿದವು ಇವು ನನಗೆ ಪ್ರಿಯವಾದವು ಎಂದು ತಿಳಿದು ತನ್ನದನ್ನಾಗಿ 
ಸುಖಿಸುತ್ತ ಅವುಗಳಲ್ಲಿ ಅತ್ಯಧಿಕ ಮೋಹದಿಂದ ತೇಲಿ ಮುಳುಗುತ್ತಿದ್ದರೆ ನಿಜ 
ಸುಖ ಬರಲಾರದು. ಹಾಗೆ ಮಾಡದೆ ಅದಕ್ಕೂ ಮಿಗಿಲಾದ ಆ ಸುಖರೂಪವನ್ನು 
ಅನುಭವಿಸುತ್ತಿರುವುದೇ ನೀನು ಎಂದು ತಿಳಿ. 


ಶಬ್ದಾರ್ಥ: * ಪುತ್ರುಮಗ; * ಮಿತ್ರ-ಸ್ನೇಹಿತ; * ಕಳತ್ರ-ಹೆ೦ಡತಿ; * ತನು-ಶರೀರ; * ಧನಾಐಶ್ಚರ್ಯ 
* ಕ್ಷೇತ್ರಾಹೊಲ, ಮನೆ, ಆತ್ಮೀಯವೆಂದು-ನನ್ನವುಗಳು; ಮಮಕರಿಸಿ-ತನ್ನವೆಂದು ಮಾಡಿಕೊಂಡು 


ಟಿಪ್ಪಣಿ-೧: ನಿತ್ಯಸುಖವಹ-ಪುತ್ರಾದಿಗಳು ತನ್ನವರೆಂಬುದರಿ೦ದಲೇ ಪ್ರಿಯವಾಗಿರುವ 
ಕಾರಣದಿ೦ದ ತಾನು ಎಲ್ಲಕ್ಕೂ ಪ್ರಿಯವಾಯಿತಾದ್ದರಿ೦ದ ನಿತ್ಯ ಸುಖರೂಪವಾಗಿರುವುದು. ಈ 
ವಿಷಯಕ್ಕೆ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ..... ಆತ್ಮನಸ್ತು ಕಾಮಾಯ ಪುತ್ರಾಃ 
ಪ್ರಿಯಾ ಭವನ್ನಿತೀ ಇತ್ಯಾದಿ ಬೃಹದಾರಣ್ಯಕದಲ್ಲಿ ಹೇಳಿದೆ. ಎಂದರೆ ತನ್ನ ಇಚ್ಛಾಪೂರಣಕ್ಕಾಗಿಯೇ 
ಹೆಂಡತಿ ಮಕ್ಕಳ ಮೇಲೆ ಪ್ರೀತಿಯೆಂದು ತಾತ್ಪರ್ಯ. 


ಟಿಪ್ಪಣಿ-೨: ಇಚ್ಛಾಪೂರಣ-ಇಷ್ಟಪೂರ್ತಿಗಾಗಿ. ಹೆಂಡತಿ ಮಕ್ಕಳು ಪ್ರಿಯವಾಗಿ ಕಾಣಿಸುವುದು 
ತನ್ನ ಆತ್ಮನಿಗಾಗಿ, ತನಗಾಗಿ ಮಾತ್ರವೇ ಪ್ರಿಯವಾಗಿರುತ್ತದೆ. 





ರತ್ನಮಯವಹ ಕೊಡದೊಳಗೆ ತೋ 

ರುತ್ತಲಿಹ ದೀಪಪ್ರಕಾಶವು 

ಸುತ್ತಲೆಲ್ಲಾ ಒಳಹೊರಗೆ ಬೆಳಗುತ್ತಲಿರ್ಪಂತೆ | 

ತತ್ತ್ವಮಯವಹ ದೇಹದೊಳು ಹೊರ 

ಗೆತ್ತ ನೋಡಲು ಥಳಥಳಿಸಿ ಬೆಳ 

ಗುತ್ತಲಿಹ ಚಿಜ್ಜ್ಯೋತಿಯೇ ನೀನೆಂದು ನಿಶ್ಚಯಿಸು ॥ ॥೮೬॥ 


ತಾತ್ಪರ್ಯ: ರತ್ನಗಳಿಂದ ಮಾಡಿದ ಬಿಂದಿಗೆಯಲ್ಲಿ ಕಾಣುತ್ತಿರುವ ದೀಪದ ಬೆಳಕು 
ಒಳಗೂ ಹೊರಗೂ ಹರಡಿ ಸುತ್ತಲೂ ವ್ಯಾಪಿಸಿ ಬೆಳಗುತ್ತಿರುವ ಹಾಗೆ ಪಂಚ 
ಭೂತಗಳಿಂದ ಆಗಿರುವ ದೇಹದ ಒಳಗೆ ಹೊರಗೆ ಎತ್ತೆತ್ತಲೂ ಪ್ರಕಾಶಮಾನವಾಗಿ 
ಬೆಳಗುತ್ತಿರುವ ಜ್ಞಾನದ ಬೆಳಕೇ (ಚಿಜ್ಜೋತಿಯೇ) ನೀನೆಂದು ತಿಳಿ. 


169 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ತತ್ತ ತ್ತ್ವಮಯವಹ-ಪಂಚಭೂತಗಳಿಂದ ಆಗಿರುವ; ಚಿಜೊ ್ಯೀತಿ-ಜ್ಞಾನದ ಬೆಳಕು. 


ಟಿಪ್ಪಣಿ: ತತ್ತ್ವ-ಮಹಾ ಪ್ರಳಯದವರೆಗೆ ಇದ್ದುಕೊಂಡು ಪ್ರಾಣಿಗಳಿಗೆ ಭೋಗದಾಯಕವಾಗಿರು 
ನ `ಫೆಂಚಭೂತಗಳಿಗೆ ತತ್ತ್ವಗಳೆಂದು ಹೆಸರು. ತತ್ತ್ವವೆಂದರೆ ಇರುವ ವಸ್ತು ಎಂಬರ್ಥ. 


ಅರಿವಿನುಳಿಮೆಯೆ ತಾನು; ತನ್ನೊಳು 

ಬರಿಯರಿವೆ ತೀವಿರ್ಪದದರೊಳು 

ಕರಣಗಳು ಸುಳಿದಾಡುತಿರ್ಪುವು ಗಗನಲತೆಯೊಳಗೆ | 

ಬೆರಸಿ ತಿರುಗುವ ಪಕ್ಷಿಗಳವೋ 

ಲ್ಲಿ ರುಪಮಚಿದಾಕಾಶವೆನಿಸಿದ 

ಪರಮಸಂವಿದ್ರೂಪ ಪವೇ ನೀನೆಂದು ನಿಶ್ಚಯಿಸು ॥ !ಆಒ 


ತಾತ್ಪರ್ಯ: ವಿಷಯಗಳನ್ನೆಲ್ಲ “ಇದು ತಾನಲ್ಲ, ಹೆ ತಾನಲ್ಲ' ಎ೦ದು ಹೊರಗೆಳೆದ 
ಮೇಲೆ ತಗಿ ಉಳಿದಿದ್ದು ಅದು ನಿನ್ನಲ್ಲಿ ಶುದ್ಧಜ್ಜಾನರೂಪದಲ್ಲಿ ತುಂಬಿದೆ. 
ಆಕಾಶಕ್ಕೆ ಪಕ್ಷಿಗಳ ಸೋಂಕು ಹೇಗೆ ಇಲ್ಲವೋ ಹಾಗೆ ಜ್ಞಾನ ರೂಪವಾದ ಆತ್ಮನಿಗೆ 
ಇಂದ್ರಿಯಗಳ ವ್ಯವಹಾರದ ಸೋಂಕು ಇರುವುದಿಲ್ಲ. ಅದೇ ರೀತಿಯಲ್ಲಿ 
ಚಿದಾನಂದಾಕಾಶದಲ್ಲಿ ವಿಹರಿಸುತ್ತಿರುವ ಉತ್ಕೃಷ್ಟ ಷ್ಟ ಜ್ಞಾನರೂಪನೇ ನೀನೆಂದು ತಿಳಿ. 


ಶಬ್ದಾರ್ಥ: ಅರಿವಿನುಳಿಮೆ-ವಿಷಯಗಳನ್ನೆಲ್ಲ “ಇದು ತಾನಲ್ಲ, ಇದು ತಾನಲ್ಲ' ಎಂದು ಹೊರಗಳೆದ 
ಮೇಲೆ ಜ್ಞಾನರೂಪನಾಗಿ ಉಳಿದದ್ದು; “ಪರಮಸಂವಿದ್ರೂಪ-ಉತ್ಕ ಷ್ಟವಾದ ಜ್ಞಾನರೂಪ. 


ಪಾಠಾಂತರ: ಅರಿವಿನುಳಿಮೆ-ಇದಕ್ಕೆ ಬೇರೆ ಪ್ರತಿಗಳಲ್ಲಿ "ಅರಿವಿನುಳುಮೆ' ಎಂದು ಪಾಠಾಂತರವಿದೆ. 
(ಕುಮಾಂಡೂರು ಪ್ರತಿ ಮತ್ತು ಅರಾಸೇ ಪ್ರತಿ ನೋಡಿ) 


ಟಿಪ್ಪಣಿ: ಗಗನಲತೆಯೊಳಗೆ ಬೆರಸಿ ತಿರುಗುವ ಪಕ್ಷಿಗಳವೋಲ್‌-ಆಕಾಶದಲ್ಲಿ ಬಳ್ಳಿಯೇ ಇಲ್ಲ, 
ಆ ಬಳ್ಳಿಗಳ ಮೇಲೆ ಪಕ್ಷಿಗಳು ಒಂದಕ್ಕೊಂದು ಅಟ್ಟಿಕೊಂಡು ತಿರುಗುವುದಂತೂ ಇಲ್ಲವೇ ಇಲ್ಲ. 
ಇದರಿಂದ ಆಕಾಶಕ್ಕೆ ಪಕ್ಷಿಗಳ ಸೋಂಕು ಹೇಗೆ ಇಲ್ಲವೋ ಹಾಗೆ ಜ್ಞಾನ ರೂಪವಾದ ಆತ್ಮನಿಗೆ 
ಇಂದ್ರಿಯಗಳ ವ್ಯವಹಾರದ ಸೋಂಕೂ ಇಲ್ಲವೆಂದರ್ಥ. 





ಭಾವಿಸಲು ಬೇರಿಲ್ಲವಂತದ 

ಭಾವವೆಂದೆನಬಾರದಿಹುದಿ 

ನ್ನಾವ ತೆರನೆಂದೆನಲು ಕೇಳು ಸ್ಪಭಾವವೆನಿಸಿರ್ದ । 

ಕೇವಲಾತ್ಮಸ್ತ ಸಪ್ರಕಾಶವೆ 

ತೀವಿತೋರುತ್ತಿರ್ಪುದಂತದ 

ಸಾವಧಾನದಿ ತಿಳಿದು ನೀನೆಂದದನು ನಿಶ್ಚಯಿಸು ॥ ॥ ೮೮ ॥ 


ತಾತ್ಪರ್ಯ: ವಿಚಾರಮಾಡಿದರೆ ಅದು ತನಗಿಂತ ಬೇರೆಯಾದುದಲ್ಲ. ಹಾಗೆಂದು 
ಅದು ಇಲ್ಲವೆಂದೂ (ಅಭಾವ) ಹೇಳಲಾಗದು. ಹಾಗಾದರೆ ಅದು ಇರುವ ಬಗೆ 


170 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಹೇಗೆ ಎಂದರೆ, ಕೇಳು ಹೇಳುವೆನು. ಸಹಜ ಸಿದ್ಧ (ಸ್ಪಭಾವ)ವಾಗಿದ್ದು ಕೇವಲ 
ತಾನೇ ತಾನಾಗಿ ಬೆಳಗುವ ಆತ್ಮವೇ ಸ್ವಯಂಜ್ಯೋತಿಯಾಗಿ ಎಲ್ಲೆಲ್ಲೂ ತುಂಬಿ 
ಬೆಳಗುತ್ತಾ ಇದೆ. ಅದೇ ನೀನೆಂದು ತಾಳ್ಮೆಯಿಂದ ನಿರ್ಧರಿಸು. 


ಶಬ್ದಾರ್ಥ: * ಭಾವಿಸಲು-ವಿಚಾರ ಮಾಡಿದರೆ; ಬೇರೆ ಇಲ್ಲ: ತನಗಿಂತ ಬೇರೆ ಇಲ್ಲ; 
ಅದ--ಅಭಾವ ಎಂದೆನಬಾರದು-ಅದು ಇಲ್ಲವೆಂದೂ ಹೇಳಲಾಗದು; * ಸ್ವಭಾವ-ಸಹಜ 
ಸಿದ್ಧ; * ಸಾವಧಾನದಿ-ತಾಳ್ಗೆಯಿಂದ (ಸಾವಕಾಶವಾಗಿ); * ತೀಎ ತೋರುತಿರ್ಪುದು-ಎಲ್ಲೆಲ್ಲೂ 
ತುಂಬಿ ಬೆಳಗುತ್ತಿದೆ; * ಆತ್ಮಸ್ವಪ್ರಕಾಶ-ಆತ್ಮವೇ ಸ್ವಯಂಜ್ಯೋತಿಯಾಗಿ; 





ಅವಸಾ ತ್ರಯ ಸಾಕ್ಷಿತ್ವ (೮೯-೯೨) 
ವಿವಿಧವಹ ಸಂಸ್ಕೃತಿ gS 
ವ್ಯವಹರಣೆ; ಜಾಗದಲಿ ತೋರ್ಪುದು; 
ಸವನಿಸಿದ ತದ್ದಾಸನೆಯೆ ಸ್ವಪ್ನದಲಿ ತೋರುವದು । 
ಅವಿರಳದ ತಾಮಸವೆ ಸುಪ್ತಿಯ 
ಲವಘಡಿಸಿ ತೋರುವದವಸ್ಥಾ 
ನಿವಹದನುಭವಸಾಕ್ಷಿಯೇ ನೀನೆಂದು ನಿಶ್ಚಯಿಸು ॥ ial 


ತಾತ್ಪರ್ಯ: ನಾನಾ ವಿಧವಾಗಿ ತೋರುವ ಸಂಸಾರವೆಲ್ಲ ಬರೀ ವೃವಹಾರ ಮಾತ್ರವಾಗಿ 
(ನಿಜವಾದದ್ದಲ್ಲ) ಜಾಗ್ರತಾವಸ್ಥೆಯಲ್ಲಿ (ಎಚ್ಚರದಲ್ಲಿ) "ಕಾಣಿಸಿಕೊಳ್ಳುತ್ತದೆ. ಅದರಿಂದ 
ಪ್ರಾಪ್ತವಾದ 'ವಾಸನೆಯ (ರೂಢಿಯಾದ ಸಂಸಾರದ ನಡವಳಿಕೆಗಳು) (ಕನಸಿನಲ್ಲಿ) 
ಸ್ಪಪ್ನಾ ಿವಸ್ಥೆಯಲ್ಲಿ ಕಾಣಿಸಿಕೊಳ್ಳುವುದು. ಈ ತಮೋಗುಣವೇ ದಟ್ಟ ಸುಪ್ತಾವಸ್ಥೆಯಲ್ಲಿ 
(ಗಟ್ಟಿ ಅಜ್ಞಾನ) ವ್ಯಾಪಕವಾಗಿ. ಹರಡಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ಎಚ್ಚರ, ಕನಸು, 
ನಿದ್ರೆ. ಈ ಮೂರು 'ಅವಸ್ಥೆ ೈಗಳಿಗೆಲ್ಲ ಸಾಕ್ಷಿಯಾದವನು. ನೀನೇ ಎಂದು ತಿಳಿ, 


ಶಬ್ದಾರ್ಥ: ವ್ಯವಹರಣೆ-ಬರೀ ವ್ಯವಹಾರ ಮಾತ್ರ (ನಿಜವಾದದ್ದಲ್ಲ); ಸವನಿಸಿದ-ಪ್ರಾಪ್ತವಾದ; 
ಅವಸ್ಥಾನಿವಹದನುಭವಸಾಕ್ಷಿಎಎಚ್ಚರ, ಕನಸು, ಇದೆ, ಈ ಮೂರು ಅವಸ್ಥೆಗಳ ಅನುಭವಕ್ಕೆಲ್ಲ 
ಸಾಕ್ಷಿ ಆದವನು. ಜಾಗ್ರದವಸ್ಥೆ-ಎಚ್ಚರದಲ್ಲಿ; ಸ್ಪಪ್ನಾ ್ಲಿವಸ್ಥೆ-ಕನಸಿನಲ್ಲಿ; ಸುಪ್ತಾವಸ್ಥೆ-ನಿದಾಸ್ಥಿತಿ 
ಅವಘಡಿಸಿ-ವ್ಯಾಪಕವಾಗಿ ಹರಡಿ; ಅವಿರಳದತಾಮಸಪೆ- =ದಟ ಸಿ ಅಜ್ಞಾನ 





ಜಾಗರಣದಲಿ ಸ ಸ್ಪಪ್ನಸು ಪ್ರಿಗ 
ಳಾಗಿ ತೋರವು; ಸುಪ್ತಿಜಾಗಗ 

ಳಾಗವಾ ಸ ಸ್ಪಪ್ನದಲಿ; ಮೇಣಾಸ್ತಪ್ಪ ಸ ಜಾಗರಣ । 
ಆಗಿ ತೋರವು ಸುಪ್ತಿಯಲಿ; ತಿಳಿ 

ಜಾಗರಣೆ ಮೊದಲಾದವಸ್ಥೆಯ 


ಭೋಗಸಾಕ್ಷಿ ಕವಾದರಿವೆ ನೀನೆಂದು ನಿಶ್ಚಯಿಸು ॥ ॥£೯೦॥ 


171 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಎಚ್ಚರದ ಅವಸ್ಥೆ ಯಲ್ಲಿ ಕನಸು, ಗಾಢನಿದೆಗಳ ಸ್ಥಿತಿ ಕಂಡುಬರುವುದಿಲ್ಲ. 
ಕನಸಿನ ಅವಸ್ಥೆಯಲ್ಲಿ ಎಚ್ಚರ, ನಿದ್ರಾ ಸ್ಥಿತಿ ಉಂಟಾಗುವುದಿಲ್ಲ. ಗಾಢ ನಿದ್ರಾವಸಿ ಸ್ಥೆಯಲ್ಲಿ 
ಎಚ್ಚರ, ಕನಸಿನ ಸ್ಥಿತಿಗಳು ಇರುವುದಿಲ್ಲ. ಹೀಗೆ ಒ೦ದವಸ್ಥೆಯಲ್ಲಿ ಉಳಿದೆರಡು 
ಅವಸ್ಥೆ ಗಳು ಕಂಡುಬರುವುದಿಲ್ಲ. ಈ ಮೂರೂ ಅವಸ್ಥಿ ಸೈೆಗಳಲ್ಲಿ ತಪ್ಪದೆ ಇದ್ದುಕೊಂಡು 
ಆ ಎಲ್ಲ ಅನುಭವಗಳಿಗೂ ಸಾಕ್ಷಿಯಾಗಿರುವ ಸುಜ್ಜಾನವೇ ನೀನೆಂದು ನಿಶ್ಚಯಿಸು. 


ಶಬ್ದಾರ್ಥ: * ಜಾಗರಣ-ಎಚ್ಚರದ ಅವಸ್ಥೆ; * ಸ್ಪಪ್ನವಕನಸು; * ಸುಪ್ತಿಎನಿದ್ರೆ; ಭೋಗಸಾಕ್ಷಿಕವಾದ 
ಅರಿಷೆ-ಎಚ್ಚರ, ಕನಸು, ನಿದೆ, ಎಂಬ ಮೂರು ಅವಸ್ಥೆಗಳಲ್ಲಿ ತಪ್ಪದೆ ಇದ್ದುಕೊ೦ಡು ಆ ಎಲ್ಲ 
ಅನುಭವಗಳಿಗೂ ಸಾಕ್ಷಿಯಾಗಿರುವ ಸುಜ್ಞಾನ. 





ಮನವುಭಯಮುಖ ಮುಕುರದಂತಿಹು 

ದನಘ, ನಿದ್ರೆಯ ಗವಸಣಿಗೆಯಿಂ 

ಮನದೆಡೆಯೊಳೆಚ್ಚರಿಕೆಕನಸುಗಳಾಗಿ ತೋರುವವು; । 

ಇನಿತವಸ್ಥೆಯೊಳೊಂದಿ ತೋರುವ 

ಮನದ ವ್ಯವಹಾರವನರಿವ ಚಿ 

ದ್ರನಪರಾಪ ರವಸ್ತುವೇ ನೀನೆಂದು ನಿಶ್ಚಯಿಸು ॥ ೯೧॥। 
ತಾತ್ವರ್ಯ: ಮನಸ್ಸು ಎರಡೂ ಕಡೆ ಜಾ: ಕನ್ನ ಡಿಯಂತೆ ಇರುವುದು. ಈ 
ಮನಸ್ಸೆಂಬ ಕನ್ನ ಡಿಗೆ ನಿದ್ರೆಯೆ೦ಬ ಮುಸುಕು ಹಾಕಿದೆ. ಇದರ ಒಂದೆಡೆ ಕನಸೂ 
ಇನ್ನೊ '೦ದೆಡೆ ಎಚ್ಚರವೂ ಕಾಣುತ್ತಿದೆ. ಈ ರೀತಿ ಮೂರು ಅವಸ್ಥೆಗಳನ್ನು ಹೊಂದಿದ 
ಮನದ ವಿದ್ಯಮಾನಗಳನ್ನು ತಿಳಿಯುವ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ಆವರಿಸಿರುವ 
ಚಿದ್ರನ ವಸ್ತುವೇ (ಪರಬ್ರಹ್ಮನೇ) ನೀನೆಂದು ತಿಳಿ, 
ಶಬ್ದಾರ್ಥ: ಉಭಯಮುಖಮುಕುರ-ಎರಡೂ ಕಡೆಯೂ ಕಾಣುವ ಕನ್ನಡಿ; * ನಿದ್ರೆಯ 
ಗವಸಣಿಗೆ-ತಮೋಗುಣವೆಂಬ ಮುಸುಕು; * ಇನಿತು ಅವಸ್ಥೆಯೊಳುಎನಿದ್ರೆ ಕನಸು ಎಚ್ಚರಗಳಂಬ 
ಅವಸ್ಥಾತ್ರಯದಲ್ಲಿ; * ಚಿದ್ಧನ-ಚಿದಾನಂದ ಸ್ವರೂಪವಾಗಿರುವ; * ಪರಾಪರವಸ್ತು ಪರಬ್ರಹ್ಮ 
ಮನದ ಎಡೆಯೊಳು ಎಚ್ಚರಿಕೆ ಕನಸುಗಳಾಗಿ ತೋರುವುವು-ಮನಸ್ಸು ಒಂದು ಕಡೆ ಎಚ್ಚರವನ್ನೂ 
ಇನ್ನೊಂದೆಡೆ ಕನಸನ್ನೂ ತೋರಿಸುವ ಕನ್ನಡಿಯಂತಿರುವುದು. 





ಕನಿಸಿನೊಳು ಕನಸಾಗಿ, ಬುದ್ಧಿಯ 

ನೆನಹಿನೊಳು ನೆನಹಾಗಿ, ನಿದ್ರೆಯ 

ಘನಸುಖದಿ ಸುಖವಾಗವಸ್ಥೆಗಳಾಗುಹೋಗಿನಲಿ | 

ತನಯ ಕೇಳ್ಪತ್ಸಾಕ್ಷಿಯಾಗಿಯೆ 

ಮನವಚನಗಳಿಗರಿಯಲಳವಡ 

ದನುಪಮ ಪರಂಜ್ಯೋತಿಯೇ ನೀನೆಂದು ನಿಶ್ಚಯಿಸು ॥ ॥೯೨॥ 


172 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ಶುಕನೆ ಕೇಳು, ಕನಸಿನಲ್ಲಿ ಕನಸಿನ ತಿಳಿವಳಿಕೆಯ ರೂಪವಾಗಿ ಎಂದರೆ 
ಕನಸಾಗಿ ಕಾಣುವುದರ ಮೂಲಸ್ಟರೂಪವಾಗಿ ಬುದ್ಧಿಯ ಜಾಗದಾವಸ್ಥೆ ಕೈಯಲ್ಲಿ 
ಚೇತನರೂಪವಾಗಿ ತಮೋ ಅವಸ್ಥೆ! ಯಲ್ಲಿ ಅಡಗಿರುವ `ಘನಸುಖದ ರೂಪವಾಗಿ 
ಹೀಗೆ ಅವಸ್ಥಾತ್ರಯದಲ್ಲಿ ಆ ಸಾಕ್ಷಿರೂಪವಾಗಿರುವ ಮನಸ್ಸು ಮಾತುಗಳಿಗೆ 
ತಿಳಿಯಲಾಗದ ರೀತಿಯಲ್ಲಿ ಅಳವಟ್ಟಿರುವ ಅನುಪಮ ಪರಂಜ್ಯೋತಿಯ ಸ್ವರೂಪ ಪನೇ 
(ಸರ್ವಸಾಕ್ಷಿಸ್ವರೂಪನೇ). ನೀನಾಗಿರುವೆ ಎಂದು ತಿಳಿ. 


ಶಬ್ದಾರ್ಥ: ಕನಸಿನೊಳು ಕನಸಾಗಿ- =ಕನಸಿನಲ್ಲಿ ಕನಸಿನ ತಿಳಿವಳಿಕೆಯ ರೂಪವಾಗಿ (ಕನಸಾಗಿ 
ಕಾಣುವುದರ ಮೂಲ ಸ್ವರೂಪವಾಗಿರುವ ಪರಂಜ್ಯೋತಿಯಾಗಿ ಎಂದು ತಾತ್ಪರ್ಯ); 
ಸುಖವಾಗಿ4ಅವಸೆ ಸ್ಥೆ*ಆಗುಹೋಗಿನಲಿ-ಅವಸ್ಥಾತ್ರಯಗಳ ವಿದ್ಯಮಾನಗಳಲ್ಲಿ ಮೂಲ ಸ್ನರೂಪದ 
ಸುಖವಾಗಿರುವ, ತತ್‌ಸಾಕ್ಷಿ-ಸರ್ವ ಸಾಕ್ಷಿ ಸ್ವರೂಪವಾಗಿರುವ ಪ ಪರಂಜ್ಯೊ ತಿ; 
ತತ್‌-(ಮನವಚನಗಳಿಗರಿಯಲಳವಡದ)ಮನವಟನಗಳಿಗೆ ಅರಿಯಲು" ಅಳವಡದ-ಮನಸ್ಸು 
ಮಾತುಗಳಿಗೆ ಎಟುಕಲು ಅಸಾಧ್ಯವಾದ ಅದರಾಚೆಯ ಆತ್ಮ 


ಟಿಪ್ಪಣಿ-೧: * ಅವಸ್ಥಾತ್ರಯಗಳ ಸಾಕ್ಷಿ- 


“ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ | 

ಪರಮಾತ್ಮೇತಿ ಚಾಪ್ರ್ಯಕ್ರೋ ದೇಹೇಂಸ್ಮಿನುರುಷಃ ಪರಃ ॥” (ಗೀತೆ-೧೩-.೨೨) 

ಕ್ಷೇತ್ರಜ್ಞನ ಸ್ವಭಾವವೂ ಪ್ರಭಾವವೂ ಏನೆಂದು ಇಲ್ಲಿ ಹೇಳಿದೆ. ಈ ಶ್ಲೋಕದ ತಾತ್ಪರ್ಯ 
ಹೀಗಿದೆ: 


“ಯಜ್ಞ ಕರ್ಮದಲ್ಲಿ ಯತ್ತಿಕ್ಕುಗಳೂ ಯಜಮಾನನೂ ತಮಗೆ ಉಕ್ತವಾದ ಕರ್ಮಗಳನ್ನು 
ಮಾಡುತ್ತಿರುವಾಗ ಉಪದ್ರಪ್ಪನಾದವನು (ಹತ್ತಿರದಲ್ಲಿದ್ದು ನೋಡುತ್ತಿರುವವನು) ಉುತ್ತಿಕ್ಕುಗಳೊಂದಿಗೆ 
ಯತ್ನಿಜನಾಗಿಯೂ ಯಜಮಾನನೊಂದಿಗೆ "ಹುಜಮಾನನಾಗಿಯೂ ಇರುವಂತೆ ಕಾಣಬ೦ದರೂ 
ಅವರೆಲ್ಲರಿಗಿಂತ ಬೇರೆಯಾಗಿ ತತ್ಸಾಕ್ಷಿಯಾಗಿ ಮಾತ್ರವೇ ಹೇಗಿರುವನೋ ಹಾಗೆಯೇ ಈ 
ದೇಹೆಂದ್ರಿಯಗಳಿಗಿಂತ ಭಿನ್ನವಾಗಿರುವ ಪುರುಷನು ಇವುಗಳಿಗಿಂತ ತಾನು ಪೃಥಕ್ಕಾಗಿದ್ದುಕೊ೦ಡು 
ಸಾಕ್ಷಿ ಆಗಿರುತ್ತಾನೆ. ಇಂಥ ಸರ್ವ ಸಾಕ್ಷಿ ನೀನೆಂದು ತಿಳಿ. 


ಟಿಪ್ಪಣಿ-೨: ಮನವಚನಗಳಿಗರಿಯಲಳವಡದ- “ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯ 
ಮನಸಾ ಸಹ” ಶ್ರುತಿ ಮಾತು ಮನಸ್ಸುಗಳಾಚೆ ಇರುವವನು. 





ಮನಸ್ಪಾಕ್ಷ್ಯತ್ವ (೯೩-೯೯) 
ಮನವನೇ ಕುರುಹಿಟ್ಟು ನೋಡಲು 
ತನಗೆ ತಾನೇ ತೋರುತಿರ್ಪುದು 
ಘನಪರಂಜ್ಯೋತಿಪ್ರಕಾಶವು ಮನಕೆ ತಾ ಸಾಕ್ಷಿ; । 
ನೆನೆವುದೇ ಮನದ ಸ್ವರೂಪವು; 
ನೆನಹು ಕಾಮಾದಿಗಳೊಳೊಂದಿಹು 
ದನಫ, ಕಾಮಾದಿಗಳ ಪಿಡಿದಾ ಮನವ ನಿಗ್ರಹಿಸು ॥ ೯೩ 


173 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಮನಸ್ಸನ್ನೇ ಲಕ್ಷ ಸವಾಗಿಟ್ಟುಕೊಂಡು ನೋಡಿದರೆ ಘನಪರಂಜ್ಕೋತಿಯ 
ಪ್ರಕಾಶವು ತನಗೆ ತಾನೇ ಮನಸಿಗೆ ಸಾಕ್ಷಿಯಾಗಿರುವುದು ಹೊಳೆಯುತ್ತದೆ. ಸ್ಮರಣೆಯೇ 
ಮನಸ್ಸಿನ ಸ್ವರೂಪವಾಗಿದೆ. ಮನಸ್ಸು ಕಾಮ, ಕ್ರೋಧ, ಲೋಭ, ಮೋದ, ಮದ, 
ಮತ್ತರಗಳೆ೦ಬ ಅರಿಷಡ್ವರ್ಗಗಳಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಆ ಮನಸ್ಸನ್ನು 
ನಿಗಹಿಸಬೇಕಾದರೆ ಅರಿಷಡ್ಡರ್ಗಗಳನ್ನು ಜಯಿಸಬೇಕು ಎಂದರೆ ದೃಕ್‌ದೃಶ್ಯ 
ವಿವೇಚನೆಯಿಂದ ಸಾಧಿಸಿ ಉಳಿಯುವ ನಿಜವಾದ ಸಾಕ್ಷಿಯನ್ನು ಅರಿಯಬೇಕು. 


ಶಬ್ದಾರ್ಥ: ಕುರುಹಿಟ್ಟು-ಲಕ್ಷ್ಯವಾಗಿಟ್ಟುಕೊ೦ಡು; ನೆನಹು-ಸ್ಮರಣೆ; ಮನಸ್ಸು ಕಾಮಾದಿಗಳು-ಕಾಮ, 
ಕ್ರೋಧ, ಲೋಭ, ಮೋಹ, ಮದ, ಮತ್ನರಗಳೆಂಬ ಅರಿಷಡೃರ್ಗ 


ಟಿಪ್ಪಣಿ: ಮನಸಿನ ಷೋಡಶವಿಕಾರಗಳಿಗೆ ಅ.೬, ಪದ್ಯ ೨೬ನ್ನು ನೋಡಿ. 





ಒಮ್ಮೆ ಕಾಮಾದಿಗಳೊಳೊಂದಿಹು 

ದೊಮ್ಮೆ ವೈರಾಗ್ಯದೊಳು, ಸಂಸ್ಕೃತಿ 

ಧರ್ಮದೊಳಗೊಮ್ಮೊಮ್ಮೆ, ತತ್ತ್ವವಿಚಾರಚಿಂತೆಯೊಳು 

ಒಮ್ಮೆ, ಪುಣ್ಯದೊಳೊಮ್ಮೆ, ಪಾಪದೊ 

ಳೊಮ್ಮೆ, ಸುಖದುಃ:ಖದಲಿ ತೊಡರಿಹು 

ದೊಮ್ಮೆಯದನರಿದಿರ್ಪುದೇ ನೀನೆಂದು ನಿಶ್ಚಯಿಸು ॥ IFN 
ತಾತ್ಪರ್ಯ: ಮನಸ್ಸು ಚ೦ಚಲವಾದುದು, ಅದು ಒಂದು ಬಾರಿ ಅರಿಷಡ್ಜರ್ಗದಲ್ಲಿ 
ಸೇರಿದರೆ ಮತ್ತೊಮ್ಮೆ ವೈರಾಗ್ಯಭಾವದಲ್ಲಿ ಇರುತ್ತದೆ, ಇನ್ನೊಮ್ಮೆ ಸಂಸಾರ ಧರ್ಮದಲ್ಲಿ 
ಲೀನವಾಗಿರುತ್ತದೆ. ಮಗದೊಮ್ಮೆ ತತ್ತ್ವ ವಿಚಾರಗಳನ್ನು ಚಿಂತಿಸುತ್ತದೆ. ಒಂದೊಂದು 
ಸಾರಿ ಪುಣ್ಯಕಾರ್ಯದಲ್ಲೂ ಒಂದೊಂದು ಸಾರಿ ಪಾಪವರ್ತನೆಗಳಲ್ಲೂ 
ಭಾಗಿಯಾಗುತ್ತದೆ. ಹೀಗೆ ಸುಖದುಃಖಗಳಲ್ಲಿ ತೊಡಗಿರುವ ಮನಸನ್ನು ತಿಳಿದು 
ಕೊಳ್ಳುವ ಜ್ಞಾನವೇ ನೀನೆಂದು ತಿಳಿ. 
ಶಬ್ದಾರ್ಥ: ಅದನರಿದಿರ್ಪುದೇಐಆ ಮನಸ್ಸನ್ನು ತಿಳಿದಿರುವುದೇ ನೀನು; * ಕಾಮಾದಿಗಳೊಳು 


ಎಅರಿಷಡ್ಬರ್ಗದಲ್ಲಿ; * ಸಂಸ್ಕೃತಿ ಧರ್ಮದೊಳು-ಸ೦ಸಾರ ಧರ್ಮದಲ್ಲಿ; * ಚಿಂತೆ:ಚಿಂತನೆ; 
* ತೊಡರಿಹುದು-ತೊಡಗಿಕೊಂಡಿಹುದು; 





ಅರಿವನರಿದಿಹೆನೆಂಬುದದು ಮನ 

ವರಿವು ತಾನೆಂದೆಂಬುದದು ಮನ 

ವರಿವಿನೊಳಗರಿವಾಗಿ ಬರಿಯರಿವಪ್ಪುದದು ಮನವು; । 
ಅರಿಯದೇನೂ ಕುರುಹುದೋರದೆ 

ಬರಿಯ ಬೆಳಕಿನ ಬಳಕೆಯಾಗಿ 

ರ್ಪರಿವಿನಾಕಾಶವೆ ಕಣಾ ನೀನೆಂದು ನಿಶ್ಚಯಿಸು ॥ ೯೫ 


174 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಸರ್ಯ: ನನಗೆ ಇಂಥದ್ದರ ಜ್ಞಾನವಾಯಿತು ಎಂಬುದು ಕೂಡ ಮನಸೇ 
ಆಗಿದೆ. ಏಕೆಂದರೆ ಈ ಅರಿವು ನನಗೆ ಇಂಥದ್ದರ ಜ್ಞಾನವಾಯಿತು ಎಂಬ ವಿಶೇಷ 
ರೂಪದಲ್ಲಿರುತ್ತದೆ. ಜ್ಞಾನಸ್ವರೂಪವೇ ನಾನೆಂಬುವುದು ಕೂಡ ಮನಸ್ಸೇ. ಏಕೆಂದರೆ 
ಈ ಅರಿವು ಜ್ಞಾನಸ್ತರೂಪವೇ ನಾನು ಎಂಬ ವಿಶೇಷರೂಪದಲ್ಲಿರುತ್ತದೆ. ಯಾವುದಾದರೊಂದು 
ವಿಷಯ ಜ್ಞಾನಸ್ವರೂಪವಾಗಿರದೆ ನಾನು ಶುದ್ಧಜ್ಞಾನ ಸ್ವರೂಪನು ಎನ್ನುವುದೂ 
ಮನಸೇ ಆಗಿದೆ. ಏಕೆಂದರೆ ಈ ಅರಿವು ಶುದ್ದಜ್ಞಾನ ಸ್ವರೂಪವೇ ನಾನೆಂಬ ವಿಶೇಷ 
ರೂಪವಾಗಿರುತ್ತದೆ. (ಮುಖ್ಯವಾಗಿ ಜ್ಞಾನದ ವಿಶೇಷ ರೂಪವೆಲ್ಲ ಮನಸೇ ಆಗಿದೆ). 
ಅರಿವಿನ ಯಾವ ವಿಶೇಷರೂಪವೂ ಇಲ್ಲದೆ ಸ್ವಯಂ ಪ್ರಕಾಶದಿಂದ ಹೊಳೆಯುತ್ತಿರುವ 
ಜ್ಞಾನದ ಕಳೆಯಾಗಿ ಇರುವ ಚಿದ್ರನಾಕಾಶವೇ ನೀನೆಂದು ನಿಶ್ಚಯಿಸು. 


ಟಿಪ್ಪಣಿ: ಅರಿವನರಿದಿಹೆನೆಂಬುದದು ಮನ=ನನಗೆ ಇಂಥದರ ಜ್ಞಾನವಾಯಿತು ಎ೦ಬುದು ಕೂಡ 
ಮನಸ್ಸೇ. ಏಕೆಂದರೆ ಈ ಅರಿವು ನನಗೆ ಇಂಥದ್ದರ ಜ್ಞಾನವಾಯಿತೆಂಬ ವಿಶೇಷ ರೂಪದಲ್ಲಿರುತ್ತದೆ. 
ಅರಿವು ತಾನೆಂದೆಂಬುದದು ಮನ-ಜ್ಞಾನ ಸ್ವರೂಪನೇ ನಾನೆಂಬುವುದು ಕೂಡ ಮನಸ್ಸೆ ಏಕೆಂದರೆ 
ಈ ಅರಿವು ಜ್ಞಾನ ಸ್ವರೂಪವೇ ನಾನು ಎಂಬ ವಿಶೇಷ ರೂಪದಲ್ಲಿರುತ್ತದೆ. ಬರಿಯರಿವಪ್ಪುದು- 
ಯಾವುದಾದರೊಂದು ವಿಷಯ ಜ್ಞಾನ ಸ್ವರೂಪವಾಗಿರದೆ ನಾನು ಶುದ್ಧ ಜ್ಞಾನ ಸ್ವರೂಪ ಎನ್ನುವುದು 
ಮನಸ್ಸೆ. ಏಕೆಂದರೆ ಈ ಅರಿವು ಶುದ್ಧ ಜ್ಞಾನ ಸ್ವರೂಪವೇ ನಾನೆಂಬ ವಿಶೇಷ ರೂಪದಲ್ಲಿರುತ್ತದೆ. 
(ಮುಖ್ಯವಾಗಿ ಜ್ಞಾನದ ವಿಶೇಷ ರೂಪವೆಲ್ಲ ಮನಸೆ; ಅರಿಯದೇನೂ-ಅರಿವಿನ ಯಾವ 
ವಿಶೇಷರೂಪವೂ ಇಲ್ಲದೆ; * ಅರಿಯದೇನೂ ಕುರುಹುತೋರದೆ-ಏನೂ ತಿಳಿಯದೆ ಯಾವ 
ಗುರುತೂ ಕಾಣದೆ; * ಅರಿವಿನಾಕಾಶ-ಚಿದ್ಧವಾಕಾಶ; * ಬರಿಯ ಬೆಳಕಿನ ಬಳಕೆ ಆಗಿ-ಸ್ವಯಂ೦ 
ಪ್ರಕಾಶದಿಂದ ಹೊಳೆಯುತ್ತಿರುವ ಜ್ಞಾನದ ಕಳೆ ಆಗಿರುವ. 





ಎನ್ನಮನವಿನ್ನರರೆ ಚಿಂತಿಸ 

ಲನ್ಯವೇನೂ ಮುಂದೆ ತೋರದು; 

ನಿನ್ನ ಕತದಿಂ ತಿಳಿದು ನಿಶ್ಚಯವಾಯಿತೆಂದೆನಲು 

ತನ್ನ ಮನಸಿನ ಕದಡು ತಿಳಿದುದ 

ನಿನ್ನು ತಾನೇ ತಿಳಿದು ಪೇಳುವ 

ಸನ್ನುತಜ್ಞಾನೈಕನಿಧಿ ನೀನೆಂದು ನಿಶ್ಚಯಿಸು ॥ FN 
ತಾತ್ಪರ್ಯ: ಏನಾಶ್ಚರ್ಯ! ಇದುವರೆಗೆ ನಿನ್ನ ಬೋಧೆಯನ್ನು ಕೇಳಿ ನನ್ನ ಮನಸ್ಸು 
ಅನ್ಯವಸ್ತು ಯಾವುದು ಎಂದು ಚಿಂತಿಸಿದಾಗ ನನಗೆ ಅನ್ಯವಸ್ತು ಯಾವುದೂ 
ಕಂಡು ಬರಲೇ ಇಲ್ಲ. ದೃಕ್‌-ದೃಶ್ಯ ಭೇದ ಕ್ಷೇತ್ರ-ಕ್ಷೇತ್ರಜ್ಞ ಸ್ವರೂಪ, ಜೀವಸ್ವರೂಪ 
ಮೊದಲಾದ ಅರಿವನ್ನು ನಿನ್ನ ದೆಸೆಯಿಂದ ತಿಳಿದಿದ್ದರಿಂದ ಸರ್ವವೂ ನಾನೆಂದು 
ನಿರ್ಧಾರವಾಯಿತು ಎಂದು ಶುಕನು ಹೇಳಲು “ನಿನ್ನ ಮನಸ್ಸಿನ ಮಂದತ್ವವನ್ನು 
ಅರ್ಥ ಮಾಡಿಕೊಂಡೆಯಲ್ಲಾ ಅದನ್ನು ನಿನಗೆ ತಿಳಿಸಿ ಹೇಳಿದ ನಿನ್ನಲ್ಲಿನ ಶ್ರೇಷ್ಠ 
ಜ್ಞಾನ ನಿಧಿಯೇ ನೀನೆಂದು ತಿಳಿ” ಎಂದು ವ್ಯಾಸರು ಹೇಳಿದರು. 


175 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಕದಡು-ಮಂದತ್ತ, ಅಜ್ಞಾನ; * ಕತದಿಂ=ದೆಸೆಯಿಂದ; * ಸನ್ನುತ-ಶ್ರೇಷ್ಠ, 
* ಸನ್ನುತಜ್ಞಾನೈಕನಿಧಿ-ಶ್ರೇಷ್ಠವಾದ ಜ್ಞಾನದ ಏಕೈಕ ನಿಧಿಯೇ ನೀನು. 


ನೆನಹಿನೊಡಲಾಗಿರ್ಪುದೇ ಮನ; 

ಘನ ವಿವೇಕವೆ ಬುದ್ಧಿ; ವ್ಯವಹೃತಿ 

ಯನುಭವದಲಭಿಮಾನ ರೂಪವೆ ಕೇಳಹಂಕಾರ; । 

ಇನಿತು ವಿಧವಾಗಿರ್ಪ ಕರಣವ 

ತನಯ ಪ್ರೇರಿಸುತಿರ್ಪ ಸಾಕ್ಷಿಯ 

ದನುಪಮಪರಂಜ್ಯೋತಿಯದೆ ನೀನೆಂದು ನಿಶ್ಚಯಿಸು ॥ IF 
ತಾತ್ಪರ್ಯ: ಸ್ಮರಣೆ, ಚಿಂತೆ, ಜೃಪ್ತಿ, ಮೊದಲಾದ ವೃತ್ತಿಗಳ ನೆಲೆಯೇ ಮನಸ್ಸು 
ಇವುಗಳಲ್ಲಿ ಸತ್ಯಾನ್ವೇಷಣೆ ಮಾಡುವ ಶ್ರೇಷ್ಠ ವಿವೇಕವೇ ಬುದ್ಧಿ; ವ್ಯವಹಾರದಲ್ಲಿ 
ಜಾಗ್ರತ, ಸ್ಪಪ್ಟ ಸುಷುಪ್ತಿ ಅವಸ್ಥೆಗಳ ಅನುಭವದಲ್ಲಿ ಇಟ್ಟಿರುವ ಅಭಿಮಾನವೇ 
ಅಹಂಕಾರ; ಈ ರೀತಿ ಮನಸ್ಸು, ಬುದ್ಧಿ, ಅಹಂಕಾರ ಎಂಬ ರೂಪದಲ್ಲಿರುವ 
ಅಂತಃಕರಣವನ್ನು ಪ್ರೇರೇಪಿಸುತ್ತಿರುವವನೂ ಸರ್ವಸಾಕ್ಷಿರೂಪನೂ ಆದ ಅಸದೃಶ 
ಪರಂಜ್ಯೋತಿಸ್ಟರೂಪನೇ ನೀನೆಂದು ತಿಳಿ. 


ಶಬ್ದಾರ್ಥ: ಇನಿತುವಿಧವಾಗಿರ್ಪ ಕರಣವ-ಮನಸ್ಸು, ಬುದ್ಧಿ, ಅಹಂಕಾರ ಎ೦ಬ ರೂಪದಲ್ಲಿರುವ 
ಅ೦ತಃಕರಣವನ್ನು; sk ಸಾಕ್ಷಿ =ಸಾಕ್ಷಿರೂಪನಾದವನು; ಅನುಪಮ-ಅಸದೃಶ; 





ತನ್ನ ಮನವೆಂಬಾಗ ಮನದಿಂ 
ಭಿನ್ನ ತಾನೆಂದರಿದು, ಮನವನು 


ತನ್ನಿದಿರ ದೃಶ್ಯತ್ವದಿಂ ಕುರುಹಿಟ್ಟು, ತನ್ಮನದ | 


ಗನ್ನಗತಕವನರಿವುತಿಹ ಸಂ 

ಪನ್ನ ಸತ್ಯಜ್ಞಾನನಿಜಚೈ 

ತನ್ಯವೇ ನೀನೆಂದು ನಿನ್ನೊಳು ತಿಳಿದು ನಿಶ್ಚಯಿಸು ॥ Sl 
ತಾತ್ಪರ್ಯ: ನನ್ನ ಮನಸ್ಸು ಎಂದಾಗ ನಾನು ಬೇರೆ, ಮನಸ್ಸು ಬೇರೆ ಎಂದು 
ಅರ್ಥ ಮಾಡಿಕೊಳ್ಳಬೇಕು. ಹೀಗೆ ತಿಳಿದು ಆ ಮನಸ್ಸನ್ನು ತನ್ನೆದುರು ದೃಶ್ಯತ್ವದಿಂದ 
ಕಾಣುವ ಗುರುತಾಗಿ ಭಾವಿಸಬೇಕು. ಆ ಮನಸ್ಸು ನಮಗೆ ಮೋಸಪಡಿಸುವ 
ಕಲ್ಪನೆಗಳನ್ನು ಮೂಡಿಸುತ್ತಾ ಮಾಡುವ ಬಗೆಬಗೆಯ ಚೇಷ್ಟೆಗಳನ್ನು ತಿಳಿದುಕೊಂಡು 
ಅದರಿಂದ ಬೇರೆಯಾದ ಸಕಲಗುಣಸಂಪನ್ನ ಸತ್ಯಜ್ಞಾನಸ್ಪರೂಪನಾದ ಮೂಲ 
ಚೈತನ್ಯವೇ ನಾನೆಂದು ನಿನ್ನಲ್ಲಿಯೇ ನೀನರಿತುಕೊಳ್ಳಬೇಕು. 


ಶಬ್ದಾರ್ಥ: ತನ್ಮನದ-ಆ ಮನಸ್ಸಿನ; ಗನ್ನಗತಕವ-ಮೋಸಪಡಿಸುವ ಕಲ್ಪನೆಗಳನ್ನು ಕೊಡುವಂಥ 
ಬಗೆ ಬಗೆಯ ಚೇಷ್ಟೆಗಳನ್ನು; ಸೇ ಸಂಪನ್ನ-ಸಕಲಗುಣ ಸಂಪನ್ನ; 





116 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಸುರನರೋರಗನಲ್ಲ; ಮೇಣ್ಣಿ Le 

ಪುರುಷ ವ್ಯಕ್ತಿಯದಲ್ಲ; ಬ್ರಾಹ್ಮಣ 

ಧರಣಿಪತಿ ್ರ ವೈಶ್ಯಾದಿವರ್ಣಾತ್ರಮಗಳೇನಿಲ್ಲ:; | 

ಕರಚರಣಮೂರ್ಥಾಕ್ಷಿ ನಾಸಿಕ 

ವೆರಸಿದವಯವವಿಲ್ಲ; ನಿತ್ಯ 

ಸ್ಫುರಿತಪರಮಾಕಾಶವದು ನೀನೆಂದು ನಿಶ್ಚಯಿಸು ॥ NEE 
ತಾತ್ಪರ್ಯ: ನೀನು ಯಾರು ಎಂಬುದನ್ನು ತಿಳಿ ಎಂಬುದನ್ನು ನೇತಿಮಾರ್ಗದಲ್ಲಿ 
ಹೇಳಲಾಗಿದೆ. ದೇವತೆಯಲ್ಲ, ಮಾನವನಲ್ಲ, ನಾಗಲೋಕದವನು ಅಲ್ಲ ಅಥವಾ 
ಹೆಣ್ಣಲ್ಲ, ಗಂಡಲ್ಲ, ಬ್ರಾಹ್ಮಣನಲ್ಲ, ಕ್ಷತ್ರಿಯನಲ್ಲ, ವೈಶ್ಯನಲ್ಲ, ಇತರೆ ವರ್ಗವನ್ನೋ ನಳಗೊಂಡ 
ಯಾವುದೇ ವರ್ಣಾಶ್ರಮಕ್ಕೆ ಸೇರಿದವನಲ್ಲ. ಕಾಲು. ತಲೆ, ಕಣ್ಣು, ಮೂಗಿನಿಂದ 
ಕೂಡಿದ ಅಂಗಾಂಗಗಳ ಶರೀರವಲ್ಲ, ಸ್ವಯಂಪ್ರಕಾಶಮಾನನಾದ ಶಾಶ್ವತವಾದ 
ಚಿದಾಕಾಶ ರೂಪಿಯೇ ನೀನೆಂದು 3೪. 
ಶಬ್ದಾರ್ಥ: * ಸುರಾದೇವತೆ; * ನರ-ಮಾನವ; * ಉರಗ-ನಾಗಲೋಕದವನು; * ಮೇಣ್‌ 
ಅಥವಾ; * ಸ್ತೀಎಹೆಣ್ಣು; * ಪುರುಷ-ಗಂಡು; * ಧರಣಿಪತಿ-ಕ್ಷತ್ರಿಯ; * ಕರವಕ್ಕೆ; * ಚರಣ 
ಕಾಲು; * ಮೊರ್ಧತೆಲೆ; ಅಕ್ಷಿಕಣ್ಣು; * ನಾಸಿಕ-ಮೂಗು; * ಚಿರಸಿದ-ಒಳಗೊಂಡ; 
* ಅವಯವ -ಅಂಗಾಂಗ; * ನಿತ್ಯಸ್ಥರಿತ-ಸ್ವಯಂಪ್ರಕಾಶವೆನಿಸಿದ; * ಪರಮಾಕಾಶ-ಚಿದಾಕಾಶ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಪ್ರಶ್ನೆ (೧೦೦) 
ಏನುಮಲ್ಲದ ವಸ್ತು ನೀನೆಂ 
ದೇ ನಿದಾನಿಸಿ ಪೇಳ್ಗ ಬೆಡಗಿಂ 
ತೇನು? ನಾನಾರೆಂಬುವದ ನಾನರಿವ ಪರಿಯೆಂತು? । 
ಸ್ವಾನುಭವವೆನಗಪ್ಪುದೆಂತೈ? 
ಜ್ಞಾನವಂತನೆ, ಕರುಣಿಸೆನ್ನೀ 
ದೀನತನವಳಿವಂತೆ ಸಲಹುವದೆಂದು ಶುಕ ನುಡಿದ ॥ ॥೧೦೦॥ 


ತಾತ್ಪರ್ಯ: ವ್ಯಾಸರ ಮಾತನ್ನು ಆಲಿಸಿ ಶುಕನು ಕೇಳಿದನು; ಗುರುವೆ, ನಾನು ಎಂಬುದು 
ನಿಜವಾದ ಅರ್ಥದಲ್ಲಿ ಯಾವುದೂ ಅಲ್ಲದ ವಸ್ತು ಎ೦ದು ವಿಮರ್ಶಿಸಿ ಹೇಳಿದ 
ಒಗಟಿನ ಮಾತನ್ನು ಹೇಗರ್ಥ ಮಾಡಿಕೊಳ್ಳುವುದು? ಆತ್ಮರೂಪಿಯಾದ ನಾನು 
ಎಂಬುದನ್ನು ಶರೀರರೂಪಿಯಾದ ನಾನು ತಿಳಿಯುವ ರೀತಿ ಹೇಗೆ? ಸ್ವಯಂವೇದ್ಯ 
ವಾಗುವ ಬಗೆ ಹೇಗೆ? ಜ್ಞಾನರೂಪಿಯಾದ ವ್ಯಾಸನೇ ಅನುಗ್ರಹಿಸು. ಈ ನನ್ನ 
ಭ್ರಾಂತಿರೂಪವಾದ ಅಜ್ಞಾನವನ್ನು ದೂರ ಮಾಡಿ ಕಾಪಾಡು ಎಂದು ಪ್ರಾರ್ಥಿಸಿದನು. 


177 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಏನುಮಲ್ಲದ-ಏನು೦.-ಅಲ್ಲದ-ಯಾವುದೂ ಆಗಿರದ; * ನಿದಾನಿಸಿ-ವಿಚಾರಿಸಿ; 
ಬೆಡಗು-ಒಗಟಿನಮಾತು; *ನಾನು- ಆತ್ಮರೂಪಿ; * ನಾನು-ಶರೀರರೂಪಿ; * ಸ ಸ್ವಾನುಭವವೆನಗಪ್ಪುದು 
ಪಸ್ವಯಂ ವೇದ್ಯವಾಗುವುದು ಹೇಗೆ; ೫ ಜ್ಞಾನವಂತ-ಜ್ಞಾನರೂಪಿ; * ದೀನತನವಳಿವಂತೆ- 
ಭ್ರಾಂತಿಜನ | ಅಜ್ಞಾನ ದೂರವಾಗುವಂತೆ; * ಸಲಹು-ಕಾಪಾಡು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಜ್ಞಾನಸ್ವರೂಪ (೧೦೧-೧೨೦) 
ಅನ್ಯರನು ನೀನಾರು ಹೇಳೆಂ 
ದಿನ್ನು ಕೇಳುವದುಚಿತಮಲ್ಲದೆ 
ತನ್ನ ತಾನಾರೆಂದು ಕೇಳುವದುಚಿತವೇ ಮಗನೆ? । 
ಕನ್ನಡಿಯ ಮುಂಗಯ್ಯ ಕಂಕಣ 
ಕಿನ್ನು? ನಿನ್ನೊಳು ನಿನ್ನ ನಿಜ ಚೈ 
ತನ್ಯವೆಂದದ ತಿಳಿದು ದೃಢತರವಾಗಿ ನಿಶ್ಚಯಿಸು ॥ ॥೧೦೧॥। 


ತಾತ್ಪರ್ಯ: 'ನಮ್ಮಿಂದ ಬೇರೆ ಆಗಿರುವುದು ಇದ್ದರೆ ಕು ಎಂದು ಕೇಳುವುದು 
ನ್ಯಾಯ. ಹಾಗಲ್ಲದೆ ನಾನೇ ಅದಾಗಿರುವಾಗ ಅದಾವುದು, ನಾನಾರು? ಎಂದು 
ಕೇಳುವುದು ಸರಿಯೆ? ಮುಂಗೈಯನ್ನು ಅಲಂಕರಿಸಿರುವ ಕಂಕಣವನ್ನು ಕಾಣಲು 
ಕನ್ನಡಿ ಬೇಕಾದೀತೇ? ನಿನ್ನ ಲ ಇರುವ ನಿಜ ಜಾ ಚು ನೀನಾಗಿರುವೆ 
ಬು ತಿಳಿ. ಇದು ನಿಶ್ಚಯದ ಮಾತು ಎಂದು ಶುಕನಿಗೆ ವ್ಯಾಸ ಹೇಳಿದನು. 


ಶಬ್ದಾರ್ಥ: * ಅನ್ಯರನು-ತನ್ನಿಂದ ಬೇರೆ ಆದುದನ್ನು; * ಉಚಿತ-ನ್ಯಾಯ; * ಮುಂಗೈ 
=ಮಣಿಕಟ್ಟು, ಕೈ ಮುಂಭಾಗ; * ಕಂಕಣ-ಕಡಗ; * ದೃಢತರವಾಗಿ-ಖಂಡಿತವಾಗಿ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ನಾನರಿಯೆ ನಾನನ್ಯನೆಂಬುದ 

ನೇನವಿಡಿದದನರಿವುತಿಹೆಯದು 

ತಾನೆ ಬರಿಯರಿವಾಗಿ ತೋರ್ಪುದು; ಕುರುಹನಿಟ್ಟದನು । 
ಧ್ಯಾನಿಸುತ್ತಿರಲನವರತವಾ 

ಜ್ಞಾನದಪರೋಕ್ಷಾ ನುಭವಸಂ 

ಧಾನವಹ ನಿಜ ತೋರ್ಪುದದು ನೀನೆಂದು ನಿಶ್ಚಯಿಸು ॥ ॥೧೦೨% 


ತಾತ್ಪರ್ಯ: ನಾನು ಪುತ್ರ, ಶರೀರ ಮೊದಲಾದವುಗಳಿಗಿಂತ ಬೇರೆಯಾದವನು 
ಎಂಬುದನ್ನು ಯಾವುದರ ಆಧಾರದಿಂದ ತಿಳಿಯುತ್ತೀಯೋ ಅದು ತನ್ನಷ್ಟಕ್ಕೆ 
ತಾನೇ ಶುದ್ಧಜ್ಞಾನವಾಗಿ ತೋರುತ್ತಿರುವುದು. ನೀನು ಅದನ್ನೇ ಲಕ್ಷ್ಯವಾಗಿಟ್ಟುಕೊಂಡು 


178 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಸದಾಕಾಲವು ಧ್ಯಾನಿಸು ತಿದ್ದರೆ ಪ್ರತ್ಯಕ್ಷ ಅನುಭವವಾಗಿ ಸತ್ಯದರ್ಶನವಾಗುತ್ತದೆ. 
ಅದೇ ನೀನೆಂದು ನಿಶ್ಚಯಿಸಿಕೊ. 


ಶಬ್ದಾರ್ಥ: * ನಾನು-ಆತ್ಯ ಶುದ್ಧ ಜ್ಞಾನರೂಪಿ; ೫ ಅರಿವು-ಜ್ಞಾನ; ಕುರುಹು-ಲಕ್ಷ್ಯ, ಗುರಿ; 
* ಧ್ಯಾನ-ಚಿ೦ತನೆ; ಅಪರೋಕ್ಷ--ಅನುಭವ-ಪ್ರತ್ಯಕ್ಷವಾಗಿ ಅನುಭವಕ್ಕೆ ಹೊಂದಿಕೆಯಾಗಿರುವುದು; 
ನಿಜ ತೋರ್ಪುದು-ಸತ್ಯ ದರ್ಶನ; ಅನ್ಯನು-ಪುತ್ರ, ಶರೀರ ಮೊದಲಾದವುಗಳಿಂದ ಬೇರೆ 
ಆದವನು; ಏನವಿಡಿದದನರಿವುತಿಹೆಯದು-ಪುತ್ರ ಮೊದಲಾದವರಿಗಿಂತ ನಾನು 
ಬೇರೆಯೆಂಬುದನ್ನು ತಿಳಿಯೆನೆಂದು ಯಾವುದರ ಆಧಾರದಿಂದ ತಿಳಿಯುತ್ತೀಯೋ ಅದು. (ಆ 
ಜ್ಞಾನದ); ಅಪರೋಕ್ಷಾ ನುಭವಸಂಧಾನವೂ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಹೊಂದಿಕೆಯಾಗಿರುವುದು. 





ಅರಿವು ತಾನಾಗಿರ್ದು ತನ್ನನು 

ವರಿಯೆನೆಂಬುದು ತನ್ನ ಬಾಯೊಳ 

ಗಿರುವ ನಾಲಿಗೆಯಿಲ್ಲವೆಂಬನ ತೆರದಿ ಹಾಸ್ಕವಲಾ! | 
ಅರಿಯೆನೆಂಬುದನೇತರಿಂ ನೀ 

ನರಿದೆಯಾ ಬರಿಯರಿವು ತಾನೇ 

ನಿರುಪಮಚಿದಾನಂದವದು ನೀನೆಂದು ನಿಶ್ಚಯಿಸು ॥ ೧೦೩ 


ತಾತ್ಪರ್ಯ: ಜ್ಞಾನಸ್ವರೂಪಿ ನೀನೇ ಆಗಿರುವಾಗ ನಿನ್ನನ್ನು ನೀನು ತಿಳಿಯಲಾರೆ 
ಎನ್ನುವ ವಿಚಾರ ಹೇಗಿದೆಯೆಂದರೆ ತನ್ನ ಬಾಯಲ್ಲಿ ಇರುವ ನಾಲಿಗೆ ಇಲ್ಲವೆನ್ನುವ 
ರೀತಿಯಲ್ಲಿ ನಗೆಗೇಡಿನ ಮಾತಿನಂತೆ ಆಗುತ್ತದೆ ಅಲ್ಲವೇ? ಎಲೈ ಶುಕನೇ ಕೇಳು, ನಾನು 
ತಿಳಿದಿಲ್ಲ ಎಂಬುದನ್ನು ಯಾವುದರಿಂದ ತಿಳಿದುಕೊಂಡಿರುವೆಯೋ ಆ ಬರಿಯ 
ಜ್ಞಾನವೇ ತಾನಾಗಿಯೇ ಅನುಪಮ ಚಿದಾನ೦ದವಾಗಿರುವುದು. ಆ ಆನಂದ ಸ್ವರೂಪನೇ 
ನೀನು ಎಂದು ದೃಢವಾಗಿ ತಿಳಿ. 


ಪದ ವಿಭಾಗ: ತನ್ನನುವರಿಯೆನೆಂಬುದು-ತನ್ನ-ಅನುವ--ಅರಿಯೆನು--ಎಂಬುದು 
ಶಬ್ದಾರ್ಥ: * ಹಾಸ್ಕವಲಾ!-ನಗೆಗೇಡಿನ ಮಾತಿನಂತೆ ಆಗುತ್ತದೆ ಅಲ್ಲವೇ? * ನಿರುಪಮ-ಅನುಪಮ; 





ಅರಿವುತಾನಾಗಿರ್ದು ತನ್ನನು 

ಮರೆವ ಪರಿಯೆಂತಕಟ! ಸೂರ್ಯಗೆ 

ಹಿರಿದು ಕತ್ತಲೆಯುಂಟೆ! ಬೆಡಗಿನ ನುಡಿಯಲಾ ನೋಡೆ! | 
ಅರಿಯಲಿಲ್ಲದು; ಮರೆಯಲಿಲ್ಲದು; 

ಕುರುಹುತೆರಹೇನಿಲ್ಲವಿದ್ದಂ 

ತಿರುತಿಹುದು; ನಿಜವಸ್ತುವದು ನೀನೆಂದು ನಿಶ್ಚಯಿಸು ॥ ॥೧೦೪॥ 


179 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಆತ್ಮ ಜ್ಞಾನವು ತಾನೇ ಆಗಿದ್ದು ತನ್ನನು ತಾನು ಮರೆತೇ ಎಂದರೆ ಅದು 
ಹೇಗೆ ಸಾಧ್ಯ? ಸೂರ್ಯನಿಗಿಂತ ಕತ್ತಲೆ ದೊಡ್ಡದಾಗಲು ಶಕ್ಕವೇ? ವಿಚಾರ 
ಮಾಡಿದರೆ ಇದು ಅಚ್ಚರಿಯ ಮಾತಲ್ಲವೇ। ಅರಿಯಲ್ಲಟ್ಟದ್ದು ಆತ್ಮನಾಗುವುದಿಲ್ಲ 
ಅಂತೆಯೇ ಮರೆಯಲ್ಪಡುವುದೂ ಆತ್ಮವಲ್ಲ. ಇಂಥ ಗುರುತು ಉಳ್ಳದ್ದೆಂಬುದೂ 
ಇಂಥ ಪ್ರಕಾರದ್ದೆಂಬುದೂ ಆ ಅರಿವಿನ ಸ್ವರೂಪಕ್ಕೆ ಇಲ್ಲ. ಅದು ಇದ್ದ ಹಾಗೆಯೇ 
ಇರತಕ್ಕದ್ದು ಅದೇ ನಿಜವಾದ ವಸ್ತು ಆ ವಸ್ತುವೇ ನೀನೆಂದು ದೃಢವಾಗಿ ತಿಳಿ. 


ಶಬ್ದಾರ್ಥ: ಹಿರಿದು-ಮೀರಿಸಿದ್ದು, ದೊಡ್ಡದು; ಬೆಡಗಿನ ನುಡಿಯಲಾ-ಅಚ್ಛ್ಚರಿಯ ಮಾತಿದಲ್ಲವೇ? 


ಟಿಪ್ಪಣಿ-೧: ಅರಿಯಲಿಲ್ಲದು-(ಆ ತನ್ನ ಅರಿವಿನ ಸ್ವರೂಪವು) ಅರಿಯಲಡಲಿಲ್ಲ. (ಅರಿವೆಂಬ 
ಕ್ರಿಯೆಗೆ ವಿಷಯವಾಗಲಿಲ್ಲವೆಂದರ್ಥ) ವಿಷಯಭೂತವಾದ ವಿಶೇಷ ಜ್ಞಾನವು ಆತ್ಮನಲ್ಲವೆಂದು 
೯೫ನೇ ಪದ್ಯದಲ್ಲಿ ಹೇಳಿದೆ. ಅರಿಯಲ್ಪಟ್ಟದ್ದು ಆತ್ಮನಾಗುವುದಿಲ್ಲವೆ೦ಬ ಅರ್ಥವನ್ನು “ಅವಿಜ್ಞಾತಂ 
ವಿಜಾನತಾಂ” ಎಂದು ಕೇನೋಪನಿಷತ್ತು ಹೇಳುತ್ತದೆ. 

ಟಿಪ್ಪಣಿ-೨: ಮರೆಯಲಿಲ್ಲದು-ಅದು (ಆ ತನ್ನ ಅರಿವಿನ ಸ್ವರೂಪವು) ಮರೆಯಲ್ಲಡಲಿಲ್ಲ. 
(ಹೊರಗಣ ವಿಷಯಗಳನ್ನು ಮರೆಯಬಹುದು; ತನ್ನನ್ನು ತಾನು ಮರೆಯುವುದು ಅಸಂಭವವು; 
ಏಕೆಂದರೆ ಆ ತಾನು ಮರೆತವನ ಸ್ವರೂಪವಾಗಿಯೇ ಇರುವುದು). 


ಟಿಪ್ಪಣಿ-೩: ಕುರುಹುತೆರಹೇನಿಲ್ಲ-ಇಂಥ ಗುರುತುಳ್ಳದೆಂದೂ ಇಂಥ ಪ್ರಕಾರದ್ದೆಂದೂ ಆ 
ಅರಿವಿನ ಸ್ವರೂಪಕ್ಕೆ ಇಲ್ಲ. 





ನಾನು ನಾನೆಂದೆನ್ನುವೀ ಅಭಿ 

ಮಾನವೇ ತಾನಲ್ಲವದನರಿ 

ವಾ ನಿದಾನದ ಬರಿಯರಿವೆ ನೀನೆಂದು ತಿಳಿದದನು । 

ಸ್ಪಾನುಭವಸುಜ್ಜಾನದಿಂದಲಿ 

ತಾನರಿಯಲದು ನಿತ್ಯ ನಿಜ ನಿ 

ರ್ಮಾನ ನಿರ್ಗುಣವಸ್ತುವದು ನೀನೆಂದು ನಿಶ್ಚಯಿಸು ॥ 1೧೦೫ 
ತಾತ್ಪರ್ಯ: ನಾನು, ನಾನು, ಎಂದು ಹೇಳುವ ಬಾಯಿಮಾತಿನ ಅಭಿಮಾನವೇ 
ನೀನಲ್ಲ; ಅದನ್ನು ತಿಳಿಯಲು ಮೂಲ ಕಾರಣವಾದ ಕೇವಲ ಜ್ಞಾನವೇ ನೀನೆಂದು 
ತಿಳಿ. ಆ ಜ್ಞಾನವನ್ನು ನಿನ್ನ ಸ್ವಂತ ಅನುಭವದಿಂದಲೂ ಸಮೃಕ್‌ಜ್ಞಾನದಿಂದಲೂ 
ತಿಳಿದುಕೊಂಡರೆ ಆಗ ಸ್ಥಿರವಾಗಿಯೂ ಸತ್ಯವಾಗಿಯೂ ಅಳತೆಗೆ ಸಿಗದದ್ದಾಗಿಯೂ 
ಗುಣರಹಿತವಾಗಿಯೂ ಇರುವ ವಸ್ತು ನೀನೇ ಎಂದು ಖಂಡಿತವಾಗಿ ತಿಳಿಯುತ್ತದೆ. 


ಶಬ್ದಾರ್ಥ: ನಿದಾನದ-ಮೂಲಕಾರಣವಾದ; ನಿರ್ಕಾನಾಯಾವ ಅಳತೆಗೂ ಸಿಗದ; * ಸುಜ್ಞಾನ 
=ಸಮೃ್ಯಕ್‌ಜ್ಞಾನ; * ಸ್ವಾನುಭವ-ಸ್ವಂತ ಅನುಭವ. 





180 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ನನ್ನ ನಾನೆಂತರಿವೆನೆಂಬುದ 

ಮುನ್ನ ಲರಿವರಿವಾತ್ಮನದು, ನೆರೆ 

ತನ್ನ ಸ PTE ಸ್ಪಪ್ರಕಾಶವದು; | 

ತನ್ನ ಬುದ್ಧಿಗೆ ಸಾಕ್ಷಿ; ತಿಳಿ ಚೈ 

ತನ್ನರೂಪವಖಂಡಮಯವದ 

ನನ್ಯವಮಲಾನಂದ ನೀನೆಂದದನು ನಿಶ್ಚಯಿಸು ॥ ॥೧೦೬॥। 


ತಾತ್ಪರ್ಯ: ನನ್ನನ್ನು ನಾನು ಹೇಗೆ ತ್ರಿಳಿಯಬಲ್ಲೆನು ಎಂಬುದಾಗಿ ಮೊದಲಿಗೆ 
ತನ್ನನ್ನು ತಾನು "ಳಯಲಾಗದ ಅರಿವೇ ಆತ್ಮವು. ಏಕೆಂದರೆ ವಿಶೇಷತಃ ಅದು 
ತನ್ನನ್ನು ತಾನೇ ತೋರಿಸಿಕೊಳ್ಳುವುದು. ತನಗೆ ತಾನೇ ಬೆಳಗುವಂಥದ್ದು; ತನ್ನ 
ಬುದ್ಧಿಗೆ ಅದೇ ಸಾಕ್ಷೀಭೂತವಾಗಿದೆ; ಚೈತನ್ಯ ಸ್ವರೂಪವಾಗಿದೆ; ಪರಿಪೂರ್ಣ 
ರೂಪವಾಗಿದೆ; ತನ್ನನ್ನು ಬಿಟ್ಟರೆ ಬೇರೆಯಲ್ಲದ್ದಾಗಿದೆ; ಅನನ್ಯವೂ ನಿರ್ಮಲಾನಂದ 
ಸ್ವರೂಪವೂ ಆದ ಜ್ಞಾನವೇ ನೀನೆಂದು ತಿಳಿ. 


ಶಬ್ದಾರ್ಥ: ಮುನ್ನಲು-ಮೊದಲಿಗೆ; ಅನನ್ಯವುಐತನ್ನನ್ನು ಬಿಟ್ಟು ಬೇರೆ ಅಲ್ಲದ್ದು; ಅಮಲಾನಂದ 
=ನಿರ್ಕಲ ರೂಪದ ಸಂತೋಷ; * ಅಖಂಡಮಯವು-ಪರಿಪೂರ್ಣ ರೂಪವು; 
ಟಿಪ್ಪಣಿ: ಅರಿವ ಅರಿವು--ಆತ್ಮನು--ಅದು-ತನ್ನನ್ನು ತಾನು ತಿಳಿಯಲಾರೆ ಎ೦ಬ ಅರಿವೇ ಆತ್ಮವು; 
ಈ "ಅರ್ಥದಲ್ಲಿ “ವಿಜ್ಞಾತಮವಿಜಾನತಾಂ” ಎಂದು ಕೇನೋಪನಿಷತ್ತು ಹೇಳುತ್ತದೆ. 





ಜ್ಞಾನದಿಂದಲಿ ತನ್ನನರಿಯೆನು 

ತಾನೆನುತ್ತಿಹನದು ನಿಮಿತ್ತದಿ 

ಜ್ಞಾನಪೂರ್ವಕವಾಗಿ ತೋರ್ಪುದು ಕೇಳದಜ್ಜಾನ | 

ಜ್ಞಾನದಿಂ ತೋರಿಸುತಲಿರ್ಪ 

ಜ್ಞಾನ ಜಡದೃಶ್ಯಾನ್ಯವದರಿಂ 

ಜ್ಞಾನವೇ ನೀನೆಂದು ನಿನ್ನೊಳು ತಿಳಿದು ನಿಶ್ಚಯಿಸು ॥ ೧೦೭ 


ತಾತ್ಪರ್ಯ: ನಾನು ನನ್ನ ಜ್ಞಾನದಿಂದ ನನ್ನ ಸ್ವರೂಪವನ್ನು ವಿಷಯಭೂತವಾಗಿ 
ತಿಳಿದುಕೊಳ್ಳಲಾರೆನು. ಟೆ ಕಾರಣದಿಂದ ನನ್ನನ್ನು ನಾನು ತಿಳಿಯೆನು ಎನ್ನುವುದೂ 
ಒಂದು ಜ್ಞಾನವೇ ಆಗಿರುವುದರಿಂದ ನಮ ಅಜ್ಞಾನವು ಜ್ಞಾನಪೂರ್ವಕವಾಗಿಯೇ 
ತೋರುವುದು. ಹೀಗೆ ಜ್ಞಾನದಿಂದಲಿ ತಿಳಿಯುವ ಅಜ್ಞಾನವು ಅರಿಯಲಾರದ್ದು, ಹೊರಗೆ 
ಕಾಣುವಂಥದ್ದು ಮತ್ತು ತನಗಿಂತ ಬೇರೆಯಾದದ್ದು (ಜಡ, ದೃಶ್ಯ ಅನ್ನವು) ಆಗಿದೆ. "ಆದ್ದರಿಂದ 
ಜ್ಞಾನವೇ ನೀನೆಂದು ನಿನ್ನಲ್ಲಿ ನೀನೇ ತಿಳಿದು ಆತ್ಮಸ್ತರೂಪವನ್ನು ನಿರ್ಧರಿಸು. 


ಪದ ವಿಭಾಗ: ತೋರಿಸುತಲಿರ್ಪಜ್ಜಾನವೇ-ತೋರಿಸುತಲಿರ್ಪ ಅಜ್ಞಾನವೇ 


181 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಕೇಳದಜ್ಜಾನ-ಕೇಳು--ಅದು--ಅಜ್ಞಾನ-ನನ್ನನ್ನು ನಾನು ಅರಿಯೆನು ಎನ್ನುವುದೂ 
ಒಂದು ಜ್ಞಾನವೇ. ಆದ್ದರಿಂದ ನಮ್ಮ ಅಜ್ಞಾನವು ಜ್ಞಾನ ಪೂರ್ವಕವಾಗಿಯೇ ತೋರುವುದು; 
ಜ್ಞಾನದಿಂದಲಿ ತನ್ನನರಿಯೆನುತ ತಾನು ಎನುತಿಹನು-ನಾನು ನನ್ನ ಜ್ಞಾನದಿಂದ ನನ್ನ ಸ್ವರೂಪವನ್ನು 
ವಿಷಯಖಬಭೂತವಾಗಿ ತಿಳಿದುಕೊಳ್ಳಲಾರೆನು; ಜ್ಞಾನಪೂರ್ವಕವಾಗಿ ತೋರ್ಪುದು 
ಕೇಳದಜ್ಜಾನ-ನನ್ನನ್ನು ನಾನು ಅರಿಯೆನು ಎನ್ನುವುದೂ ಒಂದು ಜ್ಞಾನವೇ. ಆದ್ದರಿ೦ದ ನಮ್ಮ 
ಅಜ್ಞಾನವು ಜ್ಞಾನಪೂರ್ವಕವಾಗಿಯೇ ತೋರುವುದು. ಜಡದೃಶ್ಯಾನ್ಯ-ಅರಿಯಲಾರದ್ದು, ಹೊರಗೆ 
ಕಾಣುವಂಥದ್ದು ಮತ್ತು ತನಗಿಂತ ಬೇರೆಯಾದದ್ದು. 





ತನ್ನನರಿಯದವಿದೈಗಿಂತಲು 

ಮುನ್ನಲಿಹ ಸುಜ್ಜಾನವನು ಸಂ 

ಕೀರ್ಣವಾದಜ್ಞಾನ ಮುಸುಕೆ ಸಮರ್ಥವಲ್ಲಾಗಿ । 

ಪೂರ್ಣಚಂದ್ರನ ಮುಸುಕಲರಿಯದ 

ಚಿಹ್ನದಂತೆ ನಿರಾವರಣ ಪರಿ 

ಪೂರ್ಣಪರಮಾನಂದವೇ ನೀನೆಂದು ನಿಶ್ಚಯಿಸು ॥ ೧೦% 


ತಾತ್ಪರ್ಯ: ನನ್ನ ಸ್ವರೂಪವನ್ನು ನಾನು ತಿಳಿಯಲಾರೆ ಎನ್ನುವಾಗ ತಿಳಿಯದಿರುವಿಕೆ 
ಆವರಿಸುವ ಮುಂಚಿತವಾಗಿ ಅದನ್ನು ಅರಿಯುವ ಜ್ಞಾನ (ಸುಜ್ಞಾನ) ಬಂದಿರುತ್ತದೆ 
ಅಲ್ಲವೇ? ಜಡವಾದ ಗುಣಗಳ ಮಿಶ್ರಣವಾದ ಅಜ್ಞಾನವು ಆ ಸುಜ್ಞಾನವನ್ನು 
ಆವರಿಸಲು ಶಕ್ಯವಿಲ್ಲ. ಹೇಗೆಂದರೆ ಹುಣ್ಣಿಮೆಚಂದ್ರನನ್ನು ಯಾವ ಚಿಹ್ನೆಯೂ 
ಮುಚ್ಚಲು ಸಾಧ್ಯವಿಲ್ಲ. ಅದರಂತೆಯೇ ಯಾವ ಅಜ್ಞಾನದ ಮುಸುಕೂ ಆವರಿಸದೆ 
ಸಂಪೂರ್ಣವಾಗಿ ಆನಂದಮಯವೇ ಇರುವ ಆತ್ಮನೇ ನೀನೆಂದು ತಿಳಿ. 


ಶಬ್ದಾರ್ಥ: ಮುನ್ನಲಿಹ ಸುಜ್ಞಾನ-ತನ್ನ ಸ್ವರೂಪವನ್ನು ತಾನು ತಿಳಿಯೆನು ಎನ್ನುವಾಗ ತಿಳಿಯ 
ದಿರುವಿಕೆಗಿಂತ ಮೊದಲು ಅದನ್ನರಿಯುವ ಜ್ಞಾನವಿದೆಯಲ್ಲ ಅದು. ಸಂಕೀರ್ಣವಾದ -ಜಡವಾದ 
ಗುಣಗಳಿಂದ ಮಿಶ್ರಣವಾದ; ನಿರಾವರಣ-ಯಾವ ಮುಸುಕೂ ಇಲ್ಲದ; ಚಿಹ್ನೆ-ಗುರುತು; 


ತನು, ಕರಣ ಮೊದಲಾದ ತತ್ತ್ವಗ 

ಳನಿತರೊಳು ಪ್ರತಿಫಲಿಸಿ ಚೇತನ 

ವೆನಿಸಿ ಸಕಲಾಧಾರವಾಗಿಹ ಚಿತ್ತರೂಪವನು । 

ತನಗೆ ಕಾಣಿಸದೆಂಬುವನು ರಜ 

ಕನವೊಲುದಕದೊಳಿರ್ದು ತೃಷೆಯಲಿ 

ತನುವ ಬಿಟ್ಟಂತಕಟ! ತಾನೇ ತನಗೆ ಮರೆಯಹನು ॥ ॥೧೦೯॥ 
ತಾತ್ಪರ್ಯ: ಶರೀರ, ಇಂದ್ರಿಯಗಳು ಇವೇ ಮೊದಲಾದ ಇಪ್ಪತ್ತೈದು ತತ್ತ್ವಗಳಲ್ಲೂ 
ಪ್ರತಿಬಿ೦ಬಿಸುತ್ತಾ ಚೈತನ್ಯವೆನ್ನಿಸಿಕೊಂಡು ಸಮಸ್ತಕ್ಕೂ ಆಧಾರವೆನಿಸಿರುವ 


182 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 
ಚಿತ್ಸ ರೂಪವನ್ನು ತನಗೆ ಕಾಣಿಸಲೇ ಇಲ್ಲವೆಂದು ಹೇಳತಕ್ಕ ಮಾನವ ಹೇಗಿದ್ದಾನೆ 
ಎಂದಕ ನೀರಿನಲ್ಲಿಯೇ ನಿಂತು ಬಟ್ಟೆಯನ್ನು ಒಗೆಯುತ್ತಾ ಬಾಯಾರಿಕೆಯಿಂದ 
ದೇಹತ್ಯಾಗ ಮಾಡಿದ ಅಗಸನಂತೆ ತನಗೇ ಜಾ ಅಜ್ಞಾನದಿಂದ ಮರೆಯಾಗಿರುತ್ತಾನೆ. 


ಶಬ್ದಾರ್ಥ: ಪ್ರತಿಫಲಿಸಿಎತನು, ಕರಣ, ಮೊದಲಾದವುಗಳ ಉಪಾಧಿಯುಳ್ಳವನಾಗಿ ಕಾಣಿಸಿಕೊ೦ಡು, 
ಅಥವಾ ತನು, ಕರಣ, ಮೊದಲಾದವುಗಳೇ ಚೈತನ್ಯ ವೆಂದು ಕಾಣುವ ಹಾಗೆ ಮಾಡಿ. * ತನಗೆ 
ಕಾಣಿಸದೆಂದು-ತನ್ನ ಅನುಭವಕ್ಕೆ ಬಾರದೆಂದು; * ರಜಕ-ಅಗಸ; ಉದಕ=ನೀರು; 
x ತೃಷೆ-ಬಾಯಾರಿಕೆ; ತನು-ಶರೀರ; * ಮರೆಯಹನು-ಅಡ್ಡಿಯಾಗಿಹನು; 





ಕಟ್ಟಳಿಲ್ಲದ ತನುಗಳನು ತಾ 

ಮುಟ್ಟಿ ಮುಟ್ಟದವೋಲು ಬೆಳಗುತ 

ನೆಟ್ಟನವ ಚೇಷ್ಟಿಸುತಲಿರುತಿಹ ಚೇತನಾತ್ಮಕನು; | 

ಹುಟ್ಟಿತಾಯಿಗೆ ತನ್ನ ತಾಯನು 

ಹುಟ್ಟುಬಂಜೆಯೆನುತ್ತೆ ಯೋಚಿಪ 

ಭ್ರಷ್ಟನೀಪರಿ ನಿಜವನರಿವನೆ? ಮಗನೆ, ಕೇಳೆಂದ ॥ ॥೧೧೦॥ 
ತಾತ್ಪರ್ಯ: ಯಾವ ನಿರ್ಬಂಧಗಳೂ ಮಿತಿಗಳೂ ಇಲ್ಲದೆ ಅಂಟಿಯೂ ಅಂಟದ 
ಹಾಗೆ (ತಾವರೆ ಎಲೆಯ ಮೇಲಿನ ನೀರಿನ ಬಿಂದುವಿನ ಹಾಗೆ) ಶರೀರಗಳನ್ನು 
ಚೇತನಗೊಳಿಸುತ್ತಾ ಅವುಗಳಿ೦ದ ನೇರವಾಗಿ ಬಗೆಬಗೆಯ ಕೆಲಸಗಳನ್ನು ಮಾಡಿಸುತ್ತಾ 
ಇರುವ ಚೈತನ್ಯರೂಪಿ ಆತ್ಮನನ್ನು ತಿಳಿಯದವನು ಎಂಥವನಪ್ಪಾ ಎಂದರೆ. ತಾಯಿಯ 
ಹೊಟ್ಟೆಯಲ್ಲಿ ಹುಟ್ಟಿಬಂದರೂ. ತನ್ನ ತಾಯಿಯನ್ನು ಬಂಜೆಯಂದು ಹೇಳುವಂಥ 
ಪತಿತನಾಗಿರುತ್ತಾನೆ. ಇಂಥವನು "ಆತ್ಮ ಸ್ವರೂಪವನ್ನು ತಿಳಿಯಲಾರನು ಎಂದು 
ಶುಕನಿಗೆ ವ್ಯಾಸರು ಹೇಳಿದರು. 
ಶಬ್ದಾರ್ಥ: * ಕಟ್ಟಳೆ-ನಿರ್ಬಂಧ, ಮಿತಿ; * ಮುಟ್ಟಿಮುಟ್ಟದವೋಲು-ಅಂಟಿಯೂ ಅಂಟದ 


ಹಾಗೆ; * ಬೆಳಗುತ-ಪ್ರಕಾಶಿಸುತ; ನೆಟ್ಟನೆಐನೇರವಾಗಿ; ಚೇತನಾತ್ಮಕನು ಅವ ಸತತ 
ಅರುತಿಹನು-ಆ ಶರೀರಗಳನ್ನು ಚೈತನ್ಯರೂಪಿಯಾಗಿ ಕೆಲಸ ಮಾಡಿಸುತ್ತಿರುವನು; * ಭ್ರಷ್ಟ-ಪತಿ 





ನಳಿನಸಖನೆಂತೇಕಕಾಲದಿ 

ಬೆಳಗುತಿಹನಕ್ಷಿಗಳನೆಲ್ಲರ 

ತಿಳಿಯಲಾಪರಿಯಾತ್ಮ ತನುಕರಣಾದಿತತ್ತ್ವಗಳ । 
ಬೆಳಗುತಿಹನೊಂದೇ ಪರಿಯಲಿದ 

ನೆಲೆಮಗನೆ, ತಿಳಿ, ಕತ್ತುರಿಯ ಪರಿ 

ಮಳಕೆ ಕರಗಳನೆತ್ತಿ ತೋರಿಸಲೇಕೆ? ಹೇಳೆಂದ ॥ ॥೧೧೧॥ 


183 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಸೂರ್ಯನು ಯಾವ ರೀತಿ ಒಂದೇ ಸಮಯದಲ್ಲಿ ಬೆಳಕನ್ನು ಬೀರಿ 
ಪ್ರಾತಃಕಾಲದಲ್ಲಿ ಎಲ್ಲರ ಕಣ್ಣುಗಳಲ್ಲೇ ಪ್ರಕಾಶವನ್ನು ಕಾಣುವ ಹಾಗೆ ಮಾಡುತ್ತಾನೋ 
ಅದೇ ರೀತಿಯಲ್ಲಿ ಆತ್ಮನು ಶರೀರ, ಇಂದ್ರಿಯ, ಪಂಚವಿಂಶತಿ ತತ್ತ್ವಗಳಲ್ಲೂ 
ಏಕರೀತಿಯಿ೦ದ ಪ್ರಕಾಶಿಸುತ್ತಿರುವನು. ಇದಕ್ಕೆ ದೃಷ್ಟಾಂತವನ್ನು ತಿಳಿಸುತ್ತೇನೆ ಶುಕನೆ 
ಕೇಳು, ಕಸ್ತೂರಿಯ ಪರಿಮಳಕ್ಕೆ ಇದು ಕಸ್ತೂರಿ ಪರಿಮಳ ಎಂದು ಕೈ ಎತ್ತಿ ಸಾರಿ 
ಹೇಳಬೇಕೇ? ಅದರ ಸುವಾಸನೆಯಿಂದ ತಾನಾಗಿಯೇ ತಿಳಿಯುತ್ತದೆ ಅಲ್ಲವೇ? 
ಶಬ್ದಾರ್ಥ: ಅಕ್ಷಿಗಳನೆಲ್ಲರ (ಅಕ್ಷಿಗಳನು--ಎಲ್ಲರ) ಎಲ್ಲರ ಕಣ್ಣುಗಳನ್ನು; * ಕತ್ತುರಿ-ಕಸ್ತೂರಿ 
(ಪರಿಮಳ ದ್ರವ್ಯ; * ಕರವಕ್ಕೆ; 

ಟಿಪ್ಪಣಿ-೧: ಈ ಪದ್ಯವು ಹಸ್ತಾಮಲಕ ಸಂವಾದ ಸ್ತೋತ್ರದ ಶ್ಲೋಕವೊಂದರ ಅನುವಾದವಾಗಿ 
ತೋರುತ್ತದೆ. ಶ್ಲೋಕ ಹೀಗಿದೆ: 


“ನಿಮಿತ್ತಂ ಮನಶ್ಚಕ್ಸುರಾದಿಪ್ರವೃತ್ತೌ 
ನಿರಸ್ತಾಖಿಲೋಪಾದಿರಾಕಾಶ ಕಲ್ಪಃ | 


ರವಿರ್ಲೋಕ ಚೇಷ್ಟಾನಿಮಿತ್ತಂ ಯಥಾ 
ಯಃಸ ನಿತ್ಯೋಪಲಬ್ಧಿಸ್ವರೂಪೋ*ಹಮಾತ್ಮಾ” ॥ 





ಅರಿವು ಮನದಲಿ ಪೊಳೆಯಲಾ ಮನ 

ದರಿವು ತಾನಾಗಿಂದ್ರಿಯಂಗಳೊ 

ಳೆರಕವಾಗಿರಲಿಂದ್ರಿಯಗಳರ್ಥಗಳ ಗಹಿಸುವುವು; | 

ಪರಮಚೈತನ್ಯಾತ್ಮನಿವರೊಳು 

ಬೆರಸಿಕೊಂಡಿರಲರಿಯಬಾರದೆ? 

ಕೊರಳಹಾರಕೆ ಪರರ ಕೇಳಲದೇಕೆ? ಶುಕಯೋಗಿ ॥ ॥೧೧೨॥ 
ತಾತ್ಸರ್ಯ: ಮನಸ್ಸಿನಲ್ಲಿ ಚೈತನ್ಯವು ಕೂಡಿಕೊಳ್ಳಲು ಆ ಮನಸ್ಸು ಇಂದ್ರಿಯಗಳಲ್ಲಿ 
ಕೂಡಿಕೊಂಡು ಇಂದ್ರಿಯಗಳ ಅರ್ಥಗಳನ್ನು ಗಹಿಸುತ್ತವೆ, ಎಂದರೆ ಮನಸ್ಸಿನ 
ಆಭಾಸವೇ ಇಂದ್ರಿಯಗಳು; ಇಂದ್ರಿಯಗಳ ಆಭಾಸವೇ ಶರೀರ. ಹೀಗೆ ಚೈತನ್ಯ 
ರೂಪನಾದ ಆತ್ಮನು ಶರೀರದೊಳಗೆ ವ್ಯಾಪಿಸಿಕೊಂಡಾಗ ತನ್ನನ್ನು ತಾನು ತಿಳಿಯಲಿಕ್ಕೆ 
ಆಗದೇ? ತನ್ನ ಕೊರಳಲ್ಲಿ ತಾನು ಹಾಕಿಕೊಂಡಿರುವ ಹಾರವನ್ನು ತಾನು 
ಧರಿಸಿರುವುದು ಏನೆಂದು ಇತರರನ್ನು ಕೇಳಬೇಕೆ? ಶುಕಯೋಗಿಯೇ ಕೇಳು. 


ಶಬ್ದಾರ್ಥ: ಅರಿವುಮನದಲಿ ಪೊಳೆಯಲು-ಮನಸ್ಸಿನಲ್ಲಿ ಚೈತನ್ಯವು ಕೂಡಿಕೊಳ್ಳಲು; ತಾನು--ಆಗ-- 
ಇಂದ್ರಿಯಗಳೊಳು ಪರಮ ಚೈತನ್ಯಾತ್ಮನಿವರೊಳು ಬೆರಸಿಕೊಂಡಿರಲರಿಯ ಬಾರದೆ?=-ಚೈತನ್ಯ 
ದಾಭಾಸವೇ ಮನಸ್ಸು; ಮನಸ್ಸಿನ ಆಭಾಸವೇ ಇಂದ್ರಿಯಗಳು; ಇಂದ್ರಿಯಗಳ ಆಭಾಸವೇ 
ಶರೀರವು; ಹೀಗೆ ಚೈತನ್ಯವನ್ನರಿಯುವುದು; ಕಷ್ಟವೇನೂ ಅಲ್ಲ; ಆಭಾಸ-ಅದರಂತೆ ತೋರುವುದು 
ಎಂದರ್ಥ; ಎರಕವಾಗು-ಕೂಡಿಕೊಂಡು, ಬೆಸುಗೆಯಾಗಿ. 





184 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ನುಡಿವ, ನಡೆವ, ಪದಾರ್ಥಗಳ ನೆರೆ 

ಹಿಡಿವ, ಬಿಡುವಾನಂದಿಸುವ ಬಹು 

ಸಡಗರದ ಕರ್ಮೇಂದ್ರಿಯ ವ್ಯವಹಾರಗಳನುಳ್ಳ | 

ಜಡಶರೀರವದಾವನೊಬ್ಬನ 

ಪಿಡಿದು ಚೇಪ್ತಿಸುತಿರ್ಪುದಾ ಎಡೆ 

ಬಿಡದ ಚೈತನ್ಯಾತ್ಮನೇ ನೀನೆಂದು ನಿಶ್ಚಯಿಸು ॥ ೧೧೩ 
ತಾತ್ಪರ್ಯ: ಮಾತನಾಡುವುದು, ನಡೆದಾಡುವುದು, ವಸ್ತುಗಳನ್ನು (ಭೋಗ 
ಸಾಮಗ್ರಿಗಳನ್ನು) ಪಡೆಯುವುದು, ಬಿಟ್ಟುಬಿಡುವುದು, ಅವುಗಳನ್ನು ಬಳಸಿಕೊಂಡು 
ಆನಂದಿಸುವುದು, ಈ ರೀತಿಯ ಸಡಗರ, ಸಂಭ್ರಮಗಳಿಂದ ಕೂಡಿದ ಅನೇಕ 
ಚಟುವಟಿಕೆಗಳನ್ನು ಕರ್ಮೇಂದ್ರಿಯಗಳ ಮೂಲಕ ಈ ಜಡಶರೀರದಲ್ಲಿರುವ ಚೈತನ್ಯವು 
ವ್ಯವಹರಿಸುತ್ತಿರುವುದು. ಈ ಜಡಶರೀರದಲ್ಲಿ ಸದಾ ಆವರಿಸಿರುವ ಚೈತನ್ಮರೂಪಿಯಾದ 
ಆತ್ಮನೇ ನೀನೆಂದು ತಿಳಿ ಶುಕಾ! 


ಶಬ್ದಾರ್ಥ: ಬಹುಸಡಗರದ-ಅನೇಕ ವ್ಯವಹಾರಗಳನ್ನುಳ್ಳ * ಚೇಷ್ಟಿಸುತ್ತಿರ್ಪುದು-ಚಟುವಟಿಕೆಗಳನ್ನು 
ನಡೆಸುತ್ತಿರುವುದು; 
ಟಿಪ್ಪಣಿ: ಜಡ ಶರೀರದಲ್ಲಿ ಅಡಗಿದ ಚೈತನ್ಯಾತ್ಮ ಅನೇಕ ಚಟುವಟಿಕೆಗಳನ್ನು ನಡೆಸುತ್ತದೆ 
ಎಂಬುದು ಈ ಗೀತೋಕ್ತಿಯನ್ನು ನೆನಪಿಸುತ್ತದೆ. 
ಉತ್ಕಾಂತಮಂತಂ ಸ್ಥಿತಂ ವಾಪಿ ಭುಜಾನಂ ವಾ ಗುಣಾನ್ವಿತಂ | 

ಮ 
ವಿಮೂಢಾ ನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ ॥ -(ಗೀತೆ, ೧೫-೧೦) 


(ದೇಹವನ್ನು ಬಿಟ್ಟೇಳುತ್ತಿದ್ದರೂ, ಇರುತ್ತಿದ್ದರೂ, ವಿಷಯಗಳನ್ನು ಭೋಗಿಸುತ್ತಿದ್ದರೂ ಗುಣಗಳಿಂದ 
ಕೂಡಿದ್ದರೂ ಅವನನ್ನು ಅವಿವೇಕಿಗಳು ನೋಡಲಾರರು, ತಿಳಿಗಣ್ಣಿನವರು ನೋಡುತ್ತಾರೆ) 
ಗೀತೆಯ ಕೈಗನ್ನಡಿ; ಹೊಸಕಿರೆ ಚಿದಂಬರಯ್ಯ, ಅನುವಾದ 





ಶುದ್ಧಸಂವಿತ್ತಾಗಿ ತೋರುತ 

ಲಿದ್ದ ನಿಜವೇ ತಿಳಿದು ನೋಡಲು 

ಬುದ್ಧಿ ಮೊದಲಾಗಿರ್ದ ತನುಕರಣಾದಿಯೊಳು ಪೊಳೆಯೆ । 

ಬುದ್ಧಿ ಮೊದಲಾಗಿರ್ದುವೆಲ್ಲವು 

ನಿರ್ಧರಿಸೆ ಚೈತನ್ಯವನು ಪಡೆ 

ದಿರ್ದ ಕತದಿಂ ಚೇತನಾತ್ಮಕವೆನಿಸಿಕೊಂಡಿಹವು l ॥೧೧೪॥। 


ತಾತ್ಪರ್ಯ: ಯೋಚನೆ ಮಾಡಿ ನೋಡಿದರೆ ಶುದ್ಧ ಚೈತನ್ಯವು ಶರೀರ, ಇಂದ್ರಿಯ, 
ಅಂತಃಕರಣಗಳಲ್ಲಿ ಉಪಾಧಿಯಿಂದ ಕೂಡಿದಂತೆ ಕಂಡು ಬರುತ್ತಿರುವುದು ಅಥವಾ 
ಬುದ್ಧಿ ಮೊದಲಾದ ಶರೀರ, ಇಂದ್ರಿಯ ಮೊದಲಾದವು ಗಳೆಲ್ಲವು ಅವೇ 


185 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಚೈತನ್ಯವೆಂಬಂತೆ ಕಂಡುಬರುವಾಗ, ಆ ಚೇತನಾತ್ಮಕವಾದ ನಿಜವೇ ಆತ್ಮನೆಂತಲೂ, 
ಅವನೇ ನೀನೆಂದು ತಿಳಿ. 


ಶಬ್ದಾರ್ಥ: * ಶುದ್ಧ ಸಂವಿತ್‌-ಶುದ್ಧ ಚೈ ಚೆ ತನ್ಯ; ೫ ನಿಜವೇ-ಆತ್ಮವೇ; * ಕತದಿಂ-ಕಾರಣದಿಂದ; 
ಸ ಚೇತನಾತ್ಮಕಾಚ್ಠೆ ೈತನ್ಯ ಸ್ವ ಸರೂಪವಾದ; ತನುಕುಣಾದಿಗಳು-ಶರೀರ ಇಂದ್ರಿಯಗಳೇ ಮೊದಲಾದವು; 


ಟಿಪ್ಪಣಿ: ತನುಕರಣಾದಿಗಳು ಹೊಳೆಯೆ- ಚೈತನ್ಯವು ತನುಕರಣಾದಿಗಳೆಂಬ ಉಪಾಧಿಯಿಂದ 
ಕೂಡಿದಂತೆ ಕಾಣಬರಲು ಅಥವಾ ತಮರ ದಿಗಳ ಚೈತನ್ಯ ವೆಂಬಂತೆ ಕಾಣಬರಲು 





ಗುರುವೆ, ಬುದ್ಧಿಯ ವೃತ್ತಿಗಳನರಿ 

ವರಿವೆ ಆತುಮನೆಂದು ಪೇಲ್ದಿರಿ; 

ಕುರುಹನಿಟ್ಟದನರಿವ ಪರಿಯೆಂತೆನಲು ಕರುಣದಲಿ । 

ಅರಿವ ಪರಿಯೆಂತೆಂಬ ಬುದ್ಧಿಯ 

ನರಿವರಿವೆ ಆತುಮನೆನುತ್ತದ 

ಕುರುಹನಿಟ್ಟದನರಿತುಕೋ ನೀನೆಂದು ಪೇಳಿದನು ॥ ೧೧೫ 


ತಾತ್ಸರ್ಯ: ವ್ಯಾಸಗುರುವರ್ಯರೆ, ಬುದ್ದಿಯವಿಕಾರ ವಿಶೇಷಗಳನ್ನು ಅರಿಯುವುದೇ 
ಆತ್ಮನೆಂದು ತಿಳಿಸಿದಿರಿ. ಆದರೆ ಆ ಬುದ್ಧಿ ವೃತ್ತಿಗಳನ್ನು ಲಕ್ಷ್ಯ ದಿಂದ “ತಿಳಿದುಕೊಳ್ಳುವ 
ಬಗೆ ಹೇಗೆ? ಎಂದು ಶುಕನು ಕೇಳಿದನು. ವ್ಯಾಸನು ಶುಕನತ್ತ ಕೃಪಾಕಟಾಕ್ಷ 
ಬೀರಿ ಹೇಳಿದನು. ಆ ಬುದ್ಧಿವಿಕಾರ ವಿಶೇಷಗಳನ್ನು ತಿಳಿಯುವ ರೀತಿ "ಹೇಗೆಂದು 
ಚಿಂತಿಸುವ ಆ ತಿಳಿವಳಿಕೆಯೇ ಆತ್ಮ ಅದೇ ನೀನು ಎಂದು ತಿಳಿಸಿದನು. 


ಶಬ್ದಾರ್ಥ: ಅರಿವ4ಅರಿವೆ=-ತಿಳಿಯುವ ರೀತಿ ಹೇಗೆಂಬ ಬುದ್ದಿಯನ್ನು ತಿಳಿವ ತಿಳಿವಳಿಕೆ; 
ಜಃ ಗುರುವೆ-ವ್ಯಾಸನೇ; ಹೇ ವೃತ್ತಿಎಅ೦ತಃ ಕರಣದ ವಿಕಾರ ವಿಶೇಷಗಳು; * ಕುರುಹು-ಗುರುತು, 
ಲಕ್ಷ್ಯ, ಗುರಿ; * ಪರಿ-ರೀತಿ; * ಕರುಣದಲಿಎಕ್ತ ೈಪಾಕಟಾಕ್ಷದಲ್ಲಿ; 


BENE SSSR EASE ESS EEE 
ಬುದ್ದಿಯುದಯಾಸ್ತಗಳ ಹುಟ್ಟಿದ 
ಬುದ್ಧಿಯರಿಯದು; ತಿಳಿಯಲೀಪರಿ 
ಬುದ್ಧಿಯುದಯಾಸ್ತಗಳನಂತದನರಿವ ಪರಿಗಳನು । 
ಬುದ್ಧಿಯನುಸಂಧಾತೃವೆನಿಸು 
ತ್ರಿರ್ದರಿವೆ ತಾನರಿವುದದರಿಂ 
ಶುದ್ಧಸಹಜಾನಂದವೇ ನೀನೆಂದು ನಿಶ್ಚಯಿಸು ॥ ॥೧೧೬!। 


ತಾತ್ಪರ್ಯ: ವೃತ್ತಿಗಳನ್ನು (ಪ್ರಾಣದ ವ್ಯಾಪಾರ) ಹೊಂದಿದ ಬುದ್ಧಿಯು ತನ್ನಲ್ಲಿ 
ವೃತ್ತಿಗಳು ಎಷ್ಟು ಸಾರಿ "ಹುಟ್ಟುತ್ತದೆ. ನಾಶವಾಗುತ್ತದೆ ಎಂಬುದನ್ನು ತಿಳಿಯದು. 
ಅದನ್ನು ತಿಳಿಯಬೇಕಾದರೆ ಹುಟ್ಟ ಅಳಿವ ವೃತ್ತಿಗಳನ್ನು ಸಕಾ ತ ಬುದ್ಧಿಗೆ 


186 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 
ಸಾಕ್ಷಿಯಾಗಿ ಅದರ ವ್ಯವಹಾರಗಳನ್ನೆಲ್ಲ ನೋಡುವ ಜ್ಞಾನವೇ ಆತ್ಮನೆಂದು ತಿಳಿ, 
ಆ ಆತ್ಮನ ಸ್ವರೂಪವನ್ನು ತಿಳಿಯುವುದರಿಂದ ಉಂಟಾಗುವ ಶುದ್ಧ ಸಹಜಾನಂದ 
ಸ್ವರೂಪನೇ ನೀನೆಂದು ತಿಳಿ. 

ಶಬ್ದಾರ್ಥ: ಹುಟ್ಟಿದ ಬುದ್ಧಿಅರಿಯದುವವೃತ್ತಿಗಳನ್ನು ಪಡೆದ ಬುದ್ಧಿಯು ತಾನು ವೃತ್ತಿಗಳನ್ನು 
ಪಡೆದುದನ್ನು ತಿಳಿಯದು (ಯಾರೂ ತಮ್ಮ ಹುಟ್ಟನ್ನು ಸಾವನ್ನು ತಾವು ತಿಳಿಯಲಾರರಷ್ಟೇ). 
ಬುದ್ಧಿಯನುಸಂಧಾತೃ-ಬುದ್ಧಿಗೆ ಸಾಕ್ಷಿಯಾಗಿ ಅದರ ವ್ಯವಹಾರಗಳನ್ನೆಲ್ಲ ನೋಡುವವನು. 


ಸಿದ್ಧಸಾಧನವಾಗಿ ತೋರ್ಪಾ 

ಬುದ್ಧಿ ಮೊದಲಾಗಿರ್ದುದೆಲ್ಲವ 

ಹೊದ್ದಲಾಚೈತನ್ಯ ವಿಷಯಗ್ರಾಹಿಯೆನಿಸುವನು; । 
ಬುದ್ದಿವೃತ್ತಿಗಳಳಿದೊಡಾಕ್ಷಣ 

ಶುದ್ಧಬುದ್ಧವಿಮುಕ್ತ ನಿಜವಾ 
ದದ್ವಯಾನಂದೈಕರಸಮಯವಸ್ತುವೆನಿಸುವನು ॥ ॥ ೧೧೭॥ 


ತಾತ್ಪರ್ಯ: ಪ್ರಾಣಿಗಳಿಗೆ ಸ್ವಭಾವವಾಗಿ ಬಂದಿರುವ ಸಾಧನಗಳ ರೂಪವಾಗಿ 
ಕಾಣಿಸುವ ಬುದ್ಧಿ ಇಂದ್ರಿಯಗಳು ಮತ್ತು ದೇಹ ಇವುಗಳೆಲ್ಲವನ್ನು ತಾನು ಹೊಂದಿ 
ಜೈತನ್ಯಮಯಿಯಾಗಿ ವಿಷಯಗ್ರಾಹಿ (ವಿಷಯಗಳನ್ನು ತಿಳಿಯುವವನು) 
ಎನ್ನಿಸಿಕೊಳ್ಳುತ್ತಾನೆ. ಆ ಬುದ್ಧಿ, ಇಂದ್ರಿಯ, ಶರೀರಗಳು ಅಳಿದರೆ ಆ ಕೂಡಲೇ 
ವಿಷಯಿಯಾದ ಆತ್ಮನು ಆಗಿದ್ದವನು ದೋಷರಹಿತ, ಜ್ಞಾನಸ್ವರೂಪಿ ಮತ್ತು ಬಂಧನ 
ರಹಿತನಾದ ನಿಜವಾದ ಏಕೈಕ ಆನಂದರಸಮಯನಾದ ಪರಬ್ರಹ್ಮನೇ ಅವನಾಗುತ್ತಾನೆ. 


ಶಬ್ದಾರ್ಥ: ಸಿದ್ಧಸಾಧನವಾಗಿ-ಪ್ರಾಣಿಗಳಿಗೆ ಸ್ವಭಾವವಾಗಿ ಬಂದಿರುವ ಸಾಧನಗಳ ರೂಪವಾಗಿ; 
ಬುದ್ಧಿಮೊದಲಾಗಿರ್ದುದೆಲ್ಲವ-ಬುದ್ಧಿ, ಇಂದ್ರಿಯಗಳು ಮತ್ತು ದೇಹ ಇವುಗಳನ್ನು; 
ಶುದ್ಧಬುದ್ಧವಿಮುಕ್ತ-ದೋಷವಿಲ್ಲದ್ದು, ಜ್ಞಾನಸ್ವರೂಪವಾದದ್ದು ಮತ್ತು ಕಟ್ಟುಗಳನ್ನೆಲ್ಲ 
ಕಳಚಿಕೊಂಡಿರುವಂಥದ್ದು; (ಈ ಮಾತುಗಳನ್ನು ಶ್ರೀಶ೦ಂಕರಭಗವತ್ಪಾದರು ತಮ್ಮ ಗ್ರಂಥಗಳಲ್ಲಿ 
ಬಹಳ ಕಡೆ ಉಪಯೋಗಿಸಿದ್ದಾರೆ.) * ವಿಷಯಗ್ರಾಹಿ-(ವಿಷಯಿಯಾದ ಆತ್ಮ 





ಹಗಲು ಸೂರ್ಯನ ಬೆಳಕಿನಲಿ ರೂ 

ಪಗಳು ತೋರ್ಪವು; ರಾತ್ರಿಯಲಿ ದೀ 

ಪಗಳ ತೇಜದಿ; ದೀಪಸೂರ್ಯರು ತೋರ್ಪರಕ್ಷಿಯಲಿ; । 

ಮುಗಿದು ಮುಚ್ಚಿದ ಕಣ್ಣು ಬುದ್ಧಿಯ 

ಬಗೆಯಲರುಹಿಸಿಕೊಂಬುದಾ ಬು 

ದ್ಧಿಗಳನರಿವುದು ಚಿತ್ತದೇ ನೀನೆಂದು ನಿಶ್ಚಯಿಸು ॥ ॥ ೧೧೮ ॥ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ವಸ್ತು ಸ್ವರೂಪಗಳು ಕಾಣಿಸಿ 
ಕೊಳ್ಳುವುವು, ರಾತ್ರಿಯಲ್ಲಿ ದೀಪದ ಬೆಳಕಿನಲ್ಲಿ ಚಂದ್ರ ನಕ್ಷತ್ರಗಳ ಮೂಲಕ ವಸ್ತು 
ಸ್ವರೂಪಗಳು ಕಾಣಿಸಿಕೊಳ್ಳುವುವು. ಇಂತಹ ಸೂರ್ಯಚಂದ್ರರನ್ನು ಕಾಣಿಸುವ ಕಣ್ಣುಗಳನ್ನು 
ಮುಚ್ಚಿಕೊಂಡ ಕೂಡಲೇ ಬುದ್ಧಿಯ ಭಾವನೆಯಲ್ಲಿ ಸೂರ್ಯ ದೀಪರು ಅರಿವಾಗುವರು. 
ಆ ಬುದ್ಧಿಯ ವ್ಯಾಪಾರವನ್ನು ತಿಳಿದುಕೊಳ್ಳುವ ಚಿತ್ತೆಂಬ ಜ್ಞಾನವೇ ನೀನೆಂದು ತಿಳಿ. 
ಟಿಪ್ಪಣಿ-೧: “ರಾತ್ರಿಯಲಿ ದೀಪಗಳ ತೇಜದಿ” ಎ೦ಬ ಮಾತುಗಳ ಮುಂದೆ “ರೂಪಗಳು 
ತೋರ್ಪವು” ಎಂಬುದನ್ನು ಅಧ್ಯಾಹಾರ ಮಾಡಿಕೊಳ್ಳಬೇಕು. 

ಟಿಪ್ಪಣಿ-೨: ಈ ಅಭಿಪ್ರಾಯಕ್ಕೆ (ಟಿಪ್ಪಣಿ-೧) ಆಧಾರವಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 
ಇರುವುದೇನೆಂದರೆ: 

“ಯಾಜ್ಞವಲ್ಕ್ಯ ಕಿಂ ಜ್ಯೋತಿರಯಂ ಪುರುಷ ಇತ್ತಿ... 

ಅಸ್ತಮಿತ ಆದಿತ್ಯ ಯಾಜ್ಯವಲ್ಸ ಚಂದ್ರಮಸ ನೋಡಾ 

ಶಾಂತೇಇಗ್ಸೌ, ಜಾರ ಜಡ ಕಿಂ ಜ್ಯೋತಿರೇವಾಯಂ 

ಪುರುಷ ಇತ್ಯಾತ್ಮ್ಯವಾಸ್ಯ ಜ್ಯೋತಿರ್ಭವತೀತ್ಯಾತ್ಮನೈವಾಯಂ 

ಜ್ಯೋತಿಷಾಸ್ತೇ ಪಲ್ಯಯತೇ ಕರ್ಮ ಕುರುತೇ ವಿಪಲ್ಯೇತೀತಿ” 

ಯಾಜ್ಞವಲ್ಯ್ಯನೇ, ಈ ಪುರುಷನಿಗೆ ಬೆಳಕು ಯಾವುದು) 

(ಎಲೈ ಯಾಜ್ಞವಲ್ಯ್ಯನೇ, ಆದಿತ್ಯನೂ ಅಸ್ತನಾಗಿ, ಚಂದ್ರನೂ ಮುಳುಗಿ, ಅಗ್ನಿಯೂ ಆರಿ 
ಹೋಗಿ ಮಾತೂ ಹಿಮ್ಮೆಟ್ಟಿರುವಾಗ "ಯಾವುದೊಂದು ಬೆಳಕು ಈತನಿಗೆ ಸಹಾಯಕವಾಗಿರುವುದು? 


(ಉತ್ತರ: ಆತ್ಮನೇ ಈತನಿಗೆ ಬೆಳಕಾಗಿರುವುದು. ತನ್ನ ಬೆಳಕಿನಿಂದಲೇ ಈತನು ಇರುತ್ತಾನೆ, 
ಸಂಚರಿಸುತ್ತಾನೆ, ಕೆಲಸ ಮಾಡುತ್ತಾನೆ ಮತ್ತು ಹಿಂದಿರುಗುತ್ತಾನೆ). 


ಟಿಪ್ಪಣಿ-೩: ಮುಗಿದು ಮುಚ್ಚಿದ ಕಣ್ಣು ಬುದ್ಧಿಯ ಬಗೆಯಲರುಹಿಸಿಕೊಂಬುದು-ಕಣ್ಣನ್ನು 
ಮುಚ್ಚಿಕೊಂಡರೂ ಆ ಸ್ಥಿತಿಯನ್ನು ಬುದ್ಧಿಯು ಸಾಕ್ಷಿಯಾಗಿ ನೋಡುತ್ತಿರುವುದು. 





ಇರುಳು ಮನೆಯಲಿ ಮಲಗಿ ನಿದ್ರೆಯ 

ಭರದಲೆದ್ದವ ಮೆಲ್ಲಮೆಲ್ಲನೆ 

ಕರದಿ ಕಂಬವ ಹುಡುಕಿ ತಡವರಿಸುತ್ತ ಭೀತಿಯಲಿ । 
ಹೊರಡುವನು ಪೂರ್ವಾನುಭವ ಸಂ 

ಸ್ಮ್ಥರಣಸಾಧನಬುದ್ದಿಯಿಂದೀ 

ಪರಿಯ ಬುದ್ಧಿಯನರಿವರಿವೆ ನೀನೆಂದು ನಿಶ್ಚಯಿಸು ॥ ॥ ೧೧೯ ॥ 


ತಾತ್ಪರ್ಯ: ರಾತ್ರಿ ಕಾಲದಲ್ಲಿ ಮನೆಯಲ್ಲಿ ಮಲಗಿದ್ದವನು ನಿದ್ರಾವೇಶದಲ್ಲಿ ಎದ್ದು 
ಪೂರ್ವದ ಅನುಭವದ ನೆನಪಿನ ಸಾಧನದಿಂದ ಮೆಲ್ಲ ಮೆಲ್ಲನೆ ಕ೦ಬವನ್ನು ಹುಡುಕುತ್ತಾ 
ಭಯದಲ್ಲಿ ತಡವರಿಸುತ್ತಾ ಹೊರಡುವನು. ಈ ರೀತಿಯ ಪೂರ್ವಾನುಭವವು 


188 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ನೆನಪಿಗೆ ಬಂದುದು ಬುದ್ಧಿಯ ಬಲದಿಂದಲೇ ಹೊರತು ಮತ್ತಾವುದರಿಂದಲೂ ಅಲ್ಲ. 
ಈ ಬುದ್ಧಿಯ ಸ್ವರೂಪವನ್ನು ತಿಳಿಯುವ ಅರಿವೇ ನೀನೆಂದು ನಿರ್ಧಾರವಾಗಿ ತಿಳಿ. 


ಶಬ್ದಾರ್ಥ: * ಇರುಳು-ರಾತ್ರಿ ಕಾಲದಲ್ಲಿ; ಭೀತಿಯಲಿಎಹೆದರಿಕೆಯಲ್ಲಿ; ಕರದಿ-ಕೈಯಿಂದ; 
* ಪೂರ್ವಾನುಭವ ಸಂಸ್ಕರಣಸಾಧನ-ಮೊದಲು ಗಳಿಸಿದ ಅನುಭವದ ನೆನಪೆಂಬ ಸಾಧನದಿಂದ; 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


SESS 


ಮಗನೆ, ಗಾಯತ್ರಿಯಲಿ ಹೇಳಿದ 
ಬಗೆಯಲೇ ತಿಳಿ; ನಮ್ಮ ಬುದ್ಧಿಗೆ 
ಮಿಗಿಲೆನಿಸಿ ಬೋಧಿಸುವುದಾವುದು ನೋಡಲಾ ನಿಜವೇ । 


ಅಗಣಿತಮಹಾತೇಜ ಸೂರ್ಯಾ 


ದಿಗಳ ಬೆಳಗುವುದಾಗಿ ನಾವದ 
ಹಗಲಿರುಳು ಧ್ಯಾನಿಸುವುದದು ನೀನೆಂದು ನಿಶ್ಚಯಿಸು ॥ ॥೧೨೦॥ 


ತಾತ್ಸರ್ಯ: ಶುಕನೆ ಕೇಳು, ಬುದ್ಧಿಯನ್ನು ಪ್ರೇರಿಸುವ ಮಿಗಿಲಾದ ದೇವನನ್ನು 
ನಾವು ಧ್ಯಾನಿಸುತ್ತೇವೆ ಎಂಬುದು ಗಾಯತ್ರೀ ಮಂತ್ರದ ತಾಶ್ಚರ್ಯ. ಇದ ನೀನು 
ತಿಳಿ, ಅದೇ ರೀತಿಯಲ್ಲಿ ನಮ್ಮ ಬುದ್ಧಿಗೆ ಮೀರಿದ ಅದಾವ ಶಕ್ತಿ ನಮ್ಮನ್ನು 
ಪ್ರೇರಿಸುವುದೋ ಅದೇ ಸತ್ಯವು. ಅದು ಅಪಾರವಾದ ತೇಜಃಪು೦ಜಗಳಿ೦ದ ಕೂಡಿದ 
ಸೂರ್ಯಾದಿ ಜ್ಯೋತಿರ್ಕಂಡಲಗಳನ್ನೂ ಪ್ರಕಾಶಿಸುತ್ತದೆ. ನಾವು ಹಗಲೂ ರಾತ್ರಿ 
ಧ್ಯಾನಮಾಡುವ ಆ ಚಿದಾತ್ಮಕ ಜ್ಯೋತಿಯೇ ನೀನೆಂದು ತಿಳಿ. 

ಶಬ್ದಾರ್ಥ: ಗಾಯತ್ರಿಯಲಿ ಹೇಳಿದ ಬಗೆ-ಬುದ್ದಿಯನು ಪ್ರೇರಿಸುವ ದೇವನನ್ನು ಧ್ಯಾನಿಸುತ್ತೇವೆ 
ಎಂಬುದೇ ಗಾಯತ್ರಿ ಮಂತ್ರದ ತಾತ್ಪರ್ಯವು. ಬುದ್ಧಿಗೆ ಮಿಗಿಲೆನಿಸಿ ಬೋಧಿಸುವುದು-ಬುದ್ಧಿಯನ್ನು 
ಪ್ರೇರಿಸುವಂಥದ್ದು; 

ಟಿಪ್ಪಣಿ: ಅಗಣಿತ ಮಹಾತೇಜ ಸೂರ್ಯಾದಿಗಳ ಬೆಳಗುವುದಾಗಿ- “ತಸ್ಯ ಭಾಸಾ ಸರ್ವಮಿದಂ 
ವಿಭಾತಿ” ಎಂಬ ಶ್ರುತಿಯ ಅರ್ಥ ಈ ಮಾತಿನಲ್ಲಿದೆ. 





ಬುದ್ಧಿಗೂ ಆತ್ಮನಿಗೂ ಭೇದ (೧೨೧-೧೩೬) 
ಬುದ್ಧಿಯರಿವುದೊ ವಸ್ತುವನು? ತಾ 
ಶುದ್ಧವಸ್ತುವೆ ತನ್ನನರಿವುದೊ? 
ಬುದ್ಧಿವಸ್ತುಗಳೊಳಗೆ ತಿಳಿಯುವದಾವುದೆಂದೆನಲು | 
ಬುದ್ಧಿಯರಿಯದು ವಸ್ತುವನು; ತಾ 
ಶುದ್ಧವಸ್ತುವೆ ತನ್ನನರಿವುದು; 
ಬುದ್ಧಿ ಸಾಧನವಾಗಿಹುದರಿಂದನ್ಯ ಜಡ ದೃಶ್ಯ ॥ ॥೧೨೧॥ 


189 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಬುದ್ಧಿ ಮತ್ತು ಶುದ್ಧವಸ್ತು ು (ಆತ್ಮವನ್ನು ಕುರಿತು ಈ ಪದ್ಯದಲ್ಲಿ ಹೇಳಿದೆ: 

“ಬುದ್ಧಿಯು ಶುದ್ಧವಾದ ವಸ್ತುವನ್ನು (ಆತ್ಮವನ್ನು) ತಿಳಿಯಬಲ್ಲುದೇ? ಅಥವಾ 
ಶುದ್ಧವಸ್ತುವಾದ ಆತ್ಮವೇ ತನ್ನನ್ನು ತಾನು ತಿಳಿಯಬಲ್ಲುದೇ? ಎಂದು ಕವಿಯೇ 
ಪ್ರಶ್ನೆ ಹಾಕಿ ಉತ್ತರಿಸುತ್ತಾನೆ. ಬುದ್ಧಿ ಮತ್ತು ಶುದ್ಧವಾದ ಆತ್ಮವನ್ನು ಬುದ್ಧಿ 
ತಿಳಿಯಲಾರದು” ಆತ್ಮವೇ "ತನ್ನನ್ನು ತಾನು ತಿಳಿಯಲು ಶಕ್ಕ. ಏಕೆಂದರೆ ಬುದ್ಧಿಯು 
ಸಾಧನವಾದ ಕಾರಣದಿಂದ ಸ ಜಡವೂ ದೃಶ್ಯವು ಅನ್ನವೂ ಆಗಿರುತ್ತದೆ. 


ಶಬ್ದಾರ್ಥ: ವಸ್ತುವನು- =ಶುದ್ದವಸ್ತುವಾದ ಆತ್ಮನನ್ನು; ಬುದ್ಧಿವಸ್ತುಗಳೊಳಗೆ-ಬುದ್ಧಿ ಮತ್ತು ಶುದ್ಧ 
ವಸ್ತುವಾದ ಆತ್ಮ ಇವೆರಡರಲ್ಲಿ; ಬುದ್ಧಿಸಾಧನವಾಗಿಹುದು- ಇಬುದ್ಧಿಯು ಉಪಕರಣವಾಗಿದೆ; 
x ಅನ್ಯ ಜಡದೃಶ್ಯ-ಅತ್ಸವಾದ ಬೇರೆಯೂ ಚೈತನ್ಯ ರಹಿತವೂ ರೂಪಾತ್ಮಕವೂ ಆಗಿದೆ ಎ೦ದರೆ 
ಬುದ್ಧಿಯ ಸಾಧನವಾದ ಕಾರಣದಿಂದ ಜಡವೂ, ದೃಶ್ಯವೂ, ಅನ್ಯವೂ ಆಗಿರುವುದೆಂದು ತಾತ್ಪರ್ಯ 





ಬುದ್ಧಿ ಚೇತನವಪ್ಪುದಾತ್ಮನ 

ಹೊದ್ಧಿ; ತಾನದನರಿಯಲರಿಯದು; 

ಬುದ್ಧಿಯಿಂದಲಿ ತಿಳಿವುದಾತ್ಮನನೆಂಬುದುಪಚಾರ; 

ಹೊದ್ದಿ ಸೂರ್ಯಪ್ರಭೆಯ ಕನ್ನಡಿ 

ಶುದ್ಧಮೆನೆ ತಾ ಪೊಳೆವುದಲ್ಲದೆ 

ಸಿದ್ಧವಹ ರವಿಯಂ ಪ್ರಕಾಶಿಸಲರಿಯದಂದದಲಿ ॥ (೧೨೨ 
ತಾತ್ಪರ್ಯ: "ಬುದ್ಧಿಯು ಆತ್ಮನ ಆಶ್ರಯದಿಂದ ಚೇತನ ಎನ್ನಿಸಿಕೊಳ್ಳುತ್ತದೆ. ತಾನೇ 
ಆತ್ಮನನ್ನು ತಿಳಿಯಲು ಶಕ್ಕವಿಲ್ಲ. ಆದ ಕಾರಣ ಬುದ್ಧಿಯಿಂದಲೆ ಆತ್ಮನನ್ನು ತಿಳಿಯುವುದು 
ಸಾಧ್ಯ Re ಮಾತು ಕೇವಲ ಉಪಚಾರದ ಮಾತು. ಶುದ್ಧಕನ್ನ ಡಿಯು ಸೂರ್ಯನ 
ಕಿರಣಗಳಿಂದ ತಾನು ಥಳಥಳಿಸಿ ಆ ಪ್ರಕಾಶದಿಂದ ಬೇರೆ ವಸ್ತುವನ್ನು ಚಿಳಗಿತೇ ಹೊರತು 
ಸ್ವಪ್ರಕಾಶವಾದ ಸೂರ್ಯನನ್ನು ತೋರಿಸಲಾಗದೆ ಇರುವಹಾಗೆ ಬುದ್ಧಿ ಇರುತ್ತದೆ. 


ಶಬ್ದಾರ್ಥ: ಅದನು-ಆತ್ಮನನ್ನು ಅರಿಯಲರಿಯದು=ತಿಳಿಯಲು ಸಾಧ್ಯವಿಲ್ಲ; ಸಿದ್ಧವಹರವಿಯನು 
ಪ್ರಕಾಶಿಸಲರಿಯದಂದದಲಿ-ಕನ್ನ ಡಿಯು ಸೂರ್ಯನಿಂದ ತಾನು ಥಳಥಳಿಸಿ ಆ ಪ್ರಕಾಶದಿಂದ ಬೇರೆ 
ವಸ್ತುವನ್ನು ಬೆಳಗೀತೇ ಹೊರತು ಸ್ನ ಸ್ಪಪ್ರಕಾಶನಾದ ಸೂರ್ಯನನ್ನು ತೋರಿಸಲಾರದೆ ಇರುವ ಹಾಗೆ 
ಬುದ್ಧಿ ಇರುತ್ತದೆ. ಪಾಠಾಂತರ ಕೆಲವು ಪ್ರತಿಗಳಲ್ಲಿ ರವಿಯಂ ಬದಲಾಗಿ ರವಿಯನು ಎಂದಿದೆ. 





ಅರಸಿನ ಸಮೀಪದಲಿ ಸಲಿಗೆಯೊ 

ಲಿರುವ ಸಚಿವನ Rs 

ಕರಸು ನೀನೆನಗೆಂಬ ಪ ಪರಿಯುಪಚಾರ ಲೋಕದಲಿ; । 
ಪರಮಪುರುಷನ Fg 

ಕರಣವಾತುಮನೆಂಬರಜ್ಜರು; 

ಅರಸುಸಚಿವರ ತೆರದಲಾತುಮಬುದ್ಧಿಭೇದಗಳು ॥ ೧೨೩ 


190 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ರಾಜನ ಬಳಿ ಅವನಿಗೆ ಪ್ರೀತಿಪಾತ್ರನಾಗಿ ಸಲಿಗೆಯೊಳಗೆ ಇರುವ ಮಂತ್ರಿಯನ್ನು 
ತಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಮಂತ್ರಿಯನ್ನು ನೀನೇ ರಾಜನೆಂದು ಹೊಗಳುವುದನ್ನು 
ಲೋಕದಲ್ಲಿ ಕಾಣುತ್ತೇವೆ. ಅದರಂತೆ ಪರಮ ಪುರುಷನಾದ ಆತ್ಮನ ಸನ್ನಿಧಿಯಲ್ಲಿರುವ 
ಬುದ್ಧಿಯನ್ನೇ ಅಜ್ಜಾನಿಗಳು ಆತ್ಮನೆಂದು ತಿಳಿಯುತ್ತಾರೆ. ಈ ರೀತಿ ರಾಜ-ಮಂತ್ರಿಗಳ 
ಸಂಬಂಧದ ಹಾಗೆ ಆತ್ಮ-ಬುದ್ದಿಗಳಿಗೆ ವ್ಯತ್ಯಾಸವಿದೆ. 


ಶಬ್ದಾರ್ಥ: ಸಚಿವನ-ಮಂತ್ರಿಯನ್ನು; * ಸ್ವಪ್ರಯೋಜನಕ್ಕೆಎಸ್ಟಾರ್ಥಕ್ಕೆ ಕರಣ-ಸಾಧನವಾದ 


ಬುದ್ಧಿ; ಅಜ್ಜರು-ಅಜ್ಜ್ಞಾನಿಗಳು; ಪರಮಪುರುಷನ-ಆತ್ಮನ 





ಬುದ್ಧಿವಂತನೆ ಗಾಜುಮಣ್ಣಿನ 

ಶುದ್ಧಸಾರದಲಾದ ದರ್ಪಣ 

ಸಿದ್ಧವಹ ಮುಖದರ್ಶನಕೆ ತಾ ಯೋಗ್ಯವಾದಂತೆ | 

ಶುದ್ಧವಹ ಸತ್ತ್ವಪ್ರಧಾನದ 

ಬುದ್ಧಿ ಮಾಯಾಕಾರ್ಯವಾಗಿಯು 

ನಿರ್ಧರಿಸಲಾತ್ಮನ ವಿಚಾರಿಸಲಹುದು ಸಾಧನವು ॥ ॥೧.೨೪॥। 
ತಾತ್ಪರ್ಯ: ಜಾಣನೇ ಕೇಳು, ಗಾಜನ್ನು ಮಾಡುವ ಮಣ್ಣನ್ನು ಶುದ್ಧಗೊಳಿಸಿ ಅದರ 
ಸಾರದಿಂದ ತಯಾರಿಸಿದ ಕನ್ನಡಿಯು ನಾವು ನಮ್ಮ ಮುಖ ನೋಡಿಕೊಳ್ಳಲು 
ಸಾಧ್ಯವಾಗುವ ರೀತಿ ಸಿದ್ಧಗೊಳ್ಳುತ್ತದೆ. ಅದೇರೀತಿ ವಿಚಾರಮಾಡಿದರೆ ನಿರ್ಮಲವಾದ 
ಸತ್ತ್ವಪ್ರಧಾನವಾದ ಕನ್ನಡಿಯಂಥಾದ ಬುದ್ಧಿಯು ಮಾಯೆಯಿಂದ ಆವರಿಸಿದ 
ಆತ್ಮನ ಸ್ವರೂಪವನ್ನು ನಿರ್ಧರಿಸಲು ಸಾಧನವಾಗಬಲ್ಲದು ಎಂದರೆ ಶುದ್ಧ ಬುದ್ಧಿಯು 
ಆತ್ಮನ ಪ್ರಕಾಶತೋರಲು ಸಾಧನವೇ ಹೊರತು ಅದೇ ಆತ್ಮವಲ್ಲ. 


ಶಬ್ದಾರ್ಥ: ಗಾಜುಮಣ್ಣಿನ-ಗಾಜನ್ನು ಮಾಡುವ ಮಣ್ಣಿನ; ನಿರ್ಧರಿಸಲು-ಆತ್ಮನ ವಿಚಾರವನ್ನು 
ಗೊತ್ತು ಮಾಡಲು; * ಮಾಯಾಕಾರ್ಯವಾಗಿಯು-ಬುದ್ಧಿಯನ್ನೇ ಮಾಯೆ ಆವರಿಸಿರುವುದನ್ನು; 





ಸಕಲವನು ಬೆಳಗುವ ದಿನೇಶನು 

ಮುಕುರದಲಿ ಪ್ರತಿಬಿಂಬಿಸಲು ತ 

ನ್ಮುಕುರ ಕೋಣೆಯ ಕತ್ತಲೆಯ ಪರಿಹರಿಸುವಂದದಲಿ । 

ಪ್ರಕಟಿಸಲು ಚಿಜ್ಜ್ಚ್ಯೋತಿಯಂತ 

ರ್ಮುಖದಿ ಬುದ್ಧಿಯೊಳಂತರಂಗದಿ 

ವಿಕೃತಿಕರಮಾಯಾಂಧಕಾರವನಳಿಪುದಾ ಬುದ್ಧಿ ॥ ೧೨೫ 
ತಾತ್ಪರ್ಯ: ಲೋಕದಲ್ಲಿ ಸಮಸ್ತ ಪದಾರ್ಥಗಳನ್ನು ಪ್ರಕಾಶಗೊಳಿಸುವ ಭಾಸ್ಕರನು 
ಕನ್ನಡಿಯಲ್ಲಿ ಪ್ರತಿಫಲಿಸಿದರೆ ಆ ಕನ್ನಡಿಯ ಬೆಳಕು ಕೋಣೆಯಲ್ಲಿರುವ ಕತ್ತಲೆಯನ್ನು 


191 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹೇಗೆ ಹೋಗಲಾಡಿಸುತ್ತದೆಯೋ ಅದರ ನಮ್ಮೊಳಗಿರುವ ಚಿತ್ರಕಾಶ (ಆತ್ಮದ 
ಬೆಳಕು) ಅಂತರಂಗದಿಂದ ಹೊರಹೊವಿ. ಬುದ್ಧಿಯಲ್ಲಿ ಪ್ರತಿಫಲಿಸಿದರೆ ಆಗ ನಮ್ಮ 
ಹೃದಯವೆಂಬ ಕೋಣೆಯಲ್ಲಿರುವ ಬಗೆಬಗೆಯ ರೂಪ ಗಳಿಂದ ಕೂಡಿರುವ ಮಾಯೆ 
ಯೆಂಬ ಕತ್ತಲೆಯನ್ನು ತೊಲಗಿಸುತ್ತದೆ. ಅಂಥ ಚಿಜ್ಜ್ಯೋತಿಯೇ ನೀನೆಂದು ತಿಳಿ. 


ಶಬ್ದಾರ್ಥ: ಮುಕುರದಲಿ-ಕನ್ನಡಿಯಲ್ಲಿ; ವಿಕೃತಿಕರ-ಬಗೆಬಗೆಯ ರೂಪಗಳನ್ನು ತೋರಿಸುವಂಥ; 
x * ಅಂಧಕಾರತ್ತರೆ; ಸಃ ಚಿಜ್ಜೊ ತಿ (ಚಿತ್‌$ಜ್ಕೋತಿ) ಚಿತ್‌ಪ್ರಕಾಶ; * “ದಿನೇಶ-ಭಾಸ್ಕರ; 
ಸಕಲವನು-ಜಗತ್ತಿನ ಸಮಸ್ತ EE, 





ಬರಿಯರಿವ ತಾ ತನ್ನ ಬುದ್ಧಿಯೊ 

ಳರಿಯಲಪ್ಪುದದೆಂತೆನಲು ನಿಜ 

ದರಿವು ಸಾಕ್ಷಾತ್ತನಗೆ ತಾನೇ ಲಕ್ಷ್ಯವಲ್ಲಾಗಿ | 
ಪರಮಸಾಧನದರ್ಪಣವು ಮುಖ 

ದರುಶನಕ್ಕಾಪರಿಯೊಳಾತ್ಮನ 

ನರಿವುದಕೆ ನಿಜಬುದ್ಧಿ ಸ ಸಾಧನ ಮಗನೆ ಕೇಳೆಂದ ॥ ೧೨೬1 


ತಾತ್ಸರ್ಯ: ಶುದ್ಧಜ್ಞಾನವು ತಾನೇ ತನ್ನನ್ನು ತಿಳಿಯಲು ಸಾಧ್ಯವೇ ಎಂದು ಕೇಳಿದರೆ 
ಶುದ್ಧಸ ಸತ್ಯರೂಪಿ ಜ್ಞಾನವು ತನಗೆ ತಾನೇ “ಯಲು ಸಾಧನವಾಗಲಾರದು. ತನ್ನ 
ಮುಖವನ್ನು ನೋಡಿಕೊಳ್ಳಲು ತನಗೆ ತಾನೇ ಆಗದು. ಕನ್ನಡಿ ಶ್ರೇಷ್ಠಸಾಧನವಾಗಿರುತ್ತದೆ. 
ಹಾಗೆಯೇ ತನ್ನ ಲ್ಲಿರುವ ಆತ್ಮನನ್ನು ತಿಳಿಯಲು ನಿಜಬುದ್ಧಿಯು ಸಾಧನವಾಗಿರುತ್ತದೆ. 
ಪುತ್ರನಾದ ಶುಕನೇ ಕೇಳೆಂದ. 


ಶಬ್ದಾರ್ಥ:* ಲಕ್ಷ್ಯಎಗುರಿ; * ದರ್ಪಣ-ಕನ್ನಡಿ; * ಬರಿ ಅರಿವಶುದ್ಧ ಜ್ಞಾನವು 


* ಪಾಠಾಂತರ: ಕೆಲವು ಪ್ರತಿಗಳಲ್ಲಿ ಬರಿಯರಿವ ಪಾಠಕ್ಕೆ ಬದಲಾಗಿ ಬರಿಯರಿವು, ಬರಿಯರಿವೆ 
ಪಾಠಗಳಿವೆ (ಅರಾಸೇ, ಪಾಠ-ಅಜ್ಞಾತವಿಡಿ) 


ಟಿಪ್ಪಣಿ: ನಿಜಬುದ್ಧಿಸಾಧನ:ಮುಖವು ತನ್ನನ್ನು ತಾನು ಅರಿಯಲಾರದೆ ಕನ್ನಡಿಯ ಸಾಧನದಿಂದ 
ಪ್ರತಿಬಿಂಬದ ಮೂಲಕವಾಗಿ ಅರಿತು ಕೊಳ್ಳುವುದಷ್ಟೇ; ಇದರಂತೆ ಅರಿವು ಚೀತನದಂತೆ ತೋರುವ 
ಬುದ್ಧಿಯ ಮೂಲಕವಾಗಿ ತನ್ನನ್ನು ತಾನೇ ಅರಿತುಕೊಳ್ಳುವುದು. 





ಸಾಧನಮಾತ್ರವಲ್ಲದೆ 
ಹೊದ್ದುತಾತ್ಮನನರಿಯಲರಿಯದು; 
ಬುದ್ಧಿ ಸಾಧನವಾದೊಡಾತ್ಮನು ತನ್ನ ತಾನರಿವ; । 
ಇವತು 
ಬುದ್ಧಿ ತಾ ಜಡ, ದೃ ಶ್ಯ, ಸಾಧನ; 
ಬುದ್ಧಿಯಾತ್ಮನನರಿವುದೆಂಬುದು ಮರುಳುಮಾತೆಂದ ॥ ೧೨೭ 


192 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ಬುದ್ದಿಯು ಆತ್ಮನನ್ನು ಅರಿಯಲು ಸ ಸಾಧನಮಾತ್ರವಾಗಿದೆ. ತಾನೇ 
ಆತ್ಮನನ್ನು ಅರಿಯಲಾಗದು. ಬುದ ಸಾಧನವಾದಾಗ ಆತ್ಮನು ತನ್ನನ್ನುತಾನು 
ತಿಳಿಯಬಲ್ಲನು. ವಿಚಾರಮಾಡಿ ನೋಡಿದರೆ ಆತ್ಮನು ತಿಳಿಯುವ "ಸ್ವಭಾವವುಳ್ಳ 'ಚೈತನ್ಯ 
ರೂಪಿ ದೃಕ್ಯಾಗಿರುವನು. ಬುದ್ಧಿಯು ಜಡವೂ ದ ೈಶ್ಯವು ಆದ ೫ ಜಂ ನ 
ಬಹು 'ಆತ್ಮನನ್ನು ತಿಳಿಯುವುದು ಎಂಬಲ್ಲಿ ಆ ಅರಿವಿನ ಅಂಶವೇ ಆತ್ಮ 
ಬುದ್ದಿಯು ಕನ ಡಿಯಂಥ ಸಾಧನ. ಸಾಕ್ಷಾತ್ತಾಗಿ ಬುದ್ಧಿಯೇ ತಿಳಿಯುತ್ತದೆ ಎಂಬುದು 
ತಿಳಿವಳಿಕೆಯಿಲ್ಲದೆ ಮಾತೇ ಸರಿ. 


ಶಬ್ದಾರ್ಥ: * ಮರುಳುಮಾತು-ಬ್ರಾಂತಿ ನುಡಿ, ತಿಳಿವಳಿಕೆಯಿಲ್ಲದ ಮಾತು; * ಅರಿವುಂತಿಳಿವಳಿಕೆ; 


ಟಿಪ್ಪಣಿ: ಬುದ್ಧಿಯಾತ್ಮನ-ಬುದ್ಧಿಯು ಆತ್ಮನನ್ನು ಅರಿಯುವುದೆಂಬಲ್ಲಿ ಅರಿವಿನ ಅಂಶವೇ ಆತ್ಮ 
Wn ಕನ್ನಡಿಯಂಥ ಸಾಧನ, ಸಾಕ್ಷಾತ್ತಾಗಿ ಬುದ್ಧಿಯೇ ತಿಳಿಯುವುದು ಆ 
ತಿಳಿವೆಳಿಕೆಯಿಲ್ಲದ ಮಾತೇ ಸರಿ. 





ಕಣ್ಣುಕಾಂಬುದೊ ಕನ್ನಡಿಯ ತಾ? 

ಕನ್ನಡಿಯೆ ತಾ ಕಣ್ಣ ಕಾಂಬುದೊ? 

ಕಣ್ಣು ಕನ್ನಡಿಯಿಂದ ತನ್ನನು ಕಾಂಬನೋ ತಾನು? | 

ನಿರ್ಣಯಿಸೆ ನಿಜದರಿವು ಬುದ್ದಿಯ 

ಲುನ್ನಯಿಸಿ ತಾ ತನ್ನನರಿವುದು; 

ಸನ್ನುತನೆ, ನಿಜದರಿವನರಿಯದು ಬುದ್ಧಿ ಜಡವಾಗಿ ॥ ೧೨೮% 


ತಾತ್ಪರ್ಯ: ಕೆ ಕನ್ನಡಿಯನ್ನು ತಾನೇ ಕಾಣುತ್ತದೆಯೋ9 ಅಥವಾ ಕನ್ನಡಿಯು 
ಕಣ್ಣನ್ನು ತಾನು ನೋಡುತ್ತದೆಯೋ? ವಿಚಾರ ಮಾಡಿ ನೋಡಿದರೆ ಆತ | ಜ್ಞಾನವು 
ಬುದ್ಧಿಯಲ್ಲಿ ಪ್ರತಿಫಲಿಸಿ ತನ್ನನ್ನು ತಾನೇ ತಿಳಿದುಕೊಳ್ಳುತ್ತದೆ. ಆದ್ದರಿಂದ ಜಡವಾದ 
ಬುದ್ಧಿಯು ಆತ್ಮಜ್ಞಾನವನ್ನು “ನಗೆ ತಾನೇ ಮಾಡಿಕೊಳ್ಳಲಾರದು. 

ಶಬ್ದಾರ್ಥ: ಉನ್ನಯಿಸಿಐಊಹಿಸಿ? ಪ್ರತಿಫಲಿಸಿ; ನಿಜದರಿವನರಿಯದು ಬುದ್ಧಿ ಜಡವಾಗಿ 


ಬುದ್ಧಿಯು ಜಡವಾದ್ದರಿಂದ ಆತ್ಮನ ಜ್ಞಾನವನ್ನು ಮಾಡಿಕೊಳ್ಳಲಾರದು; ಕಾಂಬನೋ?- 
ನೋಡುವನೋ?9 (ನೋಡುವುದಿಲ್ಲ); ನಿಜದ ಅರಿವುಎಆತ್ಮಜ್ಞಾನ; ಸ ಸನ್ನುತನೆ-ಶ್ರೇಷ್ಠನೆ; 


ಪಾಠಾಂತರ: ಕನ್ನಡಿಯನಾ ಎಂಬುದಕ್ಕೆ ಬದಲಾಗಿ ಕೆಲವು ಪ್ರತಿಗಳಲ್ಲಿ "ಕನ್ನಡಿಯ ತಾ' 
ಎಂದಿದೆ (ಕು)(ಸ)(ಅ) 





ತನ್ನ ತನ್ನಿಂದರಿವುತಿಹನೆಂ 
ದುನ್ನತದ ಶುತಿ ಸಾರುತಿಹುದೆಲೆ; 
ತನ್ನ ತನ್ನಿಂದರಿವ ಪರಿಯೆಂತೆನಲು ಕೇಳದನು; । 


193 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಣ್ಣು ಕನ್ನಡಿಯಿಂದ ತನ್ನನು 
ನಿರ್ಣಯಿಸಿ ಕಾಣ್ಣಂದದಂತದು 
ತನ್ನ! ದಪರೋಕಾ ್ಲಿನುಭವ ಬುದ್ಧಿಪ್ರಕಾಶದಲಿ | ೧೨೯ 


ತಾತ್ಪರ್ಯ: ಅತನು ತನ್ನನ್ನು ತಾನೇ ತಿಳಿಯುತ್ತಾನೆ ಎಂದು ಶ್ರೇಷ್ಠವಾದ ವೇದವಾಕ್ಕಗಳು 
ಸಾರುತ್ತಿದೆ, ಹೌದು ತಾನಿ? ತನ್ನಿಂದ ತಾನು ತಿಳಿಯುವ ಪರಿ “ಎಂದು ಕೇಳುವೆಯಾ, 
ಹೇಳುತ್ತೇನೆ ಕೇಳು. ಕಣ್ಣು ಕನ್ನ ಡಿಯಿಂದ ತನ್ನನು ತಾನು ಏನೆಂಬುದನ್ನು ನಿರ್ಧರಿಸಿ 
ತಿಳಿಯುವಂತೆ ಬುದ್ಧಿಯು 'ಆತ್ಮನಂತೆ ಚೈತನ್ಯ ರೂಪವಾಗಿ ಹೊಳೆಯುವುದರ 
ಸಹಾಯದಿಂದ ಆತ್ಮ "ಸಾಕ್ಷಾತ್ಕಾರ ಹೊಂದುತ್ತದೆ. 


ಶಬ್ದಾರ್ಥ: ತನ್ನ ತನ್ನಿ ಿ೦ದರಿವುತಿಹನೆಂದು(ಸ ಸ೦ವಿಶತ್ಯಾತ್ಮನಾತ್ಮಾನ೦)ಎತಾನು ತನ್ನಲ್ಲಿ ಪ್ರವೇಶಿಸುತ್ತದೆ. 
ಆದ್ದರಿಂದ ತನ್ನದು ಅಪರೋಕ್ಷಾನುಭವವು; ಉನ್ನ ತದ ಶ್ರುತಿ ಶ್ರೇಷ್ಠವಾದ. ಷೇದವಾಕ್ಕಗಳು; 

ಅಪರೋಕಾ ನುಭವ- ಸಾಕ್ಷಾತ್ಕಾರ, ಪ್ರತ್ಯಕ್ಷಾನುಭವ; ಬುದ್ಧಿಪ್ರ ಪ್ರಕಾಶದಲಿ-ಬುದ್ಧಿಯು ಆತ್ಮನಂತೆ 
ಚೈತನ್ಯರೂಪಾಗಿ ಹೊಳೆಯುವುದರ ಸಹಾಯದಿಂದ. 





ಜ್ಞಾನ ತನ್ನಿಂ ತಾನೆ ಅರಿವುದೋ? 

ಏನೆನಲು, ತಾ ತನಗೆ ದೃಶ್ಯವೆ? 

ಜ್ಞಾನವದು ಜ್ಞಾನಾಂತರದಿ ತಾ ತೋರಿತೆಂತೆನಲು । 

ತಾನದೇ ಅನವಸೆ ್ಥಯಪ್ಪುದ 

ದೇನು ದೀವಿಗೆಯಿಂದ ದೀವಿಗೆ 

ಕಾಣುವದೆ? ಅದು ತಾ ಸ್ಪಯಂಪ್ರಭೆಯೆಂದು ತಿಳಿಯೆಂದ ॥॥೧೩೦॥ 


ತಾತ್ಪರ್ಯ: ಆತ್ಮನು ತನ್ನನ್ನು ತಾನೇ ತಿಳಿಯುವನು. ಏಕೆಂದರೆ ಆತನು ಸ್ವಯಂ 
ಪ್ರಕಾಶನು. ಆದರೆ ಅವನು ತನಗೆ ತಾನು ದೃಶ್ಯವಾಗುವುದಿಲ್ಲ ಏಕೆಂದರೆ ತನ್ನನ್ನು 
ತಾನು ಅರಿವುದೆಂದರೆ ಆತ್ಮಾಶ್ರಯವೆಂಬ ದೋಷವಾಗುತ್ತದೆ ಎನ್ನುತ್ತಾರೆ ಶಾಸ್ತ್ರಕಾರರು. 
ಜ್ಞಾನಕ್ಕೆ ಜ್ಞಾನವು ದೃಶ್ಯವಾಗಿದೆ ಎಂದರೆ ಜ್ಞಾನಾಂತರದಲ್ಲಿ ತನ್ನನ್ನು ತಾನೇ 
ತೋರಿಕೊಡುವುದು. 'ಅನವಸ್ಥೆ ಎನ್ನಿಸಿಕೊಳ್ಳುವುದಿಲ್ಲವೇ! ಎಂದರೆ ಇಲ್ಲ. '`ಓೀಂದರೆ 
ದೀಪದಿಂದ ದೀಪ ಹೇಗೆ ಕಾಣಿಸುತ್ತದೋ' ಹಾಗೇ ಜ್ಞಾನವು ತನ್ನಿಂದ ತಾನೇ 
ಬೆಳಗುವ ಸ್ವಯಂಜ್ಯೋತಿ ಸ್ಪರೂಪದ್ದಾಗಿದೆ ಎಂಬುದಾಗಿ ತಿಳಿ. 


ಟಿಪ್ಪಣಿ-೧: ಜ್ಞಾನ ತನ್ನಿಂ ತಾನೆ ಅರಿವುದೊ-ಈ ಪ್ರಶ್ನೆಗೆ ಉತ್ತರವು ೧೨೬ನೇ ಪದ್ಯದಲ್ಲಿಯೇ 
ವಾಸು "ಅಲ್ಲಿ ವ್ಯವಹಾರ ದೃಷ್ಟಿಯಿಂದ" ಬುದ್ದಿಯನ್ನು ಸಾಧನವಾಗಿಟುಕೊಂಡು 
ಉತ್ತರವನ್ನು ಹೇಳಿದೆ. ಇಲ್ಲಿ ಪರಮಾರ್ಥದಿರಿದ ಆತ್ಮನು ತನ್ನನ್ನು "ನೇ ಅರಿವನು ಎಂದರೆ 
ಸ್ವಯಂಪ್ರಕಾಶನು ಎಂದು "ಉತ್ತರವನ್ನು ಹೇಳುವುದಕ್ಕೆ ಮತ್ತೆ "ಬಂದಿದೆ. 


ಟಿಪ್ಪಣಿ-೨: ತಾ ತನಗೆ ದೃಶ್ಯವೇ-ತಾನು ತನಗೆ ದೃಶ್ಯವಾಗುವುದಿಲ್ಲೆಂಬ ಈ ಉತ್ತರವು ೧೨೬ನೇ 
ಪದ್ಯ ದಲ್ಲಿರುವ “ಸಾಕ್ಷಾತ್ರವಗೆ ತಾನೇ ಲಕ್ಷ ಸಲ್ಲಾಗಿಗ ಎಂಬುದರ ಅನುವಾದವಾಗಿದೆ. ತನ್ನನ್ನು 
ತಾನೇ ಅರಿಯಿತೆಂದರೆ 'ಅತ್ಯಾಶ್ರಯವೆಂಬ "ದೋಷನೆನಿಸುವುದೆಂದು ಶಾಸ್ತ್ರಕಾರರು ಹೇಳುತ್ತಾರೆ. 


194 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಟಿಪ್ಪಣಿ-೩: ಅನವಸ್ಥೆ-ಒಂದು ಜ್ಞಾನವು ಮತ್ತೊಂದು ಜ್ಞಾನದಿಂದ ಅರಿಯಲ್ಪಟ್ಟಿತು ಎಂದರೆ 
ಅದಕ್ಕೆ ಮತ್ತೊಂದು ಜ್ಞಾನದ ಅಪೇಕ್ಷೆಯಾಗಬಹುದು. ಹೀಗೆ ಕೊನೆಯಾಗದ. ಇರುವಂಥ 
ದೋಷಕ್ಕೆ ಅನವಸ್ಥೆ ಎಂದು ಹೆಸರು. 





ಬುದ್ಧಿಯಲಿ ಹೊಳೆದರಿವು ನಿಜವಾ 

ಗಿದ್ದರಿವ ತಾ ಬೆಳಗಲರಿವುದೆ? 
ಅದ್ವಯವತೀಂದ್ರಿಯವಮೂರ್ತಸ್ಪಪ್ರಕಾಶವದು; । 

ಬುದ್ದಿವಂತನೆ, ಜಲದೊಳಗೆ ಹೊಳೆ 

ದಿದ್ದ ರವಿಮಂಡಲವು ನಿಜವಾ 

ಗಿದ್ದ ಸೂರ್ಯನ ಬೆಳಗಲರಿವುದೆ? ತಿಳಿದು ನೋಡೆಂದ | ॥೧೩೧॥ 


ತಾತ್ಪರ್ಯ: ಬುದ್ಧಿಯಲ್ಲಿ ತೋರಿದ ಜ್ಞಾನರೂಪವು ಮೂಲವಾದ ಜ್ಞಾನರೂಪವನ್ನು 
ಬೆಳಗಲು ಬುದ್ಧಿಗೆ ಸಾಧ್ಯವೇ? ಇಲ್ಲ, ಏಕೆಂದರೆ ಆ ಮೂಲಜ್ಞಾನರೂಪವು (ಆತ್ಮವು) 

ಏಕೈ ಕವಾದುದು; ಇಂದ್ರಿಯಗಳಿಗೆ ಅಗೋಚರವಾದುದು, ನಿರಾಕಾರವಾದುದು, 
ಸ್ವಯಂ ಪ್ರಕಾಶವುಳ್ಳದ್ದು. ನೀರಿನಲ್ಲಿ ಹೊಳೆಯುವ ಸೂರ್ಯ ಸಮೂಹವು 
ಪ್ರತಿಬಿಂಬವು ನಿಜವಾದ ಸೂರ್ಯನನ್ನು ಪ್ರಕಾಶಗೊಳಿಸಲು ಶಕ್ಕವೆ? ಜಾಣನೇ 
ವಿಚಾರಮಾಡಿ ನೋಡು. 


ಶಬ್ದಾರ್ಥ: * ಅದ್ವಯವು-ಏಕೈಕ; * eR ಗೋಚರವಾಗದದು; 
x ಆರ್ತ ಬರ್ಗುಣಕ ಐ। ಸ್ವಪ್ರಕಾಶ-ಸ್ವಯಂಪ್ರಕಾಶವುಳ್ಳದ್ದು; ಜಲದೊಳಗೆ 
ಹೊಳೆದದ್ದು-ನೀರಿನಲ್ಲಿ ಪ್ರತಿಫಲಿಸಿದ. ತಿಳಿದು ನೋಡೆಂದ-ವಿಚಾರಮಾಡಿ “ನೋಡು ಎಂದು 
ವ್ಯಾಸ ಶುಕನಿಗೆ ಹೇಳಿದ; ಮ೦ಂಡಲ-ಸಮೂಹ. 


ಶಬ್ದಾರ್ಥ: ಬುದ್ಧಿಯಲಿ ಹೊಳೆದ ಅರಿವು ನಿಜವಾಗಿ ಇದ್ದ ಅರಿವ ತಾ ಬೆಳಗಲು ಅರಿವುದೆ?ಐ 
ಬುದ್ಧಿಯಲ್ಲಿ ತೋರಿದ ಜ್ಞಾನರೂಪವು ಮೂಲವಾದ ಜ್ಞಾನರೂಪವನ್ನು ಬೆಳಗಲಾರದು. 


ಬುದ್ಧಿಯನು ಪ್ರತಿಬಿಂಬದರಿವನು 

ಶುದ್ಧಸಂವಿತ್ತರಿವುದೆಂತೆನೆ 

ವೇದ್ಯವಹ ಕನ್ನಡಿಯ ಮುಖವನು ಕಣ್ಣುಕಾಂಬಂತೆ; | 

ಬುದ್ಧಿ ತೋರುತ್ತಡಗುವದರಿಂ 

ಬುದ್ಧಿಯರಿವದು ತೋರುತಡಗು 

ತ್ರಿರ್ದಪುದು ತಾಂ ಬುದ್ಧಿಸಹಿತದು ದೃಶ್ಯ; ನಿಜವಲ್ಲ ॥ ॥೧೩೨॥ 


ತಾತ್ಪರ್ಯ: ಶುಡ್ಲವಾದ ಆತ್ಮಜ್ಞಾನವು (ಶುದ್ಧ ಸಂಪತ್ತು) ಬುದ್ದಿಯನ್ನು ಆ ಬುದ್ಧಿಯಲ್ಲಿ 
ಪ್ರತಿಬಿಂಬಿಸುವ” ತಿಳಿವಳಿಕೆಯನ್ನು ತಿಳಿದುಕೊಳ್ಳುವ ರೀತಿ ಹೇಗೆಂದರೆ, “ಣ್ಣು 
ತನ್ನ! ದೇ ಆದ ಕಾಣುವ ಶಕ್ತಿಯಿಂದ “ಕನ್ನ ಡಿಯನ್ನೂ ಅದರಲ್ಲಿ ಕಾಣುವ ಮುಖವನ್ನೂ 


195 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನೋಡುತ್ತದೆ. ಹಾಗೆಯೇ ಆತ್ಮನು ಬುದ್ಧಿಯನ್ನೂ, ಬುದ್ದಿಗಾದ ಜ್ಞಾನವನ್ನು 
ಅರಿಯುವನು. ಹಾಗೆ ಬುದ್ಧಿಯು ತೋರಿ ಅಡಗುತ್ತಿದ್ದರೆ, “u ಬುದ್ದಿಯಲ್ಲಿದ್ದ 
ಜ್ಞಾನವೂ ತೋರಿ ಮರೆಯಾಗುವುದರಿಂದ ಆ ಬುದ್ಧಿಯೂ ಕೂಡ ದೃಶ್ಯವೆನಿಸಿ 
ಕೊಳ್ಳುತ್ತದೆ. ಅದು ನಿಜಜ್ಞಾನವಾಗಿರುವುದಿಲ್ಲ. 


ಟಿಪ್ಪಣಿ: ಕನ್ನಡಿಯ ಮುಖವನು ಕಣ್ಣು ಕಾಂಬಂತೆ-ಕಣ್ಣು ಕನ್ನಡಿಯನ್ನೂ ಮುಖವನ್ನೂ ಕಾಣುವಂತೆ 
(ಆತ್ಮನು ಬುದ್ಧಿಯನ್ನೂ ಬುದ್ಧಿಗಾದ ಜ್ಞಾನವನ್ನೂ 'ಎರಿಯುವನು). ಸ ಶುದ್ಧ ಸಂಪತ್ತು 
ಎಶುದ್ಧರೂಪ ದ ಜ್ಞಾನ * ವೇದ್ಯವಹ-ತಿಳಿಯಲು ಶಕ್ಕವಾದ; * ದೃಶ್ಯ ನಿಜವಲ್ಲ-ಪ್ರಕಿಬಿಂಬವೇ 
ಹೊರತು ನಿಜಸ್ನರೂಪವಲ್ಲ; 





ಬುದ್ಧಿಯಲಿ ಹೊಳೆದರಿವ ತಿಳಿಯಲು 

ವೇದ್ಯವಾಗಿಹುದೆಲ್ಲರಿಂಗದು; 

ಬುದ್ಧಿಯಿಂದಾಚೆಯಲಿ ತೋರುವ ಶುದ್ಧವಾದರಿವು | 

ವೇದ್ಯವಾಗದತೀಂದ್ರಿಯವು; ನೆರೆ 

ಸಾಧ್ಯವಪರೋಕ್ಷಾ ನುಭವ ಸಂ 

ಸಿದ್ಧಿಯಲಿ; ನೀನದನು ಸಾಕ್ಸಾತೃರಿಸಿ ತಿಳಿಯೆಂದ ॥ ॥೧೩೭೩॥ 
ತಾತ್ಪರ್ಯ: ಅರಿವು ಬುದ್ದಿಯ ಉಪಾಧಿಯುಳ್ಳದ್ದಾಗಿ ಕಂಡದ್ದನ್ನು ಅಥವಾ ಬುದ್ಧಿಯೇ 
ಅರಿವು ಎಂಬಂತೆ ಕಂಡದ್ದನ್ನು ತಿಳಿಯಲು "ಎಲ್ಲರಿಗೂ ಸಾಧ್ಯವಿದೆ. ಬುದ್ಧಿಯನ್ನು 
ಅತಿಕ್ರಮಿಸಿ ಕಾಣುವ ವ್ಯವಹಾರಜ್ಜಾನವನ್ನು ಮೀರಿದ ಪ ಪಾರಮಾರ್ಥಿಕಜ್ಜಾನವನ್ನು 
ತಿಳಿಯಲು ಎಲ್ಲರಿಗೂ ಶಕ್ಕವಿಲ್ಲ. ಅದು ಇಂದ್ರಿಯಾನುಭವವನ್ನು ಮೀರಿದುದು; ಆ 
ಚಿದ್ರೂಪವನ್ನು ಅಪರೋಕ್ಷಾನುಭವವು ಸಿದ್ಧಿಯಾದಲ್ಲಿ ಮಾತ್ರ ತಿಳಿಯಲು ಶಕ್ಕ. 
ಆದಕಾರಣ ಆ ಜ್ಞಾನವನ್ನು ಸಾಕ್ಷಾತ್ಕರಿಸಿಕೊ೦ಡು ಅದರಿಂದ ಚಿದ್‌ರೂಪವನ್ನು 
ತಿಳಿಯಬೇಕು. 
ಶಬ್ದಾರ್ಥ: ಬುದ್ಧಿಯಲಿಹೊಳೆದ ಅರಿವ-ಅರಿವು ಬುದ್ಧಿಯ ಉಪಾಧಿಯುಳ್ಳದ್ದಾಗಿ ಕಂಡದ್ದನ್ನು 


ಅಥವಾ ಬುದ್ಧಿಯೇ ಅರಿವು ಎಂಬಂತೆ ಕಂಡದ್ದನ್ನು; * ವೇದ್ಯವಾಗದ-ತಿಳಿಯಲಾಗದ 
ಅಪರೋಕ್ಲಾನುಭವ-ಪ್ರತ್ಯಕ್ಷಾನುಭವ; * ಸಂಸಿದ್ಧಿ-ಸಾಧಿಸಿಕೊಳ್ಳುವುದು; 





ತೋರದರಿವುದು ನಿಜದರಿವು; ತಾ 

ತೋರುತರಿವುದು ಬುದ್ಧಿಯರಿವಿನ 

ತಾರತಮ್ಯದಲಾತ್ಮಬುದ್ಧಿಗಳಲ್ಲಿ ಭೇದವನು । 

ನೀರನೇ ತಿಳಿ ನೀನು; ಕೇತಕಿ 

ನಾರೆ ಸರ್ಪವನರಿವ ತೆರದಿಂ 

ತೋರುವದು ನಿಜವಿದಿರೊಳಿಹುದೆಂದರಿಯುವದು ಬುದ್ಧಿ 1 ॥೧೩೪। 


196 


ಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತಾತ್ಪರ್ಯ: ಆತ್ಮನ ಅರಿವು ಇದಿರಾಗಿ ಕಾಣಿಸಿಕೊಳ್ಳದೆ ತನ್ನಿ ೦ದತಾನೇ ತಿಳಿಯ 
ಲಡುವುದು. ಬುದ್ಧಿಯ ಅರಿವು ತಾನು ಆತ್ಮಬಿಂಬವಶದಿಂದ ಕಾಣುತ್ತದೆ. ಈ ರೀತಿ 
ಆತ್ರ ಬುದ್ಧಿಗಳ ವ್ಯತ್ಯಾಸವನ್ನು ಸುಂದರನಾದ ಶುಕನೇ ನೀನು ತಿಳಿ. "ಇದಕ್ಕೊಂದು 
ದೃಷ್ಟಾಂತ ನೀಡುವೆನು ಕೇಳು. ಕೇದಗೆ ವಾಸನೆಯನ್ನು ಕಂಡರೆ ಸರ್ಪವನ್ನು 
ಊಹಿಸುತ್ತಾರಪ್ಟೆ ಆಗ ತೋರುವುದು ವಾಸನೆ, ತಿಳಿಯುವುದು ಹಾವು. ಹಾಗೆಯೇ 
ಬುದ್ಧಿಯು ಚೈತನ್ಯದಂತೆ ತೋರುತ್ತದೆ. ಅದರಿಂದ ಆತ್ಮ ಜ್ಞಾನವು ಊಹಿತವಾಗುತ್ತದೆ. 


ಶಬ್ದಾರ್ಥ: ನೀರನೇ-ಸು೦ದರನೆ (ಎಂದು ಮಗನನ್ನು ಕುರಿತ ವ್ಯಾಸನ ಸಂಬೋಧನೆ) 
ಹೇ ನಾರೆ-ವಾಸನೆ ಸೂಸಲು; * ಕೇತಕಿ-ತಾಳೆ ಹೂ; ತೋರದರಿವುದು (ತೋರದ ಅರಿವು ಅದು) 
ನಿಜದರಿವು-ಆತ್ಮನ ಅರಿವು ಇದಿರಾಗಿ ಕಾಣಿಸಿಕೊಳ್ಳದೆ ತಿಳಿಯುವುದು; ತೋರುತಅರಿವುದುಬುದ್ಧಿಎ 
ಬುದ್ಧಿಯ ಅರಿವು ತಾನು ಕಾಣುತ್ತ ತಿಳಿಯುವುದು. 


ಟಿಪ್ಪಣಿ: ನಿಜಇದಿರೊಳುಇಹುದುಎಕಣ್ಣೆದುರಿಗೇ ಸತ್ಯ ವಿದೆ ತಿಳಿ. ನಿಜ-ಸರ್ಪ ಕೇದಗೆಯಲ್ಲಿ 
ವಾಸವಾಗಿರುತ್ತದೆ. ಅದರಿಂದ ಅದಕ್ಕೆ ಕೇದಗೆಯ ವಾಸನೆ ಎನ್ನುವುದುಂಟು. ಹೀಗೆ, ಸರ್ಪಕ್ಕೂ 
ಕೇದಗೆಗೂ ಸಂಬಂಧ ಕಲಿಸುತ್ತಾರೆ. 'ಹಾಗಾಗಿ ಕೇದಗೆಯ ವಾಸನೆಯನ್ನು ಕಂಡರೆ ಸರ್ಪವನ್ನು 
ಊಹಿಸುತ್ತಾರಪ್ಪೇ. ಆಗ ತೋರುವುದು ವಾಸನೆ; ತಿಳಿಯುವುದು ಹಾವು; 'ಥಾಗೆಯೇ ಬುದ್ಧಿಯು 

ಚೈತನ್ಯದಂತೆ ತೋರುತ್ತದೆ. ಅದರಿಂದ ಆತ್ಮಜ್ಞಾನವು ಊಹಿತವಾಗುತ್ತದೆ. ಈ ದೃಷ್ಟಾಂತಾಲಂಕಾರ 
ಪದ್ಯ ಇದು. 





ಶುದ್ಧವಾಗಿದ್ದರಿವ ಹೊದ್ದಿದ 

ಬುದ್ಧಿ ತಾನರಿವಾಗಿ ತನ್ನ ನಿ 

ಬದ್ಧಿಸುವ ಪರಿಯಂತ ತಾನೇ ಆತ್ಮನಾಗಿಹುದು; | 

ಶುದ್ಧರತ್ನವ ಗಾಜುಮಣಿಯ ನಿ 

ಬದ್ಧಿಸುವ ನೋಟಕನ ತೆರದಲಿ 

ಬುದ್ಧಿಯರಿವನು ನಿಜದರಿವನಾಪರಿಯಲರಿಯೆಂದ ॥ ॥೧೩೫॥ 
ತಾತ್ಪರ್ಯ: ಶುದ್ಧಜ್ಞಾನವನ್ನು ಹೊಂದಿರುವ ಬುದ್ಧಿಯು ತಾನೇ ಅರಿವಾಗಿ ತನ್ನನ್ನು 
ಚೆನ್ನಾಗಿ ಒರೆ ಹಚ್ಚಿ ಹೋಲಿಸಿ ನೋಡುವವರೆಗೆ ತಾನೇ ಆತ್ಮನಾಗಿರುವುದು. 
ಶುದ್ಧವಾದ ರತ್ನವನ್ನೂ ಕೃತಕವಾದ ಗಾಜಿನ ಮಣಿಯನ್ನೂ ವಿಮರ್ಶೆಮಾಡಿ 
ಪರಿಶೀಲಿಸಿ ಅವರಡೂ. ಬೇರೆ ಬೇರೆ ಎಂದು ತಿಳಿದುಕೊಳ್ಳುವ ರತ್ನಪರೀಕ್ಷಕನ 
ಹಾಗೆ ನೀನೇ ನಿಶ್ಚಯಿಸಿ ನೋಡಬೇಕು. 
ಶಬ್ದಾರ್ಥ: ನಿಬದ್ದಿಸುವ-ಚೆನ್ನಾಗಿ ಒರೆಹಚ್ಚಿ ಹೋಲಿಸಿ ನೋಡುವ; * ಪರಿಯಂತವರೆಗೆ; 
ಹೆ ನೋಟಕ=ರತ್ನ ಪರೀಕ್ಷಕ; ಸೆ ಪರಿಯಲಿ- ಆ ರೀತಿಯಲ್ಲಿ; * ತೆರದಲಿ-ವಿಧಾನದಲಿ; 


ತ ಶುದ್ಧರತ್ನ-ಸಹಜವಾಗಿ ನಿಸರ್ಗದಲ್ಲಿ ಲಭ್ಯವಿರುವ ರತ್ನ "(ನಿಜದರಿವು) * ಗಾಜುಮಣಿ 
ವಕ್ಷ ತಕವಾಗಿ ತಯಾರಿಸಿದ ಗಾಜಿನ ಮಣಿ (ಬುದ್ಧಿ ಅರಿವು) 





197 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬುದ್ಧಿಯಿಂದಾಚೆಯಲಿ ತೋರು 

ತ್ರಿದ್ದರಿವನರಿವಂದವೆಂತನೆ 

ಬುದ್ಧಿ ಮೂರುಮವಸ್ಥೆಯೊಳು ತೋರ್ದಡಗುತಿಹುದಾಗಿ । 

ಬುದ್ಧಿಯ ವಿಕಾರಗಳನರಿವುದು 

ಶುದ್ಧಸಂವಿತ್ತದನು ಚಂದ್ರನ 

ಬದ್ಧಿಸುವ ರಾಹುವ ನಿರೀಕ್ಷಿ ಸುವಂತೆ ತಿಳಿಯೆಂದ ॥ ॥೧೩೬॥ 
ತಾತ್ಪರ್ಯ: 'ಬುದ್ಧಿಯನ್ನು ಮೀರಿ ತೋರುತ್ತಿರುವ ಜ್ಞಾನವನ್ನು ತಿಳಿಯುವ ರೀತಿ 
ಹೇಗೆ ಎಂದರೆ ಬುದ್ಧಿಯು ಜಾಗ್ರತ, ಸ್ಪಪ್ಪ, ಸುಷುಪ್ತಿ ಎ೦ಬ ಮೂರು ಅವಸ್ಥೆಗಳಲ್ಲಿ 
ಅಡಗಿ ತೋರುವ ಬುದ್ಧಿಯ ವಿಕಾರಗಳನ್ನು ಶುದ ಜ್ಞಾನವು ನಿಜಸಾಕ್ಷಿಯಾಗಿರಲು 
ತಿಳಿದುಕೊಳ್ಳುತ್ತದೆ. ರಾಹು ಚಂದ್ರನನ್ನು ಆವರಿಸಿದಾಗ ಹೇಗೋ ಹಾಗೆ "ತಿಳಿಯುತ್ತದೆ. 
ರಾಹುವೇ ಸೃತಃ ಪ್ರತ್ಯೇಕ ಕಾಣಿಸುವುದಿಲ್ಲ ಹಾಗೆ ಶುದ್ಧಜ್ಜಾನ ಅದೇ ಪ್ರತ್ಯೇಕವಾಗಿ 
ಕಾಣಿಸುವುದಿಲ್ಲ ಚಿದಾಭಾಸದಿಂದ ಕಾಣುತ್ತದೆ. 


ಟಿಪ್ಪಣಿ-೧: ಚಂದ್ರನನ್ನು ಬುದ್ಧಿಸುವ ರಾಹುವ ನಿರೀಕ್ಷಿಸುವಂತೆ: ಛಾಯಾಗ್ರಹವಾದ ರಾಹು 
ಚಂದ್ರನನ್ನು ಹಿಡಿಯುತ್ತದೆ. ಅದಕ್ಕೇ ಗ್ರಹಣವೆನ್ನು ತ್ತಾರೆ. ರಾಹು ಸ್ವತಃ ಕಾಣಿಸಿಕೊಳ್ಳುವುದಿಲ್ಲ, 
ಚ೦ದ್ರನ ಸಂಬಂಧದಿಂದ ಗೊತ್ತಾಗುತ್ತದೆ. ಅದರಂತೆ ಶುದ್ಧ ಸಂವಿತ್ತು ತೋರದಿದ್ದರೂ ಅದರ 
ಇರುವಿಕೆಯು ಚಿದಾಭಾಸದಿಂದೆ ಎಂದರೆ ಇದೇ ಜ್ಞಾನವೆಂದು ಭ್ರಮಿಸುವಂತೆ ಬುದ್ಧಿಯಲ್ಲಿ 
ತೋರುವ ಧರ್ಮದಿಂದ ಗೊತ್ತಾಗುವುದು. 


ಶಬ್ದಾರ್ಥ: ಮೂರುಂಅವಸ್ಥೆಗಳು-ಜಾಗ್ರತ, ಸ್ವಪ್ನ, ಸುಷುಪ್ತಿ ಶುದ್ಧ ಸಂವಿತ್‌-ಶುದ್ಧ ಜ್ಞಾನವು; 
ಬದ್ಧಿಸುವ-ಬಿಂಬಿಸುವ, ಆವರಿಸುವ; 


ಪಾಠಾಂತರ: ಬುದ್ಧಿಮೂರುಮವಸ್ಥೆಯೊಳು ತೋರ್ದಡಗುತಿಹುದಾಗಿ ಬುದ್ಧಿಜಾಗ್ರಾದಿ 
ಗಳಲಡಗುತತೋರುತಿಹುದಾಗಿ [(ಕು)(ಪೇ) ಪ್ರತಿಗಳ ಪಾಠ] 





ಸಾಕ್ಷಿತ್ವವನ್ನು ಸಾಧಿಸುವ ರೀತಿ (೧೩೭-೧೪೮) 
ಸಾಧಕರಿಗೀ ಬುದ್ಧಿಸಾಕ್ಷಿ ಯ 
ಸಾಧಿಸುವ ಪರಿಯೆಂತೆನಲು ನಿಜ 
ಬೋಧವದು ನಿತ್ಯಪ್ರಕಾಶವು; ತೋರಲದು ಮುನ್ನ 
ಬೋಧದಂದದಿ, ಬುದ್ಧಿಬಳಿವಿಡಿ । 
ದಾದಿವಸ್ತುವಿನಿಂದ ತೋರ್ಪುದು; 
ವೇದಶಿರವು “ತಮೇವ ಭಾಂತ”ಮೆನುತ್ತಲೋದುವದು ॥ ॥೧೩೭! 


ತಾತ್ಪರ್ಯ: ಸಾಧಕರು ಈ ಬುದ್ಧಿಸಾಕ್ಷಿಯನ್ನು ಸಾಧಿಸುವುದು ಹೇಗೆಂದರೆ, ನಿಶ್ಚಯ 
ಜ್ಞಾನಾತ್ಮಕವಾದ ಆತ್ಮನ ಅರಿವು ನಿತ್ಯಪ್ರಕಾಶವಾಗಿರುತ್ತದೆ. ಅದು ಮೊದಲು ಜ್ಞಾನ 


198 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ರೂಪವಾಗಿ ತೋರಿದ ಮೇಲೆ ಬುದ್ಧಿಯು ಆ ಜ್ಞಾನವನ್ನು ಹಿಂಬಾಲಿಸಿ ಆ ಮೂಲ 
ವಸ್ತುವಿನಿಂದಲೇ ಬೆಳೆಗುವುದು ಎಂದರೆ ಆ ಮೂಲ ವಸ್ತುವೇ ಆತ್ಮನ ಬೆಳಕಿನಿಂದಲೇ 
ಎಲ್ಲವೂ ಬೆಳಗುತ್ತದೆ ಎಂಬ ಮುಂಡಕೋಪನಿಷತ್ತಿನ “೨೨೨5 ೧೧) ಮಂತ್ರದ 
“ತಮೇವ ಭಾಂತಮನುಭಾತಿಸದ್ವಂ” (ಪ್ರಕಾಶಿಸುವ ಅವನನ್ನೇ ಎಲ್ಲವೂ ಆಶ್ರಯಿಸಿ 
ಪ್ರಕಾಶಿಸುತ್ತದೆ ಎಂಬ ಮಾತೇ ಇದಕ್ಕೆ ಪ್ರಮಾಣವೆಂದು ತಿಳಿಯತಕ್ಕದ್ದು. 


ಶಬ್ದಾರ್ಥ: ನಿಜಬೋಧವು4ಅದು-ತನ್ನ ಆತ್ಮನ ಅರಿವು; ತೋರಲದು ಮುನ್ನಬೋಧದಂದದಿ= 
ಅದು ಮೊದಲು ಜ್ಞಾನರೂಪವಾಗಿ ತೋರಿದ ಮೇಲೆ; ಬುದ್ಧಿಬಳಿವಿಡಿದಾದಿವಸ್ತುವಿನಿಂದ 
ತೋರ್ಪುದು-ಬುದ್ದಿಯು ಆ ಜ್ಞಾನವನ್ನು ಹಿಂಬಾಲಿಸಿ ಆ ಮೂಲ ವೆಸುವಿನಿಂದಲೇ ಬೆಳಗುವುದು; 


ಟಿಪ್ಪಣಿ: ತಮೇವಭಾಂತ='ತಮೇವಭಾಂತಮನುಭಾತಿಸ ಸರ್ವಂ' ಎಂಬ ಮುಂಡಕೋಪನಿಷತ್ತಿನ 
೨ನೇ ಮಂತ್ರದ ೨ನೇ ಖಂಡದ ೧೧ನೇ ಮಂತ್ರದ ಮಾತಿದು. ಎಲ್ಲವೂ ಆತ್ಮನ ಬೆಳಕಿನಿಂದಶೇ 
ಬೆಳಗುತ್ತದೆ . ಎಂದು ಇದರರ್ಥ. 





ಬೆಲ್ಲದಿಂ ಮಧುರತೆಯು ಭಕ್ಷ್ಯಗ 

ಳಲ್ಲಿ ತೋರುವವೋಲು ಚಿತ್ಪಭೆ 

ಯಲ್ಲಿ ಕೂಡಿದ ಬುದ್ಧಿ ಚಿತ್ರೆಸೆವಂತೆ ತೋರುವುದು; | 
ಸಲ್ಲಲಿತಸಹಜಪ್ರಕಾಶವ 

ಸೊಲ್ಲು ಪೇಳಲ್ಕರಿಯದನುಭವ 

ದಲ್ಲಿ ಕಂಡ ಮಹಾನುಭಾವನೆ ಬಲ್ಲ ಕೇಳೆಂದ ॥ ॥೧೩೮। 


ತಾತ್ಪರ್ಯ: ಭಕ್ಷ್ಯ ಗಳಲ್ಲಿ ಸೇರಿರುವ ಸಿಹಿಯು ಬೆಲ್ಲ ಸೇರಿರುವುದರಿಂದ ತಿಳಿಯುತ್ತದೆ. 
ಹಾಗೆಯೇ ಬುದ್ಧಿಯಲ್ಲಿ ಚಿತ್‌ಪ್ರಭೆ ಕೂಡಿದ್ದಾಗ ಬುದ್ಧಿಯು ಚಿತ್‌ಪ್ರಭೆಯಿ೦ದ 
ಪ್ರಕಾಶಿಸುತ್ತದೆ. ಬುದ್ಧಿಯಲ್ಲಿ ಸೇರಿಕೊಂಡ ಚಿತ್ರಭೆಯ ಸಹಜಪ್ರಕಾಶವನ್ನು ಅನುಭವದಲ್ಲಿ 
ಕಂಡ ಮಹಾನುಭಾವದ ಮಾತಿನಲ್ಲಿ ಹೇಳಶಾಗದ್ದನ್ನು ಅನುಭವದಲ್ಲಿ. ಕಂಡಿರುತ್ತಾನೆ. 
ಆದ್ದರಿಂದ ಸುಭಗವಾದ ಸಹಜ ಪ್ರಕಾಶವು ಎಲ್ಲಿರುವುದು ಎ೦ಬುದನ್ನು ಮಾತಿನಲ್ಲಿ 
ಹೇಳಲು ಅಶಕ್ಯವಾದುದು. 


ಶಬ್ದಾರ್ಥ: ಚಿತ್ತೆಸೆದಂತೆ-ಚಿದ್ರೂಪವು ಹೇಗೆ ಕಾಣುವುದೋ ಹಾಗೆ; ಚಿತ್ರಭೆವಚಿತ್ರಕಾಶ 


ಪಾಠಾಂತರ: “ಬೆಲ್ಲದಿಂ ಮಧುರತೆಯು ಭಕ್ಷ್ಯಗಳಲ್ಲಿ ತೋರುವವೋಲು” ಎಂಬುದಕ್ಕೆ ಕೆಲವು 
ಪ್ರತಿಗಳಲ್ಲಿ “ಬೆಲ್ಲ 'ಬೆರಸ ಲು ಮಧುರ ಭಕ್ಷತೆಯಲ್ಲಿ ತೋರುವವೋಲು” ಎಂದಿದೆ (ಕು)(ಪೇ) 


ಟಿಪ್ಪಣಿ: ಅನುಭವದಲ್ಲಿ ಕಂಡ-ಭಕ್ಷ್ಯಗಳಲ್ಲಿ ಸೇರಿರುವ ಬೆಲ್ಲವನ್ನು ಅರಿಯುವಂತೆ ಬುದ್ಧಿಯಲ್ಲಿ 
ತೋರುವ ಚಿತ್ರಭೆಯಿಂದ ಚಿತ್ತನ್ನು ಕಂಡಂಥ ಮಹಾನುಭಾವನು ಮಾತಿನಲ್ಲಿ ಆ ಅನುಭವವನ್ನು 
ಹೇಳಲಾರನು. ಆದ್ದರಿಂದಲೇ ಈ ಮಾತು “ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ” ಎಂಬ 
ಗಾದೆಯನ್ನು ನೆನಪಿಸುತ್ತದೆ. 





199 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಿಳಿಯ ನಿರ್ಮಲಜಲದೊಳಗೆ ಪ್ರತಿ 

ಫಲಿಸಿ ದಿನಕರಬಿಂಬ ಮಿಗೆ ಥಳ 

ಥಳಿಸಲಾ ಜಲವೇನು ತೋರದೆ ಬಿಂಬಮಯವಾಗಿ । 
ಹೊಳೆವವೊಲು ಚಿತ್ರಭೆಯ ಢಾಳವ 

ತಳೆದು ತನ್ನೊಳು ಬುದ್ಧಿ ತಾ ಥಳ 

ಥಳಿಸಿ ಚಿತ್ತಭೆಯಂತೆ ತೋರ್ಪುದು ಸಹಜವಲ್ಲೆಂದ ॥ ॥೧೩೯॥ 


ತಾತ್ಪರ್ಯ: ಶುದ್ಧವಾದ ತಿಳಿ ನೀರಿನಲ್ಲಿ ಸೂರ್ಯನ ಬಿಂಬ ಪ್ರತಿಬಿಂಬಿಸಿ ಥಳಥಳ 
ಎಂದು ಹೊಳೆಯುತ್ತಿದ್ದರೆ ಆಗ ನೀರು ಕಾಣದೆ ಸೂರ್ಯನೇ ನೀರಿನ ತುಂಬ ಹೊಳ 
ಯುತ್ತಿರುತ್ತಾನೆ. ಅದರಂತೆಯೇ ಚಿತ್‌ಪ್ರಭೆಯು ಪ್ರಜ್ವಲಕಾಂತಿಯಿಂದ ಬುದ್ಧಿಯಲ್ಲಿ ಕಾಣಿಸಿ 
ಕೊಂಡಾಗ : ಬುದ್ದಿಯು ಚಿತ್ರಭೆಯ ಹಾಗೆಯೇ ಕಾಣಿಸುತ್ತದೆ. ಆದರೆ ಬುದ್ಧಿಯೀ ನಿಜವಾದ 
ಚಿತ್ರಭೆ ಅಲ್ಲ. ಬುದ್ಧಿಯೇ ಜೇರೆ ಚಿತ್ತಳಿಯೇ ಬೇರೆ. ಸೂರ್ಯನ ಪ್ರತಿಬಿಂಬದ ಹಾಗೆ ಚಿತ್ತಭಿ 
ಬುದ್ಧಿಯಲ್ಲಿ ಕಾಣಿಸಿಕೊಂಡಿರುತದೆ” ಬುದ್ಧಿಯಲ್ಲಿ ತೋರುವ ಚಿತ್ರಭ ಬುದ್ಧಿಯದಲ್ಲ” 


ಶಬ್ದಾರ್ಥ: ಸಹಜವಲ್ಲ-ಬುದ್ಧಿಯಲ್ಲಿ ತೋರುವ ಬೆಳಕು ಬುದ್ಧಿಯದಲ್ಲ; * ದಿನಕರಬಿಂಬ-ಸೂರ್ಯನ 
ಆಕಾರ; ತಿಳಿಯ ನಿರ್ಮಲಜಲಾತಿಳಿಯಾದ ಶುದ್ಧ ನೀರು; ಢಾಳವತಳೆದು-ಪ್ರಜ್ವಲ ಕಾಂತಿಯಿಂದ; 





ಬುದ್ಧಿಗಾತ್ಮಜ್ಞಾನವಾಗಲು 

ಬುದ್ಧಿಸುಖಮಯವಪ್ಪುದಾತ್ಮನು 

ಶುದ್ಧಸಂವಿತ್ತಾಗಿ ಸಹಜಾನಂದವಾಗಿಹನು; । 

ಹೊದ್ದಿ ರವಿಕಾಂತಿಯನು ಬೆಳಗು 

ತ್ತಿದ್ದ ರವಿಕಾಂತದವೊಲಾ ಮನ; 

ಸಿದ್ಧವಾಗಿಯೆ ಸ್ಪಪ್ರಕಾಶನು ರವಿಯವೋಲಾತ್ಮ | ॥೧೪೦॥ 


ತಾತ್ಪರ್ಯ: ಈ ಜ್ಞಾನದ ಸಂಪರ್ಕವಾದರೆ ಬುದ್ಧಿಯು ಸುಖಮಯವಾಗುತ್ತದೆ. 
ಎಂದರೆ ಚಿದ್ರೂಪದಿ೦ದಲೂ, ಸುಖರೂಪದಿಂದಲೂ ತುಂಬಿರುವಂತೆ ಕಾಣುತ್ತದೆ. 
ಆತ್ಮನಲ್ಲಿ ಚೆತ್‌ಸುಖ ರೂಪಗಳು ಸ ಸ್ವಭಾವದಿಂದಲೇ ಇರುತ್ತವೆ. ಸೂರ್ಯಕಾಂತಿ 
ಆತ್ಮವಾಗಿದ್ದು ಅದನ್ನು ಪ್ರತಿಬಿಂಬಿಸುವ ಸೂರ್ಯಕಾಂತ ಶಿಲೆ ಬುದ್ದಿ ಆಗಿರುತ್ತದೆ. 
ಆತ್ಮನು ಸೂರ್ಯನ ಹಾಗೆ ಸ್ವಯಂಪ್ರಕಾಶವುಳ್ಳವನಾಗಿ ಬುದ್ಧಿಯೆಂಬ ಸೂರ್ಯಕಾಂತ 
ಶಿಲೆಯಿಂದ ಬೇರೆ ಆಗಿರುತ್ತಾನೆ. 


ಶಬ್ದಾರ್ಥ: ರವಿಕಾಂತ-ಸೂರ್ಯಕಾಂತ ಶಿಲೆ; ಶುದ್ಧ ಸಂವಿತ್‌-ಶುದ್ಧ ಆತ್ಮ ಜ್ಞಾನ; ಹೊದ್ದಿ-ಆವರಿಸಿ 


ಟಿಪ್ಪಣಿ: ಆತ್ಮನು ಶುದ್ಧಸ ೦ವಿತ್ತಾಗಿ ಸಹಜಾನಂದವಾಗಿಹನು- ಆತ್ಮಜ್ಞಾನದ ಸಂಪರ್ಕವಾದರೆ 
ಬುದ್ಧಿಯು ಸುಖಮಯವಾಗಿರುತ್ತದೆ ಎಂದರೆ ಚಿದ್ರೂಪದಿಂದಲೂ, ಸುಖರೂಪದಿಂದಲೂ 
ತುಂಬಿರುವಂತೆ ಕಾಣುತ್ತದೆ. ಆತ್ಮನಲ್ಲಿ ಚಿತ್‌ಸುಖರೂಪಗಳು ಸ್ವಭಾವದಿಂದಲೇ ಇರುತ್ತದೆ. 





200 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಬುದ್ಧಿಪ್ರತ್ಯ ಕೃವಣವಾಗಲು 

ಸದ್ಧಿಸುವದಾತ್ಮಾಪ ಪರೋಕ್ಷವು; 

ಬುದ್ಧಿಯೇ ಬಾಹ್ನ ೈಪ್ರವಣದಿಂದಹುದು ಸಂಸಾರಿ; | 

ಬದ್ಧವೆಂಬುದು ಮುಕ್ತವೆಂಬುದು 

ಬುದ್ಧಿಗೇ ಸರಿಯಾತ್ಮಕ್ತಲ್ದೆಲೆ 

ಅದ್ವಯಾನಂದೈಕರಸವದಕೆಂತೊ? ಆ ನುಡಿಯು ॥ ೧೪೧% 
ತಾತ್ಪರ್ಯ: ಬುದ್ಧಿಯು ಅಂತರ್ಮುಖಿಯಾಗಿ ಪ್ರತ್ಯಕ್‌ ಆದ ಆತ್ಮನನ್ನು ಒಳಗಾಗಿಸಿ 
ಕೊಂಡಾಗ ಆತ್ಮನ ಪ್ರತ್ಯಕ್ಷಜ್ಞಾನವು ಆ ಬುದ್ಧಿಗೆ ಸಿದ್ಧಿಸುವುದು; ಬುದ್ಧಿಯು 
ಬಹಿರ್ಮುಖವಾಗಿ ಬಾಹ್ಯವಿಷಯಗಳಾದ ಕರಣಗಳಲ್ಲಿ ತಲ್ಲೀನವಾದರೆ ಸುಖ 
ದುಃಖಗಳಿಂದ ಕೂಡಿದ ಸಂಸಾರಿ ಆಗುವುದು. ಸಂಸಾರಕ್ಕೆ ಒಳಗಾದಾಗ ಬುದ್ಧಿ 
ಬದ್ದನು ಎನಿಸಿಕೊಳ್ಳುತ್ತದೆ. ಸಂಸಾರದಿಂದ ದೂರವಾದಾಗ ಮುಕ್ತನು ಎನಿಸಿಕೊಳ್ಳುತ್ತದೆ. 
ಅದರಿಂದಲೇ ಬುದ್ಧ-ಮುಕ್ತ ಎಂಬ ಮಾತುಗಳು ಬುದ್ದಿಗೆ ಅನ್ನಯಿಸುತ್ತದೆ. ಆತ್ಮಕ್ಕೆ 
ಅಲ್ಲ ಏಕೆಂದರೆ ಆತ್ಮನು ಆದ್ವಯನು ಆನಂದೈ ಕರಸಮಯನು- 


ಶಬ್ದಾರ್ಥ: ಪ್ರತ್ಯ ಕ್‌ಪ್ರವಣವಾಗಲುಎಒಳಗಡೆಗೆ ಹರಿದಾಗ; ಬದ್ಧ ವೆಂಬುದು ಮುಕ್ತವೆಂಬುದು 
ಬುದ್ಧಿಗೆ ಸರಿಇಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷ ಯೋಃ” ಎಂಬ ಶಂಕರರ 
ವಿವೇಕ ಚೂಡಾಮಣಿಯ ಉಕ್ತಿಯಂತೆ ಬದ್ಧ ಮುಕ್ತ ಎನ್ನುವುದು ಬುದ್ಧಿಗೇ ಸರಿ. ಅಪರೋಕ್ಷವುಎ 
ಪ್ರತ್ಯಕ್ಷ ಕವಾದುದು; ಬಾಹ್ಯ ಪ್ರವೆಣ-ಬಾಹ್ಯ ಧಷಯಗಳಾದ ಕರಣಗನಲ್ಲಿ ಆಸಕ್ತವಾಗುವುದು; 
ಅದ್ವಯ-ಅಖಂಡ; ಆನಂದೈಕರಸವಿಯು-ಆನಂದರೂಪ ಪ ಪರಬ್ರಹ್ಮನು; 


* ಪಾಠಾಂತರ: ೧) ಬುದಿ )ಿ ಪ್ರತ್ಯಕ್‌ಪ್ರವಣವಾಗಲು (ಚಿ) ಬುದ್ಧಿಪ್ರ ಪ್ರತ್ಯಕ್‌ ಸ್ಫುರಣವಾಗಲು (ಕು) 
* ಪಾಠಾಂತರ: ೨) ಬುದ್ಧಿಯೀ ಬಾಹ್ಯಪ್ರವಣದಿ೦ಂದಹುದು ಸಂಸಾರಿ (ಚಿ) ಬುದ್ಧಿಬಾಹ್ಯಪ್ರವಣದಿಂ 
ಸಂಸಾರಿಯಾಗಿಹುದು ಡು) 

ಪಾಠಾಂತರ: ೩) ಬದ್ಧವೆ೦ಬುದು ಮುಕ್ತವೆಂಬುದು (ಚೆ) ಬದ್ಧಮುಕ್ತನು ಎಂಬ ನುಡಿಯದು (ಕು) 
ಪಾಠಾಂತರ: ೪) ಬುದ್ಧಿಗೇ ಸರಿಯಾತ್ಮಕಿಲ್ಲೆಲೆ (ಚಿ) ಬುದ್ಧಗಲ್ಲದೆ ಆತ್ಮಗಿಲ್ಲಲೆ (ಕು) 
ಪಾಠಾಂತರ: ೫) ಅನ್ವಯಾನಂದೈ ಕರಸವನಕೆಂತೊ? ಆ ನುಡಿಯು (ಚಿ) ಅ ಅದ್ವಯಾನಂದೈ ಕರ 
ಸಮಯಗೆತ್ತಣದು ಹೇಳು (ಕು) 

ಪೇಟೆಪ್ರತಿಯ ಪಾಠ (ಕು) ಪಾಠಗಳು ಒಂದೇ ಆಗಿವೆ. 





ಮುದ್ದೆಗಬ್ಬಣ ನೀರೊಳಿರಿಸಿದೊ 

ಡದ್ದುವದು; ಬಳಿಕದನೆ ಪಾತ್ರೆಯ 

ತಿದ್ದಿದರೆ ತೇಲುವುದು; ತಿಳಿಯಾಪರಿಯಲೀ ಬುದ್ಧಿ । 

ಹೊದ್ದಿ ಸಂಸ್ಕೃತಿಧರ್ಮವನು ತಾ 

ಬದ್ಧವಾಗಿಹುದದಮುಲಬೋಧ ಸ 

ದದ್ದಯಾತ್ಮನ ತಿಳಿದು ಜೀವನ್ಮುಕ್ತವಾಗಿಹುದು | ॥೧೪೨॥ 


201 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಕಬ್ಬಿಣದ ಗುಂಡನ್ನು ನೀರಿಗೆ ಹಾಕಿದರೆ ಅದು ಮುಳುಗುತ್ತದೆ. ಆದರೆ 
ಅದೇ ಕಬ್ಬಿಣದ "ಗುಂಡನ್ನು ಕಾಯಿಸಿ ಬಡಿದು ಪಾತ್ರೆಯನ್ನಾಗಿ ಮಾಡಿದರೆ ನೀರಿನಲ್ಲಿ 
ತೇಲುತ್ತದೆ. ಬುದ್ಧಿಯ ಸ್ವಭಾವವು ಈ ರೀತಿಯದು ಎಂಡು ತಿಳಿ, ಬುದ್ಧಿಯು 
ಸಂಸಾರಧರ್ಮವನ್ನು ಹೊಂದಿದರೆ ಅದು ಬಂಧನಕ್ಕೆ ಒಳಗಾಗುತ್ತದೆ. ಅದರೆ 
ಅದೇಬುದ್ದಿ ಪವಿತ್ರವಾದ ಸತ್ಸ್ವರೂಪದ ಅದ್ವೆ ತರೂಪಿ ಆತ್ಮಜ್ಞಾನವನ್ನು ಅರಿತರೆ 
ಜೀವನ್ಮುಕ್ತವಾಗಿರುತ್ತದೆ. 


ಶಬ್ದಾರ್ಥ: * ಮುದ್ದೆ ಕಬ್ಬಿಣ-ಕಬ್ಬಿಣದ ಗುಂಡು (ಗಟ್ಟಿ); * ನೀರೊಳು ಅರಿಸಿದರೆ-ನೀರಿಗೆ 
ಹಾಕಿದರೆ; ಅದ್ದುವುದು-ಮುಳುಗುತ್ತದೆ; ಪಾತ್ರೆಯ ಸ ಮಾಡಿದರೆ; 

ಸಂಸ್ಕೃತಿಧರ್ಯ-ಸಂಸಾರ ಧರ್ಮ; * ಹೊದ್ದಿಎ ಒಳಗಾಗಿ; ಸತ್‌4ಅದ್ಧಯ೪ಆತ್ಮನ-ಸತ್‌ 
i ದ ಅಖಂಡ ಆತ್ಮ * ಜೀವನ್ಮುಕ್ತ ಕ-ಬದುಕಿರುವಾಗಲೇ ed ಬಿಡುಗಡೆಯನ್ನು 
ಹೊಂದಿರುವನು, ಬ್ರಹ್ಮಸ್ನ ರೂಪವನ್ನು *"ಹೊಂದಿರುವವನು. 





ಆವವಿಷಯವ ಹೊದ್ದಲದರೊಳು 

ತೀವಿಕೊಂಡಿಹ ಬುದ್ಧಿ ಕೇಳಂ 

ತಾ ವಿಷಯದೊಳಗೆರಕವಾಗಿಯೆ ಬದ್ಧವಾಗಿಹುದು | 
ಕೇವಲಾನಂದಾನುಭವದೊಳು 

ಭಾವವನು ನೆಲೆಗೊಳಿಸೆ ಬುದ್ಧಿಗೆ 

ಜೀವತನವಳಿದೈಕೃವಪ್ಪುದು ಬ್ರಹ್ಮದೊಳಗೆಂದ ॥ (೧೪೩ 


ತಾತ್ಸರ್ಯ: ಶುಕನೆ ಕೇಳು, ಬುದ್ಧಿಯು ಯಪ ವಿಷಯವನ್ನು ಹೊಂದುತ್ತದೆಯೋ 
ಅದೇ ವಿಷಯ ಬುದ್ದಿಯನ್ನು ಪೂರ್ಣವಾಗಿ ಆವರಿಸಿಕೊಂಡಿರುತ್ತದೆ. ಬುದ್ಧಿಯೂ 
ಆ ವಿಷಯದೊಂದಿಗೆ ಬೆಸುಗೆ ಆಗಿರುತ್ತದೆ. ಅದೇ ಬುದ್ಧಿಯು ಕೇವಲಿವಾದ 
ಆನಂದಾನುಭವದಲ್ಲಿ ಸ್ಥಿರಗೊಂಡರೆ ಸಂಸಾರ ಬಂಧನ ಕಳಚಿ ಜೀವತ್ವಭಾವ 
ನಶಿಸಿ ಬ್ರಹ್ಮನಲ್ಲಿ ಲೀನವಾಗಿರುವುದು. 


ಶಬ್ದಾರ್ಥ: * ಹೊದ್ದಲು-ಒಳಗೊಂಡಿರುತ್ತದೆ; * ತೀವಿಕೊಂಡಿಹ-ತುಂಬಿರುತ್ತದೆ, ಆವರಿಸಿರುತ್ತದೆ; 
* ಎರಕವಾಗಿಯೆ ಬೆಸುಗೆ ಹೊಂದಿ; * ಜೀವತನವುಎಜೀವ ಭಾವವು; 


ಪಾಠಾಂತರ: ಹೊದ್ದಲದರೊಳು-ಹೊದ್ದಿಯದರೊಳು (ಕು) ಬದ್ಧನಾಗಿಹುದು-ಬದ್ಧನಾಗಿಹುದು 
(ಕು); ನೆಲೆಗೊಳಿಸೆ-ನೆಲೆಗೊಳಲು (ಕು); 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಜೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಪಾಠಾಂತರ ಅನುವಾದಕನದು. 





ತನ್ನನರಿಯದುದೇ ಅವಿದ್ಯೆಯ 
ದಿನ್ನು ಶಾಸ್ತ್ರಶ್ರವಣದಿಂದಲಿ 
ನಿರ್ಣಯಿಸಿ ತಾ ತನ್ನ ತಿಳಿಯಲವಿದ್ಯೆಯಡಗುವದು; | 


202 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ತನ್ನನರಿವೊಡೆ ಸಾಧನವು ತನ 

ಗನ್ಯವೆನಿಸಿಹ ಬುದ್ಧಿ; ನೋಡಲ 

ನನ್ಯನಾತ್ಮನು ತನ್ನ ತಿಳಿದೊಡೆ ತಾನೆ ಲಯವಹುದು ॥ ॥೧೪೪॥ 
ತಾತ್ಪರ್ಯ: ತನ್ನನ್ನು ತಾನು pS ಅವಿದ್ಯೆ ಎನ್ನಿಸುತ್ತದೆ. ಆ ಅವಿದ್ಕೆಯನ್ನು 
ಶಾಸ್ತಾಭ್ಯಾಸದಿಂದ ನಿರ್ಧರಿಸಿಕೊಂಡು ತನ್ನನ್ನು ತಾನು ತಿಳಿದುಕೊಂಡರೆ ಆ ಅವಿದ್ಯೆ 
ನಾಶವಾಗುವುದು. ತನ್ನನ್ನು ತಾನು ತಿಳಿದುಕೊಳ್ಳಲು ಆತ್ಮನಿಂದ ಬೇರೆಯಾದ 
ಬುದ್ಧಿಯು ಒಂದು ಸಾಧನವಾಗಿದೆ. ಅದ್ವಯ ಸ್ವರೂಪನಾದ ಆತ್ಮನು ತನ್ನನ್ನು 
ತಾನು ತಿಳಿದರೆ ಬುದ್ಧಿಯು ತನಗೆ ತಾನೇ “ಇಲ್ಲವಾಗುವುದು. 
ಶಬ್ದಾರ್ಥ: * ಶಾಸ್ತ್ರ =ಶಾಸ್ತಾಭ್ಯಾಸ; ನಿರ್ಣಯಿಸಿ-ನಿರ್ಧರಿಸಿ; * ಅವಿದೈ-ಆತ್ಮ ಅನಾತ್ಮಗಳನ್ನು 
ತಪ್ಪಾಗಿ ತಿಳಿಯೆವುದು; (ಪವೆ ಪುಟ-೫೨) 


ಟಿಪ್ಪಣಿ: ಅನನ್ಯನಾತ್ಮನು ತನ್ನ ತಿಳಿದೊಡೆ ತಾನೆ ಲಯವಹುದು-ಅದ್ವಯ ಸ್ವರೂಪನಾದ ಆತ್ಮನು 
ತನ್ನನ್ನು ತಾನು ತಿಳಿದರೆ ಬುದ್ಧಿಯು ತನಗೆ ತಾನೇ ಇಲ್ಲವಾಗುವುದು. 





ಅದು ನಿಮಿತ್ತದಿ ಬುದ್ಧಿ ಚಿತ್ತಿನ 

ಹದನ ವಿವರಿಸಿ ತಿಳಿದು, ನಿಜವಾ 

ದುದನೆ ನಿಶ್ಚಯವಾಗಿ ತಾನೆಂದರಿದನಾತ್ಮಗಳ । 

ವಿದಿತ ವಿದ್ಯಾದಿಗಳಿನುತ್ತಮ 

ಸದಮಲಾನಂದೈಕಘನ ಚಿ 

ತ್ವದದೊಳೊಂದಿಸೆ ನಿನಗೆ ಜೀವನ್ಮುಕ್ತಿಯಹುದೆಂದ | ೧೪೫। 
ತಾತ್ಪರ್ಯ: ಬುದ್ಧಿ ಮತ್ತು ಚಿತ್ತಿನ ಸ್ವಭಾವವನ್ನು ವಿಚಾರಮಾಡಿ ತಿಳಿದುಕೊಂಡು 
ಬುದ್ಧಿ ಶರೀರ ಮೊದಲಾದುವು * ಬರೀ ತೋರಿಕೆಯವಾದ್ದರಿಂದ ಅವುಗಳ ತೋರಿಕೆಗೆ 
ಆಧಾರವಾಗಿ ಅನಾತ್ಮಗಳನ್ನು ತಿಳಿಯದೆ ನಿಜವಾಗಿರುವ ಆತ್ಮ ತಾನೆಂದು 
ತಿಳಿದುಕೊಂಡು ಶ್ರೇಷ್ಠವಾದ ವಿದ್ಯಾದಿಗಳಿಂದ ಎಂದರೆ ಜ್ಞಾನ, ಉಪಾ ಪಾಸನೆ, ಭಕ್ತಿ 
ಮೊದಲಾದವುಗಳಿಂದ ಸದಮಲಾನಂದೈಕಘನವಾದ ಚಿದಾಕಾಶದಲ್ಲಿ ಸೇರಿದರೆ 
ಆಗಲೆ ನಿನಗೆ ಜೀವನ್ಮುಕ್ತಿ ಆಗುತ್ತದೆ ಎಂದು ತಿಳಿ. 
ಶಬ್ದಾರ್ಥ: ಬುದ್ಧಿಚಿತ್ತಿನ:ಬುದ್ಧಿಯ ಮತ್ತು ಚಿತ್ತಿನ; ನಿಜವಾದುದನೆ-ಬುದ್ಧಿ, ಶರೀರ ಮೊದಲಾದವು 
ಗಳೆಲ್ಲ ಬರೀ ತೋರಿಕೆಯವಾದ್ದರಿಂದ ಅವುಗಳ ತೋರಿಕೆಗೆ ಆಧಾರವಾಗಿ ನಿಜವಾಗಿರುವ 


ಆತ್ಮನನ್ನೇ ತಾನೆಂದು ತಿಳಿಯಬೇಕು; ವಿದಿತ ವಿದ್ಯಾದಿಗಳಿಂ-ತಿಳಿಯಲ್ಪಟ್ಟಂಥ ಜ್ಞಾನ ಉಪಾಸನೆ 
ಭಕ್ತಿ ಮೊದಲಾದವುಗಳಿಂದ; 





203 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸತ್ಯದುಳುಮೆಯೆ ದೇಹದೊಳು ಬೆಳ 

ಗುತ್ತಲಿಹ ಚಿತ್ತೆನಿಪ ಚೆಲುವಿಕೆ 

ಯತೃಧಿಕದಾನಂದವೆನಿಸುವ ಸೊಬಗು; ರಂಜಿಸುವ | 

ಪ್ರತ್ಯಗಾತ್ಮನೆನಿಪ್ಪ ಮೋಹನ 

ಮೂರ್ತಿಯದ ನೆನೆನೆನೆದು ನೀನೇ 

ಕತ್ತವೆನಿಸುವ ಮುಕ್ತಿಪದದಲಿ ನಿಂದು ಸುಖಿಯಾಗು ॥ ॥೧೪೬॥ 
ತಾತ್ಪರ್ಯ: "ಇದಲ್ಲ, ಇದಲ್ಲ' ಎಂದು ನೇತಿ ಮಾರ್ಗದಲ್ಲಿ ಬುದ್ಧಿ, ದೇಹ ಮೊದಲಾದ 
ವಿಷಯಗಳನ್ನೆಲ್ಲ ಹೊರಗೆಳೆದಮೇಲೆ ಅವುಗಳಿಗೆ ಆಧಾರವಾಗಿ ಉಳಿದ ನಿಜಸ್ಟರೂಪವೆ, 
ದೇಹದೊಳಗೆ ವಿರಾಜಿಸುತ್ತಿರುವ ಚಿತ್‌ ಎನಿಸಿಕೊಳ್ಳುವುದು. ಚೆಲುವಿಕೆಯಿಂದ ಕೂಡಿದ್ದು 
ಪರಮಾನ೦ದಭರಿತವಾದ ಸೊಬಗು ಅದಾಗಿ ಪ್ರತ್ಯಗಾತ್ಮನು ಎನಿಸುವ 
ಮೋಹನಮೂರ್ತಿಯಾಗಿ ರಂಜಿಸುತ್ತಿರುವುದು. ಅದನ್ನು ನೀನು ಮತ್ತೆಮತ್ತೆ ಧ್ಯಾನಿಸುತ್ತ ಆ 
ಪರಬ್ರಹ್ಮರೂಪಿಯೇ ನೀನಾಗುತ್ತ ಮೋಕ್ಷಪದದಲ್ಲಿ ನಿಂತು ಸುಖಿಯಾಗು. 


ಟಿಪ್ಪಣಿ-೧: ಸತ್ಯದುಳುಮೆಯೆ- ಇದಲ್ಲ ಇದಲ್ಲ ಎಂದು ಬುದ್ಧಿ, ದೇಹ ಮೊದಲಾದ 
ವಿಷಯಗಳನ್ನೆಲ್ಲ ಹೊರಗೆಳೆದ ಮೇಲೆ ಅವುಗಳಿಗೆ ಆಧಾರವಾಗಿ ಉಳಿದ ನಿಜ ಸ್ವರೂಪವೆ 
ದೇಹದೊಳಗೆ ವಿರಾಜಿಸುತ್ತಿರುವ ಚಿತ್‌ ಎನಿಸಿಕೊಳ್ಳುವುದು. 


ಟಿಪ್ಪಣಿ-೨: ಪ್ರತ್ಯಗಾತ್ಮ- ಆತ್ಮಾನಾತ್ಮ ವಿವೇಕದಿಂದ ಪಂಚಕೋಶಗಳನ್ನು ಅಲ್ಲಗಳೆದ ಮೇಲೆ 
ಒಳಗಿರುವ ಆತ್ಮನೇ ಪ್ರತ್ಯಗಾತ್ಮ (ಪಪ ಪುಟ-೨೩೮) 





ದೇವನಾರೆಂದೆನಲು ಬುದ್ಧಿಯ 

ಭಾವದಲಿ ಭಾವವನರಿವ ಸ 

ದ್ಲಾವರೂಪನು; ಸಾಕ್ಷಿಯಾತನೆ ದೇವನೆನಿಸುವನು; । 

ಆವಗಲು ಶುುತಿಶಿರಗ “ಳೇಕೋ 

ದೇವ”ನೆಂದೇ ಸಾರುತಿರಲದ 

ಗಾವಿಲರು ಶ್ರುತಿವಿಮುಖರರಿಯರು ಭೇದವಾದಿಗಳು ॥ 1೧೪೭ 


ತಾತ್ಪರ್ಯ: ದೇವರು ಯಾರು ಎಂದು ಕೇಳುವೆಯಾ? ಅವನು ಬುದ್ಧಿಯ 
ಮೂಲಕವಾಗಿ ವಿಷಯಗಳ ಇರುವಿಕೆಯನ್ನು ಅರಿಯುವಂಥ ಸತ್ಯ ಸ್ವರೂಪನು; 
ಇವನೊಬ್ಬನೇ ದೇವರು ಎಂದು ಉಪನಿಷತ್ತುಗಳು ಸಾರಿ ಸಾರಿ ಹೇಳುತ್ತಿರುವಾಗ 
ಅದನ್ನು ಮೂಢರು, ವೇದಬಾಹಿರರು, ಭೇದವಾದಿಗಳು (ಚಿದ್ರೂಪವಾದ ಆತ್ಮನೂ 
ಜಡರೂಪವಾದ ವಿಷಯಗಳೂ ಎರಡೂ ಸತ್ಯವೆಂದು ಭೇದದಿಂದ ವಾದಿಸುವವರು) 
ಅವನನ್ನು ತಿಳಿಯಲಾರರು. 


204 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ಶಬ್ದಾರ್ಥ: ಬುದ್ಧಿಯ ಭಾವದಲಿ ಭಾವವನರಿವ-ಬುದ್ಧಿಯ ಮೂಲಕವಾಗಿ ವಿಷಯಗಳ 
ಇರುವಿಕೆಯನ್ನು ಅರಿಯುವಂಥ; x ಸದ್ಭಾವರೂಪ ನು-ಸತ್ಯಸ್ತರೂಪನು; * ಗಾವಿಲರುಎಮೂಢರು; 
x ಶುತಿಶಿರಗಳು-ಉಪನಿಷತ್ತುಗಳು; x ಶ್ರುತಿವಿಮುಖರು-ವೇದವಿಮುಖರು; 

ಟಿಪ್ಪಣಿ-೧: ಭೇದವಾದಿಗಳು- ಚಿದ್ರೂಪನಾದ ಆತ್ಮನೂ, ಜಡ ರೂಪವಾದ ವಿಷಯಗಳೂ 
ಎರಡೂ ಸತ್ಯವೆಂದು ಭೇದವನ್ನು ವಾದಿಸುವವರು. 


ಟಿಪ್ಪಣಿ-೨: ಏಕೋದೇವ- ದೇವರೊಬ್ಬನೆ (ಏಕೋದೇವೋ ಬಹುಧಾವಿನಿಷ್ಟಃ) (ಚಿತ್ತಿ ೪೧) 


ಟಿಪ್ಪಣಿ-೩: ಆವಗಲು- "ಆವಾಗಲು' ಎಂಬ ಪದವನ್ನು ಛಂದೋನಿಯಮಪಾಲನೆಗಾಗಿ 
ಅವಗಲು ಎಂದು ಕವಿ ಬಳಸಿದ್ದಾನೆ. ಕುಮಾರವ್ಯಾಸನು ವೀರನಾರಾಯಣ ಎಂಬ ಪದವನ್ನು 
ವೀರನಾರಯಣ ಎಂದು ಬಳಸಿದ್ದಾರೆ. ಪದಗಳನ್ನು ಮೊಟಕು ಮಾಡುವುದನ್ನು ಇ 
ಕವಿಗಳ ಕಾವ್ಯದಲ್ಲಿ ಕಾಣುತ್ತೇವೆ. 


* ಪಾಠಾಂತರ: "ಆವಾಗಲು' ಎಂಬ “ಆವಗಂ' ಪಾಠಾಂತರವಿದೆ (ಅರಾಸೇ ಪುಟ ೧೦೫) 
ನಾ 


ಮಾಸಿ ದರ್ಪಣ ಮಲಿನವಾಗಿರೆ 

ದೋಷವೇ? ಬೆಳಗಿದರೆ ತೇಜೋ 

ರಾಶಿಯಹ ರವಿಯಂತಿಹುದಲೇ; ಪ್ರತ್ಯಗಾತುಮನು । 

ಕ್ಷೇಶಪಂಚಕಯುಕ್ತ ಸಂಸ್ಕೃತಿ 

ಪಾಶಬದ್ಧಮನನಸ್ಸಿನಲಿ ಮಿಗೆ 

ಸೂಸದಿರೆ ಚಿಜ್ಞ್ಯ ತಿರೂಪಿಗೆ ಹಾನಿಯೇನೆಂದ ॥ ೧೪೮। 
ತಾತ್ಸರ್ಯ: ಕನ್ನಡಿ Fo ಮಸುಕಾದರೆ ಅದು ಕನ್ನಡಿಯ ತಪ್ಪಲ್ಲ. ಅದರ 
ಹೊಳೆಯುವ ಗುಣಕ್ಕೆ ಧಕ್ಕೆ ಇಲ್ಲ. ಆ ಕೊಳೆಯನ್ನು ಹೋಗಲಾಡಿಸಿ "'ಪರಿಶುಭ್ರ 
ಗೊಳಿಸಿದರೆ ಅದರಲ್ಲಿ 'ತೇಜಃ ಪುಂಜ ಸೂರ್ಯನು ಪ್ರಕಾಶಿಸುತ್ತಾನೆ ಅಲ್ಲವೇ? ಹಾಗೆಯೇ 
ಚಿಜ್ಜೊ ಸತಿಸ್ತ ಸ್ವರೂಪಿಯಾದ ಪ್ರತ್ಯಗಾತ್ಮನೆಂಬ ಸೂರ್ಯನು `ಅವಿದ್ಯೆ ಅಸ್ಮಿತೆ, ರಾಗ, 
ದ್ವೇಷ. 'ಅಭಿನಿವೇಶಗಳೆಂಬ ಪಂಚಕ್ಷೇಶಗಳಿಂದ ಕೂಡಿ ಸಂಸಾರಪಾ ಶವೆಂಬ ಬದ್ಧ 
ಮನಸ್ಸಿನಿಂದ ಕೂಡಿದಾಗ ಆ ಮಾಲಿನ್ಯ ದಲ್ಲಿ ಚಿಜ್ಜೊ *ತಿರೂಪಿಯೆಂಬ ಸೂರ್ಯನು 
ಎದ್ದು "ಹೊಳೆಯದೆ ಇದ್ದರೆ ಅದರಿಂದ ಪ್ರತ್ಯಗಾತ್ಮನಿಗೇನು ಹಾನಿಯಿಲ್ಲ ಎಂದು 
ತಿಳಿಯತಕ್ಕದ್ದು 


ಶಬ್ದಾರ್ಥ: ದರ್ಪಣ-ಕನ್ನಡಿ; * ಮಲಿನ-ಕೊಳೆ; ಮಾಸಿ-ಮಸುಕಾಗಿ; * ಸಂಸ ತಿ ಸಂಸಾರ; 
* ಸೂಸದಿರೆ- ಎದ್ದು ಹೊಳೆಯದೆ ಇದ್ದರೆ; * ಪ್ರತ್ಯಗಾತುಮನು=-ಚಿಜ್ಜೊ ತಿರೂಪಿ; 


ಟಿಪ್ಪಣಿ: ಕ್ಷೇಶಪಂಚಕ-ಅವಿದೈ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳೆಂಬ ಐದು ಕ್ಷೇಶಗಳು. 
(ವಿವರಗಳಿಗೆ ಅಧ್ಯಾಯ-೧ "ಪದ್ಯ “೨೨ರ ಟಿಪ್ಪಣಿ ನೋಡಿ) 


ಪಾಠಾಂತರ: ರಾಶಿಯಹರವಿಯಂತಿಹುದಲೇಪ್ರತ್ಯಗಾತುಮನು-ರಾಶಿಯಾಗಿಹ ರವಿಯವೋಲ್ಲತ್ಯ- 
ಗಾತುಮನು (ಕೊ) ಕ್ಲೇಶಪಂಚಕಯುಕ್ತ-ಕ್ಷೇಶಪಂಚಕದಿಂದ (ಕೊ) 





205 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಉಪಸಂಹಾರ (೧೪೯) 

ಇಂತು ತ್ವಂಪದಲಕ್ಷ ವನು ದೃ 

ಪ್ಲಾಂತಪೂರ್ವಕವಾಗಿ ನೆರೆ ತಿಳಿ 

ವಂತೆ ಚಿದಚಿದ್ಧೇದಲಕ್ಷ ಣದಿಂದ ಬೋಧಿಸಲು | 

ಭ್ರಾಂತಿಯಳಿದು, ನಿಜಾನುಭವ ವಿ 

ಶ್ರಾಂತಿಸುಖಮಯನಾಗಿ, ಶುಕನೇ 

ಕಾಂತದಲಿ ಚಿಂತಿಸಿದ ಸಹಜಾನಂದಗುರುಪದವ ॥ ॥೧೪೯॥ 
ತಾತ್ತರ್ಯ: ಈ ರೀತಿಯಲ್ಲಿ ತ್ವಂ ಪದದ ಲಕ್ಷಣಗಳನ್ನು ಉದಾಹರಣೆಗಳ ಮೂಲಕವಾಗಿ 
ಮನಸ್ಸಿಗೆ ಚೆನ್ನಾಗಿ ಹಿಡಿಯುವ ಹಾಗೆ ಚೇತನವನ್ನು "`ಜಡವನ್ನು ಬಿಡಿಸಿ ಹೇಳಿದ್ದರಿಂದ 
ವಿಷಯಾಕಾರವಾದ ಜಗತ್ತು ಕೂಡ ಸತ್ಯವಾದುದು . ಎಂಬ ತಿಳಿವಳಿಕೆಯ ಭ್ರಾಂತಿಯು 
ಲಯವಾಗಿ ನಿಜಾನುಭವದಿಂದ ಬಂಧನಮುಕ್ತ ಸುಖಾನುಭವವನ್ನು ಹೊಂದಿ 
ಅಂತರಂಗದಲ್ಲಿ ಸಹಜಾನಂದನೆಂಬ ಗುರುವಿನ ಪಾದಗಳನ್ನು (ಪರಬ್ರಹಸ್ತರೂಪವನ್ನು 
ಧ್ಯಾನ ಮಾಡುತ್ತಿದ್ದಾನೆ ಎಂದು ಈ ಕವಿ ಹೇಳಿಕೊಂಡಿದ್ದಾನೆ. 
ಶಬ್ದಾರ್ಥ: ಚಿದಚಿದ್ಧೇದಾಚೇತನವನ್ನು ಜಡವನ್ನು ಬಿಡಿಸಿ ಬಿಡಿಸಿ ತಿಳಿಯುವುದು; 
ಭ್ರಾಂತಿಯಳಿದು-ವಿಷಯಾಕಾರವಾದ ಜಗತ್ತು ಕೂಡ ಸತ್ಯ ವಾದುದೆಂಬ ತಪ್ಪು ತಿಳಿವಳಿಕೆಯು 


ಹೋಗಿ; ಸಹಜಾನಂದ ಗುರುಪದದ=ಕವಿಯ ಗುರುವಾದ ಸಹಜಾನಂದನೆಂಬುವನ ಪಾದಗಳನ್ನು; 
ಚಿಂತಿಸುತ-ಧ್ಯಾನಮಾಡುತ್ತಿದ್ದಾನೆ; 





ಮಂಗಲ (೧೫೦) 


ಪಂಚವಿಂಶತಿತತ್ತ್ವದೂರ, ವಿ 
ರಿಂಚಿಮುಖ್ಯಸುರಾಳಿವಂದಿತ, 

ಪಂಚಕರಹರ, ಪಾಶಭಂಜನ, ಪರಮಕಾರುಣಿಕ, | 
ಪಂಚವದನ, ಪರಾ, ಪರಾತ್ಪರ, 
ಪಂಚಕ್ಸತ್ತಪ್ರವರ್ತಿತಾರ್ಥಪ್ರ 


೪ 
ಪಂಚಮಯ ಮಲ್ಲಿಕಾರ್ಜುನ ಸಲಹು ಮೂಜಗವ ॥ ॥೧೫೦॥ 


ತಾತ್ತರ್ಯ: ಪಂಚವಿಂಶತಿ (೨೫) ತತ್ವಗಳಿಂದ ದೂರನಾದವನು, ಬ್ರಹ್ಮನೇ ಮೊದಲಾದ 
ದೇವತಾ ಸಮೂಹಗಳಿಂದ ನಮಿತನಾದವನು, ಅರವಿಂದ, ಅಶೋಕ, ಚೂತ, ನವಮಲ್ಲಿಕಾ, 
ನೀಲೋತ್ತಲಗಳೆಂಬ ಐದು ಹೂ ಬಾಣಗಳನ್ನು ಹೊಂದಿದ ಮನ್ಮಥನನ್ನು ಸಂಹಾರ 
ಮಾಡಿದವನು, ಮಲ, ಮಾಯಾ, ಕರ್ವ ತಿರೋದಾಯಕ ಬಿಂದುಗಳೇಬ ಐದು 
ಪಾಶಗಳನ್ನು ನಾಶ ಮಾಡಿದವನು, ಪರಮ ಕಾರುಣಿಕನಾದವನು ಸದ್ಯೋಜಾತ, ವಾಮದೇವ, 
ಅಘೋರ. ತತ್ತುರುಷ, ಈಶಾನವೆಂಬ ಐದು ಮುಖಗಳುಳ್ಳವನು, ಸ ಸೃಷ್ಟಿ ಸ್ಥಿತಿ, ಲಯ, 


206 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


ನಿಯಮ, ಅನುಪ್ರವೇಶವೆಂಬ ಪಂಚಕೃತ್ಯ ಗಳಿಂದ ಪ್ರವೃತ್ತಿ ಮಾಡಿದಂಥ ಪದಾರ್ಥಗಳ 
ಪ್ರಪಂಚಮಯನಾದವನು, ಸಗುಣರೂಪಿ ಯಾದವನು, (ಪರಾ) ನಿರ್ಗುಣಸ್ವರೂಪಿಯೂ 
(ಪರಾತ್ತರ) ಆದ ಮಲ್ಲಿಕಾರ್ಜುನ ದೇವನು ಮೂರು ಲೋಕಗಳನ್ನು ಕಾಪಾಡಲಿ. 


ಶಬ್ದಾರ್ಥ: ಪರಮ ಕಾರುಣಿಕ-ಕಾರಣ ಪುರುಷ; ಪರಾ-ಸಗುಣರೂಪಿ ಆತ್ಯ ಪರಾತ್ಸರ- 
ನಿರ್ಗುಣರೂಪಿ ಆತ್ಮ 


ಟಿಪ್ಪಣಿ-೧: ಪಂಚವಿಂಶತಿತತ್ತ್ವಗಳು (೨೫ ತತ್ತ್ವಗಳು) ೧ ಪ್ರಧಾನ ಮಹತತ್ತ್ವ, ಅಹಂಕಾರ 
ತತ್ತ್ವ, ೫ ಭೂತತನ್ಮಾತ್ರಗಳು, ೫ ಮಹಾಭೂತಗಳು, ೧೧ ಇಂದ್ರಿಯಗಳು, ೧ ಪುರುಷ ಈ 
೨೫ ಸಾಂಖ್ಯರ ಎಣಿಕೆ; 
ಟಿಪ್ಪಣಿ-೨: ಪಂಚಶರಹರ (೫ ಬಾಣಗಳುಳ್ಳವನನ್ನು ಕೊಂದವನು) ಅರವಿಂದ, ಅಶೋಕ, 
ಚೂತ, ನವಮಲ್ಲಿಕಾ, ನೀಲೋತ್ಸ್ತಲ ಎಂಬ ಈ ಐದು ಪುಷ್ಪಗಳನ್ನು ಬಾಣಗಳಾಗಿ ಉಳ್ಳ 
ಮನ್ಮಥನನ್ನು ಸಂಹಾರ ಮಾಡಿದವನು (ಈಶ್ವರ). 
ಟಿಪ್ಪಣಿ-೩: ಪಾಶಭಂಜನ- (ಯಮನಹಗ್ಗವನ್ನು ಹರಿದವನು) ಅಥವಾ ಮಲ (ಜ್ಞಾನಕ್ರಿಯೆಗಳನ್ನು 
ಮುಚ್ಚಿಹಾಕುವುದು); ಮಾಯಾ (ಪ್ರಪಂಚದ ತತ್ತ ತ್ತ್ವಗಳಿಗೆಲ್ಲ ಉದಾನಕಾರಕವಾಗಿ ಸತ್ಯವಾಗಿರುವುದು, 
ಕರ್ಮ (ಧರ್ಮಾಧರ್ಮಾತ್ಮಕವಾಗಿರುವುದು), ತಿರೋಧಾಯಕ (ಭೋಗವನ್ನುಂಟು ಮಾಡುವುದು), 
ಬಿಂದು (ಮೋಕ್ಷವನ್ನು ಕೊಡುವ ಈಶ್ವರತತ್ವ-ಮೋಕ್ಷವನ್ನು ಕೊಡುವುದು ಈಶ್ವರಾಧೀನವೆಂಬುದೂ 
ಒಂದು ಪಾಶವೆ ಆಗಿದೆ) ಇವು ಪಂಚಪಾಶಗಳೆಂದು ಭೋಜರಾಜನ ತತ್ವಪ್ರಕಾಶಿಕೆಯಲ್ಲಿ 
ಹೇಳಿದೆ, ಇದು ಇಲ್ಲಿ ಗ್ರಾಹ್ಯವಾಗಿದೆ. ಈ ಪಂಚಪಾಶಗಳನ್ನು ನಾಶಮಾಡುವನು ಈಶ್ವರನು. 
ಟಿಪ್ಪಣಿ-೪: ಪಂಚವದನ- ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ 
ಎ೦ಬ ಐದು ಮುಖಗಳುಳ್ಳವನು ಶಿವ. 
ಟಿಪ್ಪಣಿ-೫: ಪಂಚಕೃತ್ಯ ಪ್ರವರ್ತಿತಾರ್ಥ ಪ್ರಪಂಚಮಯ- ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮ, 
ಅನುಪ್ರವೇಶವೆ೦ಬ ಪಂಚಕೃತ್ಯಗಳಿಂದ ಪ್ರವೃತ್ತಿ ಮಾಡಿದಂಥ ಪದಾರ್ಥಗಳ ಪ್ರಪಂಚಮಯ 
ನಾದವನು (ಈಶ್ವರ). 
ಮುಕ್ತಾಯ 
ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ 
ಪಾದಕಮಲ ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ 
ಅನುಭವಾಮೃತವೆಂಬ ಗಂಥದಲ್ಲಿ ತ್ವಂ ಪದಾರ್ಥ ಶೋಧನೆ ಎಂಬ 
ಮೂರನೆಯ ಅಧ್ಯಾಯವು ಮುಗಿದುದು. 


207 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಂಗಹ 
ಮೂರನೆಯ ಅಧ್ಯಾಯ — ತ್ರಂ ಪದಾರ್ಥ ಶೋಧನೆ 


ಇಹಪರಗಳನ್ನು ತುಚ್ಛವಾಗಿ ಎಣಿಸಿ ಮೋಕ್ಷಸಾಧನವಾದ ಜ್ಞಾನವನ್ನು ಬಯಸುವವನಿಗೆ 
ವೇದವು “ತತ್ತ "ಮಸಿ" “ಎಂದುಪದೇಶ ಮಾಡುವುದು. "ತತ್ತ್ವಮಸಿ' ಎಂದರೆ “ಅದು ನೀನು 
ಆಗಿದ್ದಿ' ಎಂದರ್ಥ. ಎಂದರೆ "ನೀನೆ ಬಹ್ಮ'ವೆಂದು ತಾತ್ಯ “ನೀನು' ಎಂಬ ಮಾತಿನ 
ಅರ್ಥವು ಯಾವದೆಂಬುದನ್ನು ಗೊತ್ತುಮಾಡಬೇಕು. ಈ ಅರ್ಥವು ಸ ಸ್ವಾನುಭವ, ಗುರುವಾಕ್ಯ, 
ಶಾಸ್ತಜ್ಞಾನ-ಇವಕ್ಕೆಲ್ಲ ಹೊಂದಿಕೆಯಾಗಿರಬೇಕು. "ನೀನು' ಎ೦ಬ ಮಾತಿಗೆ ಜೀವನೆಂದಥ£ 
ವಾಸುವದು. ಜೀವನೆಂದರೆ ಅಹಂಕಾರ ಸ್ಟರೂಪನು. ಇದಕ್ಕೆ ವಾಚ್ಕಾರ್ಥವೆಂದು ಹೆಸರು. ಈ 
ಜೀವವೇ ಬ್ರಹ್ಮವೆಂಬುವದು ಅನುಭವಕ್ಕೆ ಒಪ್ಪುವ ಮಾತಲ್ಲ. ವಾಚಾ ರ್ಥವು ಹೊಂದದ ಕಡೆಯಲ್ಲಿ 
ಲಕ್ಷಾ ರ್ಥವನ್ನು ಮಾಡಬೇಕೆಂದು ನಿಯಮವುಂಟು. 'ನೀನು' ಎಂಬ ಮಾತಿನ ಲಕ್ಷಾ ರ್ಥವು 
ಅಹೆರಿಕಾರ ವಿರಹಿತವಾದ ಚೈತನ್ಯ ಈ ಸ್ವರೂಪವೂ ಬ್ರಹ್ಮಸ್ತ್ವರೂಪವೂ ಒಂದೇ ವಿರಿಬುದು 
“ತತ್ತ್ವಮಸಿ' ಎ೦ಬ ಶ್ರುತಿಯ ತಂತ್ರರ್ಯ. ನೇನು' ಎಂಬ ಮಾತಿನ ಲಕ್ಷ್ಮ್ಯಾರ್ಥವಾದ-ಅಹಂಕಾರ 
ವಿಕಔತವಾದ- ಚೈತನ್ಯವನ್ನು ಗ್ರೂಸುವದಕ್ಕೆ ಕೆಲವು ಉಪಾಯಗಳಿರುವವು. ಅವು ಯಾವವೆಂದರೆ:- 


೧) ದೃಗ್ನಶ್ಯವಿವೇಕ-ದೃ ಕೈಂದರೆ ನೋಡುವವನು. ದೃಶ್ಯವೆಂದರೆ ಕಾಣುವವು. ಉದಾಹರಣೆ: 
ಕಣ್ಣೆಂಬ ಬಕ್ಕೆ ರೂಪಗಳಿಲ್ಲ ದೃಶ್ಯ; ಮನವೆಂಬ ೃಕ್ಷಗೆ' ಕಣ್ಣು ದೃಶ್ಯ ಮನಸ್ಸಿಗೂ ಸಾಕ್ಷಿಯಾದ 
ಚೈತನ್ಯಕ್ಕೆ ಮನಸ್ಸು ದೃಶ್ಯ. ಆ ಸಾಕ್ಷಿಗಿಂತ ಒಳಗೆ ಇನ್ನಿಲ್ಲ ಆ ಸಾಕ್ಷಿಯೇ ಅಹರಿಕಾರರಹಿತವಾದ 
ಚೈತನ್ಯವೂ ಈ "ವಿವೇಕಕ್ಕೆ ಕ್ಷೇತ್ರೇತ್ರಜ್ವವಿಭಾಗವೆಂದು ಹೆಸರು. ದೃಗ್ರೂಪನಾದ ಕ್ಷೇತ್ರಜ್ನನೇ 
ಆತ್ಮನು. ಉಳಿದವುಗಳೆಲ್ಲ' ಕ್ಷೇತ ತ್ರಗಳು. 


೨) ಪಂಚಕೋಶವಿವೇಕ-ಒಂದರೊಳಗೊಂದಿರುವ ಐದು ಒರೆಗಳ ಒಳಗಡೆಯಲ್ಲಿರುವ ಕತ್ತಿಯಂತೆ 
ಆತ್ಮನು ಒಂದರೊಳಗೊಂದಿರುವ ಐದು ಕೋಶಗಳ ಒಳಗಡೆಯಲ್ಲಿರುವನು. ಆ ಒಂಡೊಂದು 
ಕೋಶವನ್ನು ಒಬ್ಬೊಬ್ಬರು ಆತ್ಮವೆಂದು ಭ್ರಮಿಸುವರು. ಮೇಲಿನದು ಸ್ಥೂಲ ಶರೀರವೆಂಬ ಅನ್ನಮಯ 
ಕೋಶ. ಇದು . "ಅನೇಕ ವಿಕಾರಗಳನ್ನು ಪಡೆಯುವಂಥಾದ್ದಾಗಿಯೂ ಜಡವಾಗಿಯೂ 
ಅಶುಚಿಯಾಗಿಯೂ ಇರುವದರಿಂದ ಆತ್ಮವಲ್ಲ. ಇದರೊಳಗಿನದು ಪ್ರಾಣಮಯ ಕೋಶ. ಇದು 
ಜಡವಾಗಿಯೂ ಹಸಿವು ಬಾಯಾರಿಕೆಗಳ ಬಾಢೆಗೊಳಗಾಗಿಯೂ ಮನಸ್ಸಿನೊಡನೆ ಈ ಲೋಕಕ್ಕೂ 
ಪರಲೋಕಕ್ಕೂ ಸುತ್ತುವದಾಗಿಯೂ ಇರುವದರಿಂದ ಆತ್ಮವಲ್ಲ. ಈ ಪ್ರಾಣಬಲದಿಂದ ವರ್ತಿಸುವ 
ಇಂದ್ರಿಯಗಳೂ ಆತ್ಮಃ ವಲ್ಲವೆಂದು ಇದರಿಂದಲೇ ಸಿದ್ಧ ವಾಯಿತು. ಇದರೊಳಗಿನದು 
ಮನೋಮಯಕೋಶ. ಇದು ಶರೀರಪ್ರಾಣಗಳ ಬೆನ್ನು ಹತ್ತಿ 'ವರ್ತಿಸುವದಾದ್ದರಿಂದ ಆತ್ಮವಲ್ಲ. 
ಇದರೊಳಗಿನದು ವಿಜ್ಞಾನಮಯ ಕೋಶ ಎಂದರೆ ಬುದ್ಧಿ ಇದು ಸುಖದುಃಖ ಮೊದಲಾದ 
ಗುಣಗಳಿಂದ ಕೂಡಿ ಕರ್ತೃತ್ವಾಭಿಮಾನದಿಂದಿರುತ್ತ ಇಿಹಕ್ಕೂ ಪರಕ್ಕೂ ತೊಳಲುವಂಥ 
ಜೀವಸ್ಟರೂಪ ವಾದ್ದರಿಂದ ಆತ್ಮವಲ್ಲ. ಇದರೊಳಗಿನದು ಆನಂದಮಯಕೋಶ. ಎಂದರೆ ಗಾಢ 
ನಿದ್ರೆಯಲ್ಲಿ ನಮಗರಿವಿಲ್ಲದೆ ಉಂಟಾಗುವ ಸಹಜಾನಂದ. ಅದು ಎಚ್ಚರವಾದ ಮೇಲೆ ಹೋಗಿ 
ಬಿಡುವದರಿಂದ ಆತ್ಮವಲ್ಲ. ಇವೆಲ್ಲಕ್ಕೂ ಆಧಾರವಾಗಿ ಒಳಗಿರುವ ಚೈತನ್ಯವೇ ಆತ್ಮ ಈ ಶರೀರಾದಿಗಳೇ 
ಆತ್ಮವೆಂದ ಮೇಲೆ ಹೊರಗಣವರಾದ ಹೆಂಡತಿ ಮಕ್ಕಳು ಆತ್ಸವಲ್ಲವೆಂಬುದನ್ನಂತು ಹೇಳಬೇಕಾದದ್ದೇ 
ಇಲ್ಲ. ಹೀಗೆ ಒಳಗೊಳಗೆ ನೋಡುತ್ತಹೋದರೆ ಶೂನ್ಯವೇ ಮೂಲ ವಾಗುವದೆಂದು ಕೆಲವರ 
ಅಭಿಪ್ರಾಯ. ಆ ತಿಳಿವಳಿಕೆಗಾದರೂ : ಸಾಕ್ಷಿಯು ಬೇಕಪ್ಪ ಈ ಪಂಚಕೋಶಗಳ ಒಳಗೆ ಇವಕ್ಕೆಲ್ಲ 
ಆಧಾರವಾಗಿರುವ ಆ ಸ ಸಾಕ್ಷಿಚೈತನ್ಯ ವೇ ನೇನು' ಎ೦ಬ ಮಾತಿನ ಲಕ್ಟ್ಯಾರ್ಥವಾದ ಚೈತನ್ಯ 


208 


ಅಧ್ಯಾಯ ೩ - ತ್ವಂ ಪದಾರ್ಥ ಶೋಧನೆ 


೩) ಶರೀರತ್ರಯವಿಭಾಗ-ನಮ್ಮ ಸ್ಥೂಲ ದೇಹವು ಜಡವಾಗಿ ಅನೇಕ ವಿಕಾರಗಳನ್ನು ಪಡೆಯುತ್ತ 
ಹುಟ್ಟು ಸಾವುಗಳ ಸುಳಿಗೆ ಸಿಕ್ಕಿರುವದರಿಂದ ಆತ್ಮವಲ್ಲ. ಇದರೊಳಗಿರುವ ಮನಸೆಂಬ ಸೂಕ್ಷ್ಮ 
ಶರೀರವು ಎಷ್ಟು ಕಲ್ಪಗಳಾದರೂ ನಾಶವಾಗದೆ 'ಕರ್ನದಧೀನವಾಗಿ ಸ್ವ ಸ್ಪರ್ಗನರಕಗಳಲ್ಲಿ ಸುತ್ತುತ್ತ 
ಸುಖದುಃ ಖಗಳನ ನುಭವಿಸುವಂಥದ್ದು. ಇದು ಆತ್ಮವಲ್ಲ ಈ ಎರಡು ಶರೀರಕ್ಕೂ ಸ್ವಾಮಿಯಾಗಿ 
ಒಳಗಿರುವವನೇ ಆತ್ಮನು. ವೈರಾಗ್ಯದಿಂದ ಈ ಎರಡು ಶರೀರಗಳ ಮೇಲೆಯೂ ಅಭಿಮಾನವನ್ನು 
ಬಿಟ್ಟು ತನ್ನನ್ನು ತಾನು ಅರೆಯದಿರುವದೆಂಬ ಅವಿದ್ಯೆಯನ್ನು ಕಳೆದುಕೊಂಡವನು ಶರೀರದ 
ಸಂಬಂಧದಿಂದ ಬಿಡುಗಡೆಯಾಗಿ ಅಶರೀರಿಯಾದ 'ಬಹ್ಮನಾಗುವನು. 


೪) ಅವಸ್ಥಾತ್ರಯಸಾಕ್ಷಿ ತ್ವ-ಮನಸ್ಸು ಎರಡು ಕಡೆಯಲ್ಲಿಯೂ ಕಾಣುವ ಕನ್ನ ಡಿಯಂತೆ ಒಮ್ಮೆ 
ಎಚ್ಚರವನ್ನೂ ಒಮ್ಮೆ “ಕನಸನ್ನೂ "ತೋರಿಸುವದು. ಎಚ್ಚರದಲ್ಲಿ ಕನಸಿರುವದಿಲ್ಲ. ಕನಸಿನಲ್ಲಿ 
ಎಚ್ಚರವಿರುವದಿಲ್ಲ. ಆತ್ಮನು ಇವೆರಡಕ್ಕೂ ಸಾಕ್ಷಿಯಾಗಿರುವದು ನಮ್ಮ ಅನುಭವದಲ್ಲಿದೆ. ಇಷ್ಟೇ 
ಅಲ್ಲ. ಗಾಢನಿದೆಯು ಎಚ್ಚರಕನಸುಗಳಲ್ಲಿರುವದಿಲ್ಲವಪೆ ಎಚ್ಚರಕನಸುಗಳೆರಡೂ ಗಾಢನಿದ್ರೆ 
ಯಲ್ಲಿರುವದೂ ಇಲ್ಲ. ಹೀಗಿದ್ದರೂ ಎಚ್ಚರ ಕನಸುಗಳನ್ನನುಭವಿಸಿದವನೇ ಗಾಢನಿದ್ರೆಯ 
ಸುಖವನ್ನು ಅನುಭವಿಸುವನೆಂಬುದೂ ನಮ್ಮ ಅನುಭವದಲ್ಲಿ ಸಿದ್ಧ: ವಾಗಿದೆ. ಇದರಿಂದ ಎಚ್ಚರ 
ಕನಸು ನಿದ್ದೆಗಳು ಒ೦ದಿರುವಾಗ ಇನ್ನೊಂದಿರದೆ ಒಂದೊಂದು ಒಂದೊಂದು ಕಾಲದಲ್ಲಿ 
ತೋರಿ ಹೋಗತಕ್ಕವುಗಳು. ಆದ್ದರಿ೦ದ ಇವುಗಳಿಗೆ ಸಂಬಂಧಪಟ್ಟ ಯಾವದೂ ಆತ್ಮವಲ್ಲ. 
ಇವೆಲ್ಲಕ್ಕೂ ಸಾಕ್ಷಿಯೇ ಆತ್ಮನು. 


೫) ಮನಃಸಾಕ್ಷಿತ್ವ-ಮನಸ್ಸು ಹೊರಮುಖವಾಗಿ ಬಗೆಬಗೆಯಲ್ಲಿ ವ್ಯವಹರಿಸುತ್ತ ವಿಶೇಷರೂಪ 
ಗಳನ್ನರಿಯುತ್ತ "ಹೋಗುವದು. ಯಾವ ವಿಶೇಷರೂಪವೂ ಇಲ್ಲದ ಮನಸಿಗೆ ಬೆಂಬಲವಾಗಿ 
ಮನಸ್ಸಿನ ಅರಿವಿಗೆ ಸಾಕ್ಷಿಯಾಗಿ ಆಕಾಶದಂತೆ ಅಸಂಗವಾಗಿರುವ ನಿರಾಕಾರವಾದ ಅರಿವೇ ಆತ್ಮವು. 


ಈ ಆತ್ಮಸ್ತರೂಪವು ಇನ್ನೊಂದರಿಂದ ಬೆಳಗತಕ್ಕದ್ದಲ್ಲ. ಆದರೂ ತನ್ನ ಮುಖವನ್ನು ನೋಡಿ 
ಕೊಳ್ಳುವದಕ್ಕೆ ತನಗೆ ಕನ್ನ ಡಿಯು ಹೇಗೋ ಹಾಗೆ "ಸಾತಿ ತ್ರಿಕ ಬುದ್ಧಿಯು ಆತ್ಮನ 'ದರ್ಶನಕ್ಕೆ 
ಸಾಧನವಾಗುವದು. ಕೀದಗೆಯ ವಾಸನೆಯಿಂದ ಸರ್ಪವನ್ನೂ! ಹಿಸುವಂತೆ ಬುದ್ಧಿಯ: ಪ್ರತಿಭೆಯನ್ನು 
ನೋಡಿ ಅದಕ್ಕಾಧಾರವಾಗಿರುವ ಆತ್ಮರೂಪವಾದ ಅರಿವನ್ನು ಅರಿಯಬೇಕು. ಅದೇ ತ್ವಂ” 
ಪದದ ಲಕ್ಷಾ ರ್ಥ. 


3% kk 


209 


ನಾಲ್ಕನೆಯ ಅಧ್ಯಾಯ 


ತತ್ಪದಾರ್ಥ ಶೋಧನೆ 


ಸೂಚನೆ॥ 


ಬಾದರಾಯಣ ಶುಕಮುನೀಶ್ವರ 

ಗಾದರದಿ ತತ್ಪದವ ಶೋಧಿಸಿ 

ಬೋಧಿಸಿದ ಸತ್ಪಾದ್ವಯಾನಂದವನು ತಿಳಿವಂತೆ ॥ 
ತಾತ್ಪರ್ಯ : ವೇದವ್ಯಾಸರು ಪ್ರತ್ರನಾದ ಶುಕಮುನಿಗೆ ಒಲವಿನಿಂದ ತತ್‌ಪದದ ಅರ್ಥವನ್ನು 
ವ್ಯಾಖ್ಯಾನಿಸಿ ಮೂರು ಕಾಲಗಳಲ್ಲೂ ನಿಜವಾಗಿ ಇರುವಂಥ ಎರಡನೆಯದಿಲ್ಲದಂಥ 
ಆನಂದ ಸ್ವರೂಪವಾದಂಥ ಬ್ರಹ್ಮದ ವಿಚಾರವನ್ನು ಸರಳವಾಗಿ ಉಪದೇಶ ಮಾಡಿದರು. 


ಶಬ್ದಾರ್ಥ: * ಬಾದರಾಯಣ-ವೇದವ್ಯಾಸ; * ಆದರದಿ-ಒಲವಿನಿಂದ; * ಶೋಧಿಸಿ-ವ್ಯಾಖ್ಯಾನಿಸಿ 
* ಬೋಧಿಸಿದ-ಉಪದೇಶಿಸಿದ, ತಿಳಿವಂತೆ-ಸರಳವಾಗಿ, ಹೃದ್ಯವಾಗಿ 


ಟಿಪ್ಪಣಿ-೧: ಸತ್ವಾದ್ದಯಾನಂದವನು-ಮೂರು ಕಾಲದಲ್ಲಿಯೂ ನಿಜವಾಗಿಯೂ ಇರುವಂಥ 
ಎರಡನೆಯದಿಲ್ಲದಂಥ ಆನಂದ ಸ್ವರೂಪವಾದಂಥ ಬ್ರಹ್ಮದ ವಿಚಾರವನ್ನು 





ಇಷ್ಟದೇವತಾ ಸ್ತುತಿ ಮೊದಲಾದದ್ದು (೧-೩) 

ವಾರಿನಿಧಿಯೇ ಪಾತ್ರೆ, ಕಜ್ಜಲ 

ಸಾರವಂಜನಗಿರಿಯ ಕೆಸರೀ, 

ಧಾರಣೀತಲ ಹಲಗೆ, ಸುರತರು ಬರೆವ ಲೆಕ್ಕಣಿಕೆ, । 

ಶಾರದಾಂಬಿಕೆ ಶ್ರೀಗಿರೀಶನ 

ಪಾರಗುಣಸಾಗರವನೆಣಿಸ 

ಲ್ಯಾರದಾದಳು; ಮನುಜಕೀಟಕರರಿಯಲಳವಹುದೆ? ॥ ॥೧॥ 
ತಾತ್ಪರ್ಯ: ಶಾರದೆಯು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಗುಣಮಹಿಮೆಯನ್ನು 
ವರ್ಣಿಸುವುದಕ್ಕಾಗಿ ಸಮುದ್ರವನ್ನೇ ಮಸಿಕುಡಿಕೆಯನ್ನಾಗಿ ಮಾಡಿಕೊಂಡು 
ಅಂಜನಾದಿಗಿರಿಯ ಕೆಸರನ್ನೇ ಮಸಿಯನ್ನಾಗಿ ಮಾಡಿಕೊಂಡು, ಈ ಭೂಮಂಡಲವನ್ನೇ 
ಬರೆಯುವ ಕರಿ ಹಲಗೆಯನ್ನಾಗಿಸಿಕೊಂಡು, ಕಲ್ಪವೃಕ್ಷವನ್ನೇ ಬರೆಯುವ ಲೇಖನಿಯನ್ನಾಗಿ 
ಮಾಡಿಕೊಂಡು, ಶ್ರೀಶೈಲ ಮಲ್ಲಿಕಾರ್ಜುನನ ಅಪಾರ ಗುಣಾತಿಶಯ ಗಳನ್ನು ಪರಿಗಣಿಸಿ 
ಬರೆಯಲು ಯತ್ನಿಸಿದಳು. ಆದರೆ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ನರ ಹುಳುವಿನಂಥ 
ಸಾಮಾನ್ಯ ಮಾನವವರ್ಗಕ್ಕೆ ಸೇರಿದ ನನಗೆ ಆ ಪರಶಿವನ ಗುಣಾವಳಿಗಳನ್ನು 
ಬಣ್ಣಿಸಲು ಶಕ್ಯವೇ? ಎಂದಿಗೂ ಇಲ್ಲ. 


210 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಶಬ್ದಾರ್ಥ: * ವಾರಿನಿಧಿ-ಸಮುದ್ರ; * ಪಾತ್ರೆ-ಮಸಿಕುಡಿಕೆ; * ಕಜ್ಜಲಸಾರ-ಮಸಿ; 
ತ ಕೆಸರು-ಅ೦ಜನಗಿರಿಯ ಕೆಸರು; * ಧಾರಿಣೀತಲ- ಭೂಮಂಡಲ; * ಸುರತರುಇಕಲ್ಪವ್ಯಕ್ತ; 
ಲೆಕ್ಕಣಿಕೆ-ಬರೆಯುವ ಕಡ್ಡಿ; ಶ್ರೀತಿವೀತ-ಶೀತಿ ಮಲ ಕಾರ ನ) sk ಎಣಿಸಲ್ಕೆಎವರ್ಣಿಸಲು, 
ಪರಿಗಣಿಸಿ ಬರೆಯಲು; ಮನುಜ ಕೀಟಕರು-ಕ್ಷುದ್ರ ಮಾನವರು, ಸಣ್ಣ ಹುಳದಂಥ ಮನುಷ್ಯರು 


* ಟಿಪ್ಪಣಿ-೧: ಅಂಜನ ಗಿರಿ- ಅ೦ಜನಪರ್ವತ, ಕಪ್ಪು ಕೆಸರಿನಿಂದ ಕೂಡಿರುವುದು. 


* ಟಿಪ್ಪಣಿ-೨: ಅಸಿತಗಿರಿಸಮಂ ಸ್ಯಾತೃಜ್ಞಲಂ ಸಿಂಧುಪಾತ್ರೇ । 
ಸುರತರುವರಶಾಖಾ ಲೇಖನೀ ಪತ್ರಮುರ್ವೀ ॥ 
ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ದಕಾಲಂ | 
ತದಪಿ ತವ ಗುಣಾನಾಮೀಶ ಪಾರಂ ನ ಯಾತಿ ॥ 


ಈ ಪದ್ಯವು ಪುಷ್ಪದಂತ ಕವಿಯ ಶಿವಮಹಿಮ್ಮಾಸ್ತೋತ್ರದ (ಪದ್ಯ -೩೧)ಅನುವಾದವಾಗಿದೆ. 
ಪರಶಿವನ (ಶ್ರೀಶೈ ಮಲ್ಲಿಕಾರ್ಜುನ) ಮಹಾತ್ಮೆಯನ್ನು ವಿ ಈ ಪದ್ಯ ದಲ್ಲಿ ರೂಪಕಾಲಂಕಾರದಲ್ಲಿ 
ಹೀಗೆ ಚಿತ್ರಿಸಿದ್ದಾನೆ. ಬರೆಯಲು ನಮಗೆ ಶಾಯಿ, ಕಾಗದ. ಲೇಖನಿ ಇವು ಬೇಕು. 
ವಿದ್ಯಾದೇವತೆಯಾದ ಶಾರದೆಯೇ ಶಿವಮಹಿಮೆಯನ್ನು ವರ್ಣಿಸಿ ಬರೆಯುವಾಗ ಮೇಲಿನ 
ಸಾಮಾನ್ಯ ಉಪಕರಣಗಳಿಂದ ಸಾಧ್ಯವೇ? ಅದಕ್ಕೆ ತಕ್ಕ ವಸ್ತುಗಳನ್ನು ಕವಿ ಹೀಗೆ ಗುರುತಿಸುತ್ತಾನೆ. 


ಉದಯದಲಿ ಮಲಮೂತ್ರಗಳ ಬಿಡು 

ವದೆ ಕೆಲಸ; ಮಧ್ಯಾಹ್ನಕಾಲದಿ 

ಕುಧೆತೃಷೆಗಳಲ i ಕೋಟಲೆಗೊಂಬುದೇ ಕೆಲಸ; । 

ಉದರ ತುಂಬಿದ ಬಳಿಕ ಕಾಮನ 

ಕದನದಲಿ ರಾತ್ರಿಯನು ಕಳೆವಾ 

ಅಧಮರಿಗೆ ಪೇಳದಿರು ಮರೆದೀ ಅನುಭವಾಮೃತವ ॥ ॥೨॥ 
ತಾತ್ಪರ್ಯ: ಧರ್ಮಗ್ರಂಥ ಶ್ರವಣಕ್ಕೆ, ಅಧಿಕಾರಿಗಳು ಯಾರಲ್ಲ ಎಂಬುದನ್ನು ಈ 
ಪದ್ಯದಲ್ಲಿ ಕವಿ ಹೇಳಿದ್ದಾನೆ. 1 ಬೆಳಗಾದರೆ ಜಲ, ಮಲ. ವಿಸರ್ಜನೆ ಇತ್ಯಾದಿ 
ದೈಹಿಕ ನಿತ್ಯಕರ್ಮಗಳಲ್ಲಿ ನಿರತರಾಗಿ ಕಾಲಕಳೆಯುತ್ತಾರೆ, ಮಧ್ಯಾಹ್ನವಾದರೆ ಹಸಿವು 
ಗಳ ನಿವಾರಣೆಗಾಗಿ ಒದ್ದಾಡುತ್ತಾ ಕಾಲಕಳೆಯುತಾರೆ, ರಾತ್ರಿಯಾದರೆ 
ಹೊಟ್ಟೆ ತುಂಬಿದಮೇಲೆ ಸೀಸುಖದಲ್ಲಿ ಕಾಲಕಳೆಯುತ್ತಾರೆ. ಹೀಗೆ ವ್ಯರ್ಥವಾಗಿ 
ಕಾಲಕಳೆಯುವ ಅಧಮರಿಗೆ (ನೀಚರಿಗೆ) ಧರ್ಮಶ್ರದ್ಧೆ ಇಲ್ಲದವರಿಗೆ ಅಪ್ಪಿತಪ್ಪಿಯೂ 
ಅನುಭವಾಮೃತದಂಥ ಧರ್ಮ ಗ್ರಂಥವನ್ನು ಶ್ರವಣ ಮಾಡಿಸಬಾರದು (ಕೇಳಿಸಬಾರದು). 
ಶಬ್ದಾರ್ಥ: * ಉದಯದಲಿ-ಬೆಳಿಗ್ಗೆ, * ಮಲಮೂತ್ರಗಳ ಬಿಡುವುದು-ಜಲಮಲವಿಸರ್ಜನೆ 
ಇತ್ಯಾದಿ ದೈಹಿಕ ಕಾರ್ಯಗಳು; * ಕ್ಷಧೆತೃಷೆ- ಹಸಿವು ಬಾಯಾರಿಕೆ; * ಕುದಿದು ಕೋಟಲೆಗೊಂಡು 


ಎಶ್ರಮಿಸಿ ಒದ್ದಾಡುವುದು; ಸ ಕಾಮನ ಕದನದಲಿ-ಸೀಸುಖದಲ್ಲಿ: * ಪೇಳದಿರು-ಕೇಳಿಸಬಾರದು; 
ಶ್ರವಣಮಾಡಿಸಬಾರದು. 


211 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


[ಶಿವಮಹಿಮ್ಮಸ್ತವ ಕನ್ನಡ ಪದ್ಯಾನುವಾದ ಮತ್ತು ಟಿಪ್ಪಣಿ (ಪುಟ-೪೬, ಬಿ. ಪುಟ್ಟಸ್ವಾಮಯ್ಯ) 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಶಿಷ್ಟರಿಗೆ, ಶಿವಭಕ್ತಿಯಲಿ ಪರಿ 

ತುಪ್ಪರಿಗೆ, ಪರಮಾರ್ಥಗತಿಯನು 

ನಿಷ್ಠೆಯಿಂದಲಿ ಸಾಧಿಸುವ ಸಾಧುಗಳಿಗನವರತ । 

ಶ್ರೇಷ್ಠವಹ ಶಾಸ ಸ್ತಗಳ ಶ್ರವಣದ 

ಗೋಷ್ಠಿಯುಳ್ಳವರಿಂಗೆ, ಸಮತೆಯ 

ದೃಷ್ಟಿವಂತರಿಗೊಲಿದು ಪೇಳೀ ಅನುಭವಾಮೃತವ ॥ IA 


ತಾತ್ಪರ್ಯ: ಈ ಧರ್ಮ ಗ್ರಂಥ ಶ್ರವಣಕ್ಕೆ ಅಧಿಕಾರಿಗಳು ಯಾರು ಎಂಬುದನ್ನು 
ಈ ಪದ್ಯದಲ್ಲಿ ಹೇಳಿದೆ. ಸಜ್ಜನರಿಗೆ, ಸದಾ ಕಾಲ ಶಿವಾರಾಧನೆಯಲ್ಲಿ ನಿರತರಾಗಿ 
ಸಂತೋಷಚಿತ್ತರಾದವರಿಗೆ, ಮೋಕ್ಷಸಾಧನೆಯ ಮಾರ್ಗವನ್ನು ಶ್ರದ್ಧೆಯಿಂದ ಸ ಸಾಧಿಸಲು 
ಯತ್ನಿಸುವ ಸಾಧುಗಳಿಗೆ, ಸದಾಕಾಲ ಉತ್ತಮೋತ್ತಮ ಕಾವ್ಯ-ಧರ್ಮ ಶಾಸ್ತ್ರಗಳನ್ನು 
ಬೋಧಿಸುವ ಸಭೆಗಳಲ್ಲಿ ನಿರತರಾದವರಿಗೆ "ಸರ್ವಜೀವಗಳಿಗೂ ಲೇಸನೇ ಬಹುಸುವ 
ಸಮಚಿತ್ತರಿಗೆ ಈ ಅನುಭವಾಮೃತ ಗ್ರಂಥವನ್ನು ಪ್ರೀತಿಯಿ೦ದ ಬೋಧಿಸಬೇಕು. 


ಶಬ್ದಾರ್ಥ: ಪರಮಾರ್ಥಗತಿಯನು-ಮೋಕ್ಷಸಾಧನೆಯ ಮಾರ್ಗವನ್ನು; ಗೋಷ್ಠಿ-ಸಭೆ; 
* ಶಿಷ್ಟರು-ಸಜ್ಜನರು; * ಪರಿತುಷ್ಠರು-ಸಂತೋಷಟಚಿತ್ತರು; * ಶ್ರೇಷ್ಠವಹ-ಉತ್ತಮೋತ್ತಮವಾದ; 
* ಸಮತೆಯ ದೃಷ್ಟಿವಂತರು-ಸರ್ವಜೀವಗಳಿಗೂ ಲೇಸನ್ನೇ ಬಯಸುವ ಸಮಚಿತ್ತರು. 


ಪಾಠಾಂತರ : ಶಾಸ್ತ್ರಗಳ ಶ್ರವಣದ-ಶಾಸ್ತ್ರಗಳ ಕೂಡಣ-ಶಾಸ್ತ್ರಗಳ ಸಂಬಂಧವಾದ (ಕು) 





ತತ್ಪದದ ಲಕ್ಷ್ಯವು ಬ್ರಹ್ಮ (೪-೮) 
ಹೇಳಿದೆನು ತ್ಪಂಪದದ ಲಕ್ಷ್ಯವ; 
ಕೇಳು ಶುಕಯೋಗೀಂದ್ರ, ನಿತ್ಯ ನಿ 
ರಾಳ ನಿರ್ಗುಣ ನಿಖಿಲಸಾಕ್ಷಿ ನಿರೀಹ ನಿಸ್ಸೀಮ । 
ಮೂಲಭೂತಪ್ರಕೃತಿಪರತರ 
ಕಾಲಕರ್ಮಾತೀತ ಬ್ರಹ್ಮವ 
ಹೇಳುವರು ತತ್ಸದದ ಲಕ್ಷ್ಯವದೆಂದು ಬಲ್ಲವರು ॥ Iu 


ತಾತ್ಪರ್ಯ: ಶುಕಯೋಗಿಯೇ ಕೇಳು, ತ್ವಂಪದದ ಲಕ್ಷ್ಯಾರ್ಥವನ್ನು ಹೇಳುತ್ತೇನೆ. 
ಅದು (ತತ್‌) ನಿತ್ಯವಾದುದು, ನಿರಾಳವಾದುದು, ನಿರ್ಗುಣವಾದುದು, 
ಸರ್ವಸಾಕ್ಷೀಭೂತವಾದುದು, ಕ್ರಿಯಾರಹಿತವಾದುದು, ಸೀಮಾತೀತವಾದುದು, 
ಎಲ್ಲದಕ್ಕೂ ಕಾರಣವಾಗಿರುವ ಪ್ರಕೃತಿಗಿಂತಲೂ ಮೂಲಕಾರಣವಾದುದು. ಸಾವಿಗೂ 


212 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಮಾಡಿದ ಕರ್ಮದ ಫಲಕ್ಕೂ ಕಟ್ಟು ಬೀಳದೆ ಇರುವಂಥದ್ದು; ಇಂತಹ ಶುದ್ಧ ಬ್ರಹ್ಮ 
ವಸ್ತುವನ್ನೇ ತತ್‌ಪದದ ಲಕ್ಷಾ ರ್ಥವೆಂದು ಬಲ್ಲವರು ಹೇಳುತ್ತಾರೆ. 


ಶಬ್ದಾರ್ಥ: * ಲಕ್ಷ ಕವವಲಕ್ಷಾ ರವನ್ನು ತೇ ನಿತ್ಯಎ =ಶಾಶ್ವತರೂಪವನ್ಮು * ನಿರಾಳ-ಪ್ರಶಾಂತ; 
೫ ನಿರ್ಗುಣ- ನಿರಿಕಾರ; ನಿಖಿಲಸಾಕ್ಷಿಎಸರ್ವಸಾಕ್ಸಿ; ನಿರೀಹ-ಕ್ರಿಯಾರಹಿತವಾದುದ್ದು; 
# ನಿಸ್ಸೀಮ-ಎಲ್ಲೆಕಟ್ಟಿಲ್ಲದ್ದು; ಮೂಲಭೂತಪ್ರಕೃ ತಿಪರತರ-ಎಲ್ಲಕ್ಕೂ ಕಾರಣವಾಗಿರುವ 
ಪ್ರಕ್ಕ ತಿನಿಂತಲೂ ಮೂಲಕಾರಣವಾದುದು; ಕಾಲಕರ್ಮಾತೀತ-ಸಾವಿಗೂ ಮಾಡಿದ ಕರ್ಮದ 
ಫಲಕ್ಕೂ ಕಟ್ಟುಬೀಳದೆ ಇರುವಂಥದು; * ಬ್ರಹ್ಮವವ =ಬ್ರಹ್ಮವೆಂಬ ವಸ್ತು (ಪರಬ್ರಹ್ಮ 





ಮಾಯೆ ತ್ರಿಪುಟಿಯ ರೂಪು; ತ್ರಿಪುಟಿನಿ 

ಕಾಯವೇ ಜಗಜೀವಕರಣನಿ 

ಕಾಯವವು ತಿಳಿ ಭೋಗ, ಭೋಗ್ಯವು, ಭೋಕ್ಷವೆನಿಸುವವು; | 

ಈಯಶೇಷವ ನೇತಿಗಳೆದುಳಿ 

ದಾ ಯಥಾರ್ಥಸ್ಪಪಕಾಶಾ 

ಪಾಯರಹಿತಸುಖೈಕವಿಗ್ರಹವೇ ಪರಬ್ರಹ್ಮ ॥ 1೫ 
ತಾತ್ಪರ್ಯ: ಜಗತ್ತಿನ ನಾಮ, ರೂಪಗಳ ಬೀಜರೂಪವಾದ ಶಕ್ತಿ ವಿಶೇಷವು 
ಮಾಯೆ, ಸತ್ವ, ರಜ, ತಮಗಳೆಂಬ ಮೂರು ಅವಯವಗಳುಳ್ಳದ್ದು. ಅವು ಜಗತ್ತು. 
ಜೀವ, SRNL. ತ್ರಿಪುಟಿಯಾಗಿದೆ. ಈ ಮೂರನ್ನು. ಕ್ರಮವಾಗಿ ಭೋಗ 
ಭೋಗ್ಯ, ಭೋಕ . ಎಂದು ಹೆಸರಿಸಿದ್ದಾನೆ. ಲೋಕದಲ್ಲಿ ಸಮಸ್ತ ವಸ್ತುಗಳನ್ನು 
ಬ್ರಹ್ಮವಲ್ಲವೆಂದು ಕೈಬಿಟ್ಟು, (ಅಲ್ಲಗಳೆದು) ಉಳಿಯುವಂಥ ಪರಮಾರ್ಥ 
ಸ್ವರೂಪ ವಾಗಿರುವಂಥ ಸ್ವಯಂಜ್ಯೋತಿಯಾದಂಥ ಅಪಾಯರಹಿತ ಸುಖೈಕ 
ಮೂರ್ತಿಯೇ ಪರಬ್ರಹ್ಮವೆಂದು ತಿಳಿ: 
ಶಬ್ದಾರ್ಥ: ಮಾಯೆ=ಜಗತ್ತಿನ ನಾಮರೂಪಗಳ ಬೀಜರೂಪವಾದ ಶಕ್ತಿ ವಿಶೇಷವು; 
ತ್ರಿಪುಟಿಯ-ಸತ್ತ್ವ, ರಜ, ತಮೆ ಎಂಬ ಮೂರು ಅವಯವವುಳ್ಳ; * ಜಗಜೀವಕರಣನಿಕಾಯವು 
=ಜಗತ್ತು ಜೀವ, ಅಂತಃಕರಣ ಮೊದಲಾದವುಗಳ ಸಮೂಹವು; ಭೋಗ-ಸುಖ ಅಥವಾ 


ದುಃಖದ ಅನುಭವ; ಭೋಗ್ಯ-ಅನುಭವಿಸಲ್ಪಡುವ ವಸ್ತು; ಭೋಕ್ಷ- ನಅನುಭವಿಸುವವನು; 
ನೇತಿಗಳೆದುಎಇವೆಲ್ಲ ಬ್ರಹ್ಮವಲ್ಲವೆಂದು ಕೈಬಿಟ್ಟು; * ಸುಖೈತವಿಗ್ರಹ- =ಆನಂದಸ್ಪರೂಪ 





ಎಂದಡೆಂದನು ಗುರುವೆ ಮಾಯೆಯ 

ಚಂದವಾವುದು? ಜೀವಜಗವಾ 

ರಿಂದ ತೋರಿತದಾದಬಗೆಯೆಂತೆನಲು ಕರುಣದಲಿ । 

ಕಂದ ಕೇಳ್ಳೆ ಮಾಯೆಯೆನೆ ಪುಸಿ 

ಯಿಂದ್ರಜಾಲ, ಮರೀಚಿಕಾಜಲ 

ದಂದ, ರಜ್ಜು ಭುಜಂಗದಂದದಿ ತೋರುತಿಹುದೆಂದ ॥ ॥೬॥ 


213 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಮಾಯೆಯನ್ನು ತ್ರಿಪುಟಿಯ ರೂಪು ಎಂದು ವ್ಯಾಸನು ನಿರೂಪಿಸಿದಾಗ 
ಶುಕನು ಕೇಳಿದನು: ಮಾಯೆಯ ರೀತಿ ಯಾವುದು? ಈ ಜೀವವೂ, ಜಗತ್ತೂ 
ಯಾರಿಂದ ಉಂಟಾಯಿತು? ಅದು ರೂಪುಗೊಂಡ ರೀತಿ ಹೇಗೆ? ಎಂದು ಕೇಳಿದಾಗ 

ವ್ಯಾಸನು ಶುಕನಮೇಲೆ ಕೃಪಾದೃಷ್ಟಿ ಉಳ್ಳವನಾಗಿ “ಮಗುವೇ ಕೇಳು” ಎಂದು 
ವಿವರಿಸತೊಡಗಿದನು. ಮಾಯೆ ಎಂದರೆ 'ಇಲ್ಲದ್ದು ಕಣ್ಕಟ್ಟು (ಹುಸಿ ತೋರಿಕೆಯ 
ದೃಷ್ಟಾಂತ), ಬಿಸಿಲುಕುದುರೆಯಲ್ಲಿ ತೋರಿದ ಮಿಥ್ಕಾರೂಪ ದ ನೀರಿನಂತೆ, ಹಗ್ಗದಲ್ಲಿ 
ಹಾವೆಂಬ ಭ್ರಾಂತಿ ಆಗಿ ತೋರುವ ರೀತಿ ಎಂದನು, 


ಶಬ್ದಾರ್ಥ: * ರಜ್ಜುಎಹಗ್ಗ; * ಭುಜಂಗ:ಹಾವು; ಇಂದಜಾಲ-ಕಣ್ಯಟ್ಟು * ಮರೀಚಿಕ ಜಲಎ 
ಬೇಸಿಗೆಯಲ್ಲಿ ನೀರು ಹರಿದು ತೊರೆಯಾದಂತೆ ಕಾಣುವ ಭ್ರಮೆ, ಮಿಥ್ಯಾರೂಪವಾದ 
ಬಿಸಿಲುಗುದುರೆ, ಮೃಗಜಲ. 


ಪಾಠಾಂತರ-೧: ತೋರಿತದಾದಬಗೆಯೆಂತೆನಲು ಎಂಬ ಕಡೆ ಮೂಲದಲ್ಲಿ "ಆದುದು ಕಾರಣವ 
ಹೇಳೆನಲು' ಎಂದಿದೆ. ಮುಂದೆ ಜಗತ್ತಾದ ಕಾರಣದ ವಿಚಾರವಿಲ್ಲದೆ ಆದ ಪರಿಯೇ ಇರುವುದರಿಂದ 
ಹೀಗೆ ತಿದ್ದಿದ್ದಾಗಿದೆ. ಮುಂದೆ ೨ನೇ ಪದ್ಯ ದಲ್ಲಿ ಕವಿಯು "ತಾನೇ “ಆಗಿ ತೋರಿದ ಬಗೆಯ' 
ಎಂದು ಉಪಯೋಗಿಸುವುದರಿಂದ ಈ ತಿದ್ದಿದ ರೂಪವು ಯೋಗ್ಯವಾಗಿದೆ. 


ಪಾಠಾಂತರ-೨: * ಮಾಯೆಯ ಚಂದವಾವುದು? (ಕೊ) ಪ್ರತಿಯಲ್ಲಿ ಮಾಯದ ಛಂದವಾವುದು? 
ಎಂದಿದೆ 


ಪಾಠಾಂತರ-೩: * ತೋರಿತದಾದಬಗೆಯೆಂತೆನಲು ಎಂಬುದಕ್ಕೆ (ಕೊ) ಪ್ರತಿಯಲ್ಲಿ ತೋರಿತು 
ಕಾರಣವ ಹೇಳೆನಲು ಎಂದಿದೆ. 


ಟಿಪ್ಪಣಿ: ಮಾಯಿಯೆನೆ ಪುಸಿ-ಮಾಯೆ ಎಂದರೆ ಯಾ ಮಾ ಸಾ ಮಾಯಾ ಯಾ ವುತ್ತತ್ತಿಯಿಂದ 
ಇಲ್ಲದ್ದು ಎಂದರ್ಥ. 





ಆದಿಮಧ್ಯಾ ೦ತಂಗಳಿಲ್ಲದ 

ನಾದಿಯಹ ಮಾಯೆಯನು ತಿಳಿದದ 

ಭೇದಿಸಲು ಶತಕಲ್ಪವಾದರು ಬ್ರಹ್ಮಗಳವಲ್ಲ; | 

ವಾದಿಗಳು ಹೊಡೆದಾಡಿ ಬರಿದೇ 

ಕಾದಿ ಕಲ್ಲನು ಹಾಯ್ದರಲ್ಲದೆ 

ಶೋಧಿಸುತ ಸುಳ್ಳೆಂದು ತಿಳಿದವರಿಲ್ಲ ಕೇಳೆಂದ ॥ Nel 


ತಾತ್ಪರ್ಯ: ಚತುರ್ಮುಖ ಬ್ರಹ್ಮನಿಗೂ ಮಾಯೆಗೂ ತುದಿಮೊದಲು ಮಧ್ಯಗಳು 
ಇಲ್ಲದಿರುವುದನ್ನೂ ಅನಾದಿಯಾಗಿರುವುದನ್ನೂ ಅರ್ಥಮಾಡಿಕೊಂಡು ಅದರ 
ರಹಸ್ಯವನ್ನು ಹೊರಗೆಡವಲು ನೂರು ಕಲ್ಪಾವಧಿ ಆದರೂ ಸಾಧ್ಯವಿಲ್ಲ. ಹೀಗಿರುವಾಗ 
ಪಂಥ ಹೂಡಿ ವಾದಿಸುವ ಜನರು ಈ ಬಗ್ಗೆ ಬಂಡೆಗೆ ತಲೆಚಚ್ಚಿಕೊಂಡ ಹಾಗೆ 
ವ್ಯರ್ಥವಾಗಿ ಚರ್ಚಿಸಿ ಹೊಡೆದಾಡುತ್ತಾರೆ ಮತ್ತು ಈ ಮಾಯೆಯ ನಿಜಸ್ವರೂಪವನ್ನು 


214 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಅನ್ವೇಷಿಸಿ ಅದು ಮಿಥ್ಕಾರೂಪವೆಂದು ತಿಳಿದುಕೊಳ್ಳುವವರು ಯಾರೂ ಇಲ್ಲವೆಂದು 
ವ್ಯಾಸನು ಹೇಳಿದನು. 


ಶಬ್ದಾರ್ಥ: ಬ್ರಹ್ಮಗೆ:ಚತುರ್ಮುಖ ಬ್ರಹ್ಮನಿಗೆ; * ಶತಕಲ್ಪಐನೂರು ಬ್ರಹ್ಮನ ದಿವಸಗಳು ಅಥವಾ 
ಸಾವಿರ ಯುಗದ ಅವಧಿ; * ವಾದಿಗಳು-ಪಂಥ ಹೂಡಿ ಚರ್ಚಿಸುವವರು; * ಬರಿದೇದ 
ವ್ಯರ್ಥವಾಗಿ; ಕಲ್ಲನು ಹಾಯ್ದರು-ಬಂಡೆಗೆ ತಲೆ ಚಚ್ಚಕೊಳ್ಳುವರು; * ಕಾದಿಎವಾದ ಮಾಡಿ; 
x ಶೋಧಿಸುತ-ಅನ್ನೇಷಿಸುತ್ತ 


ವಾ 
ಈ ವಿಧದ ಪುಸಿಮಾಯೆ ತಾನೇ 
ಆವರಣ ವಿಕ್ಷೇಪಶಕ್ತಿಯ 
ಭಾವದಿಂದೆರಡಾಗಿ ತೋರ್ಬುದಖಂಡವಸ್ತುವನು । 
ಆವರಿಸಿಕೊಂಡಿರ್ಪುದದು ಕೇ 
ಛಾವರಣಶಕ್ತಿಯು; ಜಗತ್ತನು 
ಜೀವರನು ವಿಕ್ಷೇಪಶಕ್ತಿಯೆ ಮಾಡುತಿಹುದೆಂದ ॥ ISN 


ತಾತ್ಪರ್ಯ: ಈ ರೀತಿಯಲ್ಲಿ ಮಿಥ್ಯೆ ಯಿಂದ ಮಾಯೆಯು ಹಗ್ಗವನ್ನು ಹಗ್ಗವೆಂದು 
ಸತ್ಯ `'`ಳಿಯದ ಆವರಣವೆಂಬ ಶಕ್ತಿಯ ಅಜ್ಜಾನಕ್ಕೆ ಒಳಗಾಗಿ, ಹಗ್ಗವನ್ನು ಹಾವೆಂದು 
ತಿಳಿಯುವ ಭ್ರಾಂತಿಯ ವಿಕ್ಷೇಪ ಶಕ್ತಿಯ ಭಾವದಿಂದ ಎರಡಾಗಿ ಕಾಣುತ್ತದೆ. ಈ 
ಮಾಯೆಯ ಅಖಂಡವಸ್ತುವನ್ನು "ಆವರಣ ಶಕ್ತಿಯು ಆವರಿಸಿಕೊಂಡಿದೆ. ಈ 
ಮಾಯೆಯ ವಿಕ್ಷೇಪಶಕ್ತಿಯು ಜಗತ್ತಿನಲ್ಲಿರುವ ಜೀವರನ್ನು ಸೃಷ್ಟಿಸುತ್ತಿದೆ ಎಂದು 
ತಿಳಿಯಬೇಕಾಗಿದೆ. 


ಶಬ್ದಾರ್ಥ: ಆವರಣ-ಮುಸುಕು; ಹಗ್ಗವನ್ನು ಹಗ್ಗವೆಂದು ತಿಳಿಯದಿರುವುದು; ಆವರಣ 
ವಿಕ್ಷಿ (ಪಬುದ್ಧಿಯ ಹೊರಚೆಲ್ಲುವಿಕೆ; ಹಗ್ಗವನ್ನು ಹಾವೆಂದು ತಿಳಿಯುವುದು ವಿಕ್ಷೇಪ. 





ವಿಷಯಸೂಚಿಕೆ (೯) 
ಮಗನೆ, ಮಾಯೆಯ ಪರಿಯನೆಲ್ಲವ 
ಮಿಗಿಲೆನಲು ಪೇಳುವೆನು; ಮತ್ತೀ 
ಜಗದುದಯವದರಿಂದಲಾದುದನೆಲ್ಲ ಪೇಳುವೆನು; । 
ಬಗೆಯಲೀ ಮಿಥ್ಯಾಪ್ರಪಂಚವು 
ಸಗುಣಬ್ರಹ್ಮದಲಾಗಿ ತೋರಿದ 
ಬಗೆಯ ಪಂಚೀಕರಣತತ್ತ್ವಗಳಿಂದ ಪೇಳುವೆನು ॥ Ja 


ತಾತ್ಪರ್ಯ: ಶುಕನೆ ಕೇಳು, ಮಾಯೆಯ ಸ್ಟರೂಪವನ್ನು ಅಧಿಕವಾಗಿ ವಿವರಿಸುವೆನು; 
ಈ ಊರ್ಧ್ವ ಲೋಕಗಳೆಲ್ಲವು ಈ ಮಾಯೆಯಿಂದಲೇ "ರ್ಮಿತವಾಗಿದೆ. ಹಾಗೆಯೇ 


215 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಈ ಮಿಥ್ಯಾ ಪ್ರಪಂಚವೆಲ್ಲ ಸಗುಣ ಬ್ರಹ್ಮನಿಂದ ಉಂಟಾಗಿದೆ. ಐದೈದು ಭಾಗಗಳಿಂದ 
ಕೂಡಿರುವ ಪಂಚೀಕರಣತತ್ತ್ವಗಳಿ೦ದ ಇದರ ವಿವರಗಳನ್ನು ತಿಳಿಸುತ್ತೇನೆ. 


ಶಬ್ದಾರ್ಥ: ಬಗೆಯಲು-ವಿಚಾರ ಮಾಡಿದರೆ; ಪಂಚೀಕರಣ ತತ್ತ್ವಗಳು-ಐದೈದು ಭಾಗಗಳು 
ಕೂಡಿ ಆಗಿರುವ ಇಪ್ಪತ್ತೈದು ವಿಚಾರಗಳು. * ಜಗದುದಯ-ಊರ್ದ್ದ್ವಲೋಕಗಳ ಉದಯ. 





ಸೃಷ್ಟಿಕ್ರಮ (೧೦-೧೬) 

ಆದಿಮಧ್ಯಾಂತಂಗಳಿಲ್ಲದ 

ನಾದಿಯಹ ನಿರ್ಗುಣ ನಿರಂಜನ 

ವಾದ ಶುದಾವ್ನಕ ಸಹಜಾನಂದ ಸನಾತ್ರ | 

ಧಿ ೬ 

ಬೋಧರೂಪನೊಳಾದುದೊಂದು ವಿ 

ನಾದಮಯವಹ ಶಬ್ದವದರಿಂ 

ದಾದುದೀ ತೋರ್ಪ ಪ್ರಪಂಚವು ಮಗನೆ, ಕೇಳೆಂದ ॥ ICO 
ತಾತ್ಪರ್ಯ: ಮೊದಲು, ನಡುವೆ ಕೊನೆ, ಎಂಬ ಮೂರು ಇಲ್ಲದೆ ಅನಾದಿ ಆಗಿರುವ 
ಸತ್ಯ ರಜ, ತಮಗಳೆ೦ಬ ಮೂರು ಗುಣಗಳನ್ನು ಮೀರಿದಂಥ (ನಿರ್ಗುಣ), ವೃದ್ದಿಕ್ಷಯ 
ಗಳಿಲ್ಲದಿರುವ ಶುದ್ಧವಾದ (ನಿರಂಜನ) ಮತ್ತು ಅವ್ಯಕ್ತವಾದ ಸಹಜಾನಂದದಿಂದ 
ಕೂಡಿದ ಸತ್ಯಸ್ತ್ವರೂಪ ಹೊಂದಿರುವ ಚಿದ್ರೂಪವಾದ ಪರಮವಸ್ತುವಿನಲ್ಲಿ ವಿಶೇಷವಾದ 
ನಾದದಿಂದ ತುಂಬಿದ ಶಬ್ದವು (ಓಂಕಾರವು) ಉಂಟಾಯಿತು. ಈ ಶಬ್ದದಿಂದ 
ಕಾಣುವ ಜಗತ್ತೆಲ್ಲ (ದೃಶ್ಯ ಪ್ರಪಂಚ) ಉಂಟಾಯಿತು. 
ಶಬ್ದಾರ್ಥ: ಇಲ್ಲದ ಅನಾದಿ ಅಹ- ಆದಿ ಮಧ್ಯ ಅಂತ್ಯಗಳಿಲ್ಲದೆ ಅನಾದಿ ಎನಿಸಿಕೊಂಡಿರುವ; 
ಸೇ ಶುದ್ದಾವ್ಯಕ್ತ-ಶುದ್ದವಾದ ಅವ್ಯಕ್ತವಾದ (ನಿರ್ಮಲವೂ, ನಿರಾಕಾರವೂ ಆದ), ವಿನಾದಮಯವಹ 


ಶಬ್ದ-ವಿಶೇಷವಾದ ನಾದದಿಂದ ತುಂಬಿದ ಶಬ್ದ ಅದರಿಂದ ಆದುದೀ ತೋರ್ಪ ಪ್ರಪಂಚವು= 
ಈ ಕಾಣುವ ಜಗತ್ತೆಲ್ಲ ಈ ಶಬ್ದದಿಂದಾಯಿತು. 


ಟಿಪ್ಪಣಿ-೧: ವಿನಾದಮಹವಹಶಬ್ದ-ವಿಶೇಷವಾದ ನಾದದಿಂದ ತುಂಬಿದ ಶಬ್ದ ಸೃಷ್ಟಿಗೆ ಮೊದಲು 
ಉತ್ಪತ್ತಿ ಆಯಿತು ಎಂದು ತಾಂತ್ರಿಕರು ಹೇಳುತ್ತಾರೆ. ಈ ಶಬ್ದವನ್ನೇ ಓಂಕಾರವೆಂದು ಹೇಳಬಹುದು. 
ಅದರಿಂದ ಈ ಕಾಣುವ ಜಗತ್ತು ಹುಟ್ಟಿತು. 


ಟಿಪ್ಪಣಿ-೨: ಅದರಿಂದಾದುದೀ ತೋರ್ಪ ಪ್ರಪಂಚವು-ಈ ಕಾಣುವ ಜಗತ್ತೆಲ್ಲ ಈ ಶಬ್ದದಿಂದ 
ಆಯಿತು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಎಂಬ ಛಾಂದೋಗ್ಯ ಶ್ರುತಿ ಹೇಳುತ್ತದೆ. 


ಟಿಪ್ಪಣಿ-೩: ಹೆಸರನ್ನು ಬಿಟ್ಟು ಬೇರೆ ವಸ್ತುವಿಲ್ಲದ್ದರಿಂದ ಓಂಕಾರದಿಂದಲೇ ಎಲ್ಲ ಜಗತ್ತಾಯಿತು. 
(ಓಂ ಮಿತ್ಯೇತಕ್ಷರಮಿದಂ ಸದ್ವಂ ತಸ್ಕ್ಯೋಪವ್ಯಾಖ್ಯಾನಂ-ಮಾಂಡೂಕ್ಯ) 

ಟಿಪ್ಪಣಿ-೪: ಈ ನಾದವು ವಿಷಯದಲ್ಲಿ ಸೂತಸಂಹಿತೆಯ ಟೀಕಾಕಾರರಾದ ಶ್ರೀ ಮಾಧವಾಚಾರ್ಕರು 
ಹೇಳಿರುವುದೇನೆಂದರೆ-ಪ್ರಾಣಿಗಳಿಗೆ ಕರ್ಮಫಲವನ್ನು ಕೊಡುವುದಕ್ಕಾಗಿ ಸೃಷ್ಟಿಯನ್ನು 
ಮಾಡಬೇಕೆ೦ದು ಈಶ್ವರನಿಗೆ ಇಚ್ಛೆಯಾಗುವುದು. ಮಾಯೆಯು ಪ್ರಾಣಿಗಳ ಕರ್ಮದ 


216 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಪರಿಪಕ್ಷಾವಸ್ಥೆಯಾಗಿ ಪರಿಣಮಿಸಿದಾಗ ಈಶ್ವರನು ಅದರೊಡನೆ ಕೂಡಿಕೊಳ್ಳುವನು. ಈ 
ಸ್ಥಿತಿಗೆ ಬಿಂದು ಎಂದು ಹೆಸರು. ಈ ಬಿಂದುವು" ಕಾಲ, ಕರ್ಮದಿಂದ ಸ್ಥೂಲವಾದ ಬೀಜವೆಂಬ 
ಅಚಿದಂಶವೆಂದೂ ಸೂಕ್ಷ್ಮವಾದ ನಾದವೆಂಬ ಚಿದಚಿನ್ನಿಶ್ರಾಂಶವೆಂದೂ, ಜೀವನ ಮತ್ತು ಈಶ್ವರನ 
ಸ್ವರೂಪವಾದ ಪರವೆಂಬ ಚಿದಂಶವೆಂದೂ ಮೂರು ಭಾಗವಾಗಿ ಒಡೆದುಕೊಳ್ಳುವುದು. ಈ 
ಶಬ್ದ ಬ್ರಹ್ಮವೆ೦ಬ ಶಬ್ದವೇ ಜಗತ್ತಿಗೆ ಉಪಾದಾನಕಾರಣವು. 





ತತ್ತೆನಿಪ ವಾಚ್ಯದಲಿ ಶಬಲತೆ 

ವೆತ್ತ ಬ್ರಹ್ಮದಲಾಯ್ತು ಸದಸ 

ದ್ವ್ಯಕಿಯಾದವ್ಯಕ್ತವದರಿಂದೀ ಮಹತ್ತತ್ತ್ವ । 
ಮುತ್ತೆರದಹಂಕಾರವದರಿಂ, 

ಸತ್ತ್ಯದಿಂ ವೈಕಾರಿಕವು ತಿಳಿ, 

ಮತ್ತೆ ತೈಜಸ ರಜದಿ, ತಾಮಸದಿಂದ ಭೂತಾದಿ ॥ ॥೧೧॥ 


ತಾತ್ಪರ್ಯ: ತತ್‌ ಎಂಬ ಪದದ ವಾಚ್ಯಾರ್ಥದಲ್ಲಿ ಪ್ರತಿಪಾದಿತವಾಗಿದ್ದ ಪ್ರಕಾರ 
ಸಗುಣಬ್ರಹ್ಮರೂಪದಲ್ಲಿ ತ್ರಿಗುಣಗಳು ಬೇಡೆಬೇರೆಯಾಗಿ ಅದು ಮುಂದೆ ಸತ್ತಾದ 
ಮತ್ತು ಅಸತ್ತಾದ ರೂಪಳ್ಳ ಮಾಯೆ ಆಯಿತು. ಅದರಿಂದ ಮಹತತ್ತ್ವ ಉಂಟಾಯಿತು. 
ಇದರಿಂದ ಸತ್ತ್ವ ರಜ, 'ತಮಗಳೆಂಬ ಮೂರು ಗುಣಗಳಿಂದ ಕಡಿದ ಅಹಂಕಾರ 
ತತ್ತ್ವ ಚಟ ಬತ ಇದರಲ್ಲಿ ಸತ್ತ್ವದಿಂದ ವಿಕಾರವೂ ರಜೋಗುಣದಿಂದ 
ತೇದಸ್ಸೂ ತಮೋಗುಣದಿಂದ ಪಂಚಭೂತಾದಿ ರೂಪಗಳೂ ಉಂಟಾದವು. 


ಶಬ್ದಾರ್ಥ: ತತ್ತೆನಿಪ-ತತ್‌ ಎಂಬ ಶಬ್ದದ; ವಾಚ್ಯದಲಿ-ವಾಚ್ಯಾರ್ಥವಾದ ಸಗುಣ ಬ್ರಹ್ಮ 
ರೂಪದಲ್ಲಿ; ಶಬಲತೆವೆತ್ತ- =ಸತ್ತ್ವ ರಜ ತ್ರಮೋಗುಣಗಳಿಂದ ಕೂಡಿದ; ಸದಸದ್ವ ತ್ರಿಯಾದ= 
(ಮುಂದೆ) ಸತ್ತಾದ ಮತ್ತು `ಠಸತ್ತಾದ ರೂಪುಳ್ಳ; ಅವ್ಯಕ್ತ-ಪ್ರಾಧಾನ್ಯ, ಪ್ರಕತಿ, ಯಿ] 
ಭೂತಾದಿ-ಪಂಚಭೂತಗಳು; * ವೈಕಾರಿಕವು-ಮನಸ್ಸು ಹ ಮುತ್ತೆರ-ಮೂರು ವಿಧವಾಗಿ; 
ತೈಜಸ-ಬುದ್ಧಿ; * ಭೂತಾದಿ-ಪಂಚಭೂತಗಳು. 


ಟಪ್ಪಣಿ-೧: ಅವ್ಯಕ್ತ-ಎಂದರೆ ಮಾಯೆ ಎಂದು ಮುಂದಿನ ಪದ್ಯದಲ್ಲಿ (೪-೧೨) ಕವಿಯೇ 
ಹೇಳಿರುವನು. ಈ ಅವ್ಯಕ್ತವನ್ನು ಮೊದಲು ಮಾಡಿಕೊಂಡು ಹೇಳುವುದು ಸಾಂಖ್ಯ ಶಾಸ್ತ್ರಕಾರರ ಪದ್ಧತಿ. 


ಟಿಪ್ಪಣಿ-೨: ಸಾಂಖ್ಯ ಶಾಸ್ತ್ರಕಾರರ ಈ ವಿಷಯದಲ್ಲಿ ವೇದಾಂತದ SE 


ಈಶ್ವರನ ಇಚ್ಛೆ ಯಿಂದ ಜೀವರ ಭೋಗಕ್ಕೆ ಸ ಸಾಧನವಾಗಿ ಶುದ್ಧಸತ್ತ್ವಪ್ರಧಾನವೂ ತ್ರಿಗುಣಾತ್ಮಕವೂ 
ಅದ ಮಾಯೆಯಲ್ಲಿರುವ ತಮೋಗುಣಗಳನ್ನು ಹೆಚ್ಚಾಗಿ ಬಳಸಿಕೊಂಡು ತ್ರಿಗುಣಾತ್ಮಕವಾದ 
ಆಕಾಶ ಮೊದಲಾದ ಪಂಚಸೂಕ್ಷ್ಮಭೂತಗಳು ಹುಟ್ಟಿದವು. ಈ ಒಂದೊಂದು ಭೂತದಲ್ಲಿಯೂ 
ಇರುವ ಸತಾ ಸ್ತ್ವಂಶದಿಂದ ಒಂದೊಂದು ಜ್ಞಾನೇಂದಿಯವು ಹೊರಬಿದ್ದಿತು. ಆಕಾಶದಿಂದ ಶ್ರೋತ್ರ 
ವಾಯುವಿನಿರಿದ ಚರ್ಮ, ತೇಜಸಿನಿಂದ ಚಕ್ಷು, ನೀರಿನಿಂದ ನಾಲಿಗೆ, ಪೃಥ್ವಿಯಿ೦ದ ಪ್ರಾಣ, 
ಹೀಗೆ ಐದು ಜ್ಞಾನೇಂದ್ರಿಯಗಳಾದವು. ಈ 'ಐದೂ ಭೂತಗಳ ಸತ್ತಾ ೦ಶದ ಬೆರಕೆಯಿಂದ 
ಅ೦ತಃಕರಣವೇರ್ಪಟ್ಟಿತು. ಅದರಲ್ಲಿ ಸಂಶಯಾತ್ಮಕವಾದ ವೃತ್ತಿಯು ಮನವೆನಿಸಿತು. ನಿಶ್ಚಯಾತ್ಮಕವಾದ 
ವೃತ್ತಿಯು ಬುದ್ಧಿ ಎನಿಸಿತು. ಇನ್ನು ಆ ಒಂದೊಂದು ಭೂತದಲ್ಲಿಯೂ ಇರುವ ರಜೋಂಶದಿಂದ 


217 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಒಂದೊಂದು ಕರ್ಮೇಂದ್ರಿಯ ಹೊರಬಿದ್ದು ಆಕಾಶದಿಂದ ವಾಕ್ಕು ವಾಯುವಿನಿಂದ ಪಾಣಿ, 
ತೇಜಸಿನಿಂದ ಪಾದ, ನೀರಿನಿಂದ (ಉಪ ಸ್ಸ) ಪೃಥ್ಧಿಯಿಂದ ಪಾಯು (ಗುದ) ಹೀಗೆ ಐದು 
ಕರ್ಮೇಂದ್ರಿಯಗಳಾದವು. ಈ ಐದೂ ಕರ್ಮೇಂದ್ರಿಯಗಳ ಭೂತ ರಜೋಂಶ ಬೆರಕೆಯಿಂದ 
ಪ್ರಾಣವೇರ್ಪಟ್ಟಿತು. ಇದು ವೃತ್ತಿಭೇದದಿಂದ ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ 
ಎಂದು ಐದು ಬಗೆಗಳಾಗಿರುವುವ ಜ್ಞಾನೇಂದ್ರಿಯಗಳ್ಳಿದು, ಕರ್ಮೇಂದ್ರಿಯಗಳ್ಳದು. 'ಪ್ರಾಣಗಳ್ಳಿದು, 
ಮನಸ್ಸು ಬುದ್ಧಿಎಈ ಹದಿನೇಳು ಸೇರಿ ಸೂಕ್ಷ್ಮ ಶರೀರ ಎನಿಸುತ್ತದೆ. ಈ ಸೂಕ್ಷ್ಮ ದೀರವಾದವೇಲೆ 
ಸ್ಥೂಲಶರೀರ ಮೊದಲಾದವುಗಳೇರ್ಪಡುವುದಕ್ಕಾಗಿ ಆಕಾಶ ಮೊದಲಾದ ಪ್ರತಿಯೊಂದು 
ಸೂಕ ಕ್ಷ್ಯಭೂತದ ತಮಸಿನ ಅಂಶವನ್ನ ಐದೈದರ ಬೆರಕೆಯಾಗಿ ಪಂಚೀಕರಣವನ್ನು ಮಾಡಲಾಯಿತು. 


ಟಿಪ್ಪಣಿ-೩: ಪಂಚೀಕರಣವೆಂದರೆ ಪ್ರತಿಯೊಂದು ಸೂಕ್ಷ್ಮಭೂತವನ್ನೂ ಐದೈದರ ಬೆರಕೆಯ 
ಸ್ಥೂಲವಾಗಿ ಮಾಡುವುದೆಂದರ್ಥ. ಈ ಅಭಿಪ್ರಾಯವನ್ನು ಶ್ರೀ ಸುರೇಶ್ರರಾಚಾರ್ಕರು ತಮ್ಮ 
ಪಂಚೀಕರಣವಾರ್ತಿಕದಲ್ಲಿ ಎತ್ತಿಹಿಡಿದಿದ್ದಾರೆ. ಉದಾಹರಣೆಗೆ, ” ಆಕಾಶವೆರಿಬ ಸೂಕ್ಷ ಭೂತದ 
ಅರ್ಧಭಾಗಕ್ಕೆ ಉಳಿದ ನಾಲ್ಕು "ಸೂಕ್ಷ ಭೂತಗಳ ಪ್ರತಿಯೊಂದರ ಬೇಳೆಪಾಲನ್ನು “ಜೆರಸಿದರೆ 
ಸ್ಥೂಲವಾದ ಸ ಔಶವಾಯಿತು. ಈ "ಕ್ರಮದಲ್ಲಿ ಐದು ಸ್ಥೂಲಭೂತಗಳಾದವು. (ಪಂಚದಶೀ, 
೧-೧೮, ೧-೨೫, ೧-೨೬, ೧-೨೭) ಹೀಗಿದ್ದರೂ ಜಗತ್ತಿನ ಸ್ಥ ಸೃಷ್ಟಿಯೇ ಆಗಿಲ್ಲವೆಂದು 
ಹೇಳುವ ವೇದಾಂತಿಗಳಿಗೆ ಸೃಷ್ಟಿಕ್ರಮದಲ್ಲಿ ತಾತ್ಪರ್ಯವೇ ಇಲ್ಲದ್ದರಿಂದ ಮಂದಾಧಿಕಾರಿಗಳಿಗೆ 
ಲಯಚಿಂತನೆಗೆ ಉಪಯೋಗವಾಗಲೆಂದು ಯಾವ ಸ ಸೃಷ್ಟಿಕ್ರಮವನ್ನು ಹಿಡಿದರೂ ಬಾಧಕವಿಲ್ಲ. 





ತನಯ ಕೇಳವ್ಯಕ್ತಮಾವುದ 

ದೆನಲನಿರ್ವಚನೀಯ ಮಾಯೆಯೆ; 

ಘನತೆವೊಂದಿದ ಗರ್ಭಿಣಿಯ ಪರಿಯೇ ಮಹತ್ತತ್ವ | 
ಜನಿತವೈಕಾರಿಕವೆ ಮನವೆಂ 

ದೆನಿಪ ಕರಣವು; ತೈಜಸವೆ ಕೇ 

ಛನಫ, ತನ್ಮಾತ್ರೆಗಳು; ಭೂತಾದಿಗಳು ಪೃಥ್ವ್ಯಾದಿ ॥ ೧೨ 


ತಾತ್ಪರ್ಯ: ಎಲೈ ಸುತನೇ ಕೇಳು, ಅವ್ಯಕ್ತ ಎನ್ನುವುದು, ಯಾವುದು ಎಂದು 
ಕೇಳುವೆಯಾ? "ಮಾತಿನಿಂದ ಹೇಳಲು ““ಅಕ್ಕವಿಲ್ಲದ ಮಾಯೆ; ಶ್ರೇಷ್ಠವಾದ 
ಮಹತ್ವತ್ತ್ವವೆಂಬ ಬುದ್ಧಿಯಿಂದ, ಗರ್ಭಿಣಿ ಸೀಯಿಂದ ಮಗು ಜನಿಸುವಂತೆ 
ಉತ್ಪನ್ನ “ವಾದುದೇ ವೈಕಾರಿಕವೇ ಮನವೆಂಬ ಕರಣವು; ಇನ್ನು ಪವಿತ್ರವಾದ ತನ್ಮಾತ್ರೆಗಳೇ 
ತೈಜಸವು: ಭೂಮಿ "ಮೊದಲಾದವು ಪಂಚಭೂತಗಳು. 


ಶಬ್ದಾರ್ಥ: * ಅನಿರ್ವಚನೀಯ-ಮಾತಿನಿ೦ದ ಹೇಳಲು ಶಕ್ಕವಿಲ್ಲದ್ದು; * ಘನತೆವೊಂದಿದ 
=ಶ್ರೇಷ್ಠವೆನಿಸಿದ; 


ಟಿಪ್ಪಣಿ-೧: * ತನ್ಮಾತ್ರೆಗಳು-ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಸೂಕ್ಷ್ಮ ಭೂತಗಳು. 
ಇವುಗಳನ್ನು ಸ್ಥೂಲಭೂತಗಳು ಹೊಂದಿವೆ. ಉದಾಹರಣೆಗೆ ಗಂಧ ತನ್ಮಾತ್ರೆ, “ಭೂತ ಸೂಕ್ಷ್ಮ 
ಪೃಥ್ವಿಯು ಸ್ಥೂಲ ಭೂತ. (ಪ ಪ ಪುಟ ೧೭೬) 


218 


ಅಧ್ಯಾಯ ೪ - ತತ್ರದಾರ್ಥ ಶೋಧನೆ 


ಟಿಪ್ಪಣಿ-೨: (ಮಹತ್ತತ್ತ್ವವು) ಗರ್ಭಿಣಿಯ ಪರಿ-ಸ ಈಕ್ಷಿತ ಲೋಕಾನ್ನು ಸೃಜ ಎಂಬ ಐತರೇಯ 
ಶ್ರುತಿಯಂತೆ ಭಗವಂತನು ಲೋಕಗಳನ್ನು ಸೃಷ್ಟಿ ಮಾಡಬೇಕೆಂದು ಬುದ್ಧಿಯಲ್ಲಿ ೨.೬ 
ತಂದುಕೊಂಡನು. ಆಗಲೇ ಜಗತ್ತಿನ ಗರ್ಭಧಾರಣೆ ಆದಂತಾಯಿತು. ಆದ್ದರಂದ ಮಹತತ 
ಬುದ್ದಿಗೆ ಗರ್ಭಿಣಿಯ ಪರಿ ಎಂಬ ಹೋಲಿಕೆ ಬಂತು. 


ಟಿಪ್ಪಣಿ-೩: * “ಮಮಯೋನಿರ್ಮಹದ್ದಹ್ಮ ತಸ್ಮಿನ್‌ ಗರ್ಭಂ ದದಾಮ್ಯಹಂ” (ಗೀತೆ-೧೪- 
೩) ಎ೦ಬ ಗೀತಾ ವಾಕ್ಯವು ಈ ಅರ್ಥೆಶನ್ನೇ' ಹೇಳುತ್ತದೆ. (ಅಜನ ನಾನು ಜಗತ್ತಿನ 
ಬೀಜವನ್ನಿಡುವ ಸ್ಥಾನವು ಎಲ್ಲಕ್ಕಿಂತ ದೊಡ್ಡದಾದ ಮಾಯಾ ಶಕ್ತಿ, ಅದರಲ್ಲಿ ನಾನು ಗರ್ಭವನ್ನು 
ಇಡುತ್ತೇನೆ. ಅದರಿಂದ ಎಲ್ಲ "ವಸ್ತುಗಳೂ ಹುಟ್ಟುತ್ತವೆ. (ಹೊಚಿ ಅವರ ಗೀತೆಯ ಕೈಗನ್ನಡಿ. 
೧೪-೩ ಗೀತೆ.) 





ಮಗನೆ ರಾಜಸವಾದ ಹಮ್ಮಿನ 

ಲೊಗೆದವೀ ತನ್ಮಾತ್ರೆಗಳು; ಕೇ 

ಳ್ಗಗಳಿದೀ ತನ್ಮಾತ್ರೆಗಳಿನೀ ಭೂತಪಂಚಕವು; | 

ಬಗೆಯಲದರಿಂದಾದವೀ ತೋ 

ರ್ಪಗಣಿತಚರಾಚರಗಳೆಲ್ಲವು; 

ನಿಗಮವಿದ, ಪೃಥ್ವ್ಯಾದಿಭೂತಾತ್ಮಕವು ಜಗವೆಂದ ॥ Tek 
ತಾತ್ಪರ್ಯ: ಮಗನೆ ಕೇಳುವಂಥವನಾಗು; ಮಾಯೆಯ ರಾಜಸ ಕಾರ್ಯವಾದ 
ಅಹಂಕಾರದಿಂದ ಪಂಚತನ್ಮಾತ್ರೆಗಳು ಉಂಟಾದವು. ಅದರಿಂದ ಭೂಮಿ, ನೀರು, 


ಬೆಂಕಿ, ವಾಯು, ಆಕಾಶಗಳೆ೦ಬ ಪಂಚಭೂತಗಳಾದವು. ವಿಚಾರಮಾಡಲಾಗಿ 
ಈ ಪಂಚಭೂತಗಳಿಂದಲೇ ದೃಶ್ಯ ರೂಪವಾದ ಜ೦ಗಮಜಗತ್ತು ಉಂಟಾಯಿತು 


ಇದು ಶಾಸ್ತ್ರಸಿದ್ಧ ವು. 


ಶಬ್ದಾರ್ಥ: * ಇದು ನಿಗಮವು=-ಶಾಸ್ತಸಿದ್ಧವು; * ಹಮ್ಮು- =ಅಹಂಕಾರ; * ತನ್ಮಾತ್ರೆಗಳು-ಶಬ್ಬ, 
ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಸ್ಲೋ” , ಭೂತ ಪಂಚಿಕ; * ಬಗೆಯಲು-ವಿಚಾರಮಾಡಲು; 
ಹೇ : ಅಗಣಿತ-ಅಸಂಖ್ಯಾತ; * ತೋಪ ೯ವದ್ಯ ಶ್ಯರೂಪದ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 
ಪಾಠಾಂತರ: ರಾಜಸವಾದ-ಮಾಯಾ ಕಾರ್ಯ (ಕು) 





ಬೆರೆಯೆ ಭೂತಾಂಶಗಳು ಪಂಚೀ 

ಕರಣದಿಂದಲಿ ಸ್ಟೇದಜೋದ್ಧಿಜ 

ನೆರೆ ಜರಾಯುಜವಂಡಜವೆನಿಪ ನಾಲ್ಕು ಪ್ರಾಣಿಗಳು; | 
ಪುರಗಗನಜಲವನಚರಂಗಳು 

ಚರಗಳಿವು; ಪಂಚೀಕೃತಂಗಳು 

ತರುಲತಾಗುಲ್ಮಾದಿಗಳು ಕೇಳಚರವೆನಿಸುವವು ॥ ॥೧೪॥ 


219 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಪಂಚಭೂತಗಳ ಅಂಶಗಳು ಸೇರಿ ಪಂಚೀಕರಣವಾಗಿ ಸೇರಿಕೊಂಡು 
ಸ್ನೇದಜ, ಅ೦ಡಜ, ಉದ್ದಿಜ, ಜರಾಯುಜಗಳೆಂಬ ನಾಲ್ಕು ಬಗೆಯ ಭೂತಗಳು 
(ಪ್ರಾಣಿಗಳು) ಹುಟ್ಟಿದವು. ಇವುಗಳಲ್ಲಿ ಕೆಲವು ಭೂಚರಗಳು; (ಪುರ) ಕೆಲವು 
ಗಗನಚರಗಳು, ಕೆಲವು ಜಲಚರಗಳು ಕೆಲವು ವನಚರಗಳು. ಪಂಚೀಕರಣವಾದ 
ಇವುಗಳಲ್ಲಿ ಗಿಡಗಳು, ಬಳ್ಳಿಗಳು, ಪೊದೆಗಳು, ಅದಿರುಗಳು ಎನಿಸಿಕೊಂಡಿವೆ. 


ಶಬ್ದಾರ್ಥ: ಭೂತಾಂಶಗಳು-ಪಂಚಭೂತಾಂಶಗಳು (ಭೂಮಿ, ನೆಲ, ನೀರು, ಆಕಾಶ, ಗಾಳಿ); 
ಬೆರೆಯೆ-ಪಂಚೀಕೃ ತವಾಗಲು; ಸ್ಟೇದಜ-ಬೆವರಿನಿಂದ ಹುಟ್ಟುವ ಹೇನು, ಕೂರೆ ಮೊದಲಾದವು; 
ಉದ್ದಿಜ= ಭೂಮಿಯನ್ನು ಸೀಳಿಕೊಂಡು ಮೇಲಕ್ಕೆ ಬರುವ ಸಸ್ಯಾದಿಗಳು; ಜರಾಯುಜಎ 
ಗರ್ಭಾಶಯದಿಂದ ಹುಟ್ಟುವ ಮನುಷ್ಯರು, ಗೋವು ಮೊದಲಾದ ಪ್ರಾಣಿಗಳು; ಅಂಡಜಎ 
ಮೊಟ್ಟೆಯಿಂದ ಹುಟ್ಟುವ ಪಕ್ಷಿ ಮೊದಲಾದವು. * ಚರಗಳು-ಚಲಿಸುವ ಜೀವಿಗಳು (ಮನುಷ್ಯ, 
ಪ್ರಾಣಿ, ಕ್ರಿಮಿಗಳು ಇತ್ಯಾದಿ) * ಅಚರಗಳು -ಚಲಿಸದ ಜೀವಿಗಳು (ಗಿಡ, ಮರ, ಬಳ್ಳಿ 
ಇತ್ಯಾದಿ), * ಪಂಚೀಕೃತ-ಪಂಚೀಕರಣ ಪದ್ಧತಿಯಿಂದ; ಪ ಪಂಚೀಕರಣ-ಐದೈದು ಭಾಗಗಳು 
ಕೂಡಿ ಆಗಿರುವುದು. 


ಟಿಪ್ಪಣಿ-೧: ಪಂಚೀಕರಣ ತತ್ತ್ವ-ಐದೈದು ಭಾಗಗಳು ಕೂಡಿ ಆಗಿರುವ ಈ ಪಂಚೀಕರಣ 
ಪದ್ಧತಿಯು ಉಪನಿಷತ್ತಿನಲ್ಲಿಲ್ಲ್‌ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಗ್ನಿ, ಜಲ, ಭೂಮಿ ಈ 
ಮೂರೇ ಭೂತಗಳ ಸೃಷ್ಟಿಯನ್ನು ಹೇಳಿ, ಈ ಮೂರೂ ಕೊಡಿ ಜಗತ್ತು ಆಗಿರುವುದಕ್ಕೆ 
ತ್ರಿವೃತ್ಯರಣವನ್ನು ಉಪದೇಶಿಸಿರುತ್ತದೆ. ಇನ್ನು ಚ ಉಪನಿಷತ್ತುಗಳಲ್ಲಿ ಆಕಾಶ, ವಾಯು 
fy ಇನ್ನೆ ರಡು ಭೂತಗಳೂ ಸೇರಿ ಐದು ಭೂತಗಳ ಸೃಷ್ಟಿಯಾಗಿದೆ ಎಂದು ಉಕ್ತವಾಗಿದೆ. 
ಇದರಿಂದ ಸ್‌ ಐದೂ ಕೂಡಿ ಜಗತ್ತಾಗಿದೆ ಎಂಬ ಪಂಚೀಕರಣದ ವಿಚಾರವು. ಬಳಕೆಗೆ 
ಬಂದಿರುವುದು. ಸೃಷ್ಟಿ ಆಯಿತೆಂದು ಹೇಳುವುದೇ ಶ್ರುತಿಗೆ (ವೇದ) ಸಮ್ಮತವಿಲ್ಲದ್ದರಿಂದ 
ಸೃಷ್ಟಿಯ ಕ್ರಮದ ವಿಷಯದಲ್ಲಿ ಒಂದೊಂದು ಶ್ರುತಿಯು (ಉಪನಿಷತ್ತು) ಒಂದೊಂದು ಬಗೆಯಾಗಿ 
ಹೇಳಿರುವುದು ಎಂಬುದನ್ನು ಈ ಸಂದರ್ಭದಲ್ಲಿ ಮರೆಯಬಾರದು. 


ಪಾಠಾಂತರಗಳು-೧: ಭೂತಾಂಶಗಳು-ಭೂತಾಂಶಗಳು (ಕು) 
ಪಾಠಾಂತರಗಳು-೨: ಪಂಚೀಕರಣದಿಂದಲಿ-ಪಂಚೀಕರಣವದರಿಂ (ಕು) 


ಪಾಠಾಂತರಗಳು-೩: ಸ್ಟೇದಜೋದ್ದಿಜನೆರೆಜರಾಯುಜವಂಡಜವೆನಿಪ ನಾಲ್ಕು ಪ್ರಾಣಿಗಳು 
=ಸ್ಟೇದಜೋದ್ಧಿಜಜಾಂಡಜ ಜರಾಯುಜವಿಂತು ನಾಲ್ಕು ತೆರದ ಭೂತಗಳು (ಕು) 


ಪಾಠಾಂತರ-೪: ಪುರಗಗನಜಲ-ಧರೆ ಗಗನ ಜಲ (ಕು) 

ಪಾಠಾಂತರ-೫: ತರುಲತಾಗುಲ್ಮಾದಿಗಳು ಕೇಳಚರವೆನಿಸುವುವು-ತರುಲತಾಗುಲ್ಮಗಳು 
ಕೇಳಚಲವೆನಿಸುವುವು (ಕು) 

ಪಾಠಾಂತರ-೬: ನೆರೆಜರಾಯುಜವಂಡಜವೆನಿಪ ನಾಲ್ಕು ಪ್ರಾಣಿಗಳು-ನೆರೆ ಜರಾಯುಜ 
ವ೦ಡಜವೆನಿಪ್ಪೆಲ್ಲ ಪ್ರಾಣಿಗಳು (ಅರಾಚೇ) 





ದಶಗುಣಾಧಿಕ ವಸುಧೆಯಿ೦ ಜಲ; 
ದಶಗುಣಾಧಿಕ ಜಲದಿ ಪಾವಕ; 
ದಶಗುಣಾಧಿಕ ವಹ್ನಿಯಿಂ ಪವಮಾನವದರಿಂದ | 


220 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ದಶಗುಣಾಧಿಕ ಗಗನವಗಣಿತ 
ವೆಸೆವ ಹಮ್ಮಿಂದಂ ಮಹತ್ತಿಂ 
ಪಸರಿಸಿದ ಸಪ್ತಾವರಣದಿಂದಾಯ್ತು ಮೂಲೋಕ ॥ !ಗಿ೫ 


ತಾತ್ಪರ್ಯ: ಭೂಮಿಗಿಂತ ಹತ್ತುಪಟ್ಟು ಅಧಿಕಪ್ರಮಾಣದ್ದು ನೀರು; ನೀರಿಗಿಂತ 
ಅಗ್ನಿ ಹತ್ತುಪಾಲು ಅಧಿಕವಾಗಿದೆ; ವಾಯು ಅಗ್ನಿಗಿ೦ತ ಹತ್ತುಪಾಲು ಹೆಚ್ಚು; 
ವಾಯುಗಿಂತ ಹತ್ತುಪಾಲು ಆಕಾಶ ಹೆಚ್ಚು, ಇವೆಲ್ಲಕ್ಕಿಂತ ಬಹುಪಾಲು ಹೆಚ್ಚಾದುದು 
ಹಮ್ಮು ಮತ್ತು ಮಹತ್ತು (ಭೂಮಿ, ಸ್ರ ಅಗ್ನಿ, ವಾಯು, ನೀರು, ಅಹಂ, 
ಮಹತ್‌) ಸಪ್ಪಾವರಣಗಳಿಂದಲೇ ಸ್ವರ್ಗ, ಮರ್ತ್ಯ, ಪ ಪಾತಾಳಗಳೆಂಬ ಲೋಕಗಳು 
ಸೃಷ್ಟಿಯಾಗಿವೆ. 


ಶಬ್ದಾರ್ಥ: * ದಶಗುಣಾಧಿಕ-ಹತ್ತುಪಟ್ಟು ಹೆಚ್ಚು * ವಸುಧೆ-ಭೂಮಿ; * ಪಾವಕ=ಲಗ್ನಿ, 
ವಹ್ನಿವಲಗ್ಗಿ * ಪವಮಾನ-ವಾಯು, ಗಾಳಿ; * ಹಮ್ಮು-ಅಹಂಕಾರತತ್ತ್ಯ * ಮಹತ್ತು ಬ (ಮಹತ್ತತ್ತ ): 
ಸಪ್ತಾವರಣ-ಭೂಮಿ, ನೀರು, ಅಗ್ನಿ, ವಾಯು, “ಆಕಾಶ, ಟ್‌ ಮಹತ್‌, ಇವು ಏಳು 
ಬಗೆಯ ಮುಸುಕೇ ಸಪ್ತಾವರಣ. ಅಗಣಿತವೆಸೆವ-ಇವೆಲ್ಲವುಗಳಿಗಿಂತ ಬಹುಪಾಲು ಹೆಚ್ಚಾದ. 


ಈಸ ಕಹಬ ಸುಪರ್‌ 


ಭೂತಪಂಚಕದಂಶಗಳ ಸಂ 

ಘಾತ ಕೇಳನ್ಯೋನ್ಯವಿನಿಮಯ 

ರೀತಿಯಿಂ ಸಂಜಾತವಾದವು ತತ್ತ್ವನಿಕರಗಳು; | 

ಈ ತೆರದೊಳದರಿಂದ ಬಹುವಿಧ 

ಜಾತಿಭೇದಗಳಾಗಿ ತೋರ್ಪುವು; 

ಭೌತಿಕವು ಪಂಚೀಕೃತಂಗಳು ಪ್ರಾಣಿಜಾತಗಳು ॥ ॥೧೬॥ 


ತಾತ್ಪರ್ಯ: ಪೃಥ್ವೀ, ಇಲ ಆಡು ಅಗ್ನಿ, ಆಕಾಶಗಳೆಂಬ ಪಂಚಮಹಾ ಭೂತಗಳ 
ಸಮೂಹದಲ್ಲಿ ಪ್ರತಿಯೊಂದು ಭೂತವೂ ಉಳಿದ ಪ್ರತಿಯೊಂದು ಭೂತದಲ್ಲಿಯೇ 
ಸೇರುವ ರೀತಿಯ ಫಲವಾಗಿ, ಬೇರೆಬೇರೆ ಬಗೆಬಗೆಯ ತತ್ತ್ವ ಸಮೂಹಗಳಾದವು. 
ಈ ರೀತಿಯಾಗಿ ಭೂತದಂಶಗಳು ಕೂಡಿ ಭೌತಿಕವಾಗಿ ನಾನಾರೀತಿಯ ಜಾತಿಭೇದಗಳ 
ಪಂಚೀಕರಣದಿ೦ದ ಸಮಸ್ತ ಪ್ರಾಣಿವರ್ಗ ಜನಿಸಿತು. 


ಶಬ್ದಾರ್ಥ: * ಭೂತ ಪಂಚಕ-ಪೃಥ್ವೀ, ಜಲ, ವಾಯು, ಅಗ್ನಿ ಆಕಾಶಗಳೆಂಬ ಪಂಚ 
ಮಹಾಭೂತಗಳು; * ಅಂತಗಳು-ಭಾಗಗಳು; ತ ಘಾತ ಸಮಜ ಅನ್ಯೋನ್ಯವಿನಿಮಯ 
ರೀತಿಯಿಂ-ಪ್ರತಿಯೊಂದು ಉಳಿದ ಪ್ರತಿಯೊಂದರಲ್ಲಿಯೂ ಸೇರುವ ರೀತಿಯಿ೦ದ, ಜಾತಿ 
ಭೇದಗಳಾಗಿ-ಬೇರೆ ಬೇರೆ ಬಗೆಬಗೆಯ ವಸ್ತುಗಳಾಗಿ ಭೌತಿಕ-ಭೂತ ರೂಪಗಳಿಂದ ಕೂಡಿ, 
* ಪ೦ಚೀಕೃತಂಗಳು- ಪಂಚಭೂತಗಳಲ್ಲಿ ಒಂದೊಂದನ್ನು ಸಮವಾಗಿ ಎರಡೆರಡು ಭಾಗ 
ಮಾಡಿದ ನಿಂ ಭಾಗಗಳಲ್ಲಿ ಮೊದಲ ೫ ಭಾಗಗಳನ್ನು ಪ್ರತ್ಯೇಕ ೪ ಭಾಗ ಮಾಡಿ ಆ ನಾಲ್ಕು 
ಭಾಗಗಳಲ್ಲಿ ಎರಡನೆಯ "ಅರ್ಧಭಾಗ ಬಿಟ್ಟು ಉಳಿದ ಭಾಗಗಳನ್ನು ಸೇರಿಸಿದುದು (೪-೯ 
ನೋಡಿ) ಪ್ರಾಣಿಜಾತಗಳು-ಪ್ರಾಣಿಗಳ ಸಮೂಹವು 





221 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಂಚೀಕರಣಕ್ರಮ (೧೭-೨೭) 
ಗರುವ, ಪಂಚೀಕರಣವೆಂಬುದ 
ನರುಹುವೆನು ನೀನರಿವವೋಲ್ಕಿಗೆ; 
ಧರಣಿ ಮೊದಲಾದೈದುಭೂತವಿಭಾಗದಿಂದಾದ | 
ಪರಿಪರಿಯ ತತ್ತ್ವಗಳ ಮೊತ್ತದ 
ಪರಿಯಲಾದ ಪ್ರಯೋಜನಂಗಳ, 
ಮೆರೆವ ತತ್ತನ್ನಾಮಗಳನಧಿದೇವತಾದಿಗಳ ॥ (೧೭ 


ತಾತ್ಪರ್ಯ: ಭೂಮಿ, ನೀರು, ಬೆಂಕಿ, ಆಕಾಶ, ಗಾಳಿ ಮೊದಲಾದ ಐದು ಮಹಾ 
ಭೂತಗಳೆಂಬ ವಿಭಾಗದಿಂದ ಆದ ನಾನಾ ಬಗೆಯ ತತ್ತ್ವಸಮೂಹದಿಂದ ಉಂಟಾದ 
ಪ್ರಯೋಜನಗಳನ್ನು ಅವುಗಳ ಸ್ಥಿತಿಯನ್ನು, ಅವುಗಳ ಹೆಸರುಗಳನ್ನು ಆಯಾ 
ತತ್ತ್ವಗಳ ಅಧಿದೇವತೆಗಳನ್ನು ನೀನು ಚೆನ್ನಾಗಿ ತಿಳಿಯುವಂತೆ ಶ್ರೇಷ್ಠನೆ, ನಿನಗೆ 
ಹೇಳುವೆನು ಕೇಳು. 


ಶಬ್ದಾರ್ಥ: * ಮಿಗೆನೀನ್‌ಅರಿವವೋಲ್‌-ಚೆನ್ನಾಗಿ ನೀನು ತಿಳಿಯುವಂತೆ, * ತತ್ತಾನ್ನಾಮಗಳನು 
ಇತತ್‌.-ತಾನ್‌--ನಾಮಗಳನು 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಧರಣಿ ಮೊದಲಾದೈದು ಭೂತವ 

ನೆರಡು ಭಾಗವ ಮಾಡುತದರೊಳು 

ಭರದೊಳ್ಳೆದರ್ಧಗಳಲೊಂದೊಂದರಲಿ ನಾಲ್ಕಾಗಿ | 

ಮರಳಿ ಭಾಗವ ಮಾಡುತವುಗಳ 

ಬೆರಸೆ ವಿಂಶತಿಯಾಯ್ತು; ಕೂಡಲ್‌ 

ಪಿರಿಯ ಭಾಗಗಳ್ಳದನಿಪ್ಪತ್ತೈದು ತತ್ತ್ವಗಳು ॥ ॥೧೮ 
ತಾತ್ಪರ್ಯ: ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶವೆಂಬ ೫ ಭೂತಗಳನ್ನು ಮೊದಲು 
ಸರಿಯಾಗಿ ಎರಡೆರಡು ಪಾಲು ಮಾಡುವುದು, ಆಮೇಲೆ ಒಂದರ್ಧವನ್ನು ಬೇರೆ 
ಇಟ್ಟುಕೊಂಡು ಇನ್ನೊಂದರ್ಧವನ್ನು (ಉಳಿದ ೫ ಅರ್ಧ ಭಾಗಗಳನ್ನು) ಸರಿಯಾಗಿ 
ನಾಲ್ಕು ಪಾಲು ಮಾಡುವುದು, ಇದರಿಂದ ಅರ್ಧ ಪಾಲುಗಳು (೫ ಬೇಳೆ ಪಾಲುಗಳು) 
೫x೪ ಇಪ್ಪತ್ತು ಆಗುವುದು. ಇದಕ್ಕೆ ಮೊದಲು ಭಾಗ ಮಾಡಿದ್ದ ೫ ಅರ್ಧ 
ಪಾಲುಗಳು ಸೇರಿ ಒಟ್ಟು ೨೫ ಪಾಲುಗಳು ಆದವು. ಇವುಗಳೇ ೨೫ ತತ್ತ್ವಗಳು 
(ಪಂಚವಿಂಶತಿ ತತ್ತ್ವಗಳು) ಆದವು. ಇದೊಂದು ಬಗೆಯ ಪಂಚೀಕರಣ. 


ಶಬ್ದಾರ್ಥ: * ಧರಣಿ-ಭೂಮಿ; * ವಿಂಶತಿ-ಇಪ್ಪತ್ತು: ಕೂಡಲ್‌-ಸಂಕಲನಮಾಡಿದರೆ. 


222 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಟಿಪ್ಪಣಿ-೧: ಇಲ್ಲಿ ಪಂಚೀಕರಣವೆಂದರೆ ಐದೈದು ವೃತ್ತಿಗಳುಳ್ಳ ಐದೈದು ಜಾತಿಯವುಗಳನ್ನು 
ಮಾಡುವುದು ಎಂದಿಟ್ಟುಕೊಳ್ಳಬೇಕು. ಈ ಕ್ರಮವನ್ನು ಶ್ರೀತೋಟಕಾಚಾರ್ಯರೆ೦ಬ ಹೆಸರಿನವರು 
ಪಂಚೀಕರಣ ಪದ್ಧತಿಯೆ೦ಬ ನಾಲ್ಕೇ ಪುಟದ ಚಿಕ್ಕ ಗ್ರಂಥದಲ್ಲಿ ಎತ್ತಿ ಹಿಡಿದು ಇದನ್ನು ಲಯ 
ಚಿ೦ತನೆಗೆ ವಿನಿಯೋಗಮಾಡಿ ತೋರಿಸಿದ್ದಾರೆ. 





ಬರಿಯ ನಭವೇ ಜ್ಞಾತ್ಸ; ಭೂಕಳೆ 

ವೆರೆಯೆ ಹಮ್ಮು; ಜಲಾಂಶ ಕೂಡ 

ಲ್ಕರಿವ ಚಿತ್ರ; ಕೃಶಾನುಭಾಗದಿ ಬುದ್ಧಿ: ಮಾರುತನ | 

ಹೊರೆಗಲಸಿ ಮನವಾಯಿತಂತಃ 

ಕರಣವೈದೀ ವ್ಯೋಮತತ್ತ್ವದ 

ಪರಮಸಾರದಲುದಿಸಿದವು ಶುಕಯೋಗಿ ಕೇಳೆಂದ ॥ ॥೧೯॥ 
ತಾತ್ಪರ್ಯ: ಶೂನ್ಯವಾದ ಆಕಾಶವೇ ಜ್ಞಾತೃ. ಇದಕ್ಕೆ ಭೂಮಿತತ್ತ ದ ಕಳೆಯು 
ಬೆರೆತರೆ ಹಮ್ಮು ಉಂಟಾಗುತ್ತದೆ. ಜಲಾಂಶ ಕೂಡಿದರೆ ಚಿತ್ತವಾಗುತ್ತದೆ. ತೇಜಸ್ಸಿನ 
ಆಕಾಶ ಸೇರಿದರೆ ಬುದ್ದಿಯುಂಟಾಗುತ್ತದೆ. ವಾಯುವಿನ ಅಂಶದ ಭಾಗವನ್ನು 
ಕೂಡಿಕೊಂಡರೆ ಮನಸ್ಸಾಗುತ್ತದೆ. ಹೀಗೆ ಜ್ಞಾತೃ, ಹಮ್ಮು ಚಿತ್ತ, ಮನಸ್ಸು, ಬುದ್ಧಿ 
ಈ ಐದೂ ಸೇರಿ ಆಕಾಶವೆಂಬ ಪರಮಸಾರದಲ್ಲಿ ಅಂತಃಕರಣ ಪಂಚಕ ಉದಿಸಿತು 
ಎಂದು ತಿಳಿಯಬೇಕು ಎಂಬುದಾಗಿ ಶುಕ ಯೋಗಿಗೆ ವ್ಯಾಸನು ಹೇಳಿದನು. 
ಶಬ್ದಾರ್ಥ: * ಬರಿಯ ನಭಎಶೂನ್ಯವಾದ ಆಕಾಶ; ಜ್ಞಾತೃ-ಜೀವನು; * ಭೂಕಳೆ-ಭೂತತ್ತ ವೆ 
* ಹಮ್ಮು-ಅಹಂಕಾರ; * ಕೃಶಾನುಭೋಗ-=ತೇಜಸ್ಸಿನ ಆಕಾಶ; ಹೊರೆಗಲಸಿ (ವಾಯುವಿನ 
ಅಂಶದ)-ಭಾರವನ್ನು ಕೂಡಿಕೊಂಡು 


ಟಿಪ್ಪಣಿ: ಜ್ಞಾತೃ-ಜೀವನು. ಇವನನ್ನು ಇಲ್ಲ ಕರಣಗಳ ಸಾಲಿನಲ್ಲಿ ಸೇರಿಸಲಾಗಿದೆ. ಇವನು 
ಮನಸ್ಸಿನಂತೆ ಕರಣನಲ್ಲದಿದ್ದರೂ ಕ್ರಿಯೆಗೆ ಕಾರಕನಾದ್ದರಿ೦ದ ಕರಣವೆಂದಿರಬಹುದೆಂದು 
ತೋರುತ್ತದೆ. ಅಥವಾ ಇದು ಉಪಾಧಿಯ ಕಡೆಗೆ ಲಕ್ಷ್ಯವನ್ನು ಕೊಟ್ಟು ಆಡಿರುವ ಮಾತೆಂದು 
ತಿಳಿಯಬಹುದು. 


ಪಾಠಾಂತರ: ಭೂಕಳೆವೆರೆಯೆ-ಭೂಕಳವೆರಸೆ (ಕು) 





ವ್ಯಾನ ಕೇವಲ ಮಾರುತನಲೀ 

ಪ್ರಾಣ ಭೂಭಾಗದಲಿ; ಜಲದಲ 

ಪಾನ; ವಹ್ನಿಯ ಕಳೆಯಲಾದುದುದಾನವದರಿಂದ | 

ಈ ನಭದಲಿ ಸಮಾನವಾದುದು; 

ನೂನವಿದು ಪ್ರಾಣಾದಿ ಪಂಚಕ; 

ಮಾನನಿಧಿ, ಪವಮಾನತತ್ತ್ವದ ಸಾರದಿಂದಾಯ್ತು ॥ ॥೨೦॥ 


223 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಮಾನನಿಧಿಯೇ ಕೇಳು, ಪ್ರಾಣಪಂಚಕದ ವಿವರವನ್ನು ಹೇಳುತ್ತೇನೆ. 
ಮಾರುತನಿಂದ ವ್ಯಾನವೆಂಬುದು ಹುಟ್ಟಿತು; ಮಾರುತನಿಗೆ ಭೂತತ್ವ್ವ ಸೇರಿ 
ಪ್ರಾಣವೆ೦ಬುದು ಉಂಟಾಯಿತು. ಜಲತತ್ತ್ವ ಸೇರಿ ಅಪಾನವಾಯಿತು. ಅಗ್ನಿಯ 
ತೇಜಸ್ಸಿನ ತತ್ತ್ವ ಸೇರಿ ಉದಾನವಾಯಿತು. ಅದಕ್ಕೆ ಆಕಾಶ ತತ್ತ್ವದ ಸಂಯೋಗದಿಂದ 
ಸಮಾನವೆಂಬುದು ಆಯಿತು. (ಈ ರೀತಿ ವಾಯುತತ್ತ್ವಸಾರದಿಂದ ಪ್ರಾಣಪಂಚಕ 
(ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನಗಳೆಂಬ ಐದು) ಉಂಟಾಯಿತು. 


ಶಬ್ದಾರ್ಥ: ಮಾರುತ-ವಾಯು ತತ್ತ್ವ ಭೂ ಭಾಗದಲಿ-ಭೂತತ್ತ್ವ ಸೇರಿ; ವಹ್ನಿ ಕಳೆಯಲಿ-ಅಗ್ನಿಯ 
ತೇಜಸ್ಸಿನ ತತ್ತ್ವದಲ್ಲಿ; ನಭ-ಆಕಾಶ ತತ್ತ್ವ; ನೂನ-ನಿಜ 

ಟಿಪ್ಪಣಿ: ನೂನ-ಪ್ರಾಣ ಪಂಚಕವು ವಾಯು ತತ್ತ್ವದ ಸಾರವಾದ್ದರಿ೦ದ ಭೌತಿಕವೇ ಹೊರತು 
ಆತ್ಮನಲ್ಲವೆಂದು ತಾತ್ಪರ್ಯ. 





ನೇತ್ರ ಬರಿಯನಲನಲಿ; ವಸುಧಾ 

ಮಾತ್ರ ಬೆರೆಯಲು ಫ್ರಾಣ; ಬುಧಜನ 

ಪಾತ್ರ ಕೇಳೈ, ಜಿಹ್ವೆ ಜಲಭಾಗದಲಿ; ಪವನಾಂಶ । 

ಗಾತ್ರದಲಿ ವರ್ತಿಸುವ ತ್ವಕೃದು; 

ಶ್ರೋತ್ರ ಗಗನದ ಕಳೆಯಲಾದುದು; 

ನೇತ್ರ ಮೊದಲಾದಿಂದ್ರಿಯಂಗಳು ವೀತಿಹೋತ್ರನಲಿ ॥ ॥೨೧॥ 
ತಾತ್ಪರ್ಯ: ಅಗ್ನಿತತ್ತ್ವದಿ೦ದ ಜ್ಞಾನೇಂದ್ರಿಯ ಪಂಚಕವು ಸೃಷ್ಟಿಯಾದ ಬಗೆಯನ್ನು 
ಈ ಪದ್ಯದಲ್ಲಿ ಹೇಳಿದೆ. ಬರಿಯ ಅಗ್ನಿಯಿಂದ ಕಣ್ಣು ಉಂಟಾಯಿತು. ಅಗ್ನಿಗೆ ಪೃಥ್ವೀ 
ತತ್ವವು ಬೆರೆಯಲು ಮೂಗು ಉಂಟಾಯಿತು. ಅದೇ ಅಗ್ನಿಗೆ ಜಲಭಾಗವು ಕೂಡಲು 
ನಾಲಗೆಉಂಟಾಯಿತು. ಆ ಅಗ್ನಿಗೆ ವಾಯುವಿನ ಅಂಶ ಬೆರೆತಾಗ ಚರ್ಮ ಉಂಟಾಯಿತು. 
ಆಕಾಶದ ಕಳೆ ಅಗ್ನಿಯೊಂದಿಗೆ ಬೆರೆತಾಗ ಕಿವಿ ಉಂಟಾಯಿತು. ಎಲೈ ಜ್ಞಾನಿಗಳ 
ಮೆಚ್ಚುಗೆ ಪಡೆದ ಶುಕನೇ ಕೇಳುವಂಥವನಾಗು, ಈ ರೀತಿ ಅಗ್ನಿತತ್ತ್ವದ ಸಾರದಿಂದ 
ಜ್ಞಾನೇಂದ್ರಿಯ ಪಂಚಕವು ಭೌತಿಕವಾಗಿ ಉಂಟಾದ ಕಾರಣ ಅವು ಆತ್ಮನಲ್ಲ. 


ಶಬ್ದಾರ್ಥ: * ನೇತ್ರ೯ಕಣ್ಣು; * ಅನಲಎಅಗ್ನಿ; * ವಸುಧಾ:-ಭೂಮಿ; ಬೆರೆಯಲು=ಸೇರಲು; 
* ಫ್ರಾಣ-ಮೂಗು; ಬುಧಜನ-ಜ್ಞಾನಿಗಳು; ಜಿಹ್ಟೆ-ನಾಲಗೆ; * ಪವನಾಂಶ-ವಾಯು; 
ಗಾತ್ರ-ಶರೀರ; * ತ್ವಕ್ಕ-ಚರ್ಮ; * ಶ್ರೋತ್ರಂಕಿವಿ; * ವೀತ್ರಿಹೋತ್ರಾಅಗ್ನಿತತ್ತ್ವ 

ಟಿಪ್ಪಣಿ-೧: ಗಾತ್ರ-ಶರೀರ. ಜ್ಞಾನೇಂದ್ರಿಯಪಂಚಕವೂ ಅಗ್ನಿತತ್ವ್ವದ ಸಾರವಾದ್ದರಿಂದ ಭೌತಿಕವೇ 
ಹೊರತು ಆತ್ಮನಲ್ಲವೆಂದು ತಾತ್ಪರ್ಯ. 

ಟಿಪ್ಪಣಿ-೨: ವೀತಿಹೋತ್ರನಲಿ-ಈ ಪದದ ಮುಂದೆ 'ಆದವು' ಎಂಬ ಕ್ರಿಯಾಪದವನ್ನು 
ಅಧ್ಯಾಹಾರಮಾಡಿಕೊಳ್ಳಬೇಕು. 


224 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ಬರಿಯ ಜಲದಿಂ ರಸ; ವಸುಧೆಗಳೆ 

ವೆರೆಯೆ ಗಂಧ; ಧನಂಜಯಾಂಶದ 

ಲುರುವ ರೂಪು; ಸ್ಪರ್ಶವಾದುದು ಪವನಭಾಗದಲಿ; । 

ಮೆರೆವ ಶಬ್ದ ತ್ರಿದಶಮಾರ್ಗದ 

ನೆರವಿನಿಂತೀ ಐದುವಿಷಯಗ 

ಳರಿಯೆ ಜಲತತ್ತ್ವದೊಳಗುದಿಸಿದವೆಂದನಾಮುನಿಪ ॥ 1೨೨] 
ತಾತ್ಪರ್ಯ: ಇನ್ನು ಜಲತತ್ತ್ವದ ಸಾರದಿಂದ ಪಂಚ ವಿಷಯಗಳು ಹುಟ್ಟಿದ್ದರಿಂದ 
ಅವು ಭೌತಿಕವೇ ಹೊರತು ಆತ್ಮನಲ್ಲ ಎಂದು ವ್ಯಾಸನು ಈ ಪದ್ಯದಲ್ಲಿ ಹೇಳುತ್ತಾನೆ. 
ಬರಿಯ ಉದಕದಿಂದ ರಸ ಉಂಟಾಯಿತು. ಜಲಕ್ಕೆ ಭೂ ತತ್ತ ದ ಕಳೆ ಬೆರೆತಾಗ 
ಗಂಧ ಉಂಟಾಯಿತು. ಜಲಕ್ಕೆ ಶ್ರೇಷ್ಠ ಅಗ್ನಿಅಂಶ ಸೇರಿದ್ದರಿಂದ ರೂಪ ಉಂಟಾಯಿತು. 
ವಾಯುವಿನೊಂದಿಗೆ ಜಲತತ್ವ ಸೇರಿ ಸ್ಪರ್ಶ ಉಂಟಾಯಿತು. ಆಕಾಶದೊಂದಿಗೆ 
ಜಲತತ್ವ ಸೇರಿದ್ದರಿಂದ ಶಬ್ದ ಉಂಟಾಯಿತು. ಹೀಗೆ ಜಲತತ್ವದಿಂದ ಐದು 
ವಿಷಯಗಳು ಉಂಟಾದ್ದರಿಂದ ಅವು ಭೌತಿಕವೇ ಹೊರತು ಆತ್ಮನಲ್ಲ ಎಂದು 
ವ್ಯಾಸನು ಹೇಳಿದನು. 
ಶಬ್ದಾರ್ಥ: * ವಸುಧೆ ಕಳೆ ಬೆರೆಯೆ-ಭೂ ಅಂಶದ ಕಳೆ ಬೆರೆತಾಗ; ಧನಂಜಯಾಂಶದಲಿ- ಅಗ್ನಿ 


ಅಂಶದಿಂದ, ಉರುವ ಶ್ರೇಷ್ಠ ಪವನಭಾಗದಲಿ-ವಾಯುವಿನಿಂದ ಉಂಟಾದ; ತ್ರಿದಶಮಾರ್ಗದ 
ನೆರವಿಂ-ಆಕಾಶದ ಸಹಾಯದಿಂದ 


ಪಾಠಾಂತರ: ಕಳೆವೆರೆಯೆ=-ಕಳೆಬೆರೆಸೆ (ಕು); ನೆರವಿನಿಂತೀಎಹೊರೆಯಲಿಂತೀ (ಕು); 
ಮೆರೆವ-ಉರುವ (ಕು); ಜಲತತ್ತ್ವದೊಳಗುದಿಸಿದ-ಜಲತತ್ವದಲಿ ವುದಿಸಿದ (ಕು) 





ಬರಿಯ ಧರೆಯಿಂ ಪಾಯು; ಜಲಕಳೆ 

ಬೆರೆಯಲಾಯಿತು ಗುಹ್ಯ; ಪಾವಕ 

ನಿರಲದಾದುದು ಪಾದ; ಪಾಣಿಯು ಪವನಭಾಗದಲಿ; | 

ನಿರುತ ಗಗನಾಂಶದಲಿ ವಾಕ್ಕೀ 

ತೆರದಿ ಕರ್ಮೇಂದ್ರಿಯಗಳಿವು ವಿ 

ಸ್ಫುರಿಸಿದವು ಭೂತತ್ತ್ವದಿಂದಲಿ ಮಗನೆ ಕೇಳೆಂದ ॥ 1೨೩ 
ತಾತ್ಪರ್ಯ: ಕರ್ಮೇಂದ್ರಿಯ ಪಂಚಕವೂ ಭೂತತ್ತ ದ ಸಾರವಾದ್ದರಿಂದ ಭೌತಿಕವೇ 
ಹೊರತು ಆತ್ಮನಲ್ಲ ಎಂಬ ತಾತ್ಪರ್ಯವನ್ನು ಈ ಪದ್ಯದಲ್ಲಿ ವ್ಯಾಸರು ಶುಕನಿಗೆ 
ಹೇಳುತ್ತಾರೆ. ಬರಿಯ ಭೂತತ್ತ ದಿಂದ ಪಾಯು (ಗುದ ಸ್ಥಾನ, ಪುರೀಷ ಸ್ಥಾನ) 
ಹುಟ್ಟಿತು; ಭೂಮಿಗೆ ಜಲದ ತೇಜಸ್ಸು ಸಂಯೋಗವಾದುದರಿಂದ ಗುಹ್ಯೇಂದ್ರಿಯ 
(ಭಗ, ಶಿಶ್ನ, ಮೂತ್ರ ಸ್ಥಾನ) ಉಂಟಾಯಿತು. ಅಗ್ನಿ ತತ್ವ ಸೇರಿದ್ದರಿಂದ ಪಾದ 


225 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಉಂಟಾಯಿತು. ವಾಯು ತತ್ತ್ವದ ಭಾಗ ಸೇರಿದ್ದರಿ೦ದ ಕೈಗಳು ಉಂಟಾದವು. 
ಆಕಾಶ ತತ್ತ್ವವು ಈ ಭೂತತ್ವ್ವಕ್ಕೆ ' ಸೇರಿದ್ದರಿಂದ ವಾಕ್ಕು ಉಂಟಾಯಿತು. ಈ ರೀತಿ 
ಭೂತತ್ವ್ವ ನಿದ ಕರ್ಮೇಂದ್ರಿಯ ಪಂಚಕ ಬಕಾ ಎಂದು ಮಗನೆ ತಿಳಿ. 


ಶಬ್ದಾರ್ಥ: ಪಾಯು-ಗುದಸ್ಥಾನ (ಪುರೀಷ ಸ್ಥಾನ); ಜಲಕಳೆ-ಜಲ(ದ) ಕಳೆ; ಗುಹ್ಯ-ಭಗ, 
ಶಿಶ್ನ (ಮೂತ್ರ ಸ್ಥಾನ); ಆರಲದು-ಇರುವಿಕೆಯಿಂದ * ಪಾವಕ-ಅಗ್ನಿ; * ಪಾಣಿ- ಕೈ 
ಪವನ-ವಾಯು; * ವಿಸ್ಥುರಿಸಿದವು- ಉಂಟಾದವು. 


ಪಾಠಾಂತರ-ಗ: * ಚಿದಂಬರಯ್ಯನವರು ಇರದಲಿ ಎಂಬ ಪಾಠವನ್ನು ಸ್ವೀಕರಿಸಿದ್ದಾರೆ. 
ಆದರೆ ಇಲ್ಲಿ ಎಲ್ಲ ಪ್ರತಿಗಳಲ್ಲಿಯಂತೆ “ಇರಲದು' ಎಂಬ ಪಾಠ ಸ್ವೀಕರಿಸಿದೆ. (ಅನುವಾದಕ). 
ಬಹುಶಃ ಹೊ. ಚಿ ಪಾಠ ಅಚ್ಚಿನದೋಷವಾಗಿದೆ. 


ಪಾಠಾಂತರ-೨: ಜಲಕಳೆಬೆರೆಯಲಾಯಿತುಐಜಲಕಳೆವೆರಸಲಾಯಿತು (ಕು); ನಿರಲದಾದುದು 
=ಹೊರೆಯಲಾದುದು (ಕು); ಪಾಣಿಯು ಪವನಭಾಗದಲಿ-ಪಾಣಿಯೇ ಪವಮಾನಭಾಗದಲಿ (ಕು) 





ಧರೆಜಲಾನಲವಾಯುಗಗನದ 

ಬರಿಯ ಭಾಗದಲಾದುವಿಂತೀ 

ಪರಿಯ ಪಾಯುರಸಾಕ್ಷಿ ವ್ಯಾನಜ್ಞಾತ್ಸವಂತೈದು; | 

ಬೆರೆಯೆ ನಭದಂಶದೊಳಗಾದವು 

ನಿರುತವೀ ವಾಕ್ಫಬ್ದಶ್ರೋತ್ರಗ 

ಳುರೆ ಸಮಾನಮುಮಿಂತು ತತ್ತ್ವಚತುಷ್ಟಯಗಳಿಂದ ॥ ॥೨೪॥ 
ತಾತ್ಪರ್ಯ: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶಗಳೆಂಬ ಪಂಚಭೂತಗಳ 
ಶುದ್ಧ ಭಾಗಾಂಶದಿಂದ ಪಾಯು, ರಸ, ಅಕ್ಷಿ, ವ್ಯಾನ, ಜ್ಞಾತೃ ಎಂಬ ಐದು 


ತತ ತ್ರ'ಗಳು ಉಂಟಾದವು. ಈ ತತ್ತ್ವಗಳು ಆಕಾಶದ 'ಅಂಶದರಿ' ಬೆರೆತು ವಾಕ್ಕು 
ಶಬ್ದ, ಶ್ರೋತ್ರ, ಸಮಾನಗಳೆಂಬ ತತ್ತ್ವಚತುಷ್ಪಯಗಳನ್ನು ಹುಟ್ಟಿಸಿದವು. 


ಶಬ್ದಾರ್ಥ: * ಪಾಯು (ಗುದ ಸ್ಥಾನ); * ರಸ-ಜಲ; * ಅಕ್ಷಿಇನಯನ; * ವ್ಯಾನ-ಪ್ರಾಣ 
ಅಪಾನಗಳ ನಡುವೆ ಇರುವ ಪ್ರಾಣದ ವಿಶೇಷ ಮರ್ಮ, ಸಂಧಿ, ಕತ್ತುಗಳಲ್ಲಿರುವ ಪ್ರಾಣವೃತ್ತಿ 
(ಸಾಂಖ್ಯ) ವೃತ್ತಿ. * ಜ್ಞಾತ್ಸ- ಇದೇಹದಲ್ಲಿರುವಂತೆ ತೋರಿ, ಇಂದ್ರಿಯಗಳ ಮೂಲಕ ಹೊರವಸ್ತು 
ಗಳನ್ನು ಅರಿಯುವವನು. (ಪ. ಪ. ಪುಟ ೧೬೧); ಬೆರೆಯೆ-(ಧರೆ, ಜಲ, ಅನಲ, ವಾಯು, 
ಗಗನ “ವುಗಳಿಗೆಕೂಡಿದರೆ 


ಟಿಪ್ಪಣಿ: ಈ ಪದ್ಯ ಮತ್ತು ಮುಂದಿನ ಪದ್ಯದ ತಾತ್ಪರ್ಯವು ಹಿಂದಿನ ೧೯ರಿಂದ ೨೩ರ 
ವರೆಗಿನ ಪದ್ಯಗಳ ಸಾರವಾಗಿದೆ. 





ಬೆರೆಯೆ ಮರುದಂಶಗಳು ಮಿಗೆ ತ್ವಕ್‌ 
ಸ್ಪರುಶ ಪಾಣಿ ಮನಸ್ಸು; ವಿಯ 
ನೆರೆಯಲಾದುದು ರೂಪುಪಾದವುದಾನಬುದ್ಧಿಗಳು | 


226 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಉರುವ ಜಲದಂಶದಲಿ ಗುಹ್ಯವು 
ನಿರುತ ಜಿಹ್ಹಾಪಾನ ಚಿತ್ರವು; 


ಧರೆಯ ಭಾಗದಿ ಗಂಧನಾಸಾಪ್ರಾಣಹಮ್ಮುಗಳು ॥ ೨೫ 
ತಾತ್ಪರ್ಯ: ವಾಯು ಉಳಿದ ನಾಲ್ಕು ಭೂತಗಳೊಡನೆ ಸೇರಲಾಗಿ ತ್ವಕ್ಕು, ಸ್ಪರ್ಶ, 


ಪಾಣಿ, ಮನಸ್ಸು ಉ೦ಟಾದವು. ಉಳಿದ ನಾಲ್ಕು ಭೂತಗಳೊಡನೆ ಅಗ್ನಿಯ ಅಂಶ 
ಸೇರಲಾಗಿ ರೂಪು ಪಾದ, ಉದಾನ, ಬುದ್ಧಿ ಗಳು ಉಂಟಾದವು. ಜಲದಂಶ 
ಉಳಿದ ನಾಲ್ಕು ಭೂತಗಳೊಡನೆ ಸೇರಿ ಗುಹ್ಯ, ಜಿಹ್ವೆ, ಅಪಾನ, ಚಿತ್ರಗಳು ಉಂಟಾದವು. 
ಭೂಮಿಯ ಅಂಶ ಇತರ ನಾಲ್ಕು ಭೂತಗಳೊಡನೆ ಸೇರಿ ಗಂಧ, ಮೂಗು, 
ಪ್ರಾಣ, ಅಹಂಕಾರಗಳು ಉಂಟಾದವು. 


ಶಬ್ದಾರ್ಥ: ಬೆರೆಯೆ-ಉಳಿದ ನಾಲ್ಕು ಭೂತಗಳೊಡನೆ ಸೇರಲಾಗಿ ವಹ್ನಿಯ ನೆರೆಯಲಿ-(ಉಳಿದ 
ನಾಲ್ಕು ಭೂತಗಳೊಡನೆ ಸೇರಿದ) ಅಗ್ನಿಯ ಅಂಶದಿಂದ. 


ಟಿಪ್ಪಣಿ: ವಾಯು ಮೊದಲಾದ ಭೂತಗಳ ಅಂಶಗಳು ಯಾವ ಯಾವ ಇತರ ಭೂತಗಳೊಡನೆ 
ಸೇರಿ ಯಾವ ಯಾವ ವಸ್ತುಗಳು ಆದುವೆಂದು ಪದ್ಯ ೧೯ರಿಂದ ೨೩ರವರೆಗೆ ವರ್ಣಿಸಿದೆ. 





ಕರಣವೈದು, ಪ್ರಾಣಪಂಚಕ, 

ನಿರುತವಿಂದ್ರಿಯವೈದು, ವಿಷಯೋ 

ತೃರುಷವೈದೆಲೆ ಮಗನೆ, ಕರ್ಮೇಂದ್ರಿಯಗಳಿಂತೈದು । 

ಧರೆಜಲಾನಲವಾಯುಗಗನದ 

ಬೆರಕೆಯಾಗಲು ಕೇಳು ಪಂಚೀ 

ಕರಣವಾದವು; ತಿಳಿಯಲಿಪ್ಪತ್ತೈದು ತತ್ತ್ವಗಳು ॥ ॥೨೬॥ 
ತಾತ್ಪರ್ಯ: ೫ ಕರಣ ಪಂಚಕಗಳು (ಜ್ಞಾತೃ, ಅಹಂಕಾರ, ಚಿತ್ರ, ಬುದ್ಧಿ, ಮನಸ್ಸು) 
೫ ಪ್ರಾಣ ಪಂಚಕಗಳು (ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ) ೫ 
ಕರ್ಮೇಂದ್ರಿಯಗಳು (ವಾಕ್‌, ಪಾದ, ಪಾಣಿ, ವಾಯು, ಉಪಸ್ಥ) ೫ ವಿಷಯಗಳು 
(ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ) ೫ ಪಂಚಭೂತಗಳೊಡನೆ (ಧರೆ, ಜಲ, 
ವಾಯು, ಅನಲ, ಗಂಧ) ಸೇರಲು ೨೫ ತತ್ವಗಳಾಗಿ ಪಂಚೀಕರಣವಾದವು. 


ಟಿಪ್ಪಣಿ-೧: * ಪಂಚೀಕರಣ ತತ್ವ - ಬ್ರಹ್ಮ (ಆತನಿಂದ ಆಕಾಶ, ಆಕಾಶದಿಂದ ವಾಯು, 
ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು (ನೀರು), ಅಪ್ಪಿನಿ೦ದ ಪೃಥ್ವಿ ಆದುವು. ಭೂಮಿಯೇ 
ಮೊದಲಾದ ಪಂಚ ಮಹಾಭೂತಗಳನ್ನು ಎರಡು ಭಾಗ ಮಾಡಿ ಉಳಿದ ಅರ್ಧವನ್ನು ೪ 
ಭಾಗ ಮಾಡಬೇಕು. ೫ ಅರ್ಧಗಳು ೨೦ ಭಾಗಗಳು- ಹೀಗೆ ೨೫ ತತ್ತ ಗಳಾಗುತ್ತವೆ. 
ಬರಿಯ ಆಕಾಶವು ಜ್ಞಾತೃ. ಭೂಮಿಯ ಅಂಶ ಸೇರಿದರೆ ಅಹಂಕಾರ, ನೀರಿನ ಅಂಶ ಸೇರಿದರೆ 
ಚಿತ್ರ ಅಗ್ನಿಯ ಅಂಶ ಸೇರಿದರೆ ಬುದ್ಧಿ, ವಾಯುವಿನ ಅಂಶ ಸೇರಿದರೆ ಮನಸ್ಸು ಹೀಗೆ ಆಕಾಶ 
ತತ್ವದಿಂದ ಅಂತಃಕರಣವಾಯಿತು. 


221 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವ್ಯಾನವು ಕೇವಲ ವಾಯು. ಭೂಮಿಯ ಅಂಶ ಸೇರಿ ಪ್ರಾಣವಾಯಿತು. ನೀರಿನ ಅಂಶ ಸೇರಿ 
ಅಪಾನವಾಯಿತು. ಅಗ್ನಿಯ ಅಂಶ ಸೇರಿ ಉದಾನ. ಆಕಾಶಾಂಶ ಸೇರಿ ಸಮಾನ. ಹೀಗೆ 
ವಾಯು ತತ್ತ್ವದಿಂದ ೫ ಪ್ರಾಣಗಳಾದವು. 


ಬರಿಯ ಅಗ್ನಿಯು ಕಣ್ಣು ಭೂಮಿಯ ಅಂಶ ಸೇರಿ ಮೂಗು, ಜಲಾಂಶ ಸೇರಿ ನಾಲಗೆ, 
ವಾಯುವಿನ ಅಂಶ ಸೇರಿ ಚರ್ಮ, ಆಕಾಶದ ಅಂಶದಿಂದ ಕಿವಿ, ಹೀಗೆ ಜ್ಞಾನೇಂದ್ರಿಯಗಳು 
ಅಗ್ನಿ ತತ್ತ ದಿಂದ ಉಂಟಾದವು. 


ಬರಿಯ ಜಲವು ರಸ, ಭೂಮಿಯ ಅಂಶ ಸೇರಿ ಗಂಧ, ಅಗ್ನಿಯ ಅಂಶ ಸೇರಿ ರೂಪ, 
ವಾಯುವಿನ ಅಂಶ ಸೇರಿ ಸ್ಪರ್ಶ, ಆಕಾಶಾಂಶವು ಸೇರಿ ಶಬ್ದ ಹೀಗೆ ಜಲತತ್ತ್ಯದಿಂದ ಐದು 
ವಿಷಯಗಳು ಆದವು. 


ಬರಿಯ ಭೂಮಿಯಿಂದ ವಾಯು, ನೀರಿನ ಅಂಶವು ಸೇರಿದಾಗ ಗುಹ್ಯ, ಅಗ್ನಿಯ ಅಂಶ ಸೇರಿ 
ಪಾದ, ವಾಯುವಿನ ಅಂಶ ಸೇರಿ ಕೈ, ಆಕಾಶಾಂಶವು ಸೇರಿ ವಾಕ್ಕು ಹೀಗೆ ಪೃಥ್ವೀ ತತ್ತ ದಿಂದ 
೫ ಕರ್ಮೇ೦ದ್ರಿಯಗಳಾದವು. (ಪುಟ ೨೬೯-೨೭೦ ಪರಮಾರ್ಥ ಪದಕೋಶ) 


ಟಿಪ್ಪಣಿ-೨: ಕರಣವೈದು-ಜ್ಞಾತ್ಸ ಅಹಂಕಾರ, ಚಿತ್ತ, ಬುದ್ಧಿ, ಮನಸ್ಸು ಇವುಗಳ ಉತ್ಪತ್ತಿ ವಿಚಾರ 
೧೯ನೇ ಪದ್ಯದಲ್ಲಿದೆ. ಇವುಗಳಲ್ಲಿ ಜ್ಞಾತೃವನ್ನು ಕುರಿತು ಒಂದು ಮಾತನ್ನು ಹೇಳಿದೆ. (ಟಿಪ್ಪಣಿ 
೩ ನೋಡಿ) 


ಟಿಪ್ಪಣಿ-೩: ಜ್ಞಾತ್ಸ=ತಿಳಿಯುವವನು; ನಿಜವಾಗಿ ತಿಳಿಯುವವನು; ಕರಣವಲ್ಲದಿದ್ದರೂ ವಿಷಯ 
ಜ್ಞಾನಕ್ಕೆ ತಿಳಿಯುವವನೊಬ್ಬನು ಬೇಕಾಗುವುದು. ಆದ್ದರಿಂದ ಅದನ್ನು ಕರಣವೆಂದದ್ದಾಗಿದೆ. 
ಆ ಜ್ಞಾತೃ ಸ್ವರೂಪವು ಭೌತಿಕವಾದುದರಿಂದ ಆತ್ಮನಲ್ಲವೆಂದು ನೆನಪಿಡಬೇಕು. ಈ ಗ್ರಂಥದ 
ಕವಿಯ ಶಿಷ್ಕರಾದ ಕೈವಲ್ಯ ನವನೀತ ಬರೆದವರು ಜ್ಞಾತ್ಸವನ್ನು ಕರಣಗಳ ಲೆಕ್ಕದಲ್ಲಿ ಹಿಡಿದಿದ್ದಾನೆ. 
ಸಾಮಾನ್ಯವಾಗಿ ಒಳಗಿನ ಕರಣಗಳೆ೦ದರೆ ಮನಸ್ಸು, ಬುದ್ಧಿ, ಚಿತ್ತ ಅಹಂಕಾರ ಈ ನಾಲ್ಕು 
ಮಾತ್ರ. ಜ್ಞಾತೃವನ್ನು ಕರಣವೆನ್ನುವ ಒಂದು ಪಂಥವೇ ಇದೆ. 





ಮಗನೆ ಗಗನಕ್ಕೆ ಶಬ್ದವೊಂದೇ, 

ಬಗೆಯೆ ಶಬ್ದಸ್ಪರ್ಶ ವಾಯುವಿ 

ಗೊಗೆದ ವಹ್ಲಿಗೆ ತಿಳಿಯೆ ಶಬ್ದಸ್ಪರ್ಶರೂಪುಗಳು, । 

ನೆಗಳಿ ಶಬ್ದಸ್ಪರ್ಶರೂಪುಗ 

ಳೊಗೆವ ರಸವುಂ ಜಲಕೆ, ಪೃಥ್ವಿಗೆ 

ಮಿಗಿಲು ಶಬ್ದಸ್ಪರ್ಶ ಮೊದಲಾದೈದು ವಿಷಯಗಳು ॥ (೨೭ 


ತಾತ್ಪರ್ಯ: ಎಲೈ ಶುಕನೆ ಕೇಳು, ಆಕಾಶಾದಿಯಾಗಿ ಪಂಚಭೂತಗಳಿಗೆ ಒಂದೊಂದು 
ಗುಣ ಹೆಚ್ಚಾಗಿರುವುದನ್ನು ಹೇಳುತ್ತೇನೆ. ಪಂಚಭೂತಗಳಲ್ಲಿ ಐದನೆಯದಾದ ಆಕಾಶಕ್ಕೆ 
ಶಬ್ದವೊ೦ದೇ ವಿಷಯವಾಗಿರುವುದು. ವಿಚಾರಮಾಡಲಾಗಿ ನಾಲ್ಕನೆಯದಾದ 
ವಾಯುವಿಗೆ ಶಬ್ದಸ್ಪರ್ಶಗಳೆರಡೂ ವಿಷಯಗಳಾಗಿವೆ. ಮೂರನೆಯದಾದ ತೇಜಸ್ಸಿಗೆ 
ಶಬ್ದ ಸರ್ಶ ರೂಪುಗಳೆಂಬ ಮೂರು ಗುಣಗಳು ವಿಷಯಗಳಾಗಿವೆ. ಎರಡನೆಯದಾದ 


298 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಜಲಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಳೆಂಬ ನಾಲ್ಕು ವಿಷಯಗಳಾಗಿವೆ. ಮೊದಲನೆಯದಾದ 
ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಐದೂ ವಿಷಯಗಳಾಗಿರುವುವು. 
ಶಬ್ದಾರ್ಥ: * ಒಗೆದ-ಉ೦ಟಾದ; * ಮಿಗಿಲು-ಹೆಚ್ಚಾಗಿ; * ನೆಗಳಿ-ಪ್ರಸಿದ್ಧವಾಗಿ 

ಟಿಪ್ಪಣಿ: ಅಕಾರಾದಿಯಾಗಿ ಭೂತಗಳಿಗೆ ಒಂದೊಂದು ಗುಣವು ಹೆಚ್ಚಾಗಿರುವುದೆ೦ದು ತಾತ್ಸರ್ಯಂ 





ಅಧಿದೇವತೆಗಳು (೨೮-೨೯) 


ಕರಣಗಳಿಗಧಿದೇವತೆಗಳಾ 

ಹರಿಹರಬ್ರಹ್ಮೇ೦ದುಗಳು; ದಿ 

ಜ್ಮರುತ ದಿನಪತಿ ವರುಣರಶ್ಚಿನಿಯರ್ಕಳಿಂದ್ರಿಯಕೆ; | 

ಗರುವ, ಕೇಳಗ್ನೀಂದ್ರವಿಷ್ಣುಗ 

ಳುರುವ ರುದ್ರನು ಮೃತ್ಯುವಿವು ದೇ 

ವರುಗಳಾ ಕರ್ಮೇಂದ್ರಿಯಂಗಳಿಗೆಂದು ಪೇಳುವರು ॥ ॥೨೮ 
ತಾತ್ಪರ್ಯ: ಕರ್ನೇಂದ್ರಿಯಗಳಿಗೆ ಮತ್ತು ಜ್ಞಾನೇಂದ್ರಿಯಗಳಿಗೆ ಪ್ರತ್ಯೇಕವಾದ 
ಅಧಿದೇವತೆಗಳಿದ್ದಾರೆಂದು ಈ ಪದ್ಯದಲ್ಲಿ ಹೇಳಲಾಗಿದೆ. ವಿಷ್ಣು ಚಿತ್ತಕ್ಕೆ, ಹರ 
ಅಹಂಕಾರಕ್ಕೆ, ಬ್ರಹ್ಮ ಬುದ್ಧಿಗೆ, ಚ೦ದ್ರ ಮನಸ್ಸಿಗೆ ಅಧಿದೈವವಾಗಿವೆ. ದಿಕ್ಕು ಶ್ರೋತ್ರಕ್ಕೆ 
ಮರುತು ತ್ವಕ್ಕಿಗೆ, ದಿನಪತಿ ಕಣ್ಣಿಗೆ, ವರುಣ ಜಿಹ್ಟೆಗೆ, ಅಶ್ವಿನೀದೇವತೆಗಳು ಫ್ರಾಣಕ್ಕೆ 
ಅಧಿದೈವಗಳಾಗಿದ್ದಾರೆ. ಅಗ್ನಿ ವಾಕ್ಕಿಗೆ, ಇಂದ್ರ ಪಾಣಿಗೆ, ವಿಷ್ಣು ಪಾದಕ್ಕೆ, ಮೃತ್ಯು 
ಪಾಯುವಿಗೆ, ಗುಹ್ಯಕ್ಕೆ ರುದ್ರನೂ ಅಧಿದೇವತೆಗಳಾಗಿದ್ದಾರೆ. 


ಶಬ್ದಾರ್ಥ: * ಕರಣಗಳು-ಇ೦ದ್ರಿಯಗಳು, * ಇಂದುಐಚ೦ದ್ರ, * ಉರುವಶ್ರೇಷ್ಠ 


ಟಿಪ್ಪಣಿ-೧: ಹರಿಹರಬ್ರಹ್ಮೇಂದುಗಳು-ಹರಿ ಚಿತ್ತಕ್ಕೆ ಹರ ಅಹಂಕಾರಕ್ಕೆ, ಬ್ರಹ್ಮ ಬುದ್ಧಿಗೆ, 
ಇಂದು (ಚಂದ್ರ) ಮನಸ್ಸಿಗೆ, (ಚಿತ್ತಕ್ಕೆ ಅಧಿದೈವವು ಜೀವವೆಂದು ಕೈವಲ್ಯ ನವನೀತಕಾರನ 
ಮತವು. ಶ್ರೀ ಸುರೇಶ್ವರಾಜಾರ್ಯರು ಪಂಚೀಕರಣವಾರ್ತಿಕದಲ್ಲಿ ಆಜೀವವನ್ನೇ ಕ್ಷೇತ್ರಜ್ಞವೆ೦ದು 
ಕರೆದಿದ್ದಾರೆ. 


ಟಿಪ್ಪಣಿ-೨: ಬುದ್ಧಿಗೆ ಬ್ರಹ್ಮ-ಬುದ್ಧಿಗೆ ಅಧಿದೈವ ಬೃಹಸ್ಪತಿ ಎ೦ದು ಕೈವಲ್ಯ ನವನೀತಕಾರರ 
ಮತ. ಶ್ರೀ ಸುರೇಶ್ವರಾಚಾರ್ಯ ಅಭಿಮತವೂ ಹೀಗೆ ಇದೆ. ಪಂಡಿತ ಪೀತಾ೦ಬರ ಪುರುಷೋತ್ತಮಜೀ 
ಅವರು ತಮ್ಮ ವಿಚಾರ ಚಂದ್ರೋದಯ ಗ್ರಂಥದಲ್ಲಿ ಬುದ್ಧಿಯ ಅಧಿದೈವವನ್ನು ಬ್ರಹ್ಮವೆ೦ದೇ 
ಹಿಡಿದಿರುವರು. 


ಟಿಪ್ಪಣಿ-೩: ಅಶ್ವಿನಿಯರು ಫ್ರಾಣಕ್ಕೆ-ಕೈವಲ್ಯ ನವನೀತಕಾರರ ಅಭಿಪ್ರಾಯ ಅಧಿದೈವವೆಂದು. 


ಆದರೆ ಘ್ರಾಣದ ಅಧಿದೈವವು ಪೃಥ್ವಿ ಎಂದು ಪಂಚೀಕರಣ ವಾರ್ತಿಕಕಾರರಾದ 
ಶ್ರೀ ಸುರೇಶ್ವರಾಚಾರ್ಯರ ಮತವು. 


229 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೪: ಅಗ್ನಿ ಂದ್ರ ವಿಷ್ಣುಗಳುರುವ ರುದ್ರನ ಮೃತ್ಯುವಿವು ದೇವರುಗಳ ಕರೆ ೇ೦ದ್ರಿಯಗಳು- 
ಅಗ್ನಿ ವಾಕ್ಕಿಗೆ, “ಎಂದ ಪಾಣಗೊವಿಷ್ಣು ಪ ಪಾದಕ್ಕೆ "ರುದ ಗುಹ್ಯಕ್ಕೆ ಮೃ ತ್ಕುಪಾಯುವಿಗೆ 
ಅಧಿದೇವತೆಗಳು. 

ಟಿಪ್ಪಣಿ-೫: ರುದ್ರ ಗುಹ್ಯಕೆ- ಗುಪ್ಯಕ್ಕೆ ಅಧಿದೇವತೆ ಬ್ರಹ್ಮವೆಂದು ಕೈವಲ್ಕನವನೀತಕಾರರ ಮತ್ತು 
ಶ್ರೀಸುರೇಶ್ವರಾಚಾರ್ಯರ ಮತವು. 





ಭೂತಪಂಚಕದೇವತೆಗಳು ವಿ 

ಧಾತೃ ಹರಿರುದ್ರೇಶ ಮತ್ತು ಮ 

ಹಾತಿಶಯದ ಸದಾಶಿವಾಖ್ಯರು; ಕಠಿಣ, ದ್ರವವುಷ್ಟ | 

ಧೌತವಿವರಗಳವರ ಧರ; ಮ 

ಹೀತಲಾಂಶದೊಳಸ್ಥಿ ಚರ್ಮವು 

ಮಾ ತೆರದೊಳಿಹ ರೋಮ ನಾಡಿಯು ಮಾಂಸವಾಗಿಹವು ॥ ರ್ರಿ 
ತಾತ್ಪರ್ಯ: ಪಂಚಭೂತಗಳಿಗೆ ಅಧಿದೇವತೆಗಳು ಯಾರೆಂದರೆ ಬ್ರಹ್ಮ ಪೃಥ್ವಿಗೆ, 
ಹರಿ ನೀರಿಗೆ, ರುದ್ರ ತೇಜಕ್ಕೆ, ಈಶ್ವರ ವಾಯುವಿಗೆ ವಿಶೇಷಗುಣವುಳ್ಳ ಸದಾಶಿವನು 
ಆಕಾಶಕ್ಕೆ ಮುಖ್ಯರಾಗಿದ್ದಾರೆ. ಭೂಮಿಗೆ ಕಠಿಣ ಧರ್ಮ, ನೀರಿಗೆ ದ್ರವ ಧರ್ಮ, 
ಅಗ್ನಿಗೆ ಉಷ್ಣ ಧರ್ಮ, ವಾಯುವಿಗೆ ಶುಚೆ ಧರ್ಮ, ಆಕಾಶಕ್ಕೆ ಅವಕಾಶ ಧರ್ಮ, 
ಇವು ಬಹು ಸೂಕ್ತವಾದ ಪಂಚಭೂತಗಳ ಧರ್ಮಗಳಾಗಿವೆ. ಇನ್ನು ಅಸ್ಥಿ, ಚರ್ಕ 
ರೋಮ, ನಾಡಿ, ಮಾಂಸಗಳು ಪೃಥ್ವಿಯ ಅಂಶಗಳಾಗಿವೆ. 
ಶಬ್ದಾರ್ಥ: ವಿಧಾತೃ-ಬ್ರಹ್ಯ ರುದ್ರೇಶ(ರುದ್ರ* ಈಶ)-ರುದ್ರ ಮತ್ತು ಈಶ್ವರ; ಧೌತಾಚೊಕ್ಕಟ 
ಮಾಡುವುದು (ಶುಚಿ ಧರ್ಮ), ಇದು ವಾಯುವಿನ ಧರ್ಮ; ವಿವರ-ಶಬ್ದವು ಹುಟ್ಟುವುದಕ್ಕೆ 
ಆಧಾರವಾದ ಪೊಳ್ಳು (ಅವಕಾಶ) ಇದು ಆಕಾಶದ ಧರ್ಮ; ಆ ತೆರದ-ಬಹು ಸೂಕ್ಷ್ಮವಾದ; 
ಅವರ-ಆ ಪಂಚ ಭೂತಗಳ; ಭೂತಪಂಚಕ ದೇವತೆಗಳು-ವಿಧಾತೃ (ಬ್ರಹ್ಮ) ಪೃಥ್ವಿಗೆ, ಹರಿ 
ನೀರಿಗೆ, ರುದ್ರ ತೇಜಕ್ಕೆ, ಈಶ್ವರ ವಾಯುವಿಕೆ, ಸದಾಶಿವನು ಆಕಾಶಕ್ಕೆ. 


ಟಿಪ್ಪಣಿ: ಕಠಿಣ ದ್ರವಉಷ್ಣ ಎಂಬುದಕ್ಕೆ ಕಠಿಣ ದೌಷ್ಟ ಷ್ಟಪರು (ಕು) ಎಂಬ ಪಾಠ ಅನೇಕ 
ನಭ ಈ ಮಾತುಗಳಿಗೆ ಅರ್ಥವು ಅನ್ವಯವೂ Cate ಕೆಲವು ಹಳೇ ಪ್ರತಿಗಳಲ್ಲಿ 
ಕಠಿಣ ದ್ರವ ಉಷ್ಣ ಎ೦ಬ ಪಾಠಾಂತರ ಕಣ್ಣಿಗೆ ಬಿತ್ತು. ಅದನ್ನು ಇಲ್ಲಿ ಸ್ವೀಕರಿಸಿದೆ. ಇದು 
ಅನ್ವಯವಾಗುತ್ತದೆ. 


ಪಾಠಾಂತರ-೧: ಕಠಿಣ ದ್ರವವೂ-ಕಠಿಣ ದ್ರವಸೇಕ (ಅರಾಸೆ) ಕಠಿಣ ದೌಷ್ಟಪರು (ಕು) 


ಪಾಠಾಂತರ-೨: ಧೌತ ವಿವರ-ಭೂತ ವಿವರ (ಕು) ಧೌತ ಪಾಠವನ್ನು ಈ ಗ್ರಂಥದ ಸಂಸ್ಕೃತ 
ಭಾಷಾಂತರದಿಂದ ತೆಗೆದುಕೊಂಡಿದ್ದಾರೆ. (ಹಸ್ತ ಪ್ರತಿ) 


ಪಾಠಾಂತರ-೩: ವಾಹೀತಲಾಂಶದೊಳಸ್ಥಿಎಗಳೀತೆರದಲೇ ಅಸ್ಥಿ (ಕು) 
ಪಾಠಾಂತರ-೪: ಚರ್ಮವು ಮಾತೆರದೊಳಿಹಾಚರ್ಮಮಹೀತಳಾಂಶವು (ಕು) 





230 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ಶರೀರದಲ್ಲಿರುವ ಭೂತಾಂಶಗಳು (೩೦) 
ರಕ್ತಮೂತ್ರಶ್ಲೇಷ್ಠಮೇಧ 
ಶ್ಶುಕ್ತ ಜಲದಂಶಗಳು; ಕ್ಷುಧೆ, ತೃಷೆ 
ಮತ್ತು ನಿದ್ರಾಲಸ್ಯ, ಸ್ತ್ರ ಸಂಗತಿಗಳಿಂತೈದು | 
ವೃಕವಗ ಗಲ 'ಪಾರುವ, 


ಜಾ ವಿಜಿ 
ಸುತ್ತಿ ಸುಳಿವ, ನಿರೋಧಬಡಿಪ, ಸ 
ಮಸಕ್ರಿಯೆ ಮರುದಂಶ; ಕಾಮಾದಿಗಳು ಗಗನಾಂಶ ॥ HAO 


ತಾತ್ಪರ್ಯ: ರಕ್ತ ಮೂತ್ರ, ಶ್ಲೇಷ್ಯ ಕೊಬ್ಬು, ವೀರ್ಯ ಇವು ಐದು ಜಲಾಂಶಗಳು; 
ಹಸಿವು ಬಾಯಾರಿಕೆ ನಿದ್ರೆ ಜಡತ್ವ ಸ್ತ್ರೀ ಸಂಭೋಗ ಇವೈದು ಅಗ್ನಿ ಅ೦ಶಗಳು; 
ಹಾರುವುದು, ಸುತ್ತಿ ತಿರುಗುವುದು, ನೀವ್ರಿಶ್ರದು, ಓಡುವುದು.......ಇವೇ ಮೊದಲಾದವು 
ವಾಯುವಿನ ಅಂಶಗಳು; ಕಾಮ, ಶೋಕ, ಕ್ರೋಧ, ಮೋಹ, ಭಯ ಮೊದಲಾದವು 
ಆಕಾಶ ತತ್ವದ ಅಂಶಗಳೆಂದು ತಿಳಿ. 


ಶಬ್ದಾರ್ಥ: * ಮೇಧಸ್‌-ಕೊಬ್ಬು, * ಶುಕ್ಷ-ವೀರ್ಯ * ಕ್ಚುಧೆ:ಹಸಿವು; * ತೃಷೆ- =ಬಾಯಾರಿಕ್ಕೆ; ಆಲಸ್ಯ 
ಎಜಡತ್ವ ಸ್ತ್ರೀಸಂಗತಿ-ಸ್ತ್ರೀ ಸಗ s+ ಪಾರುವಾಹಾರುವ; * ನಿರೋಧಪಡಿಪ -ತಡೆಯುವ. 





ಅಧಿದೇವತಾಸ್ಪರೂಪ (೩೧) 

ತತ್ತ್ವನಿಕರಗಳೆಲ್ಲ ಚೇತನ 

ವೆತ್ತು ಚೈತನ್ಯಾತ್ಮನಿ೦ದಲಿ 

ತತ್ತದುಚಿತಗಳಾದ ಚೇಷ್ಟೆಗಳಿಂದ ಚರಿಸುವುವು; । 

ಪ್ರತ್ಯಗಾತ್ಮಜ್ಯೋತಿ ತತ್ತ್ವದ 

ಮೊತ್ತದೊಳು ಪ್ರತಿಫಲಿಸಲವೆ ಕೇ 

ಳುತ್ತಮನೆ ಅಧಿದೇವತೆಗಳೆಂದಾದುದಭಿಧಾನ ॥ IA 
ತಾತ್ಪರ್ಯ: ಈ ಇಪ್ಪತ್ತೈದು ತತ್ತ್ವಗಳು ಅಚೇತನವಾದವು. ಇವು ಚೈತನ್ಯ ರೂಪಿ 
ಆತ್ಮನಿಂದ ಚೈತನ್ಯ ಹೊಂದಿ ತಮತಮಗೆ ಉಚಿತವಾದ ಚಟುವಟಿಕೆಗಳಲ್ಲಿ ಸೂಡಗುತ್ತವ. 
ಒಳಗಿನ ಆತ್ಮದ ಪ್ರಭೆ (ಪ್ರತ್ಯಗಾತ್ಮ ಜ್ಯೋತಿ) ಭೂಮಿ ಮೊದಲಾದ ಭೂ ತತ ತ್ರೃಗಳಲ್ಲಿ 
ತತ್ತ್ವಗಳೇ ಆತ್ಮನೆಂಬಂತೆ ಕಾಣಿಸಿಕೊಳ್ಳಲು ಅವೇ ಅಧಿದೇವತೆಗಳೆಂದು ಹೆಸರನ್ನು 
ಪಡೆದಿವೆ ಹೊರತು ಈ ಪಂಚವಿಂಶತಿ ತತ್ತ್ವಗಳಿಗೆ ಬೇರೆ ಬೇರೆಯಾಗಿ ಬಂಬೂ 
ವ್ಯಕ್ತಿಯಿರುವುದಿಲ್ಲ ಎಂದು ತಿಳಿಯಬೇಕು. ಒಂದು ಪಕ್ಷ ಎಲ್ಲಿಯಾದರೂ ಒಂದೊಂದು 


ರೂಪವನ್ನು ಹೇಳಿದ್ದರೆ ಅದು ಉಪಾಸನಾರ್ಥವಾಗಿ "ಹೇಳಿದ್ದು ಎಂಬುದನ್ನೂ 
ನೆನಪಿಡಬೇಕು. 


231 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಪ್ರತ್ಯಗಾತ್ಮಜ್ಯೋತಿ-ಒಳಗಿನ ಆತ್ಮನ ಪಭೆ; ತತ್ತ್ವನಿಕರಗಳೆಲ್ಲ-ಭೂಮಿ ಮೊದಲಾದ 
ಭೂತತ್ತ್ವಗಳೆಲ್ಲ; * ನಿಕರ-ಸಮೂಹ; ಪ್ರತಿಫಲಿಸಲುಐಎಆತ್ಮನು ತತ್ತ್ವಗಳ ಉಪಾಧಿಯುಳ್ಳವನಾಗಿ 
ಕಾಣಲು ಅಥವಾ ತತ್ತ ಗಳೇ ಆತ್ಮವೆಂಬಂತೆ ಕಾಣಿಸಿಕೊಳ್ಳಲು 


ಟಿಪ್ಪಣಿ-೧: ಅವೆ-ಆ ತತ್ತ್ವಗಳೇ ಉಪಾಧಿಯುಳ್ಳ ಚೈತನ್ಯಗಳಾಗಿವೆ. 


ಪ್ರವೃತ್ತಿಯೇ ತ್ರಿಗುಣಾತ್ಮಕವು (೩೨) 

ಪುತ್ರ ಕೇಳ್ಳೆ ಕೋಶಪಂಚಕ 

ತತ್ತ್ವಮಯವಾಗಿಪ್ಪುದದು ತಾ 

ನಿತ್ತೆರದ ತನುಗಳಲಿ ಸೂಕ್ಷ್ಮಸ್ಥೂಲವೆಂದೆನಿಸಿ; 

ತತ್ತ್ವರಜತಮವಾದಹಂಕೃತಿ 

ವೃತ್ತಿಯೆಲ್ಲವ ತಿಳಿದು ನೋಡಲು 

ಕರ್ತೃಕರ್ಯಕ್ರಿಯೆಗಳಾಗಿ ಪ್ರವರ್ತಿಸುತ್ತಿಹವು ॥ ॥೩೨॥ 
ತಾತ್ಪರ್ಯ: ಮಗನೆ ಕೇಳು, ಅನ್ನಮಯ, ಪ್ರಾಣಮಯ, ಮನೋಮಯ, 
ವಿಜ್ಞಾನಮಯ, ಆನಂದಮಯಗಳೆಂಬ ಪಂಚಕೋಶಗಳು ಭೂಮಿ ಮೊದಲಾದ 
ಪಂಚಭೂತಗಳ ತತ್ತ್ವಗಳಿಂದ ಆಗಿವೆ. ಇದು ಎರಡು ತೆರನಾಗಿವೆ. ಸ್ಥೂಲ, 
ಸೂಕ್ಷ್ಮವೆಂಬ ಹೆಸರಿನ ಶರೀರಗಳಾಗಿರುವುದು ಒಂದು ತೆರ. ಸತ್ತ್ವ ರಜ ತಮವೆಂಬ 
ಮೂರು ಬಗೆ ಗುಣಗಳ ಅಹಂಕಾರದ ವೃತ್ತಿಗಳಾಗಿರುವುದು ಇನ್ನೊಂದು ತೆರ. 
ಇವೆಲ್ಲವನ್ನೂ ವಿಚಾರ ಮಾಡಲಾಗಿ ಈ ಮೂರು ಗುಣಗಳೇ ಕರ್ತೃ, ಕರ್ವ 
ಕ್ರಿಯೆಗಳಾಗಿ ಪ್ರವರ್ತಿಸುತ್ತವೆ. 


ಶಬ್ದಾರ್ಥ: ತತ್ತ್ವಮಯವಾಗಿದ್ದುದು- ಭೂಮಿ ಮೊದಲಾದ ಭೂತತತ್ತ್ವಗಳಿಂದ ಆದದ್ದಾಗಿರುವುದು. 
ಅತ್ತೆರದ-ಎರಡು ಬಗೆಗಳಿ೦ದ; ಅಹಂಕೃತಿವೃತ್ತಿ-ಅಹಂಕಾರದ ವೃತ್ತಿಗಳು; * ಪ್ರವರ್ರಿಸುತ್ತಿಹವು 
=ತೊಡಗಿಕೊಳ್ಳುತ್ತವೆ. 





ಮಾಯಾವಿಲಾಸ (೩೩-೪೧) 


ಸದಮಲಾನಂದೈಕರಸವನು 

ಪೊದೆದು, ತಾನೇ ನಾಮರೂಪೆಂ 

ಬುದ ತಳೆದು, ಬ್ರಹ್ಮಾಂಡತಂಡದಿ ಹಬ್ಬಿ ಪಸರಿಸುತ, । 
ಬುದುಬುದಾಕಾರದಲಿ ತೋರುವ 

ದದು ಕಣಾ ಮಾಯಾವಿಲಾಸವು; 

ವಿಧಿಹರಿಹರಾದಿಗಳಿದನು ಬಗೆಯದೆಯೆ ಮೋಹಿಪರು ॥ 1೩೩॥ 


232 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ತಾತ್ಪರ್ಯ: ಮಾಯಾವಿಲಾಸವು ನಿರ್ಮಲವೂ ಆನಂದಸ್ಪರೂಪಿಯೂ ಆದ ರಸರೂಪಿ 
ನಿರ್ಗುಣಬ್ರಹ್ಮವನ್ನು ಆವರಿಸಿಕೊಂಡು ತನ್ನನ್ನೇ ತಾನೇ ಹಲವು ಬಗೆಯ ನಾಮರೂಪ 
ಗಳಿಂದ ಕರೆಸಿಕೊಳ್ಳುತ್ತದೆ. ಬ್ರಹ್ಮಾಂಡಗಳೆಲ್ಲವನ್ನು ಆವರಿಸಿ ಹರಡಿಕೊಂಡು ನೊರೆಯುಳ್ಳ 
ತೆರೆಯ ಹಾಗೆ ಕಾಣಿಸಿಕೊಳ್ಳುತ್ತದೆ. ಈ 'ಮಾಯಾವಿಲಾಸವನ್ನು ಚತುರ್ಮುಖಬ್ರಹ್ಮ 
ಎಷ್ಟು ಮಹೇಶ್ವರರು ಅರ್ಥಮಾಡಿಕೊಳ್ಳದೆ ಅದಕ್ಕೆ ಅಧೀನರಾಗಿದ್ದಾರೆ. ಆದ್ದರಿಂದ 
ಈ ತ್ರಿಮೂರ್ತಿಗಳು ಸಗುಣಾತ್ಮರೇ ಹೊರತು ನಿರ್ಗುಣಾತ್ಮರಲ್ಲ. 


ಶಬ್ದಾರ್ಥ: * ಸದಮಲಾನಂದೈ ಕರಸ-ನಿರ್ಗುಣ ಪರಬ್ರಹ್ಮ ಹೊದೆದು-ಹೊದ್ದುಕೊಂಡು, ಆವರಿಸಿ 
ಹರಡಿಕೊಂಡು; ತಾನೆ-ಆ ಮಾಯೆಯ; ಬುದುಬುದಾಕಾರದಲಿ- ನೊರೆಯುಳ್ಳ ತೆರೆಯ ಹಾಗೆ; 
ಬಗೆಯದೆಯೆ-ತಿಳಿಯದೆಯೆ ಅರ್ಥಮಾಡಿಕೊಳ್ಳದೆ; ಮೋಹಿಪ ಪರು-ಅದಕ್ಕೆ ಮೋಹಗೊಳ್ಳುವರು, 
ಆಕರ್ಷಣೆಗೆ ಅಧೀನರಾಗಿದ್ದಾರೆ. 


ರ LEARNER 


ಗುರುವೆ ಚಿತ್ತಯಿಸಯ್ಯ, ಮಾಯೆಯ 

ಹರಿಹರಬ್ರಹ್ಮಾದಿಗಳು ಗೆಲ 

ಲರಿದೆನಲು ನಿಸ್ಸೀಮ ನಿರವಧಿಯಾದ ಸಂಸ್ಕತಿಯ | 

ಶರಧಿಯನು ನಾವೆಂತು ದಾಂಟುವೆ 

ವರೆಮರುಳುಗಳು, ತಾಮಸರು, ಕಾ 

ಪುರುಷರಾಶಾಪಾಶಬದ್ಧರು, ವಿಷಯವಿಹ್ಟಲರು | ॥೩೪॥ 


ತಾತ್ಪರ್ಯ: ಹರಿಹರಬ್ರಹ್ಮರೇ ಮೊದಲಾದವರು ಮಾಯೆಯನ್ನು ಗೆಲ್ಲಲು ಅಸಾಧ್ಯ 
ವೆಂದರೆ ಇನ್ನು ಚಂಚಲಚತ್ತರು, ಅಜ್ಜಾನಿಗಳು, ಕೆಟ್ಟ ಜನರು, ಪ್ರಾಪಂಚಿಕ ಆಸೆಗಳಿಗೆ 
ಬಾಡಾ ಹೊರಗಣ. ಭೋಗಸಾಧನೆಗಳಲ್ಲ “ತೊಳಲಾಡುವವರು, ಕಾಲದಲ್ಲಿ 
ಕೊನೆಯಿಲ್ಲದೆ ದೇಶದ ಕೊನೆಯಿಲ್ಲದೆ ಇರುವ ಸಂಸಾರ ಸಾಗರವನ್ನು ಹೇಗೆ 
ದಾಟುವರು? ಎಂದು ಗುರುವನ್ನು ಶುಕನು ಪ್ರಶ್ನಿಸಿದನು. 


ಶಬ್ದಾರ್ಥ: ಗೆಲಲು ಅರಿದು-ಗೆಲ್ಲಲು ಅಸಾಧ್ಯ; ನಿಸ್ಸೀಮ ನಿರವಧಿ-ಈ ಎರಡು ಶಬ್ದಗಳಿಗೂ 
ಕೊನೆ ಇಲ್ಲದ್ದು ಎಂದು ಒಂದೇ ಅರ್ಥ; * ಸಂಸ ಸೃತಿ-ಸಂಸಾರ; * ಶರಧಿ-ಸಾಗರ; * ಅರೆಮರುಳು 
ಇಚ೦ಚಲ ಚಿತ್ತರು; ಜೇ ತಾಮಸರು-ಅಜ್ಞಾನಿಗಳು; ಕಾಪುರುಷರು-ಕೆಟ್ಟ ಜನರು; ವಿಷಯ 
ವಿಷ್ಟಲರು-ಹೊರಗಣ ಭೋಗಸಾಧನಗಳಲ್ಲಿ ತೊಳಲುವರು 


ಟಿಪ್ಪಣಿ-೧: ನಿಸ್ಸೀಮ ನಿರವಧಿ- ಈ ಎರಡು ಶಬ್ದಗಳಿಗೂ ಕೊನೆಯಿಲ್ಲದ್ದು ಎಂದು ಒಂದೇ 
ಅರ್ಥ. ಆದರೆ ನಿಸ್ಸೀಮ ಎಂಬುದನ್ನು ದೇಶದಲ್ಲಿ ಕೊನೆಯಿಲ್ಲದ್ದು ಎಂಬರ್ಥಕ್ಕೂ ಉಪಯೋಗ 
ಮಾಡಿಕೊಳ್ಳಬಹುದು. ಮಾಯೆಗೆ ದೇಶದ ಕೊನೆಯಿಲ್ಲವೆಂದರೆ ಬ್ರಹಲೋಕವನ್ನೂ ಬಿಟ್ಟಿಲ್ಲ 
ಎಂದರ್ಥ. "ಅದಕ್ಕೆ ಕಾಲದ ಕೊನೆಯಿಲ್ಲವೆಂದರೆ ಕಾಲ "ಮೊದಲಾದವುಗಳ ಸತ್ಯತ್ವ ಕಲ್ಪನೆಯು 
ಇರುವವರೆಗೆ ಅದು ಬಿಟ್ಟು ಹೋಗುವುದಿಲ್ಲ ಎಂದರ್ಥ. 


SAE SESS NE 


233 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕೇಳು ಶುಕಯೋಗೀಂದ್ರ ಮಾಯೆಯ 

ಮೂಲಮುಟ್ಟಿ ವಿಚಾರಿಸಲು ಪುಸಿ 

ಕಾಳಲಾ ಅವಿಚಾರಸಿದ್ಧ; ವಿಚಾರಿಸಿದೊಡಿಲ್ಲ ; | 

ಹೇಳಹೇಳಲು ದೊಡ್ಡಿತಾಗಿ ವಿ 

ಶಾಲವೆನಲುಚ್ಚಂಗಿಕೋಟೆಯ 

ವೋಲು ಹೆಚ್ಚುವದಾಲಿಸಿದರೊಮ್ಮೊಳನು ಕೇಳೆಂದ ॥ ॥೩೫॥ 


ತಾತ್ಪರ್ಯ: ಎಲೈ ಹಕ ಯೋಗೀಂದ್ರನೆ pS ಮಾಯೆಯ ಒಳಹೊಕ್ಕು 
ಚಾ ರಾಗವಾಗಿ ವಿಚಾರಮಾಡಿದರೆ ಅದು ಅವಿಚಾರದಂದ (ಅಸತ್ಯದಿಂದ) 
ಕೂಡಿದೆ. ಜೊಳ್ಳಾದ ಕಾಳು ಹೊರಗೆ ಉಬ್ಬಿದ ಕಾಳಿನಂತೆ ಕಂಡರೂ ಒಳಗೇನಿರು 
ವುದಿಲ್ಲ. ಹಾಗೇ ಸುಳ್ಳಾದುದು. ಆದ್ದರಿಂದ ಸದಸದ್ವಿವೇಕದಿಂದ ನಿಧಾನವಾಗಿ ವಿಮರ್ಶೆ 
ಮಾಡಿದರೆ ಮಾಯೆ "ಶೂನ್ಯ ವಾದುದು. ಇಂಥ ಮಾಯೆಯನ್ನು ಕುರಿತು ಹೇಳುತ್ತಾ 
ಹೋದರೆ ಹೇಗಿರುತ್ತದೆ ಸ ಚಿತ್ರದುರ್ಗದ ಬಳಿ ೩೬ ಮೈಲಿ ದೂರದಲ್ಲಿರುವ 
ಉಚ್ಚಂಗಿ ಕೋಟೆಯು ದೂರಕ್ಕೆ ಹಿರಿದಾಗಿಯೂ, ಒಳ ಹೊಕ್ಕರೆ ಕಿರಿದಾಗಿಯೂ 
ಕಾಣುತ್ತದೆ ಎಂದು ನೋಡಿದವರು ಹೇಳುತ್ತಾರೆ. ಅದೇ ರೀತಿಯಾಗಿ ಮಾಯೆಯ 
ಒಳಗನ್ನು ವಿಚಾರಮಾಡಿದರೆ ಅದು ಹೊರಗೆ ಅಧಿಕವಾಗಿ ಕಾಣುತ್ತದೆ. ಆದರೆ 
ನಿಜಕ್ಕೂ "ಮಾಯೆ ಮಿಥ್ಯೆ ಆಗಿರುತ್ತದೆ, ಅತ್ಯಲ್ಪವಾಗಿರುತ್ತದೆ. 


ಶಬ್ದಾರ್ಥ: * ಮೂಲ ಮುಟ್ಟಿ ವಿಚಾರಿಸಲು-ಒಳಹೊಕ್ಕು ಆಮೂಲಾಗ್ರವಾಗಿ ವಿಚಾರಮಾಡಿದರೆ 
ಪುಸಿಕಾಳಲಾ!-ಜಳ್ಳಾದ ಕಾಳಿನಂತೆ ಅಥವಾ ಸುಳ್ಳಾದುದು (ಪುಸಿ) ಮತ್ತು ತುಚ್ಛ ವಾದುದು. 
(ಕಾಳ=ಕಾಡು ಎಂಬ ಭೇದದಲ್ಲಿ); * ಒಮ್ಮೊ ಳನು-(ಒಮ್ಮೆ-ಒಳನು)-ಒರದು ಬಾರಿ ಒಳಗೆ 
ಸತ್ಯ ಅಡಗಿದೆಯೇ ಎ೦ಬುದನ್ನು; * ಆಲಿಸಿದರೆ-ವಿಚಾರ "ಮಾಡಿದರೆ, ಕೇಳಿ 


ಟಿಪ್ಪಣಿ-೧: ಅಂತಹ ಮಾಯೆಯನ್ನು ಹೇಳ ಹೇಳುತ್ತಾ ಹೋದರೆ ಅದೇ ದೊಡ್ಡದಾಗಿ 
ಮಕ್ಕಳು ಆಡುವುದಕ್ಕೆ ಕಟ್ಟಿಕೊಳ್ಳುವ ಉಚ್ಚಂಗಿ ದುರ್ಗದ ಹಾಗೆ ಬರು ಬರುತ್ತಾ ದೊಡ್ಡದಾಗುವುದು 
ಈ ಮಾಯಾ ಸ್ವರೂಪವನ್ನು ವಿವರಿಸುವೆನು ಕೇಳು (ಕು) 


ಟಿಪ್ಪಣಿ-೨: ವಿವರಿಸಿದಷ್ಟೂ ಈ ಮಾಯೆಯಾದರೋ ಹುಡುಗರು ಆಡುವುದಕ್ಕಾಗಿ ಕಟ್ಟಿಕೊಳ್ಳತಕ್ಕ 
ಕೋಟೆಯಂತೆ ಇರುತ್ತದೆ (ಬೆಂ) 


ಟಿಪ್ಪಣಿ-೩: ಈ ವಿಷಯವನ್ನು ಮಾತಾಡುತ್ತಾ ಹೋದರೆ ಅದೇನು ಉಚ್ಚಂಗಿ ಕೋಟೆಯಷ್ಟು 
ದೊಡ್ಡದೇನೋ ಎನ್ನಿಸುತ್ತದೆ. ವಿಚಾರಿಸಿ ಒಳಹೊಕ್ಕರೆ ಬಲು ಚಿಕ್ಕದು ಎಂದು ತಿಳಿಯುತ್ತದೆ. 


ಟಿಪ್ಪಣಿ-೪: ಹಿರಿದಾದ ವಿಚಾರವೆ೦ದು ಹೇಳೋಣವೆಂದರೆ ಅದು ಉಚ್ಚಂಗಿಯ ಕೋಟೆಯಂತೆ 
ದೊಡ್ಡದಾಗಿ ಕಾಣುತ್ತದೆ. ಒಳಹೊಕ್ಕು ನೋಡಿದರೆ ಒಮ್ಮೊಳದಷ್ಟು ಕುಬ್ಬವಾಗುತ್ತದೆ. (ಒಮ್ಮೆ 
ಬಳಸು ಎಂಬುದಕ್ಕೆ ಬದಲಾಗಿ ಇಲ್ಲಿ ಸಂಪಾದಕರು ಒರ್‌--ಮೊಳ ಒಮ್ಮೊಳ-ಒಂದು ಮೊಳದಷ್ಟು 
ಎಂದು ಅರ್ಥೈಸಿದ್ದಾರೆ). 


234 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಟಿಪ್ಪಣಿ-೫: * ಹೊಸಕೆರೆ ಚಿದಂಬರಯ್ಯನವರು ಈ ಕೋಟೆಯ ಇತಿಹಾಸವನ್ನು ಕುರಿತು 
ಹೇಳುತ್ತಾ ೧೧-೧೨ ಶತಮಾನಗಳಲ್ಲಿ ಪಾಂಡ್ಕರಾಜರ ಆಳ್ವಿಕೆಗೆ ಒಳಪಟ್ಟತ್ತೆಂದೂ, ದಾವಣಗೆರೆಗೆ 
೧೦ ಮೈಲಿ ದೂರದಲ್ಲಿ (ಚಿತ್ರದುರ್ಗಕ್ಕೆ ೩೬ 'ಮೈಲಿ ದೂರ), ಇರುವ ಈ ಉಚ್ಚಂಗಿ ದುರ್ಗ 
ಪಾಂಡ್ಯ ರಾಜ್ಯ ದ ರಾಜಧಾನಿ ಆಗಿತ್ತೆಂದೂ ಉಚ್ಚಕೃ ಡೂ ಪುರಾಣದಲ್ಲಿ ಪುಸಿ ಸಿದ್ಧವಾಗಿತ್ತೆಂದೂ 
ರೈಸ್‌ ಅವರು ೫ರ? ಚಿತ್ರದುರ್ಗ ಜಿಲ್ಲೆಯ “ಗಜೆಟಿಯರ್‌ ಇಂದ ಕೋಟೆಯ ವಿವರಗಳನ್ನು 
ಉದ್ಭರಿಸಿದ್ದಾರೆ. 

ಟಿಪ್ಪಣಿ-೬: ಕೋಟೆಯು ಸುಮಾರು ನಾಲ್ಕು ಮೈಲು ಸುತ್ತಳತೆ ಇರಬಹುದು. ಈ ಕೋಟೆಯಲ್ಲಿ 
ಹಿ೦ದಿನ ಅಶ್ವಶಾಲೆ, ಗಜಶಾಲೆ, ಗರಡಿಯ ಉಯ್ಯಾ ಲೆಕಂಬ ಮೊದಲಾದವುಗಳ 
ಗುರ್ತುಗಳಿನ್ನೂ ಕಾಣುತ್ತಿವೆ. ಈ ಕೋಟೆಯನ್ನು ಬಿಟ್ಟರೆ ೫೬ ಮೈಲು ದೂರದಲ್ಲಿರುವ 
ಚಿತ್ರದುರ್ಗದವರೆಗೂ ಇಂಥ ಕೋಟೆ ಇಲ್ಲ. 





ನೀಲರುಚಿಯಭ್ರದಲಿ, ದೀಪ 

ಜ್ಞಾಲೆಯೊಳು ಕಾಳಿಕೆಯು, ಮತ್ತೆ ಚ 

ಢಾಳಿಸುವ ಚಂದಮನ ನಡುವೆ ಕಳಂಕು ತೋರ್ಪಂತೆ | 

ಕಾಳೆನಿಪ ಪುಸಿಮಾಯೆ ಬ್ರಹ್ಮನೊ 

ಛಾಳಿ ಹೊಕ್ಕಾಶ್ರಯಿಸಿ ಮೆರೆವುದು; 

ಹೇಳಲೇನದು ಮಿಥಃ ತಥ್ಯದವೋಲು ತೋರುವುದು ॥ NAL 
ತಾತ್ತರ್ಯ: ಆಕಾಶದಲ್ಲಿ ನೀಲ ವರ್ಣ ಕಪ್ಪುಬಣ್ಣವು ದೀಪದ ಉರಿಯಲ್ಲಿ, ಕಪ್ಪು 
ಬಣ್ಣವು ಮತ್ತೆ ಪ್ರಕಾಶಮಾನನಾದ ಚಂದ್ರನಲ್ಲಿ” ಕಳ೦ಕ ತೋರಿ ಬರುವಂತೆ ಕೀಳಾದ 
ಸುಳ್ಳು ಮಾಯೆ ಬ್ರಹ್ಮನನ್ನು ಆವರಿಸಿಕೊಂಡು ಮೆರೆದಿದ್ದರೂ ಅದನ್ನು 
ವಿಚಾರದ ೈಷ್ಟಿಯಿಂದ ಕಂಡಾಗ ‘ ಮಾಯೆ ಕಾಣದೆ ಹೋಗುತ್ತದೆ. ಆದ್ದರಿಂದ 
ಅದನ್ನು ಸುಳ್ಳಂದು ಹೇಳಬೇಕು. ಸ್ಥೂಲದ್ಯ ಹಿಗೆ ಕಾಣುವುದರಿ೦ದ ಆದನ್ನು ನಿಜವೆಂದು 
ಹೇಳಬೇಕಪ್ಪೆ 
ಶಬ್ದಾರ್ಥ: ನೀಲರುಚಿಯು-ಕಪ್ಪು ಬಣ್ಣವು ಅಭ್ರದಲಿ-ಆಕಾಶದಲ್ಲಿ; ಕಾಳು-ಕಾಡು, ಕೀಳು, 


ಮಿಥ್ಯ ತಥ್ಯದವೋಲು-ವಿಚಾರ ದೃಷ್ಟಿಯಲ್ಲಿ ನೋಡಿದರೆ ಹೊರ ನೋಟಕ್ಕೆ ನಿಜವಿದ್ದಂತೆ 
ಕಾಣುತ್ತದೆ ಅಷ್ಟೆ ಹುಸಿಮಾಯೆ-ಸುಳ್ಳು ಮಾಯೆ; ಕಳಂಕು-ದೋಷ (ಕಲೆ) ಕಪ್ಪು 


ಟಿಪ್ಪಣಿ-೧: ತಥ್ಯದವೋಲು-ವಿಚಾರ ದೃಷ್ಟಿಯಿಂದ ನೋಡಿದರೆ ಅದು ಕಾಣದೆ ಹೋಗು 
ವುದರಿಂದ ಅದನ್ನು ಸುಳ್ಳಂದು ಹೇಳಬೇಕು. ಈ ಅಭಿಪ್ರಾಯವು ಮುಂದಿನ ಪದ್ಯದಲ್ಲಿರುವುದು. 
ಸ್ಥೂಲ ದೃಷ್ಟಿಗೆ ಕಾಣುವುದರಿಂದ ಅದನ್ನು ನಿಜವೆಂದು ಹೇಳಬೇಕು. 





ಆದಮೆನುತ್ತಿದಿರಿಟ್ಟ ಕತದಿಂ 
ದದು ದಿಟದವೋಲಿರ್ಪದಂತದ 
ವಿಧಿಪ ಗುರುಮುಖದಿಂದ ತಿಳಿಯಲದಿಲ್ಲವೆನಿಸುವುದು; । 


235 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸದಸದಾತ್ಮಿಕೆಯೆನಿಪ ಮಾಯೆಯ 
ಹದವನಿರ್ವಚನೀಯವದರಿಂ 
ದದರ ಪರಿಯನು ಪೇಳೆ ದುರ್ಥ್ಫಟವೆನಿಸಿ ತೋರುವದು। ಷಿ 


ತಾತ್ಪರ್ಯ: ಇದು ಮಾಯೆ ಎ೦ದು ಸ್ಪಷ್ಟವಾಗಿ ಕಣ್ಣೆದುರಿಗೆ ಕಂಡು ಬರುವ 
ಕಾರಣದಿಂದ ಅದು ನಿಜದ ಹಾಗೆ ಭಾಸವಾಗುತ್ತದೆ. ಆ ರೀತಿ ಇರುವ ಮಾಯೆಯ 
ಮೇಲೆ ಅಧಿಕಾರ ನಡೆಸಬಲ್ಲ (ಆ ಮಾಯೆಯಿಂದ ಮುಕ್ತಗೊಳಿಸಬಲ್ಲ) 
ಗುರುಮುಖೋಪದೇಶದಿಂದ ತಿಳಿವನ್ನು ಪಡೆದಾಗ ಮಾಯ ಇಲ್ಲವಾಗುತ್ತದೆ. 
ಎ೦ದರೆ ಮಾಯೆಯ ಮಿಥ್ಯಾ ಸ್ವರೂಪ. ಮನಕ್ಕೆ ಅರಿವಾಗುತ್ತದೆ. ಹೀಗೆ ಹೊರ 
ನೋಟಕ್ಕೆ ನಿಜವಾದುದು ಆದರೆ ಒಳನೋಟಕ್ಕೆ *ುಳ್ಳಾದುದು. ಎಂದು ಕಾಣುವ 
ಮಾಯೆಯನ್ನು ಹೀಗೆ ಎಂದು ಹೇಳಲಿಕ್ಕೆ ಬರುವುದಿಲ್ಲ “ಮತ್ತು ಅದರ ರೀತಿ ನೀತಿ 
ನೋಡಿದಾಗ ಅದು ಕೆಟ್ಟ ಸಂಗತಿ ಎನಿಸುತ್ತದೆ. 


ಶಬ್ದಾರ್ಥ: ದಿಟ-ನಿಜ; ಇದಂ-ಇದು; ಅದ.-ವಿಧಿಪಎಆ ಮಾಯೆಯ ಮೇಲೆ ಆಜೆ ಕ್ವೈನಡೆಯುವಂಥ 
(ಮಾಯೆಯನ್ನು ದಾಟಿದಂಥ ಎಂದು ತಾತ್ಪರ್ಯ) ಅಂಥ ಗುರು ಮುಖದಿಂದ ಕೇಳಿದರೆ 
ಮಾತ್ರ ಮಾಯೆಯ ಮಿಥ್ಯಾತ್ವ ಮನಕ್ಕೆ ಅಳಪಡುವುದು. ಸತ್‌.-ಅಸತ್‌ ಆತ್ಮಿಕೆ-ನಿಜವಾದುದು 
ಮತ್ತು ಸುಳ್ಳಾದುದು, ಅನಿರ್ವಚನೀಯ =ಹೀಗೇ ಎಂದು ಹೇಳಲಿಕ್ಕೆ ಬರುವುದಿಲ್ಲ. 





ಹರಿಹರಬ್ರಹ್ಮರುಗಳಿಂತೀ 

ಪರಿಯೊಳಿಹ ಮಾಯೆಯನು ಗೆಲುವಡೆ 

ಹಿರಿದು ಯತ್ನವ ಮಾಡುತಜಪಾಯೋಗ ಮೊದಲಾದ । 
ಪರಿಪರಿಯ ಸಾಧನೆಗಳಿಂದದ 

ಪರಿಹರಿಸಲರಿಯದೆ ನಿರಂತರ 

ಶರಣುಹೊಕ್ಕೇ ಬದುಕಿದರು ತತ್ಪಾದಪಂಕಜವ ॥ ॥೩೮। 


ತಾತ್ಪರ್ಯ : ಈ ರೀತಿಯೊಳಿರುವ ಮಾಯೆಯನ್ನು ಗೆಲ್ಲಲು ಹರಿಹರಬ್ರಹ್ಮರು 
ಎಷ್ಟೆಪ್ಲೇ ಮಹಾಪ್ರಯತ್ನಗಳನ್ನು ಮಾಡಿದರೂ ಗೆಲ್ಲಲಾಗಲಿಲ್ಲ. ಎಡಬಿಡದೆ ೨೧೬೦೦ 
ಸಲ ಶ್ವಾಸ ಉಚ್ಛ್ರಾಸಗಳಿ೦ದ ಸದಾ ಹಂಸಮಂತ್ರವನ್ನು ಉಚ್ಚರಿಸುತ್ತ ಅನುಸಂಧಾನ 
ಮಾಡುವ ಅಜಪಾಯೋಗವನ್ನು ಇತರ ನಾನಾ ಬಗೆಯ ಯೋಗಸಾಧನೆಗಳನ್ನು 
ಮಾಡಿದರೂ ಆ ಮಾಯೆಯನ್ನು ಅರ್ಥಮಾಡಿಕೊಳ್ಳಲಾಗದೆ ಮಾಯಾ ಸ್ವರೂಪಳಾದ 
ಆದಿಶಕ್ತಿಯ ಪಾದಕಮಲಗಳಿಗೆ ಶರಣುಹೋಗಿ ಬದುಕುವವರಾದರು. 


ಶಬ್ದಾರ್ಥ: ತತ್ಪಾದಪಂಕಜವ-ಆ ಮಾಯಾ ಸ್ವರೂಪಳಾದ ಆದಿಶಕ್ತಿಯ ಪಾದಕಮಲಗಳನ್ನು 


ಟಿಪ್ಪಣಿ-೧: ಅಜಪಾಯೋಗ- ೨೧೬೦೦ ಸಂಖ್ಯೆಯ ಶ್ವಾಸ ಉಚ್ಛ್ಯಾಸಗಳು ಯಾವಾಗಲೂ 
ಹಂಸ ಮಂತ್ರವನ್ನು ಉಚ್ಚರಿಸುತ್ತಿರುವಂತೆ ಅನುಸಂಧಾನ ಮಾಡುತ್ತಿರುವುದು. 


236 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಟಿಪ್ಪಣಿ-೨: * ಉಚ್ಚ್ವಾಸ ನಿಶ್ವಾಸ ರೂಪದಲ್ಲಿ ಜೀವನು ಜಪಿಸುವ ಮಂತ್ರ ಉಳಿದ ಮಂತ್ರಗಳಂತೆ 
ಇದು ಜಪಿಸುವುದಲ್ಲ. ಆದ್ದರಿಂದ ಇದಕ್ಕೆ ಅಜಪಾ ಎಂದು ಹೆಸರು. ಒಂದು ದಿನದಲ್ಲಿ 
೨೧೬೦೦ ಉಚ್ಛ್ವಾಸ ನಿಶ್ವಾಸಗಳು ಆಗುತ್ತವೆ. ಇದನ್ನು ಯೋಗಿಗಳು ಹಂಸವೆಂದು ಕರೆಯುತ್ತಾರೆ. 
ಸೋಹಂ ಹಂಸಃ ಎಂಬುದೇ ಹಂಸ ಗಾಯತ್ರಿ ಮಂತ್ರ ಸಾಧಕ ಯೋಗಿಯು ಪ್ರಾಣಾಪಾನಗಳ 
ಅನುಸಂಧಾನ ಮಾಡುವಾಗ ಇದನ್ನು ನುಡಿಯದಿದ್ದಾಗಲೂ ಜಪಿಸಿದ೦ತೆಯೇ ಆಗುತ್ತದೆ. 
ಇದನ್ನು ಅಜಪಾ ಗಾಯತ್ರಿ, ಹಂಸ ಗಾಯತ್ರಿ ಎಂದೂ ಕರೆಯುತ್ತಾರೆ (ಪ ಪ ಪುಟ ೧೨) 





ಅದು ನಿಮಿತ್ತೆಲೆ ಮಗನೆ ಅಣಿಮಾ 

ದೃಧಿಕ ಸಿದ್ಧಿಯಿನಾವಳೊಬ್ಬಳ 
ಪದಪಯೋಜರಜಃಪ್ರಭಾವಮಹಾಪ್ರಸಾದವನು । 

ಮುದದಿ ಪಡೆದದರಿಂದ ಲೋಕ 

ಕೃಧಿಕರೆನಿಸಿಯೆ ಮೆರೆದರಾ ವಿಧಿ 

ಮಧುರಿಪುಪ್ರಮುಖರು ಕಣಾ ಸತ್ತ್ವಾದಿಗುಣಯುತರು ॥ 1೩೯ 


ತಾತ್ಪರ್ಯ: ಆ ಕಾರಣದಿ೦ದಲೇ ತ್ರಿಮೂರ್ತಿಗಳು ಮಾಯೆಯ ಪಾದಕಮಲಗಳ 
ಧೂಳಿನ ಪ್ರಭಾವವನ್ನು ಮಹಾಪುಸಾದವೆಂದು ಅಣಿಮಾ, ಮಹಿಮಾ, ಗರಿಮಾ, ಲಘಿಮಾ, 
ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ ವಶಿತ್ವ ಎಂಬ ಹಿರಿಯ ಅಷ್ಪಸಿದ್ದಿಗಳನ್ನೂ ಹೊಂದಿ ಆ 
ಸಿದ್ದಿಯಿಂದ ಲೋಕದಲ್ಲಿ ಬ್ರಹ್ಮ ವಿಷ್ಣು, ಮಹೇಶ್ವರರು ಪ್ರಮುಖರಾಗಿ ಮೆರೆದಿದ್ದಾರೆ. 
ಸತ್ತ್ವದ ಮೇಲಿನ ಅಧಿಕಾರಿಯಾಗಿ ವಿಷ್ಣು, ರಜೋಗುಣದ ಅಧಿಕಾರಿಯಾಗಿ, ಬ್ರಹ್ಮ 
ತಮೋಗುಣದ ಅಧಿಕಾರಿಯಾಗಿ, ಈಶ್ವರನು ಲೋಕದಲ್ಲಿ ಮೆರೆದಿದ್ದಾರೆ ಎಂದರೆ 
ಮಾಯೆಯ ಪ್ರಭಾವಕ್ಕೆ ಈ ಮೂರು ದೇವತೆಗಳೂ ಒಳಗಾಗಿದ್ದಾರೆ. 


ಶಬ್ದಾರ್ಥ: ಪಡೆದದರಿಂದ (ಪಡೆದು4ಅದರಿಂದ)-ಪಡೆದು ಆ ಸಿದ್ಧಿಯಿಂದ; ಸತ್ತ್ವಾದಿ 
ಗುಣಯುತರು-ಸತ್ತ್ವದ ಮೇಲಿನ ಅಧಿಕಾರಿ ವಿಷ್ಣು, ರಜೋಗುಣದ ಅಧಿಕಾರಿ ಬ್ರಹ್ಮ ತಮೋಗುಣದ 
ಅಧಿಕಾರಿ ಈಶ್ವರ. 


ಟಿಪ್ಪಣಿ: ಅಣಿಮಾದಿ ಅಧಿಕ ಸಿದ್ದಿಯಿಂ-ಅಣಿಮಾ (ಸಣ್ಣದು), ಮಹಿಮಾ (ದೊಡ್ಡದು), ಗರಿಮಾ 
(ಭಾರ), ಲಘಿಮಾ (ಹಗುರ), ಪ್ರಾಪ್ತಿ (ಬೆರಳ ತುದಿಗೆ ಚಂದ್ರನಾದರೂ ಇಳಿದು ಬರುವುದು), 
ಪ್ರಾಕಾಮ್ಯ (ತನ್ನ ಮನಸ್ಸಿಗೆ ಬಂದದ್ದೆಲ್ಲ ಆಗುವುದು), ಈಶತ್ವ (ಪ್ರಭುತ್ವ, ವಶಿತ್ವ (ಸ್ಥಾವರಗಳು 
ಕೂಡ ಆಜ್ಞೆಯನ್ನು ನಡೆಸುವುದು). 





ಬ್ರಹ್ಮಸನ್ನಿಧಿಯಲ್ಲ ಮಾಯಾ 
ಧರ್ಮವಹ ಸರ್ಗಸ್ಥಿತಿಯು ಲಯ 
ಕರ್ಮಗಳು ತೋರುವವು ಮಿಥ್ಯಾಜಾತಭೂತಗಳು; | 


237 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹಮ್ಮುಹೃತ್ಕರೈೆ ೇ೦ದ್ರಿಯಂಗಳ 


ನೆಮ್ಮಿ ಜಾಗ್ರತ್ವ್ವ ಪ್ನಗಳ ತಾ 
ಬ್ರಹ್ಮದಾಧಾರದಲಿ ತೋರ್ದಡಗುವುದು ಕೇಳೆಂದ ॥ IPO 


ತಾತ್ಪರ್ಯ: ಬ್ರಹ್ಮನ ಸನ್ನಿಧಾನದಲ್ಲಿ ಮಾಯಾಧರ್ಮವಾಗಿಹ ಸ ಸೃಷ್ಟಿ ಸ್ಥಿ, ಸ್ಲಿತಿ, ಲಯ 
ಕಾರ್ಯಗಳು 'ಹುಟ್ಟಿರುವಂತೆ ಸುಳ್ಳುಸುಳ್ಳಾಗಿ ಕಾಣುವುವು. ಅಹಂಕಾರವು ಹೃದಯವನ್ನು 
ಆಶ್ರಯಿಸಿ ಸ ಪ್ಲವನ್ನು ಕಂಡರೆ, ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿ ಎಚ್ಚರವನ್ನು 
ಹೊಂದುತ್ತವೆ. ಇವೆಲ್ಲವೂ ಬ್ರಹ್ಮದ ಆಧಾರದಿಂದ ತೋರುವಂಥದ್ದಾಗಿರುವುದರಿಂದ 
ಬ್ರಹ್ಮನ ಅರಿವು ಉಂಟಾದ `ಕೂಡಲೇ ಈ ಮಾಯೆ ಕಾಣದೆ ಅಡಗಿ ಹೋಗುತ್ತದೆ. 


ಶಬ್ದಾರ್ಥ: * ಸರ್ಗಸ್ಥಿತಿಯು ಲಯಕರ್ಮಗಳುಂಸೃಷ್ಟಿ ಸ್ಥಿ ಸಿತಿ ಲಯ ಕಾರ್ಯಗಳು; ಮಿಥ್ಯಾಜಾತ 
ಭೂತಗಳು ಹೃದಯವನ್ನಾಶ್ರಯಿಸಿ ಸ್ವಪ್ನವನ್ಮೂ ಕರ್ಮೇಂದ್ರಿಯಗಳನ್ನೂ ಹುಟ್ಟಿರುವಂತೆ 
ಸುಳ್ಳು ಸುಳ್ಳಾಗಿ ಕಾಣುವುವು; x “ಬ್ರಹ್ಮದ “ಆಧಾರದಲ್ಲಿ ತೋರ್ದು' ಅಡಗುವುದು- 
ಹೃತ್‌ಕರ್ನೇಂದ್ರಿಯಗಳನ್ನು ಆಶ್ರಯಿಸಿ ಎಚ್ಚರೆವನ್ನು; ನೆಮ್ಮಿ-ಆಶ್ರಯಿಸಿ; ಹಮ್ಮು-ಅಹಂಕಾರ; 
ಬ್ರಹ್ಮದ ಅರಿವು ೫೬. ಕೂಡಲೆ-ಮಾಯೆ ಕಾಣಿಸಿಕೊಂಡು ಅಲ್ಲಿಯೇ ಮಾಯವಾಗುತ್ತದೆ. 


ಪಾಠಾಂತರ: ಸರ್ಗ ಸ್ಥಿತಿಯು ಲಯ-ಸ್ಪರ್ಗಾಂತರ ಸ್ಥಿತಿ (ಕು) ಜಾಗತ್ಸ್ವಪ್ನಗಳ =ಜಾಗ್ರಾದಿಗಳ 
ಮಾಳ್ಗದು (ಕು); ತೋರ್ದಡಗುವುದು- ತೋರಡಗುವುದು (ಕು) 





ತನ್ನನರಿಯದವಿದ್ಯೆಯಿಂದು 

ತ್ಪನ್ನವಾದುದು ಜಗವದೆಂತೆನೆ 

ತನ್ನ ನಿದ್ರೆಯ ವಶದಿ ಮಲಗಿರೆ ಕನಸು ತೋರ್ಪಂತೆ; | 

ತನ್ನ ನಿಜವರಿದಾಗ ತಾನೇ 

ಕಾರ್ಣವದವೋಲ್ಲಕಲವೆಲ್ಲವು 

ತನ್ನೊಳಡಗಲು ಪೂರ್ಣನದ್ವಯಬ್ರಹ್ಮವಾಗಿಹನು ॥ WO 


ತಾತ್ಪರ್ಯ: ತನಗಿಂತ ಬೇರೆಯಾದ ಜಗತ್ತನ್ನು ನೋಡುತ್ತ ತನ್ನನ್ನು ತಾನು 
ತಿಳಿಯದಿದ್ದಾಗ ಅವಿದ್ಯೆಯ ಫಲವಾಗಿ ನಿದ್ರಾವಶನಾಗಿ ಜಡವಾಗಿ ಬಿದ್ದಾಗ ಆ 
ನಿದ್ರಾಭರದಲ್ಲಿ ಕನಸು ತೋರುವ ಹಾಗೆ ಕರ್ಮೇಂದ್ರಿಯಾತ್ಮಕವಾದ ಈ ಜಡ 
ದೃಕ್ಕಿನಿ೦ದ ಜಗತ್ತು ಉತ್ಪನ್ನವಾಗಿರುತ್ತದೆ. ತನ್ನ ನಿಜಸ್ವರೂಪವನ್ನು ತಿಳಿದಾಗ ತಾನೇ 
ಅಖಂಡವಾದ ಸಮುದ್ರದ ಹಾಗೆ ವಿಸ್ತಾರವಾಗಿ ಹರಡಿಕೊ೦ಡು ಸಮಸ್ತವೂ ತನ್ನಲ್ಲೇ 
ಅಡಗಿ ತಾನೇ ಪೂರ್ಣನೂ ಅದ್ವಯನೂ ಆದ ಬ್ರಹ್ಮವಾಗಿರುವನು ಎಂದು ತಿಳಿ. 


ಶಬ್ದಾರ್ಥ: ತಾನು-ತನಗಿಂತ ಬೇರೆಯಾದ ಜಗತ್ತನ್ನು ನೋಡುತ್ತಿದ್ದ ತಾನು ಏಕಾರ್ಣವದವೋಲ್‌ 
=ಅಖಂಡವಾದ ಸಮುದ್ರದ ಹಾಗೆ 


ಪದವಿಭಾಗ: * ತನ್ನನರಿಯದವಿದ್ಯೆಯಿಂದ-ತನ್ನನು. ಅರಿಯದ- ಅವಿದ್ಯೆಯಿಂದ; 
ತೇ ಪೂರ್ಣನದ್ದಯ-ಪೂರ್ಣನು+ಅದ್ದಯ 


238 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಮಾಯಾ ನಿರಸನದ ಉಪಾಯ (೪೨-೪೩) 


ಈ ವಿಧದ ಮಾಯೆಯನು ಗೆಲುವಡೆ 

ಭಾವಶುದ್ಧಿಯನೊಂದಿ, ಗುರುವಿನ 

ಪಾವನಾಂಫ್ರಿಯ ಪಿಡಿದು, ತತ್ಕಾರುಣ್ಯವನು ಪಡೆದು, । 

ಜೀವಪರಮಾತ್ಮೈಕ್ಕವೆನಿಪ ಮ 

ಹಾ ವಿಶೇಷಾನುಭವವಲ್ಲದೇ 

ಭಾವಿಸಲು ಬೇರೊಂದುಪಾಯವದಿಲ್ಲ ನೋಡೆಂದ ॥ YSN 
ತಾತ್ಪರ್ಯ: ಈ ರೀತಿಯಿಂದ ಮಾಯೆಯನ್ನು ಗೆಲ್ಲಬೇಕಾದರೆ ಪರಿಶುದ್ಧವಾದ 
ಮನಸನ್ನು ಹೊಂದಿರಬೇಕು, ಗುರುವಿನ ಶ್ರೇಷ್ಠಪಾದಗಳನ್ನು ಆಶ್ರಯಿಸಿರಬೇಕು. 
ಆತನ ಕೃಪಾಕಟಾಕ್ಷವನ್ನು ಗಳಿಸಿ ಜೀವಾತ್ಮನೂ, ಪರಮಾತ್ಮನೂ ಒಂದೇ ಎಂಬ 
ಅಭೇದಜ್ಞಾನವನ್ನು ಅನುಭವಪೂರ್ವಕ ವಿಶೇಷವಾಗಿ ಹೊಂದಬೇಕು. ಹಾಗಲ್ಲದೆ 
ವಿಚಾರಮಾಡಿ ನೋಡಲು ಬೇರಾವಮಾರ್ಗವೂ ಇಲ್ಲವೆಂದು ತಿಳಿ. 
ಶಬ್ದಾರ್ಥ: * ಭಾವಶುದ್ಧಿಎಪರಿಶುದ್ಧವಾದ ಮನಸ್ಸು; * ಪಾವನಾಂಫ್ರ-ಶ್ರೇಷ್ಟ ಪಾದಗಳು; 
* ತತ್ಕಾರುಣ್ಯ-ಗುರುವಿನ ಅನುಗ್ರಹ; ಜೀವಪರಮಾತ್ಮೈಕ್ಯ-ಜೀವಾತ್ಮನೂ ಪರಮಾತ್ಮನೂ ಒಂದೇ 
ಎಂಬ ಅಭೇದ ಜ್ಞಾನ; * ಭಾವಿಸಲು -ವಿಚಾರಮಾಡಲು 
ಟಿಪ್ಪಣಿ: ಈ ಪದ್ಯಕ್ಕೆ ಚಿದಂಬರಯ್ಯನವರು ಟೀಕೆ ಬರೆದಿಲ್ಲ. ಟಿಪ್ಪಣಿ, ಶಬ್ದಾರ್ಥ ಅನುವಾದಕನದು. 
ಪಾಠಾಂತರ: ಮಹಾವಿಶೇಷಾನುಭವವಲ್ಲದೇ-ಮಹಾನುಭವವನು ಪಡೆವುದಲ್ಲದೆ (ಪಾ-ಅರಾಸೇ) 
ಮಹಾನುಬೋಧೆಗಳನುಭವಲ್ಲದೆ (ಪೇ) ಬೋಧಾನುಭವಲ್ಲದೆ (ಅರಾಸೇ-ಆ) 





ಗುರುವಿನುಪದೇಶದಲಿ ಮಾಯಾ 

ವರಣವಳಿದು, ಮತಾಂತರದಿ ಸಂ 

ಚರಿಪ ಸಂಶಯ ಹೋಗಿ, ಕರ್ಮಗಳೆಲ್ಲ ಲಯವಾಗಿ, । 

ಪರಿಹರಿಸಿ ಜನ್ಮಗಳ, ಜರೆಮರೆ 

ಮರಣ ಕನಸಿನ ಬಂಧ ಕೆಟ್ಟೆ 

ಚ್ಚರದ ಸಹಜಾನಂದ ಪದದೊಳಗೊಂದಿ ಸುಖಿಯಹನು ॥ ೪೩ 


ತಾತ್ಪರ್ಯ: ಗುರುವಿನ ಹಿತಬೋಧೆಯಿ೦ದ ಮಿಥ್ಯಾ ಸಂಬಂಧವಾದ ಮಾಯೆಯೆಂಬ 
ಮುಸುಕನ್ನು ಕಳೆದು, ಆ ಮತವು ನಿರ್ದಷ್ಟವಾದುದು, ಈ ಮತವು ನಿರ್ದುಷ್ಟವಾದುದು 
ಎ೦ದು ಬೇರೆ ಬೇರೆ ಮತಗಳಲ್ಲಿ ಗುಣ ಭ್ರಾಂತಿಯಿ೦ದ ಉಂಟಾಗುವ ಸಂದೇಹಗಳೆಲ್ಲ 
ನಾಶವಾಗಿ, ಪಾಪಕರ್ಮಗಳೂ, ಪುಣ್ಯ ಕರ್ಮಗಳೂ ಲಯವಾಗಿ, ಹುಟ್ಟು ಸಾವುಗಳ 
ಬ೦ಧವನ್ನು ಕಳಚಿಕೊಂಡಾಗ, ಎಚ್ಚರವಾಗುತ್ತಲೇ ಕನಸಿನ ದುಃಖ ಸಂಬಂಧ 


239 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನಗೆ ಮರೆಯುವಂತೆ ಮುಪ್ಪು, ಅಜ್ಞಾನ, ಮರಣಗಳೆಲ್ಲಾ ತಪ್ಪುವುದು. ಆಗ 
ಜಾಗ್ರದವಸ್ಥೆಯ ಸಹಜಾನಂದ (ಬ್ರಹ್ಮಾನಂದ) ಸ್ಥಿತಿಯನ್ನು ಹೊಂದಿ ಸುಖಿಯಾಗುವನು. 


ಶಬ್ದಾರ್ಥ: ಮತಾಂತರದಿ-ಆ ಮತವು ನಿರ್ದಿಷ್ಟವಾದುದು, ಈ ಮತವು ನಿರ್ದುಷ್ಟವಾದುದು 
ಎಂದು ಬೇರೆ ಬೇರೆ ಮತಗಳಲ್ಲಿ ಗುಣ ಭ್ರಾಂತಿಯಿಂದ; ಪರಿಹರಿಸಿ ಜನ್ಮಗಳ=ಹುಟ್ಟು ಸಾವುಗಳ 
ಬಂಧನವನ್ನು ಕಳಚಿಕೊಂಡು. 


ಟಿಪ್ಪಣಿ-೧: ಕರ್ಮಗಳೆಲ್ಲ-ಪಾಪ ಕರ್ಯಗಳೂ ಪುಣ್ಯ ಕರ್ಮಗಳೂ (ಪಾಪ ಕರ್ನಗಳು ದುಃಖಾಧಿಕವಾದ 
ಜನ್ಮವನ್ನು ಕೊಟ್ಟರೆ ಪುಣ್ಯ ಕರ್ಮಗಳು ಸುಖಾಧಿಕವಾದ ಜನ್ಮವನ್ನು “ಕೊಡುವುವು). ಎಷ್ಟೇ 
ಸುಖಾಧಿಕವಾದರೂ ದುಃಖದ ಮಿಶ್ರಣವಿಲ್ಲದೆ ಇರುವುದಿಲ್ಲ. ಠಃ ಅಭಿಪ್ರಾಯವನ್ನು ಕವಿಯೇ 
ಅಧ್ಯಾಯ ೨ ಪದ್ಯ ೩೨ರಲ್ಲಿ "ಹೇಳಿದ್ದಾನೆ. ಆದ್ದರಿಂದ “ಜ್ಞಾನಾಗ್ನಿಃ ಸರ್ವ ಕರ್ಮಾಣಿ 
ಭಸಸಾತ್ಸುರುತೇಂರ್ಜುನ” ಎಂಬ ಗೀತೋಕ್ತಿಯಂತೆ ಪಾಪಕರೃಗಳೂ ಪ್ರಣ್ಯಕರಗಳೂ ಎರಡೂ 
ಲಯವಾಗುವುವು. 


ಟಿಪ್ಪಣಿ-೨: ಕನಸಿನ ಬಂಧ-ಜರೆ, ಮರೆ, ಮರಣ ಈ ಬಂಧಗಳೆಲ್ಲಾ ಕನಸಿನ ಬಂಧದಂತೆ 
ಇರುವುವು. ಎಚ್ಚರವಾಗುತ್ತಲೇ ಕನಸಿನ ದುಃಖದ ಸಂಬಂಧವು ತನಗೆ ತಪ್ಪುವಂತೆ ಜ್ಞಾನವಾಗುತ್ತಲೆ 
ಜರೆ ಮೊದಲಾದವುಗಳ ಸಂಬಂಧವು ತನಗೆ ತಪ್ಪುವುದು. 





ಬ್ರಹ್ಮವನ್ನು ಗುರುತಿಸುವ ರೀತಿ (೪೪-೭೦) 

ಮಗನೆ ಮೂಲಪ್ರಕೃತಿಯೆನಿಸುವ 

ವಿಗಡವಹ ಮಾಯಾಗುಣಂಗಳೊ 

ಳೊಗೆದವಿದ್ಯಾವಿದ್ಯೆಯೆನಿಸುವುಪಾಧಿಯಿಂದಾದ | 

ಸಗುಣವಹ ಜೀವೇಶ್ವರತ್ಚವ 

ನಿಗಮವೇ ಹೇಳುವದುಪಾಧಿಯ 

ಬಗೆಯಳಿಯಲದ್ವೈತಶುದ್ಧಬ್ರಹ್ಮವಾಗಿಹುದು ॥ ॥೪೪॥ 
ತಾತ್ಪರ್ಯ: ಮೂಲಪ್ರಕೃತಿಯೆನಿಸಿದ ದುಸ್ತರವಾದ ಮಾಯಾಗುಣಗಳಿಂದ 
ಉಂಟಾದುದು ಅವಿದೈ-ವಿದ್ಯೆಗಳು. ಅವುಗಳ ಸಗುಣರೂಪೀ ಸಂಬಂಧದಿಂದ 
ಎಂದರೆ ಅವಿದ್ಯೆಯ ಸಂಬಂಧದಿಂದ ಆದ ಜೀವತ್ತವು ವಿದ್ಯೆಯ ಕಾರಣದಿಂದ 
ಉಂಟಾದ ಈಶ್ವರತ್ವವೂ ಉಂಟಾಗಿವೆ ಎಂದು ಶ್ರುತಿಗಳು. ಹೇಳುತ್ತವೆ. ಈ 
ಉಪಾಧಿಗಳನ್ನು ಕಳೆದುಕೊಂಡಾಗ ಅದ್ವೈ; ತರೂಪವಾದ ಶುದ್ಧಬಹ್ಮತ್ತ್ವ ತ್ತ ಉಂಟಾಗುತ್ತದೆ. 
ಶಬ್ದಾರ್ಥ: * ಮೂಲ ಪ್ರಕೃತಿ ಮೂಲ ಸ್ವರೂಪ; ಹಃ ವಿಗಡವಹ-ದುಸ್ತರವಾದ; * ಒಗೆದ 


ಎಉಂಟಾದ; * ನಿಗಮ ಶ್ರುತಿ; 1 ಜೀವೇಶ್ವರೆತ್ವ-ಅವಿದ್ಯೆಯ ಉಪಾಧಿಯಿ€ದ ಜೀವತ್ವ, ವಿದ್ಯೆಯ 
ಉಪಾಧಿಯಿಂದ ಈಶ್ವರತ್ವ ಉಂಟಾಗುತ್ತದೆ." 


ಟಿಪ್ಪಣಿ-೧: ನಿಗಮವೇ ಹೇಳುವುದು-ಜೀವೇಶಾವಾಭಾಸೇನ ಕರೋತಿ; ಮಾಯಾ (ವಿದ್ಯಾ) 
ಚಾ ವಿದ್ಯಾ ಚ ಸ್ವಯಮೇವ ಭವತಿ (ಶ್ರುತಿ) 





240 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಗ್ರಾಮದೇಶದ್ವೀಪದಲ್ಲಿಹ 

ವ್ಯೋಮವೊಂದೇ ಪರಿಯಲಿರ್ಪಂ 

ತೀ ಮನುಜ ಪಶುಪಕ್ಷಿ ತರುಲತೆ ದೇವದೈತ್ಯರಲಿ | 

ಭೂಮಿ ಮೊದಲಾಗಿರ್ದ ಭೂತ 

ಸ್ತೋಮದಲಿ ಮಣಿಗಣದ ಸೂತ್ರದ 

ನೇಮದಲಿ ಸಮನಾಗಿ ತೋರುವುದೇ ಪರಬ್ರಹ್ಮ \ ೪೫ 
ತಾತ್ಪರ್ಯ: ಹಳ್ಳಿ, ದೇಶ, ದ್ವೀಪ ಮೊದಲಾದ ಕಡೆಗಳಲ್ಲಿ ನ ಆಕಾಶ ಒಂದೇ 
ರೀತಿಯಲ್ಲಿದೆ. * ಹಾಗೆಯೇ ಮನುಷ್ಯ, ಪ್ರಾಣಿ, ಹಕ್ಕಿ, ಮರ, ಬಳ್ಳಿ, ದೇವತೆ, 
ರಾಕ್ಷಸರು "ಮೊದಲಾದ ಜೀವ ರಾಶಿಗಳಲ್ಲಿ ಮತ್ತು ಭೂಮಿ, ನೀರು, ಗಾಳಿ, ಬೆ೦ಕಿ, 
ಆಕಾಶಗಳೆಂಬ ಭೂತ ಪಂಚಕಗಳಲ್ಲಿ ಮಣಿಗಳನ್ನು ಪೋಣಿಸಿದ ಸರದಲ್ಲಿ ಇರುವ 
ದಾರದಂತೆ ಪರಬ್ರಹ್ಮನು ಎಲ್ಲರಲ್ಲೂ ಎಲ್ಲ ಕಡೆ ಸಮನಾಗಿ ವ್ಯಾಪಿಸಿಕೊಂಡಿದ್ದಾನೆ. 
ಶಬ್ದಾರ್ಥ: * ಗ್ರಾಮ-ಹಳ್ಳಿ * ದೇಶ-ನಾಡು; * ದ್ವೀಪ-ಸುತ್ತಲೂ ನೀರಿರುವ ಪ್ರದೇಶ; 
ಹಃ ವ್ಯೋಮ-ಆಕಾಶ; ಹ ದೇವ-ದೇವತೆಗಳು; ದೈತ್ಯಎರಾಕ್ಷಸ; * “ತರು-ಮರ; * ಲತೆಎಬಳ್ಳಿ 


* ಭೂತ ಸ್ಲೋಮ-ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶಗಳಂಬ ಭೂತಪಂಚಕ, ಸೂತ್ರದಾರ; 
ನೇಮದಲಿನಕ್ರಮವಾಗಿ 


ಟಿಪ್ಪಣಿ-೧: ಮಣಿಗಣಸೂತ್ರದ-ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣಾ ಇವ ಎಂದು 
ಗೀತೋಕ್ತಿ ಇದೆ (೭-೭ ಗೀತೆ) ಎಲ್ಲ ಮಣಿಗಳೊಳಗೂ ವ್ಯಾಪಿಸಿರುವ ಸೂತ್ರದ ಹಾಗೆ 
ಬ್ರಹ್ಮವು ಎಲ್ಲೆಡೆಯೂ ವ್ಯಾಪಿಸಿರುವುದು ಎಂದರ್ಥ. 





ತರುಲತಾದಿಗಳಲ್ಲಿ ರಸ, ಜೀ 

ವರುಗಳಲಿ ಚೇತನ, ಸಮೀರನ 

ಲುರುವ ಬಲ, ಜಲದಲ್ಲಿ ಸ್ವಾದ, ಸುಗಂಧ ಪೃದ್ವಿಯಲಿ | 

ತರಣಿ ಪಾವಕ ಚಂದ್ರಮರೊಳತಿ 

ಭರಿತ ತೇಜಃಪುಂಜವಾ ಅಂ 

ಬರದಿ ಶಬ್ದವದೆನಿಸಿ ತೋರುವದೇ ಪರಬ್ರಹ್ಮ | ॥೪೬॥ 


ತಾತ್ಪರ್ಯ: ಗಿಡ, ಮರ, ಬಳ್ಳಿಗಳಲ್ಲಿ ರಸವಾಗಿದ್ದಾನೆ; ಜೀವರುಗಳಲ್ಲಿ ಚೈತನ್ಯವಾಗಿದ್ದಾನೆ; 

ವಾಯುವಿನಲ್ಲಿ ಬಲವಾಗಿದ್ದಾನೆ; ನೀರಿನಲ್ಲಿ ರುಚಿಯಾಗಿದ್ದಾನೆ; ಪೃಥ್ವೀ ತತ್ತ್ವದಲಿ 
ಗಂಧವಾಗಿದ್ದಾನೆ; ಸೂರ್ಯ, ಅಗ್ನಿ, ಚ೦ದ್ರರಲ್ಲಿ ತೇಜಸ್ಸಾಗಿದ್ದಾನೆ. ಆಕಾಶದಲ್ಲಿ 
ಶಬ )ವಾಗಿದ್ದಾನೆ, ಹೀಗೆ ಎಲ್ಲ ಕಡೆ ಕಂಡುಬರುವುದೇ ಪರಬ್ರಹ್ಮಪನಿಸಿದೆ. 


ಶಬ್ದಾರ್ಥ: * ತರುಲತಾದಿಗಳು-ಗಿಡಮರಬಳ್ಳಿಗಳು; * ಸಮೀರ-ವಾಯು; * ಉರುವ ಬಲ ಶ್ರೇಷ್ಠ 
ಶಕ್ತಿ * ಸ್ವಾದ-ರುಚಿ; * ಪೃಥ್ವಿಎಭೂಮಿ; ತರಣಿ-ಸೂರ್ಯ * ಪಾವಕಾಅಗ್ನಿ * ಅಂಬರ-ಆಕಾಶ 


241 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಮಹಲಿಂಗರಂಗ ಈ ಪದ್ಯದಲ್ಲಿ ಗೀತೆಯ ಶ್ಲೋಕದ ಮಾತುಗಳನ್ನೇ ಯಥಾವತ್ತಾಗಿ 
ಅನುವಾದಿಸಿದ್ದಾನೆ. ಜೀವರುಗಳಲಿ ಚೇತನ-ಜೀವನಂ ಸರ್ವಭೂತೇಷು-ಗೀತೆ (೭-೯) ಜಲದಲ್ಲಿ 
ಸ್ವಾದ-ರಸೋಹಂ ಅಪ್ಪು (ಗೀತೆ ೭-೮)ಜೀವರುಗಳಲ್ಲಿ ಚೇತನ-ಜೀವನಂ ಸರ್ವಭೂತೇಷು 
(ಗೀತೆ ೭-೯) ಸುಗಂಧ ಪೃಥ್ವಿಯಲಿ-ಪುಣ್ಯೋ ಗಂಧಃ ಪೃಥಿವ್ಯಾಂ ಚ (ಗೀತೆ ೭-೯) ತರಣಿ, 
ಪಾವಕ, ಚಂದ್ರಮರೊಳ-ಪ್ರಭಾಸ್ಮಿ ಶಶಿ ಸೂರ್ಯಯೋಃ (ಗೀತೆ ೭-೮) ಅತಿಭರಿತತೇಜಃ 
ಪುಂಜವಾ-ತೇಜಶ್ಚಾಸ್ಕಿ ವಿಭಾವಸೌ (ಗೀತೆ ೭-೯) 





ಬಿಂಬಪ್ರತಿಬಿಂಬಗಳು ಕಲ್ಪಿತ 

ವಂಬರದ ದಿನಮಣಿಯೊಳಾ ಪರಿ 

ಬೆ೦ಬಳಿಯಲೇ ಕಲ್ಪಿತರು ಜೀವೇಶರೆಂಬುವರು; । 

ತುಂಬಿ ತುಳುಕದ ನಿಸ್ತರಂಗಚಿ 

ದಂಬುಧಿಯೊಳೀಪರಿಯೊಳೆಸೆದು ವಿ 

ಜೃಂಭಿಸುತ್ತಿಹುದಾವುದದು ತಾನೇ ಪರಬ್ರಹ್ಮ ॥ PN 
ತಾತ್ಸರ್ಯ: ಆಕಾಶದಲ್ಲಿರುವ ಸೂರ್ಯನಲ್ಲಿ ಬಿಂಬ ಪ್ರತಿಬಿಂಬಗಳೆರಡೂ ಕಲ್ಪಿತವು. 
ಅದೇರೀತಿಯಾಗಿ ಅದರೊಂದಿಗಿನ ಜೀವವು ಪ್ರತಿಬಿಂಬವು ಈಶ್ವರನು ಬಿಂಬವು 


(ಶುದ್ಧವಸ್ತು ಬ್ರಹ್ಮ) ಹೀಗೆ ತುಂಬಿತುಳುಕಿದಂತಹ ಅಲೆಗಳಿಲ್ಲದ ಜ್ಞಾನಸಮುದ್ರದಲ್ಲಿ 
(ಚಿದಾ೦ಂಬುಧಿ) ಕಂಗೊಳಿಸಿ ಮೆರೆಯುತ್ತಿರುವುದೇ ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ಕಲ್ಪಿತವು-ಹುಟ್ಟು ಕಟ್ಟಿದ್ದು, ಮರುಸೃಷ್ಟಿ; * ಅಂಬರ-ಆಕಾಶ; ದಿನಮಣಿ-ಸೂರ್ಯ; 
ಬೆಂಬಳಿಯಲೇ=ಬೆನ್ನಹಿಂದೆಯೇ; ನಿಸ್ತರಂಗ-ಅಲೆಯಿಲ್ಲದ; ಚಿದಾಂಬುಧಿ-ಜ್ಞಾನಸಾಗರ; 
* ಜೀವೇಶ=ಜೀವ (ಪ್ರತಿಬಿಂಬ) ಈಶ (ಬಿಂಬ) (ಶುದ್ಧವಸ್ತುಬ್ರಹೃ) ನಿಸ್ತರಂಗ ಚಿದಂಬುಧಿಯೊಳ್‌ 
=ಅಲೆಯಿಲ್ಲದ ಜ್ಞಾನಸಮುದ್ರದಲ್ಲಿ. 


ಟಿಪ್ಪಣಿ-೧: ಬಿಂಬ ಪ್ರತಿಬಿಂಬಗಳು-ಬಿ೦ಬ, ಪ್ರತಿಬಿಂಬ ಎ೦ಬ ಎರಡೂ ಆಕಾಶದಲ್ಲಿರುವ 
ಸೂರ್ಯನಲ್ಲಿ ಕಲ್ಪಿತವೆಂದರ್ಥ. ಪ್ರತಿಬಿಂಬ ಕಲ್ಪಿತವೆ೦ಬುದನ್ನು ಎಲ್ಲರೂ ಮನಗಂಡಿದ್ದಾರೆ. 
ಬಿಂಬವೂ ಕೂಡ ಕಲ್ಪಿತವೇ. ಹೇಗೆಂದರೆ ಪ್ರತಿಬಿಂಬ ಹೊಂದಿರುವುದರಿಂದ ಅದರಿಂದ 
ಬಿಡಿಸಿ ತಿಳಿಯುವುದಕ್ಕೂ ಸೂರ್ಯನನ್ನು ಬಿಂಬ ಎನ್ನಬೇಕೆ ಹೊರತು ಮತ್ತೇನೂ ಇಲ್ಲ. 


ಘಟಮಠಗಳೊಳಗಿಪ್ಪ ಬಯಲನು 

ಘಟಮಠದ ಬಯಲೆಂದು ಪೇಳ್ಗರು; 

ಘಟಮಠಗಳಳಿದಾಗ ಬಯಲಿಗೆ ಹೇಳೆ ಹೆಸರಿಲ್ಲ; । 

ಅಟಮಟದ ಬ್ರಹ್ಮಾಂಡತತಿಗಳು 

ಸಟೆಯ ಪಿಂಡಾಂಡಗಳಡಗಲಾ 

ದಿಟವನಂತಿ೦ತೆನಲಶಕ್ಯವದೇ ಪರಬ್ರಹ್ಮ ॥ (೪೮ 


242 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ತಾತ್ಪರ್ಯ: ಘಟದಲ್ಲಿಯೂ ಮಠದಲ್ಲಿಯೂ ಇರುವ ಬಯಲನ್ನು ಘಟಾಕಾಶ 
ಮಠಾಕಾಶವೆಂದು ಹೇಳುವರು. ಈ ಘಟ ಮತ್ತು ಮಠಗಳು ನಾಶವಾದಾಗ 
ಅದರಲ್ಲಿದ್ದ ಬಯಲಿಗೆ ಯಾವ ಹೆಸರೂ ಇರುವುದಿಲ್ಲ. ಮಿಥ್ಯಾರೂಪವಾದ ಬ್ರಹ್ಮಾಂಡ 
ಸಮೂಹವನ್ನು (ಬ್ರಹ್ಮಾಂಡದ ಉಪಾಧಿಯಳ್ಳ ಈಶ್ವರನು) ಸುಳ್ಳಾದ ಪಿಂಡಾಂಡಗಳು 
(ಶರೀರದ ಉಪಾಧಿಯುಳ್ಳ ಜೀವನು) 'ಲಯವಾಗಲು, 'ನಿಜಸ್ಸರೂಪವನ್ನು 
ಜೀವನೆಂದಾಗಲಿ, ಈಶ್ವರನೆ೦ದಾಗಲಿ ಹೇಳಲು ಸಾಧ್ಯವಿಲ್ಲ. ಹಾಗೆ ಹೇಳಲಾಗದ್ದು. 
ಯಾವುದೋ ಅದೇ ಪರಬ್ರಹ್ಮ 


ಶಬ್ದಾರ್ಥ: ಅಟಮಟದ-ಸುಳ್ಳಾದ; ಅಂತಿಂತೆನಲು-ಜೀವನೆಂದಾಗಲಿ ಈಶ್ವರನೆಂದಾಗಲಿ ಹೇಳಲು 
(ಬ್ರಹ್ಮಾಂಡದ ಉಪಾಧಿಯುಳ್ಳವನು ಈಶ್ವರ. ಪಿಂಡಾಂಡವಾದ ಶರೀರದ ೬.೬. 
ಜೀವ 'ಬ್ರಹ್ಮಾಂಡವೂ, ಪಿಂಡಾಂಡವೂ ಲಯವಾದ ಮೇಲೆ ಯಾವ ಹೆಸರೂ ಇಲ್ಲ); *ಸ 
=ಸುಳ್ಳು * ದಿಟಎನಿಜ; * ಬಯಲು-ಆಕಾಶ; ಹೇಳಹೆಸರಿಲ್ಲ ಹೆಸರಿಟ್ಟು ಕರೆಯಲು ತ 
ನಾಮಾತೀತ; ಘಟದ ಬಯಲು (ಘಟಾಕಾಶ)=-ಗಡಿಗೆಯೇ 'ಮುಂತಾದವುಗಳ ಅಳತೆಗೆ ಸಿಕ್ಕಿದಂತೆ 
ತೋರುವ ಆಕಾಶ (ಭಗವದ್ಗೀತೆ ಪುಟ-೧೨೬, ಪಾರಿಭಾಷಿಕ ಶಬ್ಧ ಕೋಶ) ಮಠದ 
ಬಯಲು-(ಮಠಾಕಾಶ) ನಿವಾಸದಲ್ಲಿರುವ ಬಯಲು 


Ed 


ಆವಿಗೆಯ ಬಲುಗಿಚ್ಚಿನುರಿಯೊಳು 

ಬೇವ ಮಡಕೆಗಳಂತೆ ಬ್ರಹ್ಮಾಂ 

ಡಾವಳಿಗಳನು ತಿಳಿ ದುರೀಕ್ಷ್ಯಮಹಾಪ್ರಕಾಶದಲಿ । 

ತೀವಿ ತೋರುತ್ತಿರ್ಪುವಾವಗ 

ತೀವ್ರತೇಜೋರಾಶಿಯಾದ ಮ 

ಹಾವಿಭವವಿಸ್ಫೂರ್ತಿಯದು ಕೇಳ್ಳೆ ಪರಬ್ರಹ್ಮ ॥ al 
ತಾತ್ಪರ್ಯ: ಕುಂಬಾರನ ಒಲೆಯ (ಕುಲುಮೆಯ) ದೊಡ್ಡ ಕಿಚ್ಚಿನ ಉರಿಯಲ್ಲಿ 
ಬೇಯುವ ಮಡಕೆಗಳಂತೆ, ನೋಡುವುದಕ್ಕೆ ಅಶಕ್ಕವಾದಷ್ಟು ಪ್ರಜ್ವಲವಾದ ಪ್ರಕಾಶದಲ್ಲಿ 
ಬ್ರಹ್ಮಾಂಡಗಳು ಬೆಳಗುತ್ತಿವೆ. ಸದಾ ಅತಿಶಯವಾದ ಕಾಂತಿಯಿಂದ ದಟ್ಟವಾದ 
ಉರಿಯಿಂದ ಉಜ್ವಲವಾಗಿ ಪರಮ ವೈಭವದಿಂದ ಬೆಳಗುತ್ತಿರುವ ಆ ಮಹಾ 
ಪ್ರೇರಕಶಕ್ತಿಯೇ ಪರಬ್ರಹ್ಮವಾಗಿದೆ. 
ಶಬ್ದಾರ್ಥ: * ಆವಿಗೆ-(ಕುಲುಮೆ) ಕು೦ಬಾರನು ಮಡಕೆ ಇತ್ಯಾದಿ ಬೇಯಿಸುವ ಒಲೆ; * ಬಲು 
ಕಿಚ್ಚನ ಉರಿ-ಬೆ೦ಕಿಯ ಹೆಚ್ಚಿನ ಕಾವು; * ಬ್ರಹ್ಮಾಂಡಾವಳಿ-ಬ್ರಹ್ಮಾಂಡಗಳ ಸಮೂಹ; 
ದುರೀಕ್ಷ ;ಮಹಾಪ್ರಕಾಶದಲಿ-ನೋಡುವುದಕ್ಕೆ ಅಶಕ್ಕವಾದಷ್ಟು ಉಜ್ವಲವಾದ ಪ್ರಕಾಶದಲ್ಲಿ; * 


ತೀವಿಎತುಂಬಿ ಆವರಿಸಿ; ತೀವ್ರತೀಕ್ಷ್ಣ (ದಟ್ಟವಾದ); ೫ ವಿಸ್ಫೂರ್ತಿ-ವಿಶೇಷವಾಗಿ ಸ್ಫುರಿಸಿದ 
ಶಕ್ತಿ (ಪ್ರೇರಕ ಶಕ್ತಿ; * ಮಡಿಕೆ-ಮಡಕಿ 


ಪಾಠಾಂತರ: ಮಡಿಕೆ ಎಂಬ ಪದಕ್ಕೆ ಬೇರೆ ಅರ್ಥಗಳಿವೆ. ಆದಕಾರಣ ಮಡಕೆ ಎಂಬುದು 
ಸೂಕ್ತ. ಆದರೆ ಎಲ್ಲ ಪ್ರತಿಗಳಲ್ಲಿ ಮಡಿಕೆ ಎಂದಿದೆ. ಇಲ್ಲಿ ಮಡಕೆ ಪಾಠಾಂತರ ಸ್ವೀಕರಿಸಿದೆ. 





243 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬಿಸಿಲು ನಭದಲಿ ತೋರದೆಯೆ ಪಸ 

ರಿಸಿ ಪುರಗ್ರಾಮಂಗಳಲಿ ತೋ 

ರ್ದೆಸೆವವೋಲ್‌ ಪರಿಪೂರ್ಣನಾಗಿಯುವಮೂ ಚರಾಚರದಿ । 

ಮಸಗಿ ಕೆಲವೆಡೆಯಲ್ಲಿ ತೋರದೆ 

ಮಿಸುಪ ಕರಣಾದಿಯಲಿ ತೋರು 

ತ್ರೆಸೆವ ತೇಜೋರಾಶಿಯದು ಕೇಳೈ ಪರಬ್ರಹ್ಮ ॥ esol 
ತಾತ್ಪರ್ಯ: ಸೂರ್ಯನ ಪ್ರಕಾಶವು ಎಲ್ಲೆಡೆ ಇರುತ್ತದೆ. ಆಕಾಶದಲ್ಲೂ ಬಿಸಿಲಿರುತ್ತದೆ. 
ಆದರೆ ಅಲ್ಲಿ ಯಾರೂ ಇಲ್ಲವಾದ್ದರಿಂದ ಯಾರಿಗೂ ತೋರುವುದಿಲ್ಲ. ಆದರೆ 
ಭೂಮಿಯ ಮೇಲೆ ಪಟ್ಟಣ, ಹಳ್ಳಿ, ಮೊದಲಾದ ಸಾಕಾರ ರೂಪಗಳು ಇರುವುದರಿಂದ 
ಎಲ್ಲ ಕಡೆ ಬಿಸಿಲು ಹರಡಿ ಕಾಣಿಸಿಕೊಳ್ಳುತ್ತದೆ. ಹಾಗೆಯೇ ಪರಬ್ರಹ್ಮ ಸರ್ವವ್ಯಾಪಕ 
ಆಗಿದ್ದರೂ ಕೆಲವು ಕಡೆ ಕಾಣಿಸಿಕೊಳ್ಳದೆ ಮತ್ತೆ ಕೆಲವು ಕಡೆಗಳಲ್ಲಿ ಎ೦ದರೆ ಚೇತನ 
ರೂಪವಾದ ಅಂತಃಕರಣಾದಿಗಳಲ್ಲಿ ಸೂರ್ಯನ ಹಾಗೆ ಪ್ರಕಾಶಿಸುವ ತೇಜೋರಾಶಿಯೇ 
ಪರಬ್ರಹ್ಮವಾಗಿದೆ. 
ಶಬ್ದಾರ್ಥ: * ನಭ-ಆಕಾಶ; * ಪುರ-ಪಟ್ಟಣ; * ಗ್ರಾಮ-ಹಳ್ಳಿ * ಎಸೆವವೋಲ್‌- ಕಂಗೊಳಿಸುವಂತೆ; 
* ಪರಿಪೂರ್ಣ -ಸರ್ವವ್ಕಾಪಕ; * ಚರ- ಅದರದಿ-ಚೇತನ ಜಡ ವಸ್ತುಗಳಲ್ಲಿ; * ಮಸಗಿ-ಬೆಳಗಿ 


ಕರಣಾದಿಗಳಲಿ-ಅ೦ತಃಕರಣಾದಿಗಳಲ್ಲಿ; ಬಿಸಿಲುನಭದಲಿ ತೋರದೆಯೆ-ಆಕಾಶದಲ್ಲಿ ಯಾರೂ 
ಇಲ್ಲವಾದ್ದರಿ೦ದ ಅಲ್ಲಿ ಬಿಸಿಲಿರುವುದು ಯಾರಿಗೂ ಕಾಣಿಸುವುದಿಲ್ಲ. 





ಅಣುವಿನೊಳಗಣುವೆನಿಸಿತೋರ್ಪುದು; 

ಗುಣನಿಧಿಯೆ ತನುವಿನೊಳು ತನುವವೊ 

ಲೆಣಿಕೆಯಲಿ ಕಾಣಿಸುತಲಿಹುದು ಮಹಾಪ್ರಮಾಣದಲಿ; । 

ಗಣಿಸಪೋಗೆ ಮಹತ್ತೆನಿಸಿ, ಸ 

ನ್ಮಣಿಗಳೊಳು ನಭದಂತೆ ಪೊಳೆವು 

ತ್ತಣಿಕೆ ಮೊರಿದನಂತವೇ ಕೇಳ್ಳೆ ಪರಬ್ರಹ್ಮ ॥ ISON 
ತಾತ್ಪರ್ಯ: ಗುಣವಂತ ಶುಕನೆ ಕೇಳು, ಸಣ್ಣದರೊಳಗೆ ಸಣ್ಣದಾಗಿ ಅಣುರೂಪಿನಲ್ಲಿ 
ಆತ್ಮನು ಕಾಣಿಸಿಕೊಳ್ಳುತ್ತಾನೆ. ಅಂತೆಯೇ ಶರೀರದೊಳಗೆ ಶರೀರಗಾತ್ರಕ್ಕೆ ತಕ್ಕಂತೆ 
ತೋರುತ್ತಾನೆ. ಇನ್ನು ಮಹಾಪ್ರಮಾಣವಾಗಿ ಪರಿಗಣಿಸಿದರೆ ಅದರಲ್ಲಿ ಮಹತ್ತಾಗಿ 
ಕಾಣಿಸುತ್ತಾನೆ. ನವರತ್ನಗಳಲ್ಲಿ ಪ್ರಕಾಶಿಸುವ ಆಕಾಶದಂತೆ ಕಾಣಿಸಿಕೊಂಡರೂ ಅದನ್ನು 


ಮಾರಿದ ಎಂದರೆ ಮಹತ್ವವನ್ನು ಅಣುತ್ತವನ್ನು ಮಾರಿದ ಆತ್ಮಸ್ತರೂಪವೇ 
ಪರಬ್ರಹ್ಮವೆಂದು ತಿಳಿ. 


244 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಶಬ್ದಾರ್ಥ: * ಅಣು-ಸಣ್ಣದು, ಸೂಕ್ಷ ವಾದುದು; ಗುಣನಿಧಿಯೆ-ಗುಣವಂತ ಶುಕನೆ; 
x ತನುವ ಶರೀರ; * ಎಣಿಕೆಯಲಿ-ಪರಿಗಣನೆಯಲ್ಲಿ; * ಮಹಾಪ್ರಮಾಣದಲಿ-ಬ ಹತ್ತಾಗಿ; 
ಸನ್ನ ಣಿಗಳೊಳು-ನವರತ್ನ ಗಳಲ್ಲಿ 


ಟಿಪ್ಪಣಿ-೧: ಅಣುವಿನೊಳಗಣುವೆನಿಸಿ —ಅಣೋರಣೀಯಾನ್‌' ಎಂಬ ಶ್ರುತಿಯಂತೆ ಬಹಳ 
ಸಣ್ಣದಾಗಿಯೂ; ಮಹತ್ತೆನಿಸಿ-ಮಹತೋ ಮಹೀಯಾನ್‌ ಎಂಬ ಶ್ರುತಿಯಂತೆ ಬಹಳ 
ದೊಡ್ಡದಾಗಿಯೂ ಲೋಕದಲ್ಲಿರುವ ಎಲ್ಲ ಅಣುವಾದ ಮತ್ತು ಮಹತ್ತಾದ ವಸ್ತುಗಳ ಇರುವಿಕೆಯೂ 
ಆತ್ಮನಿಂದಲೇ. ಆದ್ದರಿ೦ದ 'ಅತ್ಯನು ಬಹಳ ಅಣುವಾದವನು ಮತ್ತು ಮಹೆತ್ತಾದವನು. ಇಷ್ಟೇ 
ಹೊರತು ಅವನು ಅಣುವೂ ಅಲ್ಲ ಮಹತ್ತೂ ಅಲ್ಲ. 


ಟಿಪ್ಪಣಿ-೨: ಅನಂತ-ಮಹತ್ನಕ್ಕೂ ಅಣುತ್ನಕ್ಕೂ ಎರಡಕ್ಕೂ ಕೊನೆಯಿಲ್ಲದ್ದು. (ವಸ್ತುವಿನ 
ಪರಿಮಾಣವೇ ಬ್ರಹ್ಮಕ್ಕೆ ತೋರುವುದೇ ಹೊರತು ಬ್ರಹ್ಮಕ್ಕೆ ಪರಿಮಾಣವಿಲ್ಲೆಂದು ತಾತ್ಪರ್ಯ). 





ಕ್ಷೀರಸಾಗರದೊಳಗೆ ಬಹು ಸಂ 

ಚಾರವಡೆದಿಹ ಜಲಚರಂಗಳು 

ಕ್ಷೀರದಾಧಾರದಲಿ ಜೀವಿಸಿ ವಿಹರಿಸುವ ತೆರದಿ । 
ಭೂರಿಸುರನರತಿರ್ಯಗಾದಿ ಶ 

ರೀರಗಳು ಜೀವಿಸುವರಾವನ 

ಪಾರಸುಖಸಾಗರದೊಳದು ಕೇಳ್ಳೆ ಪರಬ್ರಹ್ಮ ॥ ॥೫೨॥ 


ತಾತ್ಪರ್ಯ: ಕ್ಷೀರ ಸಮುದ್ರದಲ್ಲಿ ಸಂಚರಿಸುತ್ತ ಅಲ್ಲಿಯೇ ವಾಸ ಮಾಡಿಕೊಂಡಿರುವ 
ಜಲಜೀವಿಗಳು ಆ ಹಾಲಿನ ಆಧಾರದಿಂದಲೇ ಬದುಕಿರುವ ಹಾಗೆ, ಅನೇಕ ದೇವ, 
ಮಾನವ, ಪ್ರಾಣಿ ವರ್ಗವೇ ಮೊದಲಾದ ಜೀವಕೋಟಿಗಳು ಯಾವ ಮಹಾ 
ಪುರುಷನ ಅನಂತಸುಖವೆಂಬ ಸಾಗರದಲ್ಲಿ ಜೀವಿಸುವುದೋ ಆ ಸುಖಸಾಗರವೇ 
ಪರಬ್ರಹ್ಮ ಎಂದು ತಿಳಿ. 


ಶಬ್ದಾರ್ಥ: ಕ್ಷೀರ ಸಾಗರ-ಹಾಲಿನ ಸಮುದ್ರ ವಿಹರಿಸುವ-ಸಂಚರಿಸುವ; ಭೂರಿ-ಭಾರಿ, ಅನೇಕ 
ಭೂರಿ ಸಂಖ್ಯೆ ಯ; ಸುರ-ದೇವತೆ, ನರ-ಮಾನವ; ತಿದ್ಯ ಕ್‌ಎಪ್ರಾಣಿವರ್ಗ 


ಟಿಪ್ಪಣಿ-೧: ಜೀವಿಸುವರು--ಆವನ--ಅಪಾರ ಸುಖಸಾಗರದೊಳು-'ಏತಸ್ಮೈವಾನ೦ದಸ್ಯಾನ್ಯಾನಿ 
ಭೂತಾನಿ ಮಾತ್ರಮುಪಜೀವಂತಿ' ಎ೦ಬ ಶ್ರುತಿಯಂತೆ. 





ಪ್ರಾಣಿಗಳೊಳೊಳಹೊರಗೆ ಮಿಗೆ ಸ 

ತ್ಪಾಣವಾಗಿಯೆ ಚರಿಸುವ ಜಗ 

ತ್ರಾಣನಂದದಿ ಸಕಲದೊಳು ಚೈತನ್ಯರೂಪದಲಿ । 
ಪ್ರಾಣವೆನಿಸುತ್ತವನು ಹೊದ್ದದೆ, 

ಕೇಣವಿಲ್ಲದೆ ತೋರುತಿಹ ನಿ 

ರ್ವಾಣ ಸರ್ವವ್ಯಾಪಿಯೇ ಕೇಳ್ಳೆ ಪರಬ್ರಹ್ಮ ॥ SAN 


245 





ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಪ್ರಾಣಿಗಳ ಒಳಗೂ ಹೊರಗೂ ಉತ್ತಮವಾದ ಪ್ರಾ ಪ್ರಾಣಸ್ವರೂಪನಾಗಿ 
ಸಂಚರಿಸುವ ವಾಯುವಿನ ಹಾಗೆ ಚರಾಚರಾತ್ಮಕವಾದ ಪ್ರಪಂಚದಲ್ಲೆಲ್ಲಾ ಚೈತನ್ಯ 
ಸ್ವರೂಪದಿಂದ ಪ ಪ್ರಾಣನೆನಿಸಿಕೊಂಡಿದ್ದು ಆ ಯಾವ ವಸ್ತುಗಳಿಗೂ ಸೋಂಕದೆ 
ಲೋಪರಹಿತನಾಗಿ ಕಾಣಿಸಿಕೊಳ್ಳುವ ಮೋಕ್ಷಸ್ಟರೂಪನಾದ ' ಸರ್ವಾಂತರ್ಯಾ ಮಿಯೇ 
ಪರಬ್ರಹ್ಮನೆಂದು ತಿಳಿ. 

ಶಬ್ದಾರ್ಥ: ಸತ್ಪಾಣನಾಗಿಯೆ-(ಬಲವಾದ) ಉತ್ತಮವಾದ ಪ್ರಾಣಸ್ಟರೂಪನಾಗಿ; ಜಗತ್ತಾಣನಂದದಿ 
ಎವಾಯುವಿನ ಹಾಗೆ (ಎಲ್ಲೆಲ್ಲಿಯೂ ವಾಯು ವ್ಯಾಪಿಸಿರುವ ಹಾಗೆ) ನಿರ್ವಾಣ-ಮೋಕ್ಷ 
ಸ್ವರೂಪನಾದ; ಆವನು ಹೊದ್ದದೆ-ಆ ಯಾವ ವಸ್ತುಗಳ ಸೋಂಕೂ ಇಲ್ಲದೆ; ಸರ್ವವ್ಯಾಪಿ 
ಇಸರ್ವಾಂತರ್ಯಾಮಿ 


ಸೂಜಿಗಲ್ಲಿನ ಸನ್ನಿಧಿಯಲಾ 

ಸೂಜಿಗಳು ಚಲಿಸುತ್ತಲಿರ್ದೊಡೆ 

ಸೂಜಿಗಲ್ಲಿಗೆ ಚಲನವೆಂಬ ವಿಕಾರವಿಲ್ಲವಲಾ । 

ಈ ಜಗಜ್ಜೀವರುಗಳಾವನ 

ತೇಜದಲಿ ವ್ಯವಹರಿಪರಾ ನಿ 

ರ್ವ್ಯಾಜ ನಿರುಪಾಧಿಕ ನಿರಂಜನವೇ ಪರಬ್ರಹ್ಮ ॥ SVN 


ತಾತ್ಪರ್ಯ: ಸೂಜಿಗಲ್ಲಿನ ಬಳಿ ಸೂಜಿಗಳು ಸೆಳೆತಕ್ಕೆ ಒಳಗಾದರೂ ಸೂಜಿಗಲ್ಲಿಗೆ 

ಸೆಳೆತವೂ ಇರುವುದಿಲ್ಲ ಅಲ್ಲವೇ? ಹಾಗೆಯೇ ಈ ಜಗತ್ತೂ ಜೀವರುಗಳೂ 
ಯಾರ ತೇಜಸ್ಸಿನಿಂದ ಜೀವಿಸುವರೋ ಆತನೇ ಸರ್ವತಂತ್ರ ಸ್ವತಂತ್ರನಾದ ಯಾವ 
ಸಂಬ೦ಧವೂ ಇಲ್ಲದ, ಯಾವುದರ ಲೇಪವೂ ಇಲ್ಲದಿರುವ ಪರಬ್ರಹ್ಮನಾಗಿರುವನು. 


ಶಬ್ದಾರ್ಥ: ಈ ಜಗಜ್ಜೀವರುಗಳು-ಈ ಜಗತ್ತೂ ಮತ್ತು ಜೀವರುಗಳೂ; ನಿವ್ಯಾ ೯ಜ=ವತನ್ನ 
ಇರುವಿಕೆಯು ಮತ್ತೊಂದು ನಿಮಿತ್ತವನು ಅವಲಂಬಿಸದೆ ಇರುವುದು (ಸರ್ವತಂತ್ರ ಸ್ವತಂ ತ್ರು; 
ನಿರಾಪಾಧಿಕ-ಯಾವುದರ ಸಂಬಂಧವೂ ಇಲ್ಲದ; ನಿರಂಜನ=ಯಾವುದರ ಲೇಪವೂ ಇಲ್ಲದಿರುವ; 
* ವಿಕಾರವಿಲ್ಲವಲಾ-ವ್ಯವಹರಣೆ (ಸೆಳೆತ) " ಇರುವುದಿಲ್ಲವಲ್ಲಾ. 





ಒಂದರಿವೆ ಪುಸಿನಾಮರೂಪುಗ 

ಳಿಂದ ನಾನಾಭೇದವಾಗಿಯೆ 

ನಿಂದು ಜೀವೇಶ್ವರ, ಸಮಷ್ಟಿವೃಷ್ಟಿ ಮೊದಲಾದ ।| 

ಚಂದದಲಿ ತೋರುತ್ತಲಿಹುದದ 

ರಿಂದಲೊಬ್ಬನೆ ಮಾವ, ಮೈದುನ, 

ತಂದೆಯೆನಿಪಂತದ್ವಯವು ಕೇಳ್ಳೆ ಪರಬ್ರಹ್ಮ ॥ 1೫೫ 


246 





ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ತಾತ್ಪರ್ಯ: ಒಬ್ಬನೇ ವ್ಯಕ್ತಿ ಮಾವ, ಭಾವ, ಮೈದುನ, ತಂದೆ ಎಂದು ಕಾಣಿಸಿಕೊಂಡ 
ಹಾಗೆ ಒಂದೇ ಅಖಂಡತತ್ತ್ವವು ಮಿಥ್ಯಾರೂಪವಾದ ನಾಮರೂಪಗಳಿಂದ ಜೀವ 
ಈಶ್ವರರು ಒಟ್ಟಾಗಿಯೂ ಬಿಡಿ ಬಿಡಿಯಾಗಿ ಕಾಣಿಸಿಕೊಳ್ಳುವ ಚಿದ್ರನವೇ (ಅದ್ವಯವೇ) 
ಪರಬ್ರಹ್ಮವೆಂದು ತಿಳಿ. 

ಶಬ್ದಾರ್ಥ: ಸಮಷ್ಟಿಎಒಟ್ಟು; ವೃಷ್ಟಿ-ಬಿಡಿಬಿಡಿ; ಜೀವೇಶ್ವರ-ಜೀವ ಮತ್ತು ಈಶ್ವರ; * ಪುಸಿನಾಮರೂಪು 
ಇಮಾಯಾರೂಪವಾದ ನಾಮರೂಪಗಳು; * ಒಂದರಿವೆ-ಅಖಂಡ ಜ್ಞಾನ-ಅದ್ವೆ ಪತೆ; 
* ತಂದೆ-ಜನ್ಮ ಕೊಟ್ಟವನು; * ಮಾವ-ಹೆಣ್ಣು ಕೊಟ್ಟವನು; * ಮೈದುನವತಂಗಿಯ ಗಂಡ, 
ಗಂಡನ ತಮ್ಮ ಹೆಂಡತಿಯ ತಮ್ಮ * ಅದ್ದಯ-ಒಬ್ಬನೇ; ಎರಡಲ್ಲದ್ದು-ಪರಬ್ರಹ್ಮ 


ಪರಕೆ ಪರವೆನಿಪಾ ಕ್ಷರಾಕ್ಷರ 

ಪುರುಷರೀ ಪ್ರಕೃತಿಯಲಿ ತೋರಲು; 
ನಿರುತವುಂ ಕ್ಷೇತ್ರಜ್ಞ ಕ್ಷೇತ್ರಗಳಾಗಿ ದೃಗ್ನಶ್ಶ | 
ಸ್ಫುರಿಸುತಿಹ ಜಡಜೀವರೂಪಿನ 


ಲಿರುತ ಭೋಗ್ಯವು ಭೋಕ್ಷವೆಂಬೀ 
ಪರಿಯಲಿಹರವರಿಂದಲುತ್ತಮನೇ ಪರಬ್ರಹ್ಮ ॥ ॥೫೬॥ 


ತಾತ್ಪರ್ಯ: ಕ್ಷರವೆಂದರೆ ಪಂಚಭೂತಗಳು, ಅಕ್ಷರವೆಂದರೆ ಅಂತರ್ಯಾಮಿಯಾದ 
ಚೈತನ್ಯ ಇವುಗಳಲ್ಲಿ ಕ್ಷರವೆಂದರೆ ಪರ ನಮಗೆ ಬಾಯಿ ನೀರು ತರಿಸುವುದರಿಂದ 
ಪಂಚ ಭೂತಗಳು ಪರ. ಅಕ್ಷರವೆಂದರೆ ಆ ಪಂಚಭೂತಗಳಲ್ಲಿ ಅಂತರ್ಯಾಮಿಯಾದ, 
ಮೂಲವಾದ ಭೂತಗಳಾಗಿರುವುದರಿಂದ ಪರಕ್ಕೆ ಪರ. ಇವು ಪ್ರತಿಯಲ್ಲಿ ಕಾಣಿಸಿಕೊಂಡಾಗ 
ಕ್ಷೇತ್ರ ಕ್ಷೇತ್ರಜ್ಞ (ಅ೦ತರ್ಯಾಮಿ) ಎನಿಸಿರುವ ಜೀವೇಶ್ವರರು ಆಗಿರುತ್ತಾರೆ. ಈ ಜೀವೇಶ್ವರ 
ದೃಕ್‌ ಆಗಿ ದೃಶ್ಯವಾಗಿ ಜಡ-ಜೀವ ರೂಪಿನಲ್ಲಿ ಕಾಣಿಸಿಕೊಳ್ಳುತ್ತ ಭೋಗ್ಯ ಭೋಕ್ತ 
(ಅ೦ತರ್ಯಾಮಿ) ಆಗಿ ಇದ್ದಾರೆ. ಈ ಜೀವೇಶ್ವರರಿಗೆ ಉತ್ತಮನು ಪರಬ್ರಹ್ಮ 


ಶಬ್ದಾರ್ಥ: ಕ್ಷರ-ಪಂಚಭೂತಗಳು; ಅಕ್ಬರ-ಅಂತರ್ಯಾಮಿ ಚೈತನ್ಯ; ಕೆ ತ್ರ-ಪಂಚಭೂತಗಳುಳ್ಳ; 
ಕ್ಷೇತ್ರಜ್ಞಾಪಂಚಭೂತಗಳ; ದೃಕ್‌-ಅಂತರ್ಯಾಮಿ; ದೃಶ್ಯ-ಪಂಚಭೂತಗಳು; ಭೋಗ್ಯ-ಪಂಚಭೂತ; 
ಭೋಕ್ಷ: =ಅಂ೦ತರ್ಯಾಮಿ 

ಟಿಪ್ಪಣಿ-೧: ಪರಕಿಪರವೆನಿಪ-ಭೂತವಿಕಾರಗಳಾದ ವಸುಗಳು ನವಗೆ ಬಾಯಿ ನೀರು ಕರೆಸುವುದರಿಂದ 
ನಮ್ಮ ಭಾಗಕ್ಕೆ ಅವು ಪರಗಳು (ಕ್ಷೇತ್ರು ಈ ಭೂತವಿಕಾರಗಳಿಗಿಂತ ಮೂಲವಾದ ಭೂತಗಳು 


ಪರಗಳು ಇವೇ ಕ್ಷರಗಳು. ಆ ಮೂಲಭೂತಗಳಿಗಿಂತ ಅವುಗಳನ್ನು ತಿಳಿಯುವನು ಕ್ಷೇತ್ರಜ್ಞ ಅವನರಿತು 
ಇನ್ನು ಪರನು. ಹೀಗೆ ಕ್ಷೇತ್ರ-ಕ್ಷೇತ್ರಜ್ಞರು (ಅಂದರೆ ಕ್ಷರ--ಅಕ್ಷರ) ಪರಕೆ ಪರನೆನಿಸಿದ್ದಾರೆ. 


ಟಿಪ್ಪಣಿ-೨: (ಕ್ಷರ ಎಂದರೆ ಪಂಚಭೂತಗಳು, ಅಕ್ಷರವೆಂದರೆ ಅಂತರ್ಯಾಮಿಯಾದ ಚೈತನ್ಯ) 
ಎ೦ದು ಕ್ಷರಾಕ್ಷರರನ್ನು ಕುರಿತು ಗೀತೋಕ್ತಿ (೧೫-೧೬) ಹೇಳುತ್ತದೆ. 


2417 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ದ್ವಾವಿಮೌ ಪುರುಷೌ ಲೋಕೇ ಕ್ಷರಾಕ್ಷರ ಏವ ಚ । ಕ್ಷರಸ್ಪರ್ವಾಣಿ ಭೂತಾನಿ ಕೂಟಸ್ಫೋತಕ್ಷರ 
ಉಚ್ಛತೇ ॥ (ಲೋಕೇ) ಜಗದ್ರೂಪವಾದ ಸಂಸಾರದಲ್ಲಿ ಲ್ಲಿ (ಕರಶ್ಪ ನಾಶವಾಗುವಂಥ ಒಂದು ಗುಂಪು 
(ಅಕ್ಷರ ಏವ ಚ) ನಾಶವಾಗುವ ಉತ್ಪತ್ತಿಗೆ ಕಾರಣವಾಗಿ ನಾಶವಾದಂಥ ಮಾಯಾ ಶಕ್ತಿ ಎಂಬ 
ಗುಂಪು. (ಇವೇ ದೌ ಪುರುಷಾ) ಈ ಇಬ್ಬರು ಪುರುಷರು, ಈ ಇಬ್ಬರು ಪುರುಷರು ಯಾರೆಂದರೆ 
ಕ್ಷರಾಕ್ಷರರು. (ಸರ್ವಾಣಿ ಭೂತಾನಿ ಕ್ಷರಃ) ಎಲ್ಲ ಸಾವರ ಜಂಗಮಗಳು ನಶ್ವರವಾದ ಗುಂಪು 
ಕರವೆಂದೂ (ಕೂಟಸ್ಥಃ) ಎಷ್ಟು ದಿನವಾದರೂ ಮುಗಿಯದ ಸಂಸಾರಕ್ಕೆ (ಬಂಧನಕ್ಕೆ) ಕಾರಣ 
ವಾಗಿರುವ ಸದಾ ವಂಚನಾರೂಪದಿಂದ ಮಾಯಾಶಕ್ತಿಯನ್ನು ಅಕ್ಷರವೆಂದು (ಉಚ್ಯತೇ) ಹೇಳಲ್ಪಡುತ್ತದೆ. 


ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ (ಗೀತೆ ೧೫-೧೭) (ಅನ್ಯಃ) ಕ್ಷರಾಕ್ಷರ 
ಪುರುಷರಿಗಿಂತ ಉತ್ತಮನಾದ ಪುರುಷನು ಉತ್ತಮ ಪುರುಷ, ಉತ್ಕಷ್ಟ ಪುರುಷನಾಗಿ (ಪರಮಾತ್ಮ 
ಇತಿ ಉದಾಹೃತಃ) ಪರಮಾತ್ಮನೆಂದು ಹೆಸರಾಗಿದ್ದಾನೆ. 





ದ್ರವ ಮಧುರ ಶುಭ್ರತ್ವದೊಡಲೆನಿ 

ಸುವದು ತಾ ಗೋಕ್ಷೀರವೊಂದೇ; 

ವಿವರಿಸಲ್ವಾ ತೆರದಿ ಸಚ್ಚಿತ್ತುಬಮಯಾತ್ಮಕವು । 

ಹವಣಿಸಲು ಬಾರದ ಮಹಾಕಾ 

ಶವ ತಳೆದು ನೋಡುತ್ತನಂತಾ 

ಖ್ಯವ ತಳೆದುಕೊಂಡಿಪ್ಪುದದು ಕೇಳೈ ಪರಬ್ರಹ್ಮ ॥ ೫೭ 


ತಾತ್ಪರ್ಯ: ಹಸುವಿನ ಹಾಲು ನೀರಾಗಿಯೂ ಸಿಹಿಯಾಗಿಯೂ ಬೆಳ್ಳಗೂ ಇರುತ್ತದೆ. 
ಹಾಗೆಯೇ ಸತ್‌ ಸ್ವರೂಪವು (ಇರವು) ಚಿತ್‌ ಸುಖವು (ಅರಿವು) ಆನಂದಮಯವೂ 
ಆದದ್ದು ಆತ್ಮವು ಆಗಿದೆ. ಮತ್ತು ಇಷ್ಟೆಂದು ಪರಿಮಿತಿಯನ್ನು ಕಲ್ಪಿಸಿ ಹೇಳಲು 
ಸಾಧ್ಯವಿಲ್ಲದ ಮಹಾಕಾಶವನ್ನು ಧರಿಸಿ ಅದಕ್ಕೂ ಆಧಾರವಾಗಿ ಅನಂತವೆನಿಸಿ 
ಕೊಂಡಿರುವುದೇ ಪರಬ್ರಹ್ಮವೆನಿಸಿಕೊಂಡಿದೆ. 


ಶಬ್ದಾರ್ಥ: ಹವಣಿಸಲು ಬಾರದ=ಇಷ್ಟೆಂದು ಪರಿಮಿತಿಯನ್ನು ಕಲ್ಪಿಸಿ ಹೇಳಲು ಆಗದ; 
ಅನಂತ-ಅಂತವಿಲ್ಲದ; * ದ್ರವ-ನೀರಾಗಿಯೂ; * ಮಧುರ-ಸಿಹಿಯಾಗಿಯೂ, ಶುಭ್ರತ್ವದ 
ಒಡಲು-ಬೆಳ್ಳಗೂ ಇರುವ; * ಗೋಕ್ಷೀರ-ಹಸುವಿನ ಹಾಲು; ತಳೆದು-ಧರಿಸಿ (ಭೂತಾಕಾಶಕ್ಕೆ 
ಆಧಾರವಾಗಿ) ಅನಂತಾಖ್ಯವ-ಬ್ರಹ್ಮವು ಅನಂತ ಎಂಬ ಹೆಸರನ್ನು ಪಡೆದಿರುವುದು. 


ಟಿಪ್ಪಣಿ-೧: ಅನಂತಾಖ್ಯವ-'ಸತ್ಯಮನ೦ತಂ ಬ್ರಹ್ನ' ಎ೦ದು ಶ್ರುತಿಯಲ್ಲಿ ಹೇಳಿರುವಂತೆ ಬ್ರಹ್ಮವು 
ಅನಂತ ಎಂಬ ಹೆಸರನ್ನು ಪಡೆದಿರುವುದು. ಅನಂತವೆಂದರೆ ಅಂತವಿಲ್ಲದ್ದು ಎಂದರ್ಥ. 
(ಈ ಪದ್ಯದಲ್ಲಿ ಪೂರ್ವಾರ್ಧದ ಸಂಗತಿಯೇ ಬೇರೆ; ಉತ್ತರಾರ್ಧದ ಸಂಗತಿಯೇ ಬೇರೆ. 
ಒಂದೇ ಅನೇಕ ಹೆಸರುಗಳಿಂದ ಇರುವುದೆಂಬುದು ಪೂರ್ವಾರ್ಧದ ಸಂಗತಿ. ಆಧಾರವಾದ 
ಆಕಾಶಕ್ಕೆ ಆಧಾರವಾಗಿ ಅನಂತವೆನಿಸಿಕೊಂಡಿರುವುದೇ ಉತ್ತರಾರ್ಧದ ಸಂಗತಿ ಆಗಿದೆ.) 





248 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ಆವರಿಸಿ ಬ್ರಹ್ಮಾಂಡತಂಡವ, 

ತೀವಿಕೊಂಡೊಳಹೊರಗನೆಲ್ಲವ 

ನೀ ವಿಧದಲೆಸೆದಿರ್ಪುದಾವುದು ಸಗುಣವೆಂದೆನಿಸಿ | 

ಆ ವಿಯಲ್ಲತೆಗಪ್ಪುದಾವಿ 

ರ್ಭಾವವಾವುದರಿಂದಲಾ ಸ 

ಸದ್ಭಾವವಹ ಚಿದ್ಧೋಮವೇ ಕೇಳ್ಳೆ ಪರಬ್ರಹ್ಮ ॥ (೫೮ 
ತಾತ್ಪರ್ಯ; ಬ್ರಹ್ಮಾಂಡದ ಒಳ ಹೊರಗೆಲ್ಲಾ ತುಂಬಿಕೊಂಡು ಎಲ್ಲ ಕಡೆ ವ್ಯಾಪಿಸಿದ 
ಸಗುಣಸ್ತರೂಪವಾಗಿ ಎರಾಜಿಸುತ್ತ ಬಳ್ಳಿಯಂತೆ ಹರಡಿಕೊಂಡ (ಭೂತಾಕಾಶಕ್ಸೆ ಸತ್ತ್ಯರೂಪವೂ 
ಮೂಲಕಾರಣವೂ ಆಗಿರುವ ವ್ಯಾಪಕವಾದ ಚಿದಾಕಾಶವೇ ಪರಬ್ರಹ್ಮವೆನಿಸಿದೆ. 
ಶಬ್ದಾರ್ಥ: ಆ ವಿಯಲ್ಲತೆಗೆ-ಬ್ರಹ್ಮಾಂಡದ ಒಳಹೊರಗೆಲ್ಲಾ ವ್ಯಾಪಿಸಿ ಸಗುಣಸ್ವರೂಪವಾಗಿ 
ಬಳ್ಳಿಯಂತೆ ಹರಡಿಕೊಂಡಿರುವ ಆಕಾಶಕ್ಕೆ; ಸದ್ಭಾವ-ಸತ್‌ (ಇರುವಿಕೆ) ಎಂಬ ಸ್ವರೂಪ. 
ಚಿದ್ಧೋಮ-ಆಕಾಶದಂತೆ ವ್ಯಾಪಕವಾದ ಜ್ಞಾನ 


ಟಿಪ್ಪಣಿ-೧: ಸದ್ಭಾವವು--ಅಹ-ಸದೇವ ಸೋಮ್ಯೇದಮಗ್ರ ಆಸೀತ್‌ ಎಂಬ(ಛಾಂದೋಗ್ಯ) 
ಶ್ರುತಿಯಂತೆ ಜಗತ್ತಿಗೆ ಮೂಲಕಾರಣವಾದದ್ದು. 





ಖರಕಿರಣ ಮೊದಲಾದ ತೇಜೋ 

ಭರಿತರಹ ಪಾವಕಶಶಾಂಕರು 

ಹರಿಹರಾದಿಗಳಾರ ದೀಪ್ತಿಯ ಧರಿಸಿ ಬೆಳಗುವರು । 
ಕರಣಗಿರಣಗಳೆಂಬ ತುಚ್ಛಗ 

ಳರಿಯದಪ್ರತಿಮಪ್ರಕಾಶ 

ಸ್ಫುರಿತತೇಜೋರಾಶಿಯೇ ಕೇಳೈ ಪರಬ್ರಹ್ಮ ॥ 1೫೯ 


ತಾತ್ಪರ್ಯ: ಸೂರ್ಯನೇ ಮೊದಲಾದವರಂತೆ ತೇಜಸ್ಸಿನಿಂದ ಕೂಡಿರುವ ಅಗ್ನಿ 
ಚಂದ್ರ, ಹರಿ, ಹರರು ಯಾವ ಪರಬ್ರಹ್ಮನ ಪ್ರಕಾಶವನ್ನು ಹೊಂದಿ ಬೆಳಗುತ್ತಿರು 
ವವರೋ ಆ ಪರಬ್ರಹ್ಮವು ಕಣ್ಣು ಕೈ ಕಾಲು ಮೊದಲಾದ ತುಚ್ಛವಾದ ಇಂದ್ರಿಯಗಳನ್ನು 
ಹೊಂದದೆ ಅಸಮಾನವಾಗಿಯೂ, ಸ್ವಯಂಪ್ರಕಾಶವಾಗಿಯೂ ವಿರಾಜಿಸುತ್ತಿರುವ 
ತೇಜೋರಾಶಿಯಾಗಿದೆ. ಅದೇ ಪರಬ್ರಹ್ಮವೆಂದು ತಿಳಿ. 


ಶಬ್ದಾರ್ಥ: * ಖರಕಿರಣ-ಸೂರ್ಯ; * ತೇಜೋಭರಿತರುಅಹ-ಕಾಂತಿಯಿಂದ ಕೂಡಿರುವ; 
* ಪಾವಕ-ಅಗ್ನಿ; * ಶಶಾಂಕ-ಚ೦ದ್ರ; * ದೀಪ್ತಿ-ಬೆಳಕು 
ಟಿಪ್ಪಣಿ: ಕರಣಗಿರಣಗಳೆಂಬ ತುಚ್ಛಗಳರಿಯದ-ಬ್ರಹ್ಮಕ್ಕೆ ಕಣ್ಣು ಕೈ ಮೊದಲಾದ ತುಚ್ಛವಾದ 


ಅಕ 


ಕರಣಗಳಿಲ್ಲ ಎ೦ದು ಒ೦ದರ್ಥ. ಬ್ರಹ್ಮನ ಅರಿವು ಯಾವ ಕರಣಗಳಿಗೂ ದಕ್ಕ ತಕ್ಕದ್ದಲ್ಲವೆಂದು 
ಇನ್ನೊಂದರ್ಥ. 


249 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಾಠಾಂತರ: * ಖರಕಿರಣ-ಕರಚರಣ (ಕು); ಅಪ್ರತಿಮ ಪ್ರಕಾಶ-ಅಪ್ರತಿ ಸ್ವಪ್ರಕಾಶ (ಕು) 
ಆರದೀಪ್ತಿಯ ಧರಿಸಿ ಬೆಳಗುವರು-ಆವನ ದೀಪ್ತಿ ಲೇಶವ ಧರಿಸಿ (ಕು) 





ನೀರ ತಿಳಿ ನೀನೀ ಪ್ರಪಂಚವು 

ತೋರದದರಿಂ ಮುನ್ನು; ತೋರದು 

ತೋರುತಡಗಿದ ಬಳಿಕ; ತೋರ್ಪುದು ವರ್ತಮಾನದಲಿ । 
ತೋರದಡಗದೆ ಸಹಜವಾಗಿಯೆ 

ತೋರಿ ತೋರುವ, ಮೂರುಕಾಲವ 

ಮೀರಿ ಮಿಕ್ಕಾವಾಗ ತೋರುವುದೇ ಪರಬ್ರಹ್ಮ | ॥೬೦॥ 


ತಾತ್ಪರ್ಯ: ಸ ತಿಳಿ, ಹೇಳುವೆ. ಈ ಜಗತ್ತು ಸೃಷ್ಟಿಯಾಗುವುದಕ್ಕೆ 
ಮೊದಲು ಕಾಣುತ್ತಿರಲಿಲ್ಲ. ಕಾಣುತ್ತಿದ್ದು ಇಲ್ಲದಂತಾದ ಮೇಲೆ ಕಾಣುವುದಿಲ್ಲ. 
ಪ್ರಸಕ್ತ ಕಾಲದಲ್ಲಿ ಮಾತ್ರ "ಕಾಣುತ್ತದೆ. ಮೊದಲಲ್ಲಿ ಇದ್ದು ತೋರಿದಂತೆ ತೋರದೆ 
ಮತು ನಿ ಇದ್ದುದ್ದು ನಾಶವಾದಂತೆ "ನಾಶವಾಗದೆ, ಸ ಸ್ವಾಭಾವಿಕವಾಗಿ ಹಿಂದಿನಿಂದಲೂ 
ಕಾಣುತ್ತಿದ್ದು ಮುಂದೆಯೂ ಕಾಣುತ್ತಲೇ ಇರುವಂಥ, ಭೂತ, ಭವಿಷ್ಯತ್‌ ವರ್ತಮಾನ 
ಗಳೆಂಬ ತ್ರಿಕಾಲಗಳನ್ನು ಮೀರಿ ಸದಾ ಸಹಜವಾಗಿ ಕಾಣಿಸಿಕೊಳ್ಳುವ ಸತ್ಯಸ್ತರೂಪವೇ 
ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ನೀರಐಸು೦ದರವಾದ ಮಗನೆ; ತೋರದದರಿಂ ಮುನ್ನ-ಅದು ಸೃಷ್ಟಿಯಾಗುವುದಕ್ಕೆ 
ಮೊದಲು ಕಾಣುತ್ತಿರಲಿಲ್ಲ; ತೋರುತಡಗಿದಬಳಿಕಾಕಾಣುತ್ತಿದ್ದು ಇಲ್ಲದಂತಾದ ಮೇಲೆ ಕಾಣುವುದಿಲ್ಲ; 
ತೋರದಡಗದೆ-ಮೊದಲಿಲ್ಲದ್ದು ತೋರಿದಂತೆ ತೋರದೆ ಮತ್ತು ಇದ್ದುದ್ದು ನಾಶವಾದಂತೆ 
ನಾಶವಾಗದೆ; ತೋರಿ ತೋರುವ-(ಸ್ಪಭಾವವಾಗಿ) ಹಿಂದಿನಿಂದಲೂ ಕಾಣುತ್ತಿದ್ದು ಮುಂದೆಯೂ 
ಕಾಣುತ್ತಲೇ ಇರುವಂಥ; ಆವಾಗ-ಯಾವಾಗಲೂ 





ಬಿಸಿಲ ತೊರೆಯಲಿ ಭಾವಿಸುತ್ತಿರೆ 

ಪುಸಿಯೆನಿಪ ಜಲದಂಶಮುಂ ಶೋ 

ಪಿಸಿ ನಿಜತ್ವ ಮರೀಚಿಕಾಂಶದೊಳುಳಿದ ತೆರನಂತೆ । 

ಪಸರಿಸಿರುತಿಹ ನಾಮರೂಪಿನ 

ವಿಷಮವಹ ಮಾಯಾಂಶವಳಿಯ 

ಲೈಸೆವ ಸಚ್ಚಿತ್ಸುಖವದೇ ಕೇಳ್ಳೆ ಪ ಪರಬ್ರಹ್ಮ | ॥೬೧॥ 
ಜತ ಮೃಗಜಲವು ನೀರಿನ ಪ್ರವಾಹದಂತೆ ಕಂಡುಬ೦ದಾಗ ಅದನ್ನು 
ಪರಿಶೀಲಿಸಿದಾಗ ಅದರಲ್ಲಿ ನೀರಿನಂಶವಿರುವುದು ಸುಳ್ಳೆಂದು ತಿಳಿದು ಬರುತ್ತದೆ. 
ಆ ಬಿಸಿಲು ಮರೀಚಿಕೆಯಲ್ಲಿ ನೀರಿಲ್ಲದಿರುವ ಸತ್ಕಾ ೦ಶವನ್ನು ವಿಚಾರಮಾಡಿ ತಿಳಿದ 
ಹಾಗೆಯೇ ಎಲ್ಲಕಡೆ ಅನೇಕ ನಾಮರೂಪಾದಿಗಳಿಂದ ಕೂಡಿ. ಎಕಾರ ಸ್ವರೂಪವಾದ 
ಮಾಯೆಯ "ಸ್ವರೂಪನಾಶವಾದ ಮೇಲೆ ಕಾಣಿಸಿಕೊಳ್ಳುವ ಸಚ್ಚಿದಾನಂದವೇ 
ಪರಬ್ರಹ್ಮವೆಂದು ತಿಳಿ. 


250 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಶಬ್ದಾರ್ಥ: ವಿಷಮವಹ-ಅನೇಕ ವಿಕಾರಸ್ಪ್ವರೂಪವಾದಂಥ; * ಬಿಸಿಲು ತೊರೆ-ಮರೀಚಿಕೆ, 
ಮೃಗಜಲ, ಬಿಸಿಲುಗುದುರೆ; * ಪುಸಿಎಸುಳ್ಳು * ಪಸರಿಸುವಂತಿಹ-ಎಲ್ಲ ಕಡೆ ವ್ಯಾಪಕವಾದ; 
ಹೇ ಸಚ್ಚಿತ್ತುಖೂಸಚ್ಚಿದಾನಂದ, ಸಹಜಾನಂದ. 


ಪಾಠಾಂತರ: ಬಿಸಲ=-ಬಿಸಿಲ ಶಬ್ದರೂಪ ಬಿಸಲ ಪದರೂಪ ಸ್ವೀಕರಿಸಿದೆ. (ಹೊಚಿ) (ಕು) 
ಪ್ರತಿಗಳಲ್ಲಿ ಬಿಸಲ ರೂಪವಿದೆ. 





ನೇಣು ಸರ್ಪಾಕಾರದಂದದಿ 

ಕಾಣಿಸುತ್ತಿರೆ ನೋಡಿ ತಿಳಿಯಲು 

ನೇಣು ನೇಣಾದಂತೆ ನಿಜವಹ ವಸ್ತುವೇ ಭ್ರಮೆಗೆ । 

ಕೇಣವಿಲ್ಲದೆ ಸಕಲಭುವನ 

ಶ್ರೇಣಿಯಂತಿರೆ ತೋರ್ಪ ಭ್ರಮೆ ಕಿಡೆ- 

ತಾನೆ ತಾನಾಗಿರ್ಪ ಸಹಜವದೇ ಪರಬ್ರಹ್ಮ ॥ ॥೬.೨॥ 
ತಾತ್ಸರ್ಯ: ಹಗ್ಗವು ಹಾವಿನಾಕಾರವಾಗಿ ಕಂಡಾಗ ಅದನ್ನು ಪರೀಕ್ಷಿಸಿದಾಗ ಅದು 
ಹಗ್ಗವೇ ಹೊರತು ಬೇರೆಯಲ್ಲ ಎಂದು ನಿಜ ತಿಳಿದುಬರುವಂತೆ. ಪರಬ್ರಹ್ಮನೇ 
ಬಗೆ ಬಗೆಯ ಭ್ರಮೆಗೆ ವಾಸಸ್ಥಾನವಾದ ಸಮಸಜಗತ್ತಿನ ಸಮೂಹವೇ "ಹೊರ 
ನೋಟಕ್ಕೆ ನ್ಯೂನತಾರಹಿತವಾಗಿ "ವ್ಯಾಪಿಸಿರುವ ಹಾಗೆ ಕಾಣುವ ಮಾಯೆ ಆಗಿದೆ. 
ಆ ಮಾಯಿ ತೊಲಗಿದಮೇಲೆ ಕಂಡುಬರುವ ಸರ್ವತಂತ್ರ ಸ್ವತಂತ್ರ ಸಹಜಸ್ಪರೂಪವೇ 
ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ನೇಣು-ಹಗ್ಗ; * ಸರ್ಪಾಕಾರ-ಹಾವಿನ ಆಕಾರ; * ಭ್ರಮೆ-ಮಾಯೆ, ಭಾಂತಿ; 
ಕೀಣವಲ್ಲದೆ-ನ್ಫೂನತೆಯಿಲ್ಲದೆ; ಕಿಡೆ-ನಾಶವಾಗಲು; ಶ್ರೇಣಿ-ಸಾಲು, ಸಮೂಹ; ನಿಜವಹವಸ್ತುವೇ 
ಭ್ರಮೆಗೆ "ಕೀಣವಿಲ್ಲದೆ ಸಕಲಭುವನ ಶ್ರೇಣಿಯಂತಿರೆ- =(ಹಗ್ಗವು ಹಾವು ಮೊದಲಾದ ಅನೇಕ 
ಕಲ್ಪನೆಗಳಿಗೆ ಆಧಾರವಾದಂತೆ) ಬ್ರಹ್ಮವೇ ಬಗೆ ಬಗೆಯ "ಭ್ರಮೆಗೆ ವಾಸಸ್ಥಾನವಾದ ಸಮಸ್ತ 
ಜಗತ್ತಿನ ಸಮೂಹವಾಗಿರಲು. 





ಇಂದ್ರಜಾಲವನೊಡ್ಡಿ ತೋರಲು 

ನಿಂದು ನೋಡುವ ನೋಟಕರು ದಿಟ 

ವೆಂದು ಮೋಹಿಸಿ ಬಗೆವರದನಾ ಐಂದ್ರಜಾಲಿಕನು ! 

ಹೊಂದದವ ಪುಸಿಯೆಂದರಿವನಾ 

ಚಂದದಲಿ ಸಕಲವನು ಮೋಹಿಪ 

ದಂದುಗದ ಮಾಯೆಯನು ಕಳೆದುಳಿದಿರ್ಪುದೇ ಬ್ರಹ್ಮ ॥ WEA 


ತಾತ್ತರ್ಯ: ಯಕ್ಷಿಣಿಗಾರನು ಕಣ್ಮಟ್ಟು, ಮೋಡಿ ಮುಂತಾದ ಆ | ಕೃತ್ಯಗಳನ್ನು 
ಮಾಡಿ ತೋರಿಸಿದಾಗ EE ಪೇಕ್ಷಕರು ಆಸಕ್ತಿಯಿಂದ ಅವೆಲ್ಲಾ ನಂ 


251 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಂಬಿ ನೋಡುವರು. ಆದರೆ ಯಕ್ಷಿಣಿಗಾರನು ಮಾತ್ರ ಅವುಗಳೆಲ್ಲ ನಿಜವಲ್ಲವೆಂದು 
ತಿಳಿದಿರುತ್ತಾನೆ. ಅದೇ ರೀತಿಯಲ್ಲಿ ಸಮಸ್ತವಸುಗಳಲ್ಲಿ ಆವರಿಸಿರುವ ದುಃಖಕಾರಕವಾದ 
ಮಾಯೆಯನ್ನು ಹೊರತುಪಡಿಸಿದಾಗ ಉಳಿಯುವುದು ಯಾವುದೋ ಅದೇ 
ಪರಬ್ರಹ್ಮವಾಗಿರುತ್ತದೆ. 


ಶಬ್ದಾರ್ಥ: * ಇಂದ್ರಜಾಲಎಯಕ್ಷಿಣಿ, ಮೋಡಿ, ಗಾರುಡಿ; * ನೋಟಕಾಪ್ರೇಕ್ಷಕ; * ದಿಟಎಸತ್ಯ; 
ಮೋಹಿಸಿಐಆಸಕ್ತರಾಗಿ; * ಬಗೆವರು-ನಂಬುವರು; * ಪುಸಿಐಸುಳ್ಳು; * ಆ ಚಂದದಲಿ-ಆ 
ರೀತಿಯಲ್ಲಿ; ಹೊಂದದೆ ಅವ=ಆ ಮಾಯೆಯ ಪದಾರ್ಥಗಳನ್ನು ನಿಜವೆಂದು ನಂಬಿ ತನ್ನ 
ಸುಖಕ್ಕೆಂದು ಅವುಗಳನ್ನು ಪಡೆಯುವುದಕ್ಕೆ ಹೋಗದೆ; ಮೋಹಿಪ-ಮೋಹವನ್ನುಂಟುಮಾಡುವ; 
ದಂದುಗದ-ದುಃಖಕಾರವಾದ; * ಕಳೆದುಳಿದಿರ್ಪುದು-ಕಳೆದು ಉಳಿಯುವುದು. 





ಒಳಗೆ ಪಿಂಡಾಂಡಗಳನಾ ಹೊರ 

ವಳಯದಲಿ ಬ್ರಹ್ಮಾಂಡತಂಡವ 
ಬಳಸುತೊಳಹೊರಗಾವರಿಸಿಕೊಂಡಿರ್ಪ ಮಾಯೆಯಲಿ । 

ಹೊಳೆವ ನಾನಾವಿಧದ ಭೇದವ 

ತಳೆದು, ಸಗುಣಬ್ರಹ್ಮರೂಪಿನ 

ಲಳವಿಗೊಂಡಿಹುದಾವುದದು ತಾನೇ ಪರಬ್ರಹ್ಮ ॥ ॥೬೪॥ 


ತಾತ್ಪರ್ಯ: ಒಳಗಡೆಯಲ್ಲಿರುವ ಪಿ೦ಡಾ೦ಡಗಳನ್ನು ಅದರ ಹೊರ ಪ್ರದೇಶದಲ್ಲಿರುವ 
ಬ್ರಹ್ಮಾಂಡ ಸಮೂಹಗಳನ್ನು ಒಳಗೊಂಡು, ಎಲ್ಲ ಕಡೆ ಆವರಿಸಿಕೊಂಡಿರುವ 
ಮಾಯೆಯಿಂದ ಕಂಗೊಳಿಸುತ್ತ ನಾನಾ ರೀತಿಯ ವಿಕಾರಗಳನ್ನು ಹೊಂದಿ ಸಗುಣ 
ಬ್ರಹ್ಮಸ್ವರೂಪದಿಂದ ಯಾವುದು ಪ್ರಕಾಶಿಸುತ್ತಿರುವುದೋ ಎಂದರೆ ತಾನು ಸ್ವಭಾವವಾಗಿ 
ಅಪರಿಚ್ಛಿನ್ನವಾಗಿದ್ದರೂ ಸಗುಣರೂಪವಾಗಿ ಪರಿಚ್ಛೇದವನ್ನು ಹೊಂದಿರುವುದೇ 
ಪರಬ್ರಹ್ಮವು. 

ಶಬ್ದಾರ್ಥ: ತಳೆದು-ಹೊಂದಿ; ಸಗುಣಬ್ರಹ್ಮರೂಪದೊಲಳವಿಗೊಂಡಿಹುದು-ತಾನು ಸ್ವಭಾವವಾಗಿ 
ಅಪರಿಚ್ಛೆನ್ನವಾಗಿದ್ದರೂ ಸಗುಣರೂಪವಾಗಿ ಪರಿಚ್ಛೇದವನ್ನು ಹೊಂದಿರುವುದು. 





ಪ್ರಕೃತಿಯೊಳು ಬೆರೆದಿರ್ದು ಬ್ರಹ್ಮವು 

ಪ್ರಕೃತಿಧರ್ನಗಳಾದ ದುಃಖವ 

ನಖಳಸುಖವನು ಹೊದ್ದದೆಂತಿಹುದೆಂದೊಡದ ಕೇಳು | 
ಸುಖಮಯಾತ್ಮಾಶ್ರಯದ ಬುದ್ಧಿಗೆ 

ಸುಖವಿಮುಖತೆಯ ನೋಡೆ ನಿಜವಿದು- 

ವಿಕೃತಿಯಿಲ್ಲದ ಸಂಗವಿರಹಿತವದು ಪರಬ್ರಹ್ಮ ॥ (೬೫ 


252 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ತಾತ್ಪರ್ಯ: ಬ್ರಹ್ಮವು ಪ್ರಕೃತಿಯೊಳು ಬೆರೆತಿದ್ದರೂ ಪ್ರಕೃತಿಯ ಧರ್ಮಗಳಾದ ನಾನಾ 
ಬಗೆಯ ದುಃಖರಾಶಿಗಳನ್ನೂ ಬಗೆ ಬಗೆಯ ಸುಖಾನುಭವಗಳನ್ನು ಅನುಭವಿಸದೆ 
ಇರಲು ಹೇಗೆ ಸಾಧ್ಯ? ಎಂದು ಶುಕನು ಕೇಳಿದಾಗ ವ್ಯಾಸನು ಹೇಳಿದನು; ಬುದ್ಧಿಯು 
ಎಂದರೆ ಸೂಕ್ಷ್ಮರೂಪವಾದ ಮಹತ್ತತ್ವವಾದ ಪ್ರಕೃತಿಯು ಸುಖಸ್ವರೂಪಿಯಾದಂಥ 
ಆತ್ಮನನ್ನೇ ಆಶ್ರಯಿಸಿಕೊಂಡಿರುತ್ತದೆ ಎನ್ನುವ ಪಕ್ಷಕ್ಕೆ ಪ್ರಕೃತಿಯಲ್ಲ ಸದಾ ಸುಖವೇ 
ತೋರಬೇಕು. ಆದರೆ ಅನುಭವದಲ್ಲಿ ಹಾಗಿಲ್ಲ. ಪ್ರಕೃತಿಯಿಂದ ಸುಖ ವಿಮುಖತೆ 
ಆಗುತ್ತದೆ. ಸತ್ಯ ಸಂಗತಿ ಏನೆಂದರೆ ಸುಖ ದುಃಖಗಳಿಂದ ಕೂಡಿರುವ ಪ್ರಕೃತಿಯ 
ಸಂಗವಿಲ್ಲದವನು ಪರಬ್ರಹ್ಮನಾಗಿದ್ದಾನೆ. 

ಶಬ್ದಾರ್ಥ: ಪ್ರಕೃತಿ-ಸೂಕ್ಷ್ಮರೂಪನಾದ ಮಹತ್ತತ್ವ ಬುದ್ಧಿಎಪ್ರಕೃತಿ ಸುಖದುಃಖಗಳನ್ನು 
ನೀಡುವಂಥದ್ದು ಸುಖಮಯಾತ್ಮ-ಸದಾ ಆನಂದಸ್ಪರೂಪಿ ಆದದ್ದು ಆತ್ಯ ಸುಖವಿಮುಖತೆ-ದುಃಖ; 
ನಿಜವಿದು-ಸತ್ಯಸಂಗತಿ ಇದು; ವಿಕೃತಿಯಿಲ್ಲದಐಸುಖದುಃಖಗಳ ಅನುಭವವಿಲ್ಲದ; 
ಸಂಗವಿರಹಿತವು-ಪ್ರಕೃತಿಯನ್ನು ಹೊದ್ದದ ಅಸಂಗವಾದ ಪರಬ್ರಹ್ಮವು. 

ಟಿಪ್ಪಣಿ-೧: ಸುಖಮಯಾತ್ಮಾಶ್ರಯದ ಬುದ್ಧಿಗೆ-ಇಲ್ಲಿ ಬುದ್ದಿಯೆಂದರೆ ಅದರ ಸೂಕ್ಷ್ಮರೂಪವಾದ 
ಮಹತ್ತತ್ನವನ್ನು ಎಂದರೆ ಪ್ರಕೃತಿಯನ್ನು ತೆಗೆದುಕೊಳ್ಳಬೇಕು. ಆ ಪ್ರಕೃತಿಯಲ್ಲಿ ಯಾವಾಗಲೂ 
ಸುಖವಿಲ್ಲದಿರುವುದು ಅನುಭವ. ಪ್ರಕೃತಿಯಿ೦ದ ದುಃಖವೂ ಆಗುತ್ತದೆ. ಇದಕ್ಕೆ ಕಾರಣವೇನೆಂದರೆ 
ಬ್ರಹ್ಮವು ಅಸಂಗವಾದದ್ದರಿಂದ ಅದಕ್ಕೆ ಪ್ರಕೃತಿಯೊಡನೆ ಸಂಗವಿಲ್ಲ. 





ಒಂದುದುಂಬರತರುವು ತುದಿಮೊದ 

ಲಿಂದ ಕಾತಿಹ ಫಲಗಳಂದದ 

ಲೊಂದು ಮೂಲಪ್ರಕೃತಿಯಲಿ ಬ್ರಹ್ಮಾಂಡತಂಡಗಳು । 
ಸಂದುಬಿಡದೇ ತುಂಬಿಕೊಂಡಿಹ 

ವೆಂದು ಶ್ರುತಿಗಳು ಪೇಳುತಿಹವಾ 

ಚಂದದಲಿ ಪ್ರಕೃತಿಯ ನಿಜಾಶ್ರಯವೇ ಪರಬ್ರಹ್ಮ ॥ MEE 


ತಾತ್ಪರ್ಯ: ಅತ್ತಿಯ ಮರದಲ್ಲಿ ಮೇಲಿನಿಂದ ಕೆಳಗಿನವರೆಗೆ ಕಾಯಿಬಿಟ್ಟ ಫಲಗಳಂತೆ 
ಮೂಲಪ್ರಕೃತಿಗೆ ಅಂಟಿಕೊಂಡು ಸಂದುಬಿಡದೆ ದಟ್ಟವಾಗಿ ತುಂಬಿಕೊಂಡ ಹತ್ತಾರು 
ಬ್ರಹ್ಮಾಂಡತಂಡಗಳಿವೆ ಎಂಬುದಾಗಿ ಶ್ರುತಿಗಳು ಹೇಳುತ್ತವೆ. ಅದೇ ರೀತಿಯಾಗಿ 
ಸಕಲ ಪ್ರಕೃತಿಗಳಿಗೂ ಮೂಲಪ್ರಕೃತಿ ಆಗಿರುವುದೇ ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ಉದುಂಬರತರುವು-ಅತ್ತಿಯ ಮರ; * ತುದಿಮೊದಲಿಂದ-ಮೇಲಿನಿ೦ದ ಕೆಳಗಿನವರೆಗೆ; 
ಕಾತಿಹಫಲಗಳ ಅಂದದಲಿಎಕಾಯಿಬಿಟ್ಟು ಹಣ್ಣುಗಳಾಗಿರುವಂತೆ; * ಶ್ರುತಿಗಳು-ಉಪನಿಷತ್ತುಗಳು; 
ಪ್ರಕೃತಿಯ ನಿಜಾಶ್ರಯವೇ ಪರಬ್ರಹ್ಮ-ಸಕಲ ಪ್ರಕೃತಿಗಳಿಗೂ ಮೂಲಾಧಾರವಾಗಿರುವುದೇ ಪರಬ್ರಹ್ಮ 


ಟಿಪ್ಪಣಿ-೧: ಕಾತಿಹಫಲಗಳಂದದಲಿ-ಏಷೋಇಣಿಮಾ ಐತದಾತ್ಮ್ಯಮಿದಂ ಸದ್ವಂ-ಶ್ರುತಿ 
ಟಿಪ್ಪಣಿ-೨: ಸ ಏಕೋ ಬ್ರಹ್ಮ ಉಚ್ಯತೇ (ಉಪನಿಷತ್ತು, (ಕು) ಪ್ರತಿ) 


253 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೩. ಪ್ರಕೃತಿಃ ಸಪರಃ ಪುಮಾನ್‌ (ಗೀತೆ) 
ಪಾಠಾಂತರ-೧: * ಬೆರೆದಿರ್ದು-ಬೆರಸಿರ್ದ (ಕು) 
ಪಾಠಾ೦ತರ-೨: * ಒಂದುದುಂಬರ ತರುವುಎಒ೦ದು ಅತ್ತಿಯ ಮರದ (ಕು) ತುಂಬಿಕೊಂಡಿಹ 





ಇರುವೆ ಕಡೆಯಾ ಬ್ರಹ್ಮಮೊದಲಾ 

ಗಿರುತಿಹ ಪ್ರಾಣಿಗಳ ಬುದ್ಧಿಗೆ 

ಬೆರೆಯದೆಯೆ ತತ್ಸಾಕ್ಸಿಯಾಗಿಯೆ ಬೆಳಗುತಿಹನಾವ | 

ಕರಣವಾವನ ಸನ್ನಿಧಾನದಿ 

ಪರಿಪರಿಯ ಚೇಪ್ಟೆಗಳ ಪಡೆದಿಹ 

ವರಿಯಲವಕೆ ನಿಮಿತ್ತಕಾರಣವೇ ಪರಬ್ರಹ್ಮ ॥ ॥ಓ೭॥ 


ತಾತ್ಪರ್ಯ: ಬ್ರಹ್ಮನಿಂದ ಮೊದಲ್ಗೊಂಡು ಇರುವೆಯವರೆಗೆ ಲೋಕದಲ್ಲಿ ಇರುವ 
ಪ್ರಾಣಿಗಳ ಬುದ್ಧಿಯಲ್ಲಿ ಬೆರೆಯದೆ ಆ ಪ್ರಾಣಿಗಳ ಬುದ್ದಿಗೆ ಸಾಕ್ಷೀಭೂತನಾಗಿ 
ಬೆಳಗುತ್ತಿರುವನೋ ಪರಮಾತ್ಮನ ಸನಿ ಧಿಯಲ್ಲಿ ಯಾವ ಕರಣಗಳು ನಾನಾ 
ಚೇಷ್ಟೆಗಳನ್ನು ಮಾಡುತಿಹವೋ ಆ ಕರಣಗಳಿಗೆ ತನ್ನ ಇರುವಿಕೆಯ ಪ್ರಭಾವದಿಂದಲೇ 
ಅವುಗಳ ಶಕ್ತಿಗೆ ಕಾರಣನಾಗಿರುವಂಥವನೇ ಪರಬಹ್ಮನಾಗಿದ್ದಾನೆ. 


ಶಬ್ದಾರ್ಥ: * ಇರುವೆ ಕಡೆಯೂ ಬ್ರಹ್ಮ ಮೊದಲಾಗಿ-ಪಿಪೀಲಿಕಾದಿ ಬ್ರಹ್ಮ ಪರ್ಯ ೦ತ ಎಂಬುದು 
ನಾಣ್ಣುಡಿ. * ಬೆರೆಯದೆಯೇಎ ಶೀಸವಾಗದೆ; ತತ್ಸಾಕ್ಷಿಯಾಗಿಯೆ-ಆ' ಪ್ರಾಣಿಗಳ ಬುದ್ಧಿಗೆ 
ಸಾಕ್ಷಿಯಾಗಿಯೆ; * ಸನ್ನಿಧಾನದಿ-ಕೃ ಪೆಯಲ್ಲಿ, ಆಶ್ರಯದಲ್ಲಿ ನಿಮಿತ್ತಕಾರಣವೇ-ತನ್ನ ಇರುವಿಕೆಯ 
ಪ್ರಭಾವದಿಂದಲೇ ಜರಣಗಳ ಶಕ್ತಿಗೆ ಕಾರಣನಾಗಿರುವಂಥ; 


ಪಾಠಾಂತರ-೧: ಬ್ರಹ್ಮಮೊದಲಾಗಿ-ಇಂದ್ರ ಮೊದಲಾಗಿ (ಕು) 
ಪಾಠಾಂತರ-೨: ಬುದ್ಧಿಗೆ ಬೆರೆಯದೆಯೇ-ಬುದ್ಧಿಯ ಬೆರಸದೇ (ಕು) 
ಪಾಠಾಂತರ-೩: ಪಡೆದಿಹವರಿಯಲವಕೆ-ಪಡದಿಹ ಪರಿಯಲವಕೆ (ಕು) 





ಹೋಲಿಕೆಗೆ ಹೊಗಳುವುದು ಶ್ರುತಿಶಿರ 

ಕೇಳನಾದಿಯದಾಗಿ ನಿತ್ಯ ನಿ 

ರಾಳ ನಿಜಪದವಾವುದದು ತಾವೆಂದು ಯೋಗಿಗಳು | 

ತಾಳಿ ಹೃದಯಾಂಬುಜದಿ, ವಚನದಿ 

ಹೇಳಲಾರದೆ ಸುಮ್ಮನಿಹುದನು; 

ಕೇಳತೀಂದ್ರಿಯವಾದ ಚಿದ್ದನವೇ ಪರಬ್ರಹ್ಮ ॥ ॥೬೮॥ 


ತಾತ್ಪರ್ಯ: ಬ್ರಹ್ಮಸ್ವರೂಪವು ಇಂದ್ರಿಯಗಳಿಗೆ ಗೋಚರವಿಲ್ಲವೆಂದು ಹೋಲಿಕೆಯನ್ನು 
ಕೊಡುವುದಕ್ಕಾಗಿ | ಉಪನಿಷತ್ತುಗಳು ಆ ಬ್ರಹ್ನಸ್ತರೂಪವನ್ನು ಹೇಳುವುದಕ್ಕೆ ಹೊರಟರೆ. 


254 


ಅಧ್ಯಾಯ ೪ - ತತ್ತದಾರ್ಥ ಶೋಧನೆ 


ಸಾಗದೆ ಮಾತು ಹಿಂದಿರುಗುತ್ತದೆ, ಮನಸ್ಸು ಅದನ್ನು ಮುಟ್ಟಲರಿಯದೆ ಹಿಮ್ಮೆಟ್ಟುತ್ತದೆ 
ಎಂದು ಹೊಗಳುತಿವೆ. ಏಕೆಂದರೆ ಆ ಪರಬ್ರಹ್ಮವೆಂಬ ವಸ್ತುವು ಅನಾದಿಯೂ 
ಶಾಶ್ಚತವೂ ನಿರಾಳವೂ ನಿಜಪದವೂ ಆಗಿದೆ ಎ೦ದು ತಿಳಿದು ಅದನ್ನು ಯೋಗಿಗಳು 
ತಮ್ಮ ಹೃದಯಕಮಲದಲ್ಲಿ ಧರಿಸಿಕೊಂಡು ಬಾಯಿಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲದೆ 
ಬ್ರಹ್ಮಾನಂದದಲ್ಲಿ ಮಗ್ನರಾಗಿರುತ್ತಾರೆ. ಹಾಗೆ ಇಂದ್ರಿಯಗಳನ್ನು ಮಾರಿದ ಆ 
ಚಿದ್ಧನವನ್ನೇ ಪರಬ್ರಹ್ಮವೆಂದು ತಿಳಿ. 


ಶಬ್ದಾರ್ಥ: ಹೋಲಿಕೆಗೆ-ಬ್ರಹ್ಮಸ್ತರೂಪವು ಇಂದ್ರಿಯಗಳಿಗೆ ಗೋಚರವಲ್ಲ ಅದನ್ನು ಹೇಳುವುದಕ್ಕೆ 
ಹೊರಟರೆ ಮಾತು ಸಾಗದು, ಮನಸ್ಸು ಕೂಡ ಅದನ್ನು ಮುಟ್ಟಲರಿಯದು: ಶ್ರುತಿಶಿರ- 
"ಯತೋವಾಚೋ ನಿವರ್ತಂತೇ ಅಪ್ರಾಪ್ಯಮನಸಾಸಹ'; ನಿಜಪದ-ಮತ್ತೊಂದರ ಆಧಾರವಿಲ್ಲದೆ 
ತನ್ನ ಮಹಿಮೆಯ ಆಧಾರದ ಮೇಲೆಯೇ ಇರುವುದು; * ಅತೀಂದ್ರಿಯ-ಇಂದ್ರಿಯಗಳನ್ನು 
ಮಾರಿದ; * ಚಿದ್ಧನ-ಚಿತ್‌ ಸ್ವರೂಪನು 





ದೇಶಕಾಲವ ಮೀರಿ, ಜನನ 

ಕ್ಷೇಶಪಾಶವನುಳಿದು, ಹೊಳೆವಾ 

ಕಾಶದಂದದಿ ಪೂರ್ಣವಾಗಿ, ನಿರಾವರಣವೆನಿಸಿ, । 

ಮೀಸಲಳಿಯದ ದಿವ್ಯತೇಜೋ 

ರಾಶಿಯಾಗಿಹುದಾವುದದು ನಿ 

ರ್ವಾಸನೆಯ ನಿಜ ನಿತ್ಯ ನಿರವಧಿಯೇ ಪರಬ್ರಹ್ಮ ॥ ॥೬೯] 
ತಾತ್ಪರ್ಯ: ಬ್ರಹ್ಮವು ಎಲ್ಲ ದೇಶವನ್ನೂ ಎಲ್ಲ ಕಾಲವನ್ನೂ ತುಂಬಿಕೊಂಡು ಇನ್ನೂ 
ಮೇಲೆ ಇರುವುದರಿಂದ ಅದು ಅವೆರಡನ್ನೂ ಮೀರಿದಂತೆ ಆಯಿತು. ಬ್ರಹ್ಮ 
ಜ್ಞಾನವಾದರೆ ಹುಟ್ಟು ಸಾವುಗಳು ತಪ್ಪುವುದರಿಂದ ಹುಟ್ಟುವಿಕೆಯೆಂಬ ದುಃಖದ 
ಕಟ್ಟು ಕಳಚಿಕೊಂಡು ಹೋಗುವುದು. ಹೊಳೆಯುವ ಆಕಾಶದಂತೆ ಪೂರ್ಣವಾಗಿರುವ 
ಯಾವುದೇ ಮುಸುಕಿಲ್ಲದೆ ಮುಕ್ತವಾದ ಯಾವ ವಿಕಾರವನ್ನೂ ಪಡೆಯದ ದಿವ್ಯ 
ತೇಜಸಿನರಾಶಿಯಾಗಿ ಇರುವುದು ಯಾವುದೋ ಅಂಥ ಯಾವ ವಾಸನೆಯೂ 
ಇಲ್ಲದಂಥ ಸತ್ಯಸ್ವರೂಪಿಯಾದ ಸ್ಥಿರವಾದ ಅನಂತವಾದ ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ದೇಶಕಾಲವ ಮೀರಿ-ಬ್ರಹ್ಮವು ಎಲ್ಲ ದೇಶಗಳನ್ನೂ ಎಲ್ಲ ಕಾಲವನ್ನೂ ತುಂಬಿಕೊಂಡು 
ಇನ್ನೂ ಮೇಲೆ ಇರುವುದರಿಂದ ಅದು ಅವೆರಡನ್ನೂ ಮೀರಿದಂತಾಯಿತು. ಜನನಕ್ಷೇಶ 
ಪಾಶವನುಳಿದು ಬ್ರಹ್ಮ ಜ್ಞಾನವಾದರೆ ಹುಟ್ಟು ಸಾವುಗಳು ತಪ್ಪುವುದರಿ೦ದ ಹುಟ್ಟುವಿಕೆಯೆ೦ಬ 
ದುಃಖದ ಕಟ್ಟು ಕಳಚಿಕೊಂಡು ಹೋಗುವುದು. ನಿರಾವರಣವೆನಿಸಿಯಾವ ಮುಸುಕೂ ಇಲ್ಲದೆ; 
ಮಾಸಲಳಿಯದ-ಯಾವ ವಿಕಾರವನೂ ಪಡೆಯದ; ನಿರ್ವಾಸನೆಯ- ಯಾವ ವಾಸನೆಯೂ 
ಇಲ್ಲದಂಥ; ನಿರವಧಿ-ಅಪಾರವಾದದ್ದು. 





255 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿರುಪಮ, ನಿರಾಲಂಬ, ನಿಗು 

ನಿರವಧಿ, ನಿರಾತಂಕ, ನಿರ್ಮಲ, 

ನಿರತಿಶಯ, ನಿಶ್ಚಲ, ನಿರಂಜನ, ನಿರ್ವಿಕಾರ, ನಿಜ, । 

ಪರತರ, ಪರಾನಂದ, ಪಾವನ, 

ಪರಮಪದ, ಪರಿಪೂರ್ಣ, ಪರ, ಚಿ 

ತ್ತರ ಸದದ್ದಯವಾದ ಪರಮಾರ್ಥವೆ ಪರಬ್ರಹ್ಮ ॥| de] 


ತಾತ್ಪರ್ಯ: ಪರಬ್ರಹ್ಮನ ಲಕ್ಷಣಗಳು ಇವು: ಹೋಲಿಕೆಯಿಲ್ಲದ್ದು (ನಿರುಪಮ), 
ಬೇರ ಆಶ್ರಯವಲ್ಲದ್ದು (ನಿರಾಲಂಬ), ಗುಣರಹಿತವಾದದ್ದು (ನಿರ್ಗುಣ), ಅವಧಿ 
ಯಿಲ್ಲದ್ದು (ನಿರವಧಿ), ಆತಂಕವಿಲ್ಲದ್ದು (ನಿರಾತಂಕ), "ಮಲರಹಿತವಾದುದು 
(ನಿರ್ಮಲ), ಬಹು ಶ್ರೇಷ್ಠವಾದುದು (ನಿರತಿಶಯ), ಚಲಿಸದೆ ಇರುವುದು (ನಿಶ್ಚಲ), 
ಯಾವುದರ ಅ೦ಟೂ ಇಲ್ಲದ್ದು (ನಿರಂಜನ), ವಿಕಾರವಿಲ್ಲದ್ದು (ನಿರ್ವಿಕಾರ), "ಸತ್ಯ 
ವಾದುದು (ನಿಜ), ಶ ಶ್ರೇಷ್ಠತರವಾದುದು (ಪರತರ), ಮಹದಾನಂದ ಸ್ಟ ರೂಪವಾದುದು 
(ಪರಾನಂದ); ಪವಿತ್ರವಾದುದು (ಪಾವನ), ಸರ್ವ ಶೇಷ ಷೃಸ್ಥಾನವುಳ್ಳದ್ದು poise 
ಸಮಸ್ತ ದೋಷರಹಿತವಾದುದು (ಪರಿಪೂರ್ಣ) ಅತ್ಯುತ್ತಮವಾದುದು (ಪರ), 
ಚಿತ್ರರವಾದುದು (ಚಿತ್ರರ), ಸದ್ರೂಪವೂ (ಅದ್ವಯರೂಪವೂ ಆದುದು) (ಸದದ್ವಯವು), 
ಆದ ಸತ್ಯ ಸ್ವರೂಪವೇ (ಪರಮಾರ್ಥ) ಅಂತಹ ಪರತತ್ವವೇ ಪರಬ್ರಹ್ಮವಾಗಿದೆ. 


ಶಬ್ದಾರ್ಥ: ಸದದ್ವಯವಾದ-ಸದ್ರೂಪವೂ (ಇರುವಿಕೆಯ ಸ್ಪಭಾವದ್ದು); ಅದ್ವಯರೂಪವೂ- (ತನಗೆ 
ಭಿನ್ನ ವಾದ ಎರಡನೆಯದಿಲ್ಲದ್ದು ಪ ಪರಮಾರ್ಥ-ನಿಜವಾಗಿರುವುದು (ಸತ್ಯಸ್ವ ಸ್ವರೂಪ), ಪರತತ್ತ್ವ 
ಜೇ ನಿರಂಜನ-ಸಮಸ್ತ ದೋಷರಹಿತವಾದುದು. 





ಉಪಸಂಹಾರ (೭೧) 

ಇಂತು ತತ್ಪದಲಕ್ಷ್ಯವನು ದೃ 

ಷ್ಣಾಂತಪೂರ್ವಕವಾಗಿ ನೆರೆ ತಿಳಿ 

ವಂತೆ ಬೋಧಿಸಿ, ಸಕಲಮಾಯಾಭ್ರಾಂತಿಯನು ಬಿಡಿಸಿ, | 

ಅಂತವಿಲ್ಲದಪಾರವಸ್ತುವ 

ಚಿಂತ್ಯವೇ ಪರಬೊಮ್ಮವೆಂದದ 

ಸ್ಥಾಂತದೊಳು ನಿಲಿಸಿದನು ಸಹಜಾನಂದಗುರುಪದವ ॥ de) 
ತಾತ್ಪರ್ಯ: ಈ ರೀತಿಯಲ್ಲಿ ವ್ಯಾಸ ಮುನಿಯು ತತ್‌ ಪದದ ಲಕ್ಷ್ಯವನ್ನು ತಕ್ಕ 
ನಿದರ್ಶನಗಳೊಂದಿಗೆ ಮನಸಿಗೆ ಚೆನ್ನಾಗಿ ತಿಳಿಯುವಂತೆ ಬೋಧಿಸಿ ಶುಕಮುನಿಯ 


ಸಮಸ್ತ ಮಾಯಾ ಭ್ರಮೆಯನ್ನು ಹೋಗಲಾಡಿಸಿ ಅನಂತವಾದದನ್ನು ಅಪಾರವಸ್ತುವನ್ನು 
ಚಿಂತಿಸ ಲಿಕೆ ಸ ೈೆ ಸಾಧ್ಯವಿಲ್ಲದ ತತ್ತ್ವವೇ ಪರಬ್ರಹ್ಮವೆಂದು ಶುಕನ ಮನಸಿನಲ್ಲಿ ಜಟಕ 


256 


ಅಧ್ಯಾಯ ೪ - ತತ್ಚದಾರ್ಥ ಶೋಧನೆ 


ಸಹಜಾನಂದವುಂಟು ಮಾಡುವ ಗುರುಪದವನ್ನು ನಿಲ್ಲಿಸಿದನು. (ಸಚ್ಚಿದಾನ೦ದಾ 
ನುಭವವನ್ನು ಉಂಟುಮಾಡಿದನು). 


ಶಬ್ದಾರ್ಥ: ಸ್ವಾಂತದೊಳು-ಮನಸ್ಸಿನಲ್ಲಿ 
ಪದವಿಭಾಗ: ಅಂತವಿಲ್ಲದಪಾರವಸ್ತುವಚಿಂತ್ಯವೇ-ಅ೦ತವಿಲ್ಲದ* ಅಪಾರವಸ್ತು* ಅಚಿ೦ತ್ಯವೇ 





ಮಂಗಲ (೭೨) 


ಪ್ರಣವಮಯ, ಪರತತ್ತ್ವ ಪರಶಿವ, 

ತ್ರೀಣಿಯನ, ತ್ರಿಶೂಲಿ, ತ್ರಿವಿಷ್ಟಪ, 

ಗಣವಿನುತ, ತ್ರಿದಶಾರಿಮರ್ದನ, ತ್ರಿವಿಧ, ಸರ್ವೇಶ, । 

ಗುಣರಹಿತ, ತ್ರಿಗುಣಪ್ರವರ್ತಕ, 

ಗಣಪದಪ್ರದ, ಪ್ರಣತರಕ್ಷಕ, 

ರಣವಿಜಯ, ಶ್ರೀ ಮಲ್ಲಿಕಾರ್ಜುನ ಸಲಹು ಮೂಜಗವ ॥ 1ಓ೨॥ 


ತಾತ್ಪರ್ಯ: ಓಂಕಾರರೂಪನಾದವನು (ಪ್ರಣವಮಯ), ಭೂತತತ್ವ್ವ 
ಮೊದಲಾದವುಗಳಿಗೆ ಆಧಾರವಾದ ತತ್ವಸ್ತರೂಪನು (ಪರತತ್ವ, ಪರಶಿವನು, 
ಮುಕ್ಕಣ್ಣನು, ತ್ರಿಶೂಲಧಾರಿ, ದೇವತಾಸಮೂಹದಿಂದ ಪ್ರಶ೦ಸಿತನಾದವನು, 
(ತಿವಿಷ್ಠಪಗಣ ವಿನುತ), ರಾಕ್ಷಸರನ್ನು ಸಂಹರಿಸಿದವನು (ತ್ರಿದಶಾರಿಮರ್ದನ), 
ಭೋಕ್ತ್ಯ ಭೋಗ್ಯ, ಭೋಗ ಎ೦ಬ ಮೂರುಬಗೆಗಳನ್ನು ತಾಳಿರುವನು (ತ್ರಿವಿಧ), 
ಸರ್ವೇಶ್ವರನಾದವನು, ನಿರ್ಗುಣ ರೂಪನು ಸತ್ತ್ವ ರಜ ತಮಗಳೆಂಬ ಗುಣಗಳನ್ನು 
ಪ್ರವರ್ರಿಸುವನು (ತ್ರಿಗುಣ ಪ್ರವರ್ತಕ) ಪ್ರಮಥಗಣಸ್ಥಾನವನ್ನು ಕೊಡತಕ್ಕವನು 
(ಗಣಪದಪ್ರದ), ಭಕ್ತ ರಕ್ಷಕ, (ಪ್ರಣತ ರಕ್ಷಕ). ತಿಪುರಸಂಹಾರ ಸಮರದಲ್ಲಿ ಜಯಶಾಲಿ 
ಆದವನು (ರಣ ವಿಜಯ) ಆದ ಶ್ರೀ ಮಲ್ಲಿಕಾರ್ಜುನ ದೇವನೇ ಮೂರು 
ಲೋಕಗಳನ್ನು ಕಾಪಾಡು. 


ಶಬ್ದಾರ್ಥ: ಪ್ರಣವ-ಓಂಕಾರ; ಪರತತ್ತ-ಭೂತತತ್ತ್ವ ಮೊದಲಾದವುಗಳಿಗೆಲ್ಲ ಆಧಾರವಾಗಿರತಕ್ಕ 
ತತ್ತ್ವಸ್ತ್ವರೂಪನು; ತ್ರಿವಿಧಾನಭೋಕ್ತ್ಯ ಭೋಗ್ಯ, ಭೋಗ ಎಂದು ಮೂರು ಬಗೆಗಳನ್ನು 
ತಾಳಿರುವವನು; ತ್ರಿಗುಣ ಪ್ರವರ್ತಕ-ಸತ್ತ್ವ, ರಜ, ತಮ ಎಂಬ ಗುಣಗಳನ್ನು ಪ್ರವರ್ತಿಸುವವನು. 
ಮುಕ್ತಾಯ 
ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ 
ಪಾದಕಮಲ ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ 
ಅನುಭವಾಮೃತವೆಂಬ ಗಂಥದಲ್ಲಿ ತತ್‌ ಪದಾರ್ಥವೆಂಬ 
ನಾಲ್ಕನೆಯ ಅಧ್ಯಾಯವು ಮುಗಿದುದು. 


257 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಾರಸಂಗಹ 


ನಾಲ್ಕನೆಯ ಅಧ್ಯಾಯ - ತತ್‌ ಪದಾರ್ಥ ಶೋಧನೆ 
ಹಿಂದೆ ತತ್ತ್ವಮಸಿ ಎಂಬ ವಾಕ್ಕದ ತ್ವಂಪದದ ಅರ್ಥವು ನಿರ್ಣಯವಾಯಿತಪ್ಪೆ. ಈಗ ತತ್ರದದ 
ಅರ್ಥವನ್ನು ಗೊತ್ತು ಮಾಡಬೇಕು. ತತ್‌ ಎಂದರೆ ಜಗತ್ತೃಷ್ಷಿ ಷ್ಟಿ (ಏಕೆಂದರೆ ಉಪನಿಷತ್ತಿನಲ್ಲಿ 
ಬ್ರಹ್ಮನಿಂದ 'ಜಗತ್ತಿನ " ಸೃಷ್ಟಿಯನ್ನೂ, ಆ ಸೃಷ್ಟಿಯಲ್ಲಿ ಜೀವರೂಪದಿ೦ದ ಬ್ರಹ್ಮನ ಪ್ರವೇಶವನ್ನೂ 
ಹೇಳಿ, ಆ ಬ್ರಹ್ಮವು ನೀನೆಂದು ಮುಗಿಸಿರುವುದು. ಜಗತ್ತಷ್ಟಿಯನ್ನು ಮಾಡಿದ ಬ್ರಹಸ್ತರೂಪಕ್ಕೆ 
ಈಶ್ವರನೆಂದೂ, ಆ ಸೃಷ್ಟಿ ಸ್ಥಿತಿ ಸಂಹಾರಕರ್ತನಾದ ಈಶ್ವರನೆಂದರ್ಥ ವಾಗುವದು. ಈ 
ಈಶ್ತರನೆಂಬುದು ತತ್‌ ಎಂಬ ಮಾತಿನ ವಾಚ್ಯಾರ್ಥ. ತತ್ತ್ವ ಎಂಪದಗಳ ವಾಚ್ಯಾರ್ಥಗಳಿಂದ 
ಜೀವೇಶ್ವರರು ಒಂದೆಂಬುವದು ಅನುಭವಕ್ಕೆ ಒಪ್ಪುವ ಮಾತಲ್ಲ. ಆದ್ದರಿಂದ ತ್ವಂಪದಕ್ಕೆ 
ನಾರ್ಥವನ್ನು )ಿ ಗಹಿಸಿದಂತೆ ತತ್ತದಕ್ಕೂ ಲಕ್ಷಾ ಣಾರ್ಥವನ್ನು ಗಹಿಸಬೇಕು. ತತ್ತದದ ಲಕ್ಷ್‌ ೧ ರ್ಥವು 
ಸನ, ಷ್ಟಿ ಸ್ಥಿತಿ ಸಂಹಾರ ಸಾಮರ್ಥ್ಯದ “ಹೀಜವಾದ ಮಾಯಾಶಕಿಯಿಂದ ವಿರಹಿತವಾದ ಶುದ 
ಬ್ರಹ್ಮ ಈ ಅರ್ಥವನ್ನು ತೆಗೆದುಕೊಂಡರೆ ತ್ವಂಪದದ ಲಕ್ಷಾ ರ್ಥವಾದ ಅಹಂಕಾರವಿರಹಿತ 
ಚೈತನ್ಯವೂ ತತ್ತದದ ಲಕ್ಷ್ಯಾರ್ಥವಾದ ಮಾಯಾಶಕಿವಿರಹಿತಚೆ ೈತನ್ಯವೂ ಒಂದೆಂಬುದು 
ಸಮಂಜಸವಾಗುವರು. ತತ್ವದ ಈ ಲಕ್ಷ್ಯಾರ್ಥವನ್ನು ಸ ಸಾಧಿಸುವದಕ್ಕಾಗಿ. ಈಶ್ವರನ ಮಾಯಾಶಕ್ತಿಯ 
ರೂಪವನ್ನು ಅದರಿಂದಾದ ಸೃಷ್ಟಿಯ "ವಿಚಾರವನ್ನೂ ತಿಳಿದುಕೊಳ್ಳಬೇಕು. 


ಚ ಇಲ್ಲದ್ದೆಂದರ್ಥ. ಇಂದ್ರಜಾಲದಂಥ ಈ ಶಕ್ತಿಯು ಆವರಣ, ವಿಕ್ಷೇಪ- 
ಎಂದೆರಡು ಬಗೆಯಾಗಿರುವದು. ಆವರಣ ಶಕ್ತಿಯು ವಸ್ತುವಿನ ನಿಜಸ್ವರೂಪವನ್ನು ತಿಳಿಯದಂತೆ 
ಮಾಡುವಂಥದ್ದು ವಿಕ್ಷೇಪಶಕ್ತಿಯು ಬಗೆಬಗೆಯ ವಸ್ತುಗಳನ್ನು ಸೃಷ್ಟಿಸುವ೦ಥದ್ದು. ಇನ್ನು ಜಗತ್ತು 

ಸೃಷ್ಟಿಯಾದ ಕ್ರ ಕ್ರಮವೆಂದರೆ: ಮೊದಲು ಸಹಜಾನಂದಸ್ನ ರೂಪವಾದ ಬಹ್ಮವೊಂದೇ ಇತ್ತು. ಇದರಲ್ಲಿ" 
ಮೊದಲೊಂದು (ಈ ವಿಷಯದಲ್ಲಿ ೪ ಅ-೯ನೇ ಪದ್ಯದ ಟಿಪ್ಪಣಿಯನ್ನು "ನೋಡಿ) ಶಬ್ದ] ವಾಯಿತು. 
ಆ ಶಬ್ದದಿಂದ ಇರುವಂತೆಯೂ ಇಲ್ಲದಂತೆಯೂ ಕಾಣುವಂಥ ಮಾಯಾ ಶಕ್ತಿಯು೦ಟಾಯಿತು. 
ಅದರಿಂದ ಸಮಷ್ಟಿ ಬುದ್ಧಿ ಸ್ವರೂಪವಾದ ಮಹತ್ತತ್ತ್ವವೂ ಅದರಿಂದ ಸಾತ್ತ್ವಿಕ, ರಾಜಸ, 
ತಾಮಸವೆಂಬ ಮೂರು ಗುಣ ಚಭೇದಗಳಿಂದ ಮೂರು ಬಗೆಯ ಅಹಂಕಾರಗಳೂ ಉಂಟಾದವು. 
ಆಮೇಲೆ ಸಾತಿ ಕ್ರ್ವಿಕಾಹ೦ಕಾರದಿಂದ ಮನಸ್ಸೂ ರಾಜಸಾಹಂಕಾರದಿಂದ ಸೂಕ್ಷ್ಮಭೂತಗಳೂ 
ತಾಮಸಾಹಂಕಾರದಿಂದ ಪೃಥಿವ್ಯಾದಿಸ್ಥೂಲಭೂತಗಳೂ ಆದವು. ಈ ಪೃಥಿವ್ಯಾದಿಭೂತಗಳ 
(ಪಂಚೀಕರಣದ ವಿಷಯದಲ್ಲಿ ಅ-೪, ಪ-೮ರ ಟಿಪ್ಪಣಿ ನೋಡಿ) ಪಂಚೀಕರಣದಿ೦ದ ಚರಾಚರ 
ಜಗತ್ತೆಲ್ಲ ಆಯಿತು. ಈ ಭೂತಭಾಗಗಳೆಲ್ಲ ಮೂಲ ಚೈತನ್ಯದಿಂದ ಚೇತನವನ್ನು ಪಡೆಯಲಾಗಿ 
ಅಧಿದೇವತೆಗಳಾದವು. ಈ ಸೃಷ್ಟಿಯೂ ಸ್ಥಿತಿಲಯಗಳೂ ಬ್ರಹ್ಮನ ಸನ್ನಿಧಿಯ ಬಲದಿಂದ 
ಮಾಯೆಯಲ್ಲಿ ಸಂಭವಿಸಿರುವವು. ಈ ಮಾಯಾ ವಿಲಾಸವು ಕಣ್ಣಿಗೆ ಕಟ್ಟಿದಹಾಗೆ ಕಾಣುವದರಿ೦ದ 
ನಿಜವೆನಿಸುತ್ತದೆ. ಆದರೆ ಗುರುಮುಖದಿಂದ ತಿಳಿದಾಗ ಇಲ್ಲವೆನಿಸುತ್ತದೆ. 


ಹೀಗೆ ಬ್ರಹ್ಮದಲ್ಲಿ ಮಾಯೆಯಿಂದ ಹೊರಬಿದ್ದಿರುವ ಈ ಜಗತ್ತಿನಲ್ಲಿ ಮಣಿಗಳಿಗೆಲ್ಲ ಆಧಾರವಾಗಿ 
ವ್ಯಾಪಿಸಿರುವ ಸೂತ್ರದಂತೆ ಬ್ರಹ್ಮವು ಸಮಸ್ತ ವಸ್ತುಗಳಿಗೂ ಆಧಾರವಾಗಿ ಸರ್ವವ್ಯಾಪಿಯಾಗಿರುವದು. 
ಆದರೆ ಬಿಸಿಲು ಆಕಾಶದಲ್ಲೆಲ್ಲ ಇದ್ದರೂ ಊರುಗಳಲ್ಲಿಯೇ ವಿಶೇಷ ರೂಪದಲ್ಲಿ ಕಾಣಿಸಿಕೊಳ್ಳುವಂತೆ 
ಚೈತನ್ಯವು ಎಲ್ಲ ಕಡೆಯಲ್ಲಿಯೂ : ಇದ್ದರೂ ವಿಶೇಷವಾಗಿ ಇಂದ್ರಿಯಗಳಲ್ಲಿ 'ಕಾಣಿಸಿಕೊಳ್ಳುವದು. 
ಹಾಲಿನ ಸಮುದ್ರದಲ್ಲಿರುವ ಪ್ರಾಣಿಗಳು ಹಾಲಿನಿಂದ ಜೀವಿಸುವಂತೆ ಬ್ರಹ್ಮನಲ್ಲಿ ಮಾಯೆಯಿಂದ 
ಕಾಣುವ ಜೀವರು ಆ ಬ್ರಹ್ಮನ ಸುಖದ ಲೇಶವಾದ ವಿಷಯ ಸುಖದಿಂದ ಜೀವಿಸುತ್ತಿರುವರು. 


258 


ಅಧ್ಯಾಯ ೪ - ತತ್ಪದಾರ್ಥ ಶೋಧನೆ 


ಸೂಜಿಗಳ ಚಲನೆಗೆ ಸೂಜಿಗಲ್ಲು ಹೇಗೋ ಹಾಗೆ ಜೀವರ ಪ್ರವೃತ್ತಿ ಸಾಮರ್ಥ್ಯಕ್ಕೆಲ್ಲ ಬ್ರಹ್ಮವೇ 
ಕಾರಣವಾಗಿರುವದು. ಸೂರ್ಯನ ತೇಜಸ್ಸು ಮೊದಲಾದ ವಿಭೂತಿವಿಶೇಷಗಳೂ ಆ ಬ್ರಹ್ಮದ 
ಪ್ರಭಾವವೇ ಆಗಿರುವದು. ಬಿಸಿಲಗುದುರೆಯನ್ನು ಚೆನ್ನಾಗಿ ನೋಡಿದರೆ ಕಾಣುತ್ತಿದ್ದ ನೀರು 
ಕಾಣದೇ ಹೋಗಿ ಬಿಸಿಲೊಂದೇ ಉಳಿಯುವಂತೆ ಮಾಯೆಯು ಹರಡಿರುವ ನಾಮರೂಪಗಳನ್ನೆಲ್ಲ 
ಕಳೆದು ನೋಡಿದರೆ ಆ ಬ್ರಹ್ಮಸ್ವರೂಪವು ಉಳಿದು ತೋರುವದು. ಇಂದ್ರಜಾಲ ವಿದ್ಯೆಗಿಂತ 
ಭಿನ್ನವಾಗಿ ಆ ವಿದ್ಯಾವಿಲಾಸಕ್ಕೆ ಸಾಕ್ಷಿಯಾಗಿರುವ ಐಂದ್ರಜಾಲಿಕನಂತೆ ಮಾಯೆಗಿಂತ ಭಿನ್ನವಾಗಿ 


ಮಾಯಾವಿಲಾಸಕ್ಕೆ ಸಾಕ್ಷಿಯಾಗಿರುವ ಆ ಬ್ರಹ್ಮವೇ ತತ್ತ್ರದದ ಅರ್ಥವು. 


ತತ ಸೇ 5k ಸೇ 


259 


ಐದನೆಯ ಅಧ್ಯಾಯ 


ಅಸಿಪದಾರ್ಥ ನಿರ್ಣಯ 


ಸೂಚನೆ॥ 

ಅಸಿಪದದಖಂಡಾದ್ವಯಾಮೃತ 

ರಸವ ಸಾತ್ಯವತೇಯ ಶುಕಮುನಿ 

ಗುಸುರಿದನು ವೇದಾಂತವಿವರಣೆಯಿಂದ ವಿಸ್ತರಿಸಿ ॥ 
ತಾತ್ಪರ್ಯ: ಅಸಿ (ಆಗಿದ್ದೀಯೆ) ಎಂಬ ಸಂಸ್ಕೃತ ಶಬ್ದದ ಅಭಿನ್ನವೂ, ಅದ್ವೈತವೂ, 
ಅಮೃತವೂ ಆದ ರಸವನ್ನು ವೇದಾಂತ ವಿಚಾರಗಳ ವಿವರಣೆಗಳಿಂದ ವಿಸ್ತಾರವಾಗಿ 
ಸತ್ಯವತೀದೇವಿಯ ಪುತ್ರನಾದ ವೇದವ್ಯಾಸನು ತನ್ನ ಮಗನಾದ ಶುಕಮುನಿಗೆ ಹೇಳಿದನು. 


ಶಬ್ದಾರ್ಥ: ಅಸಿ-ಆಗಿದ್ದೀಯೆ, ಅಖಂಡ-ಅಭಿನ್ನ; *ಅದ್ವಯನಎರಡಿಲ್ಲದ್ದು (ಅದ್ವೈತ) 
ಸಾತೃವತೇಯ-ಸತ್ಯವತೀ ದೇವಿಯ ಮಗ; * ಉಸುರಿದನು-ಹೇಳಿದನು; * ವಿಸ್ತರಿಸಿ-ವಿವರವಾಗಿ 





ಇಷ್ಟದೇವತಾ ಸ್ತುತಿ ಮೊದಲಾದದ್ದು (೧-೩) 

ಮೇರುವೇ ಧನುವಹಿಪತಿಯೆ ಹೆದೆ, 

ವಾರಿಜಾಕ್ಷನೆ ಬಾಣ, ಪುರಗಳು 

ಮೂರು ಗುರಿ, ತ್ರಿಪುರಾರಿಯೇ ಬಲುವೀರ ಬಿಲುಗಾರ, । 

ಧಾರಿಣಿಯೆ ರಥ, ಸಾರಥಿಯೆ ವಿಧಿ, 

ವಾರುವಂಗಳೆ ವೇದ, ಗಾಲಿಗ 

ಳಾ ರವೀಂದುಗಳಾಗೆ ಶ್ರೀಗಿರಿನಾಥಗಿದಿರಾರು? ॥ ION 
ತಾತ್ಪರ್ಯ: ಈಶ್ವರನು ತ್ರಿಪುರಸ೦ಹಾರಕಾಲಕ್ಕೆ ಹೇಗೆ ಸಿದ್ಧನಾದನು ಆತನ 
ಹಿರಿಮೆಯೇನು ಎಂಬುದನ್ನು ಕವಿ ಇಲ್ಲಿ ವರ್ಣಿಸಿದ್ದಾನೆ. ಅವನಿಗೆ, ಮೇರುಪರ್ಡ್ದತವೇ 
ಬಿಲ್ಲಾಯಿತು; ಆದಿಶೇಷನೇ ಬಿಲ್ಲಿನ ಹಗ್ಗವಾದನು; ವಿಷ್ಣುವೇ ಬಾಣವಾದನು; 
ಕಬ್ಬಿಣದ ಪುರ, ಬೆಳ್ಳಿಯ ಪುರ, ಬಂಗಾರದ ಪುರಗಳೆಂಬ ತ್ರಿಪುರಗಳೇ ಗುರಿಯಾದವು; 
ಭೂಮಿಯೇ ರಥವಾಯಿತು. ಬ್ರಹ್ಮವೇ ಸಾರಥಿಯಾದನು; ಯಕ್‌, ಯಜುಸ್‌, 
ಸಾಮ, ಅಥರ್ವ ಎಂಬ ನಾಲ್ಕು ವೇದಗಳೇ ಕುದುರೆಗಳಾದವು. ಸೂರ್ಯ ಚ೦ದ್ರರೇ 
ರಥದ ಚಕ್ರಗಳಾದರು. ಇಂಥ ಅತಿ ಸಾಹಸಿ ಬಿಲ್ಲುಗಾರನಾದ ತ್ರಿಪುರಾರಿಯಾದ 
ಶ್ರೀಶೈಲ ಮಲ್ಲಿಕಾರ್ಜುನ ದೇವನಿಗೆ ಎದುರಾಳಿಯಾರಿದ್ದಾರೆ? 


ಶಬ್ದಾರ್ಥ: * ಮೇರುವೇ-ಮೇರುಪರೃತವೇ; * ಧನುವು-ಬಿಲ್ಲು; * ಅಹಿಪತಿಯೆ-ಆದಿಶೇಷನೇ; 
* ಹೆದೆ-ಬಿಲ್ಲಿನ ಹಗ್ಗ; ವಾರಿಜಾಕ್ಚನೆ-ವಿಷ್ಟುವೆ; ಜೆ ವಿಧಿ-ಬ್ರಹ್ಮ * ಧಾರಿಣಿಯೆ-ಭೂಮಿಯೆ; 


260 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಪುರಗಳು ಮೂರು-ಆಯಸ (ಕಬ್ಬಿಣದ) ಪುರ, ರಜತ (ಬೆಳ್ಳಿಯ) ಪುರ, ಸ್ವರ್ಣ (ಬಂಗಾರದ) 
ಪುರ; ವಾರುವಂಗಳೆ= -ಕುದುರೆಗಳು; ವೇದ-ನಾಲ್ಕು ವೇದಗಳು (ಯಕ್‌, ಯಜುಸ್‌, ಸಾಮ, 
ಅಥರ್ವ), ಶ್ರೀಗಿರಿನಾಥ-ಶ್ರೀಶೈ ಲಮಲ್ಲಿಕಾರ್ಜುನ; ಕತೆ ರವೀಂದು-ಸೂರ್ಯ ಚಂದ್ರ 


ಟಿಪ್ಪಣಿ-೧: “ಮೇರುವೇ ಧನು....... ೫ ದ್ರ ಪದ್ಯ ಪುಷ್ಠದಂತನ ಶಿವಮಹಿಮ್ನಾ ಸ್ತೋತ್ರದಲ್ಲಿರುವ 
ಪದ್ಯದ ಅನುವಾದವಾಗಿದೆ. 


ಟಿಪ್ಪಣಿ-೨: * ಇದು ರೂಪಕಾಲಂಕಾರದ ಪದ್ಯ. 
ಶಿವಮಹಿಮ್ನಾಸ್ತೋತ್ರ : 

ರಥಃಕ್ಷೋಣೀ, ಯಂತಾ ಶತ ಧೃತಿಗೇಂದ್ರೋಧನುರಥೋ | 
ರಥಾಂಗೌ ಚಂದ್ರಾರ್ಕೌ, ರಥಚರಣಪಾಣಿಃ ಶರ ಇತಿ ॥ 


ದಿಧಕ್ಷೋಸ್ಟೇಕೋsಯಂ ತ್ರಿಪುರ ತೃಣಮಾಡಂಬರವಿಧಿ 
ರ್ವಿಧೇಯ್ಯಃ ಕ್ರೀಡಂತ್ಯೋ ನ hd ಪರತಂತ್ರಾಃ ಪ್ರಭುಧಿಯಃ ॥ 





ಪರರ ನಿಂದಿಸಿ ಜರಿದು, ತನ್ನನು 

ಹಿರಿದು ಹೊಗಳಲು ಹಿಗ್ಗಿ, ಗುರುಹಿರಿ 

ಯರನು ದೂಷಿಸಿ, ಕುಲಚಲಂಗಳ ಗಾಢಗರ್ವದಲಿ | 

ಅರಿಗಳಾರರ ಬಲೆಗೆ ಬಿದ್ದಿಹ 

ಪರಮಪಾತಕಿಯಾದ ಶಿಶ್ನೋ 

ದರಪರಾಯಣಗರುಹಬೇಡೀ ಅನುಭವಾಮೃ ತವ ॥ ॥೨॥ 


ತಾತ್ಪರ್ಯ: ಅನ್ಯರನ್ನು ದೂಷಿಸಿ ತಿರಸ್ಕರಿಸುತ್ತಾ, ತನ್ನನ್ನು ಅಧಿಕವಾಗಿ ಹೊಗಳಿದಾಗ 
ಹಿಗ್ಗುತ್ತಾ ಗುರುಹಿರಿಯರನ್ನು ನಿಂದಿಸುತ್ತಾ, ತಾನು ಕುಲೀನನೆಂದೂ ಕುಲ ಮದದಿಂದ 
ಛಲಗಾರನೆಂದೂ, ಅಹಂಮದದಿಂದ ಹೆಚ್ಚಾದ ಅಹಂಕಾರದಲ್ಲಿರು ವವನಿಗೆ, 
ಕಾಮಕ್ರೋಧಲೋಭಮೋಹಮದಮತ್ತರಗಳೆಂಬ ಅರಿಷಡ್‌ವರ್ಗಗಳಿಗೆ ಸಿಲುಕಿ 
ಮಹಾಪಾಪಗಳನ್ನು ಮಾಡಿದವನಿಗೆ, ಹೊಟ್ಟೆಪಾಡು ಮತ್ತು ರತಿಸುಖಗಳಲ್ಲಿ ಸದಾ 
ನಿರತರಾದವನಿಗೆ '!ಶಿಶ್ನೋದರ ಪರಾಯಣನಿಗೆ) ಈ *೨ನುಭವಾಮೃತವನ್ನು 
ಹೇಳಬೇಡ. 


ಶಬ್ದಾರ್ಥ: * ನಿಂದಿಸಿ-ದೂಷಿಸಿ; ಜರಿದು-ಅವಹೇಳನ ಮಾಡಿ; * ಕುಲಚಲಂಗಳ-ಕುಲಮದ 
ಛಲಮದಗಳಲ್ಲಿ; * ಅರಿಗಳ ಆರರಬಲೆಗೆ ಸಿಲುಕಿ-ಕಾಮಕ್ರೋಧಲೋಭಮೋಹಮದಮತ್ತರಗಳಂಬ 
ಆರುಜನ ಶತ್ರುಗಳೆಂಬ ಬಲೆಗೆ ಸಿಕ್ಕಿದವರಿಗೆ; (ಅ-೧, ಪದ್ಯ-೨೨ ನೋಡಿ) ಶಿಶ್ನೋದರ 
ಪರಾಯಣಗೆ ರತಿಸುಖ ಮತ್ತು * ಹೊಟ್ಟೆಪಾಡು ಇವುಗಳಲ್ಲಿ ಸದಾ ನಿರತರಾದವನಿಗೆ: 
ಗಾಢಗದ್ವದಲಿ- ಹೆಚ್ಚಾದ ಅಹಂಕಾರದಲ್ಲಿ 





ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆತರ ಮತಗಳನುಳಿದು, ತತ್ತ್ವದೊ 

ಛತಿಶಯಾಭ್ಯಾಸವನು ಮಾಡುವ 
ಮತಿಯುತರಿಗತಿಶಾಂತರಿಂಗಾಚಾರನಿರತರಿಗೆ । 

ಶ್ರುತಿಗುರುಗಳಲಿ ಭಕ್ತಿಯುಕ್ತರಿ 

ಗತುಲಗತಿಕಾಂಕ್ಟ ಕರಿಗಾವಗ 

ಮಥಿಸಿ ತಿಳಿವರಿಗೊಲಿದು ಪೇಳೀ ಅನುಭವಾಮೃತವ ॥ EN 


ತಾತ್ಪರ್ಯ: ಬೇರೆಬೇರೆ ಮತಗಳಲ್ಲ ಚೆನ್ನಾಗಿ ಕಾಣುವವೆಂಬ ಚಪಲಗಳನ್ನು ಬಿಟ್ಟು 
ತನ್ನ ಧರ್ಮದ ರಹಸ್ಯವನ್ನು ತಿಳಿಯುವುದರಲ್ಲಿ ಹೆಚ್ಚಾದ ಪ್ರಯತ್ನವನ್ನು ಮಂ 
ಪ್ರಾಜ್ಞರಾದ ಶಾಂತಚಿತ್ತರಿಗೆ ತನ್ನ ವರ್ಣಾಶ್ರಮದ ನಡೆವಳಿಕೆಗಳಲ್ಲಿ ಆಸಕ್ತರಾದವರಿಗೆ 
ವೇದಗಳಲ್ಲಿಯೂ, ಗುರುಗಳಲ್ಲಿಯೂ, ಶ್ರದ್ಧಾಭಕ್ತಿಯುಳ್ಳವರಿಗೆ ಎಲ್ಲಕ್ಕಿಂತಲೂ ಹೆಚ್ಚಿನ 
ಸದ್ಗತಿಯಾದ ಮೋಕ್ಷವನ್ನು “ಬಯಸುವವರಿಗೆ, ಸದಾ ಚೆನ್ನಾಗಿ ವಿಚಾರಮಾಡಿ 
ನಿಶ್ಚಯವನ್ನು (ಸ ತ್ಯವನ್ನು) ಗೊತ್ತು ಮಾಡಿಕೊಳ್ಳುವವರಿಗೆ ಈ ಅನುಭವಾಮೃ ತವನ್ನು 
ಪ್ರೀತಿಯಿಂದ ಹೇಳು. 


ಶಬ್ದಾರ್ಥ: ಇತರಮತಗಳನುಳಿದು-ಬೇರೆ ಬೇರೆ ಮತಗಳಲ್ಲ ಚೆನ್ನಾಗಿ ಕಾಣುವವೆಂಬ ಚಪಲವನ್ನು 
ಬಿಟ್ಟು; ತತ್ತ್ವದೊಳತಿಶಯಾಭ್ಯಾಸವನು ಮಾಡುವ-ತನ್ನ 'ಧರ್ಕದ ರಹಸ್ಯವನ್ನು ತಿಳಿಯುವುದರಲ್ಲಿ 
ಹೆಚ್ಚಾದ ಪ್ರಯತ್ನವನ್ನು ಮಾಡುವಂಥ; ಆಚಾರನಿರತರಿರ್ಗೆತನ್ನ ವರ್ಣಾಶ್ರಮದ ನಡೆವಳಿಕೆಗಳಲ್ಲಿ 
ಆಸಕ್ಷರಾದವರಿಗೆ '(ಸದಾಚಾರಿಗಳ ಮನಸು  ಶುದ್ಧವಾಗಿರುವುದರಿಂದ ಅವರಿಗೆ : ಮಾಡಿದ ಉಪದೇಶವು 
ಮಾತ್ರ ಸಾರ್ಥಕವಾಗುವುದು) ಅತುಲಗತಿಕಾಂಕ್ಷರಿಗೆಎಎಲ್ಲಕ್ಕಿಂತಲೂ ಹೆಚ್ಚಿನ ಸದ್ದತಿಯಾದ 
ಮೋಕ್ಷವನ್ನು ಬಯಸುವವರಿಗೆ (ಪ್ರಾಪಂಚಿಕ ಸುಖವನ್ನಾಗಲಿ, ದೇವಲೋಕದ ಸುಖವನ್ನಾಗಲಿ 
ಬಯಸುವವರಿಗೆ ವೇದಾಂತ ವಿಚಾರಗಳು ಹಿಡಿಯುವುದಿಲ್ಲವೆಂದು ತಿಳಿಯಬೇಕು). ಮಥಿಸಿ 
ತಿಳಿವರಿಗೆ-ಚೆನ್ನಾಗಿ ವಿಚಾರಮಾಡಿ ನಿಶ್ಚಯವನ್ನು ಗೊತ್ತು ಮಾಡಿಕೊಳ್ಳುವವರಿಗೆ ತಾವು ವಿಚಾರ 
ಮಾಡದೆ ಮತ್ತೊಬ್ಬರು ಹೇಳಿದ್ದನ್ನು ಸುಮ್ಮನೆ ಒಪ್ಪಿಕೊಂಡಿದ್ದು  ಜ್ಞಾನವೆನಿಸುವುದಿಲ್ಲವಾದ್ದರಿಂದ 
ವೇದಾಂತ ಜ್ಞಾನದ ಉಪದೇಶವು “ಚಾರ ಸ ಸ್ಹಭಾವದವರಿಗೆ “ಚೆನ್ನಾಗಿ ಶೋಭಿಸುವುದು. 


ಟಿಪ್ಪಣಿ-೧: ಅಭ್ಯಾಸವನು ಮಾಡುವ- ಎಂಬುದರಿಂದ ವಿವೇಕ, ಇತರಮತಗಳನುಳಿದು 
ಎಂಬುದರಿಂದ ವೈರಾಗ್ಯ, ಅತಿಶಾಂತರಿಗೆ ಎಂಬುದರಿಂದ ಶಮದಮಾದಿಗಳು, ಗತಿಕಾಂಕ್ಷರಿಗೆ 
ಎಂಬುದರಿಂದ ಮುಮುಕ್ಸುತ್ವ ಹೀಗೆ ಸಾಧನ ಚತುಷ್ಪಯಗಳು ಸೂಚಿತವಾಗಿದೆ. 


ಟಿಪ್ಪಣಿ-೨: ಸಾಧನ ಚತುಷ್ಟಯ-ಬ್ರಹ್ಮ ಜಿಜ್ಞಾಸ ನೆಗೆ ಬೇಕಾದ ಅರ್ಹತೆಯೇ ಸಾಧನ. ಇವು 
ನಾಲ್ಕು ೧) ನಿತ್ಯಾನಿತ್ಯ ವಿವೇಕ; ೨) ಇಹಮುತ್ರಾರ್ಥಫಲಭೋಗವಿರಾಗ; ೩) ಶಮಾದಿಷಟ್ಕ 
(ಶಮ. ದಮ, 'ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ); ೪) ಮುಮುಕ್ಷುತ್ವ (ಪರ-ಪ; 
ಪುಟ ೪೧೦) ದರ್ಶನ, ಶ್ರವಣ, “ಮನನ, ನಿದಿಧ್ಯಾಸನ ಈ ನಾಲ್ಕನ್ನು ಸಾಧನ ಚತುಷ್ಟಯ 
ಎನ್ನುತ್ತಾರೆ. (ಶ್ರೀವತ್ಸ ನಿಘಂಟು, ಪುಟ ೩೩.೨) 





262 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಜೀವತ್ಸವು ಈಶ್ವರನ ಲೀಲೆ (೪) 


ಹೇಳಿದೆನು ತತ್ತ್ವಂಗಳಿಗೆ ಸಲೆ 

ಮೇಳವಹ ಲಕ್ಷಾ ರವನು; ತಿಳಿ 

ಮೇಲೆ ವಾಚ್ಛಾರ್ಥವನವಿದ್ಯಾವಿದ್ಯಯಿಂದಾದ | 

ಕಾಳೆನಿಪ ಜೀವೇಶ್ವರತ್ಸವ; 

ತಾಳಿ ಕಿಂಚಿಚ್ನತ್ವದಲಿ ಮೇಣ್‌ 

ಲೀಲೆಯಿಂ ಸರ್ವಜ್ಞತಾದಿಯಲೆಸೆವ ಪರಮಾತ್ಮ ॥ IY 


ತಾತ್ಪರ್ಯ: ತತ್‌ ಮತ್ತು ತ್ವಂ ಪದಗಳಿಗೆ (ತತ್ತ್ವಗಳಿಗೆ) ಒಪ್ಪುವ ಹಾಗೆ ಕೂಡುವಂಥ 
ಲಕ್ಷ್ಯಾರ್ಥವನ್ನು ಹೇಳಿದೆನು. ಅನಂತರ ಈಗ ಅಸಿಪದದ ತಾತರ್ಯವನ್ನು ಹೇಳುವೆನು 
ತಿಳಿ. ಜೀವರನ್ನು ಮುಸುಕಿದ ಅವಿದ್ಯಾಶಕ್ತಿ ಮತ್ತು ಸತ್ತ್ವಗುಣ ಪ್ರಧಾನವಾದ 
ಈಶ್ವರಶಕ್ತಿ ಇವೆರಡರಿಂದಾದ ಬೀಜಭೂತವಾದ ಜೀವೇಶ್ವರತ್ವ ವಾಚ್ಯಾರ್ಥವನ್ನು 
ಹೇಳುವೆನು ತಿಳಿ. ಅಲ್ಲಜ್ಞಾನ, ಅಲ್ಪಶಕ್ತಿ, ಮೊದಲಾದವುಗಳನ್ನು (ಕಿಂಚೆಜ್ಜತ್ವದಲಿ) 
ಹೊಂದಿ, ಸರ್ವಜ್ಞತೆಯಿಂದ ಪ್ರಕಾಶಿಸುವ ಪರಮಾತ್ಮನಾಗಿದ್ದಾನೆ. 


ಶಬ್ದಾರ್ಥ: ತತ್ತ್ವಂಗಳಿಗೆಎತತ್‌ ಮತ್ತು ತ್ವಂ ಎಂಬ ಶಬ್ದ ಗಳಿಗೆ; * ಮೇಳವಹ-ಒಪ್ಪುವ ಹಾಗೆ 
ಕೂಡುವಂಥ; * ವಾಚ್ಯಾರ್ಥವನು-ಶಬ್ದವನು ಕೇಳಿದೊಡನೆ ತೋರುವ ಅರ್ಥವನ್ನು; 
* ಲಕ್ಷಾ ರ್ಥವನು-ಬೇರೆ ಅರ್ಥಗಳು ವಾಚ್ಯಾರ್ಥದಿ೦ದ ಸೂಚ್ಯವಾಗಿ ಲಕ್ಷಾ ರ್ಥ ವೆನಿಸುವುವು 
(ಕನ್ನಡ ಕೈಪಿಡಿ ಪುಟ-೧೩೩) ಜೀವೇಶ್ವರತ್ವ-ಜೀವ4ಈಶ್ವರತ್ವ ವಿಚಾರವನು; 
ಕಿಂಚಿಜ್ಛತ್ರದಲಿ-ಸ್ವಲ್ಪವನ್ನು ತಿಳಿದಿರುವಿಕೆ; ಸಧ್ವಜ್ಞತಾದಿಯಲಿ-ಎಲ್ಲವನ್ನು ತಿಳಿದಿರುವಿಕೆ, ಎಲ್ಲ 
ಶಕ್ತಿಗಳೂ ಇರುವಿಕೆ ಮೊದಲಾದ ಗುಣಗಳಿ೦ದ ಕೂಡಿ; ಕಾಳೆನಿಪಐಕಾಡು (ಕೀಳು)--ಎನಿಪ 


ಟಿಪ್ಪಣಿ: ಅವಿದ್ಯಾವಿದ್ಯೆಯಿ೦ದ-ತಮ್ಮ ಮೂಲಸ್ವರೂಪದ ನಿಜಸ್ಥಿತಿಯ ಅರಿವು ಆಗದಂತೆ 
ರಜಸ್ತಮೋಗುಣ ಪ್ರಧಾನವಾಗಿ ಜೀವರನ್ನು ಮುಸುಕಿರುವ ಶಕ್ತಿಗೆ ಅವಿದ್ಯೆಯೆಂದು ಹೆಸರು. 
ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದವುಗಳಿಗೆ ಸಾಧನವಾಗಿ ಸತ್ವಗುಣ ಪ್ರಧಾನವಾಗಿರುವ 
ಈಶ್ವರನ ಶಕ್ತಿಗೆ ವಿದ್ಯೆಯೆ೦ದು ಹೆಸರು. ಇವೆರಡೂ ತನ್ನನ್ನು ತಾನು ಅರಿಯದಿರುವದೆಂಬ 


ಅವಿದ್ಯೆಯಿಂದ ಕಲ್ಪಿತವಾದವುಗಳು. 





ಭೇದವು ಉಪಾಧಿಕೃತವು (೫-೮) 
ಸತ್ವರಜತಮವೆಂಬ ಮಾಯಾ 
ಶಕ್ತಿಯಗುಣಂಗಳಲಿ ಭೇದಾ 
ಪತ್ತಿ ವಿದ್ಯಾವಿದ್ಯೆಯೆಂದೆರಡಾಗಿ ತೋರಿಹುದು | 
ಕರ್ತೃರೂಪವವಿದ್ಯೆ; ವಿದ್ಯೆಯು 
ಸತ್ತ್ವಗುಣಸಂಪತ್ತಿನಲಿ ಮೆರೆ 
ಯುತ್ತಿಹುದು ಸರ್ವಜ್ಞತಾದಿಷಡಂಗರೂಪದಲಿ ॥ ೫ 


263 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಸತ್ತ್ವ, ರಜ, ತಮಗಳೆಂಬ ಮೂರುಗುಣಗಳಿಂದ ಕೂಡಿರುವ ಮಾಯಾ 
ಶಕ್ತಿಯು ಭೇದಜ್ಞಾನದಿಂದ ವಿದ್ಯೆ ಮತ್ತು ಅವಿದ್ಯೆ ಎಂಬುದಾಗಿ ಎರಡು ವಿಧವಾಗಿ 
ಕಾಣಿಸಿಕೊಂಡಿದೆ. ಇವುಗಳಲ್ಲಿ ಅವಿದ್ಯೆ ಕರ್ತೃರೂಪವಾಗಿದೆ. ವಿದ್ಯೆಯು ಸತ್ತ್ಯ 
ಗುಣ ಸಂಪತ್ತಿನಿಂದ ಕೂಡಿ ಸರ್ವಜ್ಯತ್ವ, ಸಗ್ದೇಶ್ವತ್ವ, ಸರ್ವಾ೦ತರ್ಯಾಮಿತ್ವ, ಸರೃಸ್ಪಷ್ಟುತ್ತ, 
ಸರ್ವರಕ್ಷಕತ್ವ, ಸರ್ವಸಂಹಾರತ್ವ - ಈ ಆರು ರೂಪದಿಂದ ವಿರಾಜಿಸುತ್ತಿದೆ. 


ಶಬ್ದಾರ್ಥ: ಮಾಯಾ ಶಕ್ತಿ-ಪರಮಾತ್ಮನ ಅಧೀನದಲ್ಲಿರುವ ತ್ರಿಗುಣಾತ್ಮಕವಾದ ಶಕ್ತಿ; 
ಭೇದಾಪತ್ತಿಎಭೇದವಾಗಿರುವಿಕೆ, ಎರಡು ವಿಧವಾಗಿರುವುದು; ಸರ್ವಜ್ಞತಾದಿಷಡಂಗರೂಪದಲಿ- 
ಸರ್ಪಜ್ಞತ್ವ, ಸದ್ವೇಶ್ವರತ್ವ, ಸರ್ವಾಂತರ್ಯಾಮಿತ್ವ, ಸರ್ವಸ್ರಷ್ಟತ್ವ, ಸದ್ವರಕ್ಷಕತ್ವ, ಸರ್ವಸ೦ಹಾರಕತ್ವ, ಈ ಆರು 
ರೂಪಗಳಲ್ಲಿ; * ಷಡಂಗರೂಪ-ಆರು ರೂಪಗಳಲ್ಲಿ; 

ಪಾಠಾಂತರ: * ಕರ್ತೃರೂಪವವಿದ್ಯೆ; ವಿದ್ಯೆಯು-ಕರ್ತೃ,;ರೂಪದವಿದ್ಯೆಯೇತಾ (ಕು) ಪ್ರತಿಯ 
ಪಾಠದಿಂದ ಕರ್ತರೂಪವೇ ಅವಿದ್ಯೆ ಎಂಬರ್ಥವಾಗುವ ಬದಲು, ವಿದ್ಯೆಯೇ ಸತ್ತ್ವ ಗುಣ 
ಸಂಪತ್ತಾಗಿ ಕರ್ತೃರೂಪವಾಗಿ ಸರ್ವಜ್ಞತ್ವಾದಿ ಸುಗುಣಗಳಿ೦ದ ಒಪ್ಪುತ್ತಿರುವುದು ಎಂದು ತಪ್ಪಾಗಿ 
ಅರ್ಥೈಸಲಾಗಿದೆ. 





ಶೈವ ವೈಷ್ಣವವೆಂಬ ಮತಗಳ 

ವಾವೆನಲ್ಕೆ ಷಡಂಗಷಡ್ಗುಣ 

ಭಾವಭೇದಗಳಾದವಲ್ಲದೆ ವಸ್ತುಭೇದವನು । 

ಆವ ಶ್ರುತಿಗಳು ಪೇಳ್ಗವೇಕೋ 

ದೇವನೆಂದೊರಲುತ್ತಲಿರೆ ಮಾ 

ಯಾವಿಲಾಸದಿ ಭೇದವಲ್ಲದೆ ವಸ್ತು ಬೇರಿಲ್ಲ ॥ Nel 


ತಾತ್ಪರ್ಯ: ಶೈವ ಮತ್ತು ವೈಷ್ಣವಗಳೆಂಬ ಮತ ಭೇದಗಳು ಏಕಿವೆ? ಎಂದರೆ 
ಮೂಲ ವಸ್ತು (ಪರಬ್ರಹೃ ಷಡಂಗರೂಪಿಯೆಂದು ಭಾವಿಸುವುದರಿಂದ ಶೈವವೂ, 
ಷಡ್ಲುಣರೂಪಿಯೆಂದು ಭಾವಿಸುವುದರಿಂದ ವೈಷ್ಣವವೆಂದೂ ಭಾವಭೇದಗಳಾಗಿವೆ. 
ವಾಸ್ತವವಾಗಿ ಈ ರೀತಿ ವಸ್ತುಭೇದವನ್ನು ಪರಮಾತ್ಮನ ಸ್ವರೂಪವನ್ನು ಯಾವ 
ಉಪನಿಷತ್ತುಗಳೂ ಹೇಳುವುದಿಲ್ಲ. ಎಲ್ಲ ಶ್ರುತಿಗಳೂ ದೇವರೊಬ್ಬನೇ (ಏಕೋ 
ದೇವನು) ಎಂದು ಸಾರುತ್ತಿವೆ. ಮತ್ತೇಕೆ ಈ ಭೇದವೆಂದರೆ ಮಾಯೆಯ ಪ್ರಭಾವದಿಂದ 
ಈ ಭೇದ ಕಾಣುತ್ತದೆ. ಆದರೆ ಮೂಲತಃ ದೇವನೊಬ್ಬನೇ ಆಗಿದ್ದಾನೆ. ಶಿವ-ವಿಷ್ಟು 
ಬೇರೆ ಬೇರೆ ಅಲ್ಲ. 


ಶಬ್ದಾರ್ಥ: * ಶೈವ-ಶಿವನೇ ಪರಮಾತ್ಮ ವಿಷ್ಣುವಲ್ಲವೆಂದು ಭಾವಿಸುವವರು. * ವೈಷ್ಣವಾವಿಷ್ಣುವೇ 
ಪರಮಾತ್ಮ ಶಿವನಲ್ಲ ಎಂದು ಭಾವಿಸುವವರು; ಷಡಂಗಷಡ್ಗುಣಭಾವಭೇದಗಳಾದವಲ್ಲದೆ-ಶೈವ, 
ವೈಷ್ಣವ ಭೇದವೇ ಹೊರತು ಆ ಮತಗಳಿಂದ ಪ್ರಶಿಪಾದ್ಯವಾದ ವಸ್ತುವಿನಲ್ಲೇನೂ ಭೇದವಿಲ್ಲವೆಂದು 
ತಾತರ್ಕ. 

ಬೆ 


264 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಟಿಪ್ಪಣಿ-೧: ಷಡಂಗಭಾವ-ಶೈ ವ-ಪರಮಾತ್ಮ ಸರ್ವಜ್ಞತ್ವ ಸದ್ದೇಶ್ವರತ್ವ ಸ ಸರ್ದಾಂತರ್ಯಾಮಿತ್ವ, ಸ ಸದ್ವಸ್ರಷ್ಟು 
ಹ ;ರಕ್ಷಕತ್ವ ಸರ್ವ ಸಂಹಾರಕ ಈ ಷಡಂಗ ರೂಪದಲ್ಲಿರುವನೇ ಪರಮಾತ್ಮನೆಂದು ಸ 
ಶೈವ. ಪಡ್ಕುಣಭಾವ- ವೈಷ್ಣೆವ-ಜ್ಜಾನ, ಬಲ, ವೀರ್ಯ, ತೇಜ, ಐಶ್ವರ್ಯ ಶಕ್ತಿ ಎಂಬ ಆರು 
ಗುಣಗಳ ರೂಪದಲ್ಲಿ ಪರಮಾತ್ಮನಿದ್ದಾನೆ ಎಂದು ತಿಳಿಯುವುದು ವೆ ಪವ. ಏಕೋದೇವ-ಈ 
ಎರಡೂ ಮತಗಳಿಂದ ಪ್ರೇರಿತವಾದ "ವಸ್ತುವಿನಲ್ಲಿ ಭೇದವಿಲ್ಲ ಪರಮಾತ್ಮನೊಬ್ಬನೇ. 


ಟಿಪ್ಪಣಿ-೨: ಏಕೋದೇವಃ ಬಹುಧಾನಿವಿಷ್ಟಃ (ಚಿತ್ತಿ ೪೧) 
ಏಕೋ ದೇವಃ ಕೇಶವೋ ವಾ ಶಿವೋವಾ (ಶೃತಿ) 
ಸದ್ದಿಶೀಯೋಸ್ತಿಕಶ್ಚನ (ಶ್ರುತಿ) 





ಹೊಳೆವ ಶುದ್ಧಸ್ಫಟಿಕಸನ್ನಿಧಿ 

ಯಲಿ ಜಪಾಕುಸುಮಾದಿಪುಷ್ಟಾ 

ವಳಿಗಳಿರಲಾ ಸ್ಪಟಿಕ ತತ್ತತ್ಪುಷ್ಪ ವರ್ಣದಲಿ | 

ಹೊಳೆವವೋಲ್ಡಿಜವಸ್ತು ಗುಣಸಂ 

ಕುಲದ ಬುದ್ಧಿಯ ವೃತ್ತಿ ತನ್ನೊಳು 

ಹೊಳೆಯೆ ಬಹುವಿಧಭೇದವಾಗಿಯೆ ತೋರುತಿಹುದೆಂದ ॥ ॥ಓ 
ತಾತ್ಪರ್ಯ: ದಾಸವಾಳದ ಹೂವು ಮೊದಲಾದ ಬಗೆ ಬಗೆಯ ಹೂವುಗಳನ್ನು 
ಥಳಥಳನೆ ಹೊಳೆಯುವ ಶುದ್ಧವಾದ ಸ್ಫಟಿಕ ಶಿಲೆಯ ಸಾನಿ ಧ್ಯದಲ್ಲಿ ಇಟ್ಟರೆ, ಆ 
ಸ್ಫಟಿಕವು ಆಯಾಯಾ ಹೂಗಳ "ಬಣ್ಣಗಳಿರಿದ ಶೋಭಿಸುತ್ತದೆ. ಅಂತೆಯೇ ಪರಬ್ರಹ್ಮ 
ವಸ್ತು ಬೇರೆಬೇರೆ ವಿಷಯಗಳ ಆಕಾರವನ್ನು ಪಡೆದ ತಿ ತ್ರಿಗುಣಾತ್ಮಕವಾದ ಬುದ್ಧಿಯ 
ವೃತ್ತಿಗಳಿಂದ ಬೇರೆಬೇರೆ ವಸ್ತುಭೇದಗಳಾಗಿ ಕಾಣುವುದೇ ಹೊರತು ನಿಜವಾಗಿ 
ಸ್ಪಟಿಕ ವಸ್ತುಭೇದದಿಂದ ಕೂಡಿರುವುದಿಲ್ಲ (ಪರಬ್ರಹ್ಮ ವಸ್ತು ಒ೦ದೇ ಆಗಿರುತ್ತದೆ). 
ಶಬ್ದಾರ್ಥ: * ಶುದ್ಧ ಸ್ಫಟಿಕಾನಿರ್ಮಲವೂ ಪಾರದರ್ಶಕವೂ ಆದ ಒಂದು ಬಗೆಯ ಬಿಳಿಯ 


ಹೊಳಪಿನ ಕಲ್ಲು! ಹಪಾಕುಸುಮ- ದಾಸವಾಳದ ಹೂವು; ಪುಷ್ಠಾವಳಿ-ನಾನಾ ಬಗೆಯ 
ಹೂವುಗಳು; ನಿಜ ವಸ್ತು-ಪರಬ್ರಹ್ಮ 


ಟಿಪ್ಪಣಿ: ಗುಣ ಸಂಕುಲದ ಬುದ್ಧಿಯ ವೃತ್ತಿ ತನ್ನೊ ಳು ಹೊಳೆಯೆ=ಬೇರೆ ಬೇರೆ ವಿಷಯಗಳ 
ಆಕಾರವನ್ನು ಪಡೆದ ತ್ರಿ ತ್ರಿಗುಣಾತ್ಮಕವಾದ ಬುದ್ಧಿಯ “ವತ್ತಿಗಳಿಂದ ಬೇರೆ ಬೇರೆ ವಸ್ತು ಭೇದಗಳು 
ಕಾಣುವವೇ. ಹೊರತು ನಿಜವಾಗಿ ವಸ್ತು ಭೇದವಿಲ್ಲವಂದು ತಾತ್ಪರ್ಯ. 





ಅಂಬರದಲಿಹ ಚಂದ್ರನೊಬ್ಬನೆ; 

ಕುಂಭಗಳ ಜಲಮಧ್ಯದಲಿ ಪ್ರತಿ 

ಬಿಂಬಚಂದ್ರರು ಹಲಬರಾಗಿಯೆ ತೋರ್ಪ ತೆರನಂತೆ | 

ಅಂಬುಜಾಸನ ಮೊದಲು ಕಡೆಗಾ 

ಸ್ತಂಬಬುದ್ಧಿಗಳಲ್ಲಿ ಜೀವಕ 

ದಂಬವಾಗಿಯೆ ಪೊಳೆವನೊಬ್ಬನೆ ಚೇತನಾತ್ಮಕನು ॥ ॥೮। 
265 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಆಕಾಶದಲ್ಲಿರುವ ಒಬ್ಬನೇ ಚಂದ್ರನು ಅನೇಕ ಗಡಿಗೆಗಳಲ್ಲ ಇರುವ 
ನೀರಿನನಡುವೆ ಪ್ರತಿಫಲಿಸಿ ಹತ್ತಾರುಚ೦ದ್ರರಾಗಿ ಕಾಣುವ ರೀತಿಯಲ್ಲಿ ಒಬ್ಬನೇ 
ಅಂತರ್ಯಾಮಿಯಾದ ಚೇತನಾತ್ಮಕನು, ಚತುರ್ಮುಖಬ್ರಹ್ಮವನ್ನು ಮೊದಲು ಮಾಡಿಕೊಂಡು, 
ಹುಲ್ಲುಕಡ್ಡಿಯವರೆಗೂ ಇರುವುದರಲ್ಲಿ ಜ್ಞಾನಾದಿಗಳ ತಾರತಮ್ಯವೆಷ್ಟಿದ್ದರೂ 
ಅ೦ತರ್ಯಾಮಿ ಒಬ್ಬನೇ ಆಗಿರುತ್ತಾನೆ. ಆದಕಾರಣ ಜೀವರ ಸಮೂಹವು ಒಬ್ಬನ 
ರೂಪಾಂತರವೇ ಆಗಿರುತ್ತದೆ. 


ಶಬ್ದಾರ್ಥ: * ಅಂಬರದಲಿಹ-ಆಕಾಶದಲ್ಲಿರುವ; * ಕುಂಭಗಳ-ಗಡಿಗೆಗಳ; * ಪ್ರತಿಬಿಂಬ 
ಚಂದ್ರರು-ಪ್ರತಿಫಲಿಸಿದ ಚಂದ್ರರು; * ತೋರ್ಪತೆರನಂತೆ-ಕಾಣುವ ರೀತಿಯಲ್ಲಿ; ಅಂಬುಜಾಸನ 
=ಚತುರ್ಮುಖ ಬ್ರಹ್ಮ ಮೊದಲು-ಮೊದಲ್ಲೊಂಡು; ಕಡೆಗೆ-ಕೊನೆಗೆ; ಜೀವಕದಂಬವು-ಜೀವರ 
ಸಮೂಹವು; ಒಬ್ಬನೆ ಚೇತನಾತ್ಮಕನು-ಒಬ್ಬನ ರೂಪಾಂತರವೆಂದು ತಾತ್ಪರ್ಯವು. 


ಟಿಪ್ಪಣಿ: ಸ್ತಂಬ-ಮೋಟುಮರ ಅಥವಾ ಸಣ್ಣ ಕ್ರಿಮಿ ಅಥವಾ ಹುಲ್ಲು. ಇಲ್ಲಿ ಸ್ತಂಬವೆಂಬ 
ಮಾತಿಗೆ ಹುಲ್ಲು ಕಡ್ಡಿಯೆಂದರ್ಥವನ್ನು ಇಟ್ಟುಕೊಳ್ಳಬಹುದು. (೬ನೇ ಅಧ್ಯಾಯ ಪದ್ಯ ೬೦ 
ನೋಡಿ) ಚತುರ್ಮುಖಬ್ರಹ್ಮನನ್ನು ಮೊದಲುಮಾಡಿಕೊಂಡು ಹುಲ್ಲುಕಡ್ಡಿಯವರೆಗೂ ಇರುವದರಲ್ಲಿ 
ಜ್ಞಾನಾದಿಗಳ ತಾರತಮ್ಯ ಎಷ್ಟಿದ್ದರೂ ಅ೦ತರ್ಯಾಮಿಯೊಬ್ಬನೇ. 





ಅವಿದ್ಯೋಪಾಧಿಯಿಂದ ಜೀವತ್ವ (೯-೧೩) 


ಕೇಳವಿದ್ಯೋಪಾಧಿಯಿಂದಲಿ 

ಹೇಳಲೇನದ, ಕರ್ತ,ೃಭಾವವ 

ತಾಳಿ ತನುಕರಣಾದಿಗುಣಗಣಗಳಲಹಂಕರಿಸಿ । 

ಸ್ಥೂಲ, ದೀರ್ಥನು, ಹಸ್ತ, ಕೃಶ, ನಾ 

ಬಾಲ, ವೃದ್ಧನು, ಮರೆದೆನರಿದೆನು, 

ಕೇಳೆ, ಕಾಣೆನು, ದುಃಖಿ, ಸುಖಿ, ತಾನೆಂದು ಬಗೆದಿಹನು ॥ a 
ತಾತ್ಪರ್ಯ: ಎಲೈ ಶುಕನೆ ಕೇಳು, ಅವಿದ್ಯೆಯ ಉಪಾಧಿಯಿಂದ ಆದ ಪರಿಣಾಮವನ್ನು 
ಏನೆಂದಂ ಹೇಳಲಿ? ಜೀವನು ನಾನು ಮಾಡುವವನೆ೦ಬ ಮುಂತಾದ 
ಅಹಂಕಾರದಿಂದ ಶರೀರ, ಇಂದ್ರಿಯಗಳು ಮೊದಲಾದವು ತಾನೇ ಎಂದು 
ಅಭಿಮಾನವಹಿಸಿ, ನಾನು ದಪ್ಪಗಿರುವೆನು, ಎತ್ತರಕ್ಕಿರುವೆನು, ಕುಳ್ಳಾಗಿರುವೆನು, 
ಸಣ್ಣಗಿರುವೆನು, ಹುಡುಗನು, ಮುದುಕನು ಆಗಿದ್ದೇನೆ, ಮರೆತೆನು, ತಿಳಿದೆನು, 
ಕೇಳಲಾರೆನು, ನೋಡಲಾರೆನು-ಎಂದೂ, ಸುಖಿಯೂ ನಾನೇ, ದುಃಖಿಯೂ ನಾನೇ 
ಎಂದೂ ತಿಳಿದುಕೊಂಡಿರುವನು. 


ಪದವಿಭಾಗ: ಕೇಳವಿದ್ಯೋಪಾಧಿಯಿಂದಲಿಎಕೇಳು.-ಅವಿದ್ಯೋ.-ಉಪಾಧಿಯಲಿ; *ತನುಕರಣಾದಿ 
ಗುಣಗಣಗಳಲಹಂಕರಿಸಿ-ತನು--ಕರಣಾದಿ-ಗುಣಗಣಗಳಲಿ--ಅಹ೦ಕರಿಸಿ. 


266 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಶಬ್ದಾರ್ಥ: ಕರ್ತ,ೃಭಾವನ-ನಾನು ಮಾಡುವೆನೆಂಬ ಮುಂತಾದ ಅಹಂಕಾರವನ್ತ್ರು; 
ತನುಕರಣಾದಿಗುಣಗಣಗಳಲಹಂಕರಿಸಿ-ಶರೀರ, ಇಂದ್ರಿಯ ಮೊದಲಾದವುಗಳೇ ತಾನೆಂದು 
ಅಭಿಮಾನವನ್ನು ವಹಿಸಿ, ನಾ-ನಾನು; * ಸ್ಥೂಲನು- =ದಪಗಿರುವೆನು; * ದೀರ್ಪನು-ಎತ್ತರ 
ವಾಗಿರುವೆನು; * ಹಸ್ಟ-ಕುಳ್ಳಾಗಿರುವೆನು; ಸ ಕೃಶಎಸಣ್ಣಗಿರುವೆನು; * ಬಾಲ-ಹುಡುಗನು; 
೫ ವೃದ್ಧನು- ಮುದುಕನು. 


ವಾ 


ಹೇಸಿಕೆಯ ಹೆಬ್ಬಡಿಕೆ, ಘನಸಂ 

ಕ್ಲೇಶಕಾರಣವಾದ ತನುವಿನೊ 

ಳಾಸೆಬಟ್ಟದರಲ್ಲಿ ಮಮತೆಯ ಮಾಡಿ ಮೋಹಿಸುತ, । 
ಗಾಸಿಬಡುವೀ ದೇಹಧರ್ಮವ 

ನೈಸುವನು ತನ್ನಲ್ಲಿ ಕಲ್ಪಿಸಿ, 

ದಾಸಣದ ಸನಿ ಧಿಯ ಮಣಿಯೊಲು ಜೀವನೆನಿಸುವನು ॥ ॥೧೦॥ 


ತಾತ್ಪರ್ಯ: ಈ ಶರೀರವು ಹೊಲಸಿನ ಕೆಟ್ಟನಾತದಿಂದ ಕೂಡಿದೆ (ಹೇಸಿಗೆಯ ಹೆಬ್ಬಡಿಕೆ) 
ಬಹು ಹೆಚ್ಚಿನ ದುಃಖಕ್ಕೆ ಕಾರಣವಾದ ಈ ದೇಹಕ್ಕೆ ಆಸೆಪಟ್ಟು ಅದನ್ನು ತನ್ನಃ ದೆಂದು 
ಮೋಹಿಸುತ್ತ ಚೆತ್ತಚಂಚಲನನ್ನಾಗಿ ಮಾಡುವ ದೇಹಧರ್ಮಗಳಾದ ಸ್ಥೂಲ, "ಸೂಕ್ಷ್ಮ 
ಕೃಶ, ಹಸ್ವ ತೊದಲಾದ ಎಲ್ಲವನ್ನೂ ಆತ್ಮನಲ್ಲಿ ಕಲ್ಪಿಸಿಕೊಂಡು ಭ್ರಾಂತಿಯಿಂದ ಸ್ಫಟಿಕಪು 
ಸ್ವಭಾವತಃ ಬೆಳ್ಳಗಿದ್ದರೂ ಕೆಂಪು ದಾಸವಾಳದ” ಹೂವು ಹತ್ತಿರವಿರುವಾಗ ತಾನೂ 
ಕೆಂಪಾಗಿ ಕಾಣುವಂತೆ ಬ್ರಹ್ಮನು ತಾನು ಸ್ವಭಾವವಾಗಿ (ಸ್ಫಟಿಕದಂತೆ) ಶುದ್ಧರೂಪದಲ್ಲಿದ್ದರೂ 
ಬಗೆಬಗೆಯ ಬುದ್ಧಿವೃ ತಿಗಳ ಕಲ್ಪಿತ ಸಂಬಂಧದಿಂದ "ಜೀವನು ಎನಿಸುತ್ತಾನೆ. 


ಶಬ್ದಾರ್ಥ: ಹೇಸಿಗೆಯ=-ಹೊಲಸಿನ; ಹೆಬ್ಬಡಿಕೆ-ಕೆಟ್ಟ ನಾತ; ಘನಸಂಕ್ಷೇಶಕಾರಣವು-ಬಹು 
ಹೆಚ್ಚಿನ ದುಃ ಖಕ್ಕೆ ಕಾರಣವು; * ದಾಸಣನಕೆಂಪು ದಾಸವಾಳದ ಹೂವು. 


ಟಿಪ್ಪಣಿ-೧: ಈ ದೇಹಧರ್ನವನುಐಸುವನು-ದೇಹಧರ್ನಗಳಾದ ಸ್ಥೂಲ, ದೀರ್ಫ, ಹಸ್ತ ಮೊದಲಾದ 
ಎಲ್ಲವನ್ನು (ನಾನು ಸ್ಥೂಲನು ಎ೦ಬ ಮಾತಿನಲ್ಲಿ ನಾನು ಎಂಬುದು ನಿಜವಾಗಿ ಅಂತರ್ಯಾಮಿ 
ಚೈತನ್ಯವನ್ನು ಸೂಚಿಸುತ್ತದೆ. ಸ್ಥೂಲತ್ಡವು ಹೊರಗಣ ದೇಹಕ್ಕೆ ಸಂಬಂಧಿಸಿದ್ದು. ಇವೆರಡನ್ನೂ 
ಗುಟುಹಾಕಿ ಮಾತಾಡುವುದರಿಂದ ಆತ್ಮನಲ್ಲಿ ದೇಹದ ಧರ್ಮಗಳನ್ನು ಆರೋಪಿಸಿದಂತಾಯ್ತು) 


ಟಿಪ್ಪಣಿ-೨: ದಾಸಣದ ಸನ್ನಿಧಿಯ ಮಣಿಯೊಲು-ಸ್ಪಟಿಕವು ತಾನು ಸ್ಪಭಾವವಾಗಿ ಬೆಳ್ಳಗಿದ್ದು 
ಕೆಂಪು ದಾಸವಾಳದ ಹೂ ಹತ್ತಿರದಲ್ಲಿರುವುದರಿಂದ ತಾನೂ ಕೆಂಪಾಗಿ ಕಾಣುವಂತೆ ಬ್ರಹ್ಮನು 
ತಾನು ಸ್ವಭಾವವಾಗಿ ಶುದ್ಧ ರೂಪದಲ್ಲಿದ್ದರೂ ಬಗೆ ಬಗೆಯ ಬುದ್ಧಿ ವೃತ್ತಿಗಳ ಕಲ್ಪಿತ ಸಂಬಂಧದಿಂದ 
ಜೀವನೆನಿಸುವನು ಎಂದು ತಾತ್ರರ್ಯ. 


ಹೋ ರಾಜಾ 


ತನ್ನ ಸಹಜಾನಂದವಹ ಚೈ 
ತನ್ಯವನು ತನುವಿನಲಿ ಬಗೆದ 
ನ್ಯೋನ್ಯವಿನಿಮಯವಾಗಿ ಮಾಡುತ, ಕಾದ ಕಬ್ಬಿಣದ 


267 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿರ್ಣಯದಿ ಜರೆ, ಮರಣ, ಪುನರಪಿ 
ಜನ್ಮಕರ್ಮಂಗಳಲಿ ಬಳಲುತ 
ಬನ್ನ ಬಡುವವೊಲೆಸೆವುತಿಹಪರಗಳಲಿ ತೊಳಲುವನು ॥ NOON 


ತಾತ್ಪರ್ಯ: ತನ್ನ ಸಹಜಾನಂದ ಸ್ವರೂಪ ಕೈ ಒಪ್ಪುವ ನಾನು ಎಂಬುದನ್ನು ಶರೀರಕ್ಕೆ 
ಅನ್ವಯಿಸಿ ಆತ್ಮನ ಧರ್ಮವನ್ನು 'ದೇಹಕ್ಕೂ ದೇಹಧರ್ಮವನ್ನು ಆತ್ಮಕ್ಕೂ ತಳುಕು 
ಹಾಕುತ್ತಾನೆ. ಕಾದ ಕಬ್ಬಿಣವು ನಿಗಿನಿಗಿ ಹೊಳೆಯುವುದು ಎನ್ನುವಾಗ "ಅಗ್ನಿಯ 
ಧರ್ಮವನ್ನು ಕಬ್ಬಿಣದಲ್ಲಿ ಆರೋಪಿಸುವಂತೆ ತಾನು ಮೂಲಜೈ ತನ್ನವೆಂದು ತಿಳಿಯದೆ 
ದೇಹವೇ ತಾನೆಂದು ತಿಳಿಯುತ್ತಾನೆ. ಇದರಿಂದ ಹುಟ್ಟು-ಸಾವು-ಹುಟ್ಟು ಗಳೆಂಬ 
ಪುನರ್ಜನ್ಮಗಳನ್ನು ಹೊಂದಿ ದುಃಖ ಪರಂಪರೆಗಳಿಂದ 'ತೊಳಲಾಡುವವನ ಹಾಗೆ 
ತೋರಿಕೆಯಂತೆ ಕಾಣಿಸಿಕೊಳ್ಳುತ್ತಾನೆ. (ಎಂದರೆ ಒಬ್ಬನಿಗೆ ಕನಸಿನಲ್ಲಿ ಕಷ್ಟವು ತೋರಿದರೂ 
ಅದು ನಿಜವಾಗಿ ಹೇಗಿಲ್ಲವೋ “ಹಾಗೆ ಜನ್ಮಾಂತರಗಳಲ್ಲಿ ತೊಳಲಾಡುತ್ತಾನೆ.) 


ಶಬ್ದಾರ್ಥ: * ಸಹಜಾನಂದವಹ-ಆನಂದ ರೂಪನಾದ ಮೂಲ ಚೈತನ್ಯ ತನ್ನ ಸಹಜಾನಂದವಹ 
ಚೈತನ್ಯ ವನು ತನುವಿನಲಿ ಬಗೆದು-ತನ್ನ ಸಹಜಾನಂದ ಸ್ವರೂಪಕ್ಕೆ ಓಡುವ ಮುನು ಎಂಬುದನ್ನು 
ಶರೀರಕ್ಕೆ ಅನ್ನಯಿಸುತ್ಯಾ; ನಾನು ಸ್ಫೂಲನು ಎಂದರೆ ನಾನು ಎಂಬುದು ನಿಜವಾಗಿ ಆತನಿಗೆ 
ಅನ್ವಯಿಸುವುದರಿಂದ ಇಲ್ಲಿ ದೇಹದ ಧರ್ಕವಾದ ಸ್ಥೂಲತ್ವವನ್ನು ಆತ್ಮನಲ್ಲಿ ಆರೋಪಿಸಿದಂತಾಯಿತು. 
ಕಾದ ಕಬ್ಬಿಣದ ನಿರ್ಣಯದಿ-ಕಾದ ಕಬ್ಬಿಣವು ನಿಗಿ ನಿಗಿ ಹೊಳೆಯುವುದು ಎನ್ನುವಾಗ ಅಗ್ನಿಯ 
ಧರ್ಮವನ್ನು ಕಬ್ಬಿಣದಲ್ಲಿ ಆರೋಪಿಸುವಂತೆ; ಪುನರಪಿ ಜನ್ಮ ಕರ್ದಗಳಲಿ-ಮತ್ತೆ ಮತ್ತೆ ಹುಟ್ಟಿ 
ಸಾಯುವುದರಲ್ಲಿ 'ಮತ್ತು "ಕರಗಳನ್ನು ಮಾಡುವುದರಲ್ಲಿ; ಬನ್ನ ್ನ ಬಡುವವೋಲ್‌-ಕಪ್ಪ ಪಡುವವನ 
ಹಾಗೆ ಎಂದಿರುವುದರಿಂದ "ಕಷ್ಟವು ಬರೀ ತೋರಿಕೆಯೇ. ಹೊರತು ನಿಜವಾಗಿಲ್ಲವೆಂದರ್ಥ. 
(ಒಬ್ಬನಿಗೆ ಕನಸಿನಲಿ ಕಷ್ಟವು ತೋರಿದರೂ ಅದು ಅವನಿಗೆ ನಿಜವಾಗಿ ಹೇಗಿಲ್ಲವೋ ಹಾಗೆ). 
ತ ತೊರ ಬಜ ವವನು! 


ಟಿಪ್ಪಣಿ: ಅನ್ಯೋನ್ಯ ವಿನಿಮಯವಾಗಿ ಮಾಡುತ-ಒಂದರ ಧರ್ಮವನ್ನು ಇನ್ನೊಂದರಲ್ಲಿ ಹಾಕುತ್ತ 
Re ಧರ್ಮವನ್ನು ದೇಹಕ್ಕೂ, ದೇಹದ ಧರ್ಮವನ್ನು ಆತ್ಮಕ್ಕೂ ಹಾಕುವುದು. ನೀನು 
ಎಂದು ಶರೀರವನ್ನು 'ಬರಿತು ಹೇಳಿದರೆ ಆತ್ಮನನ್ನು ದೇಹದಲ್ಲಿ ಆರೋಪಿಸಿದಂತೆ ಆಯಿತು). 


BSA ESAS, ARLE EL EE ಸು ಸಕುಚ 
ಈ ಪರಿಯ ಬಹುಜನ್ಮವಾಸನೆ 
ಲೇಪವಡೆದಿರೆ, ಮರಳಿ ಸಂಸ್ಕೃತಿ 
ಕೂಪದೊಳು ಬಿದ್ದಾವಗಾಳುತ್ತೇಳುತಿಹನಾಗಿ, | 
ಕಾಪಥದಲೇ ನಡೆದು ಕೆಡುವನು; 
ದೀಪಿಸುವ ತತ್ಸದವ ಕಾಣದೆ, 
ಭಾಪವಿದ್ಯೆಯ ಮಹಿಮೆಯೆಂತುಟೊ! ಮಗನೆ, ಕೇಳೆಂದ ॥ ॥೧೨॥ 


ತಾತ್ಪರ್ಯ: ಈ ರೀತಿಯಲ್ಲಿ ಬಹು ಜನ್ಮಗಳ ವಾಸನಾ ಬಲವು ಅಂಟಿಕೊಂಡಿರಲಾಗಿ 
ಮತ್ತೆ ಮತ್ತೆ ಸಂಸಾರವೆಂಬ ಬಾವಿಯಲ್ಲಿ ಬಿದ್ದು ಯಾವಾಗಲೂ ಮುಳುಗುತ್ತಾ ಏಳುತ್ತಾ 


268 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಜೀವನು ಇರುವವನಾಗಿ ಸದಾ ಕಾಲವೂ ದುರ್ಮಾರ್ಗದಲ್ಲೇ ಸಾಗುತ್ತ ಉದ್ದಾರಗೊಳಿಸುವ 
ತರಾ ಕಾಣಲಾಗದೆ ಅಧಃಪತನ ಹೊಂದುತ್ತಿರುತ್ತಾನೆ. ಅವಿದ್ಯೆಯ 
ಮಹಿಮೆಯನು )ಿ ಎಷ್ಟೆಂದು ಹೇಳೋಣ! ಮಗನೇ ಕೇಳು ಎಂದು ವ್ಯಾಸ ಹೇಳಿದನು. 


ಶಬ್ದಾರ್ಥ: ಲೇಪವಡೆದಿರೆ-ಅಂಟಿಕೊಂಡಿರಲಾಗಿ; ಸಂಸ ೈತಿ ಕೂಪದೊಳು-ಸಂಸಾರವೆಂಬ 
ಬಾವಿಯಲ್ಲಿ; ಆಳುತ್ತ-(ಮುಳುಗುತ್ತ) ಆವಗ-ಸದಾಃ; ತತ್ರದವ- =ಪರಮಾತ್ಮ ಸ್ಥಿತಿಯನ್ನು, 
ಭಾಪುಎ ಭಲರೆ, ಅರೆ! ಆಶ್ಚರ್ಯ ಸೂಚಕ ಅವ್ಯಯ. 


ಪದ ವಿಭಾಗ: ಬಿದ್ದಾವಗಾಳುತ್ತೇಳುತಿಹನಾಗಿ-ಬಿದ್ದು-ಆವಗ--ಆಳುತ್ತ*ಏಳುತಿಹನು--ಆಗಿ; 
ಭಾಪವಿದ್ಯೆಯ-ಭಾಪು- ಅವಿದ್ಯೆಯ 

ಪಾಠಾಂತರ: ತತ್ಪದವ-ಈ ಶಬ್ದದ ಸ್ಥಳದಲ್ಲಿ ಕೆಲವು ಕಡೆ (ಕು ಪ್ರತಿ) ತತ್ರಥವ ಎಂದು ಇದೆ. 
ತತ್ಪಥ-ಎಂ೦ದರೆ ಆ ದಾರಿ. 





ಪುಸಿಕಣಾ ಜೀವತ್ವ: ದುಃಖದ 

ಘಸಣಿಯಾತ್ಮಂಗಿಲ್ಲ; ಜಲದಲಿ 

ಮಿಸುಪ ದಿನಕರಬಿಂಬ ಜಲಗುಣಕಂಪಕಲುಷಗಳ । 

ಪಸರದಿಂದನುಭವಿಸುವಂದದ 

ಲಸಮಚಿನುಮಯರೂಪನಿದರೊಳು 

ಮಸಗುವನೆ? ನಿಸ್ಪಂಗ, ನಿರ್ಮಲ, ನಿತ್ಯಸುಖ ತಾನು ॥ (೧೩ 
ತಾತ್ಪರ್ಯ: ಜೀವತ್ವ ಎಂಬುದು ಸುಳ್ಳು ಕಣಯ್ಯ; ಆತ್ಮನಿಗೆ ಸ ಸಾರದ ಸುಖ 
ದುಃಖಗಳ ತಿಕ್ಕಾಟವಿಲ್ಲ; ಕೊಳದ ನೀರಿನಲ್ಲಿ ಹೊಳೆಯುವ ಸೂರ್ಯನ ಬಿಂಬ 
ನೀರಿನ ತುಂಬ ವ್ಯಾಪಿಸಿದ್ದರೂ ನೀರಿನ ಕೊಳೆ ಉಬ್ಬರವಿಳಿತಗಳು ನೀರಿನ ಗುಣಕ್ಕೆ 
ಅಂಟಿರುವುದೇ ಹೊರತು ಸೂರ್ಯ ಬಿಂಬಕ್ಕೆ ಅಲ್ಲ. ಅಡೇ ರೀತಿಯಲ್ಲಿ ಅಸಮಾನನೂ 
ಚಿನ್ಮಯ ರೂಪನೂ ಆದ ಆತ್ಮನು ಈ ಜೀವತ್ತದಲ್ಲಿ ಸೇರಿಕೊಂಡು "ಒದ್ದಾಡುವುದಿಲ್ಲ 
ಏಕೆಂದರೆ ಆತನು ಸಂಗರಹಿತನು, ದೋಷದೂರನು, ಸದಾನಂದನು ಆಗಿದ್ದು 
ಇವನಿಗೆ ಸಂಸಾರದ ತಾಪತ್ರಯವಿಲ್ಲ. 


ಶಬ್ದಾರ್ಥ: * ಜೀವತ್ಚ್ವ- ಜೀವಧಾರಣೆ; ಘಸಣಿತಿಕ್ಕಾಟ; ಜಲಗುಣ ಕಂಪಕಲುಷಗಳ-ನೀರಿನ 
ಗುಣವಾದ ನಡುಗುವಿಕೆಯನ್ನು ಹೊಲಸನ್ಮೂ; ಪಸರದಿಂದ-ಬಹಳವಾಗಿ, ತು೦ಬ; 
ಮಸಗುವನೆ?-ಸೇರಿಕೊಂಡು, ಒದ್ದಾಡುವನೆ? (ನಿಸಂಗತ್ತ ಮೊದಲಾದ ಗುಣಗಳುಳ್ಳ ಆತ್ಮನಿಗೆ 
ಸಂಸಾರದ ತಾಪತ್ರಯವಿಲ್ಲ ಎಂದರ್ಥ); ಜೇ ನಿಸ್ಪೆಂಗ-ಸಂಗರಹಿತನು; x ನಿರ್ಮಲ-ಶುದ್ಧ 
ರೂಪನು, ದೋಷರಹಿತನು; * ನಿತ್ಯ ಸುಖಿ-ಸ ದಾನಂದರು. 





269 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಲಿಂಗದೇಹೋಪಾಧಿಯಿಂದ ಜನ್ಮಾಂತರಗಳು (೧೪-೧೫) 


ಲಿಂಗದೇಹವ ಹೊದ್ದಿದಂತಿಹ; 

ಸಂಗವದರೊಳಗಿಲ್ಲ; ಘಟದೊಳು 

ಸಂಗಿಸಿದ ನಭ ಘಟದ ಕೂಡೆಡೆಯಾಡುವಂದದಲಿ । 
ಲಿಂಗದೊಡನೆಡೆಯಾಡಿ, ಬಹುಜ 

ನ್ಮಂಗಳಲಿ ತೊಳಲುವನು; ಲಿಂಗಕೆ 
ಭಂಗವಾಗಲಖಂಡಚಿನುಮಯನೆನಿಸಿಕೊಂಡಿಹನು ॥ ೧೪ 


ತಾತ್ಪರ್ಯ: ಲಿಂಗದೇಹವನ್ನು ಎಂದರೆ ಮನಸ್ಸು ಮತ್ತು ಇಂದ್ರಿಯಗಳಿಂದ ಕೂಡಿದ 
ಸೂಕ್ಷಶರೀರವನ್ನು ಹೊಂದಿದ್ದರೂ ಅದರ ಸಂಬಂಧ ಆತನಿಗಿರುವುದಿಲ್ಲ. ಹೇಗೆಂದರೆ 
ಮಡಕೆಯ ಸಂಬಂಧವನ್ನು ಪಡೆದ ಆಕಾಶವು ಮಡಕೆ ಚಲಿಸಿದಾಗ ಅದರೊಳಗಿನ 
ಆಕಾಶವು ಚಲಿಸಿದರೂ ಆಕಾಶಕ್ಕೆ ಚಲನೆ ಇಲ್ಲ. ಅದೇ ರೀತಿ ಈ ಸೂಕ್ಷ್ಮ ಶರೀರದ 
ಲಿಂಗದೇಹಿ ಈ ಲೋಕಕ್ಕೂ “ಪರಲೋಕಕ್ಕೂ ಸುತ್ತಾಡಿ ನಾನಾ “`ನ್ನಗಳಲ್ಲಿ 
ಸುತ್ತಾಡಿದರೂ ಸೂಕ್ಷ್ಮಶರೀರವು ಜ್ಞಾನಾಗ್ನಿಯಿ೦ದ ಸುಟ್ಟು ಹೋದರೂ ಜೀವನು 
ಅಖಂಡಚಿನ್ಮಯನೂ ಆದ ಬ್ರಹ್ಮವಾಗಿಯೇ ಇರುವನು. 


ಶಬ್ದಾರ್ಥ: ಲಿಂಗದೇಹವ-ಮನಸ್ಸು ಮತ್ತು ಇಂದ್ರಿಯಗಳಿಂದ ಕೂಡಿದಂಥ ಸೂಕ್ಷ್ಮ ಶರೀರವನ್ನು; 
ಸಂಗಿಸಿದ-ಸ ೦ಬ೦ಧವನ್ನು ಪಡೆದ; ನಭ-ಆಕಾಶವು; ಎಡೆಯಾಡಿ-ಈ ಲೋಕಕ್ಕೂ 'ರಲೋಕಕ್ಕೂ 
ಸುತ್ತಾಡಿ; 


ಟಿಪ್ಪಣಿ: ಲಿಂಗಕೆ ಭಂಗವಾಗಲು--ಅಖಂಡಚಿನುಮಯನು--ಎನಿಸಿಕೊಂಡಿಹನು-ಸೂಕ್ಷ್ಮ ಶರೀರವು 
ಸದ] ಹೋದರೂ ಅವನು ಬ್ರಹ್ಮವೆನಿಸುವನು (ಸ್ಥೂಲ ಶರೀರವು ಬಿದ್ದು "ಹೋದರೂ 
ಜೀವನು ಸೂಕ್ಷ್ಮ ಶರೀರದಲ್ಲಿದ್ದೇ.' ಇರುವನು. ಆ ಸೂಕ್ಷ ಶರೀರವು ಜ್ಞಾನಾಗ್ನೀ ಮಿಂದ ಸುಟ್ಟು 
ಹೋದರೆ ಅಧ್ಯಾಯ-೩. ಪದ್ಯ ೬೮ರಲ್ಲಿ ಹೇಳಿರುವಂತೆ "ಅದಕ್ಕಿಂತ ಒಳಗಣ ಶರೀರವೆಂದು 
ಹೇಳಬೇಕಾದರೆ "ಬ್ರಹ್ಮಕ್ಮೀ ಹೇಳಬೇಕಾಗಿರುವುದರಿಂದ ಅವನು ಬ್ರಹ್ಮವೇ ಆಗಿರುವನು). 





ಜೋಹದಂದದ ಜನ್ಮಜನ್ಮದ 

ದೇಹಗಳು ಸುಖದುಃಖಕರಗಳು 

ದೇಹಿಗಳಿಗಾವಾಗ ಲಿಂಗಶರೀರಸಂಗದಲಿ; । 

ಮೋಹಿಸುತೆ ಮಾಯಾಪ್ರಪಂಚಕೆ, 

ದೇಹಿಯೆನಿಸುತ ಮರೆದು ತನ್ನನು, 

ರಾಹು ತುಡುಕಿದ ಚಂದ್ರಮಂಡಲದಂತೆ ತೋರುವನು ॥ 1೧೫ 


ತಾತ್ಪರ್ಯ: ವೇಷಧಾರಿಗಳು ನಾನಾ ವೇಷಗಳನ್ನು ಧರಿಸುವ ರೀತಿಯಲ್ಲಿ ಜೀವನು 
ಜನ್ಮ ಜನ್ಮಾ೦ತರಗಳಲ್ಲಿ ಬೇರೆ ಬೇರೆ ದೇಹಗಳನ್ನು ಧರಿಸುತ್ತಾನೆ. "ಈ ಲಿಂಗ 
ಶರೀರದ ಪರಿಣಾಮವಾಗಿ ಸದಾ ಕಾಲ ಸುಖದುಃ ಖಗಳನ್ನು ಅನುಭವಿಸುತ್ತಾನೆ. 


270 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಆ ಜೀವನು ಮಾಯಾ ಪ್ರಪಂಚದಲ್ಲಿ ಮೋಹಿತನಾಗಿ ತಾನೇ ದೇಹಿಯೆಂದು ತಿಳಿದು 
ಕೊಳ್ಳುತ್ತಾನೆ. ಹೀಗೆ ತನ್ನನ್ನು ತಾನೇ ಮರೆತಾಗ ಅವನು ರಾಹುಗ ಗ್ರಸ್ತ ಚಂದ್ರನಂತೆ 
ತೋರುವನು. (ರಾಹು “ನಿಜವಾಗಿ ಚ೦ದ್ರನನ್ನು ತುಡುಕಿರದೆ ನಮಗೂ ಚಂದ 
ಮಂಡಲಕ್ಕೂ ಹೇಗೆ ಅಡ್ಡಲಾಗಿರುವುದು ಮಾತ್ರವೋ ಹಾಗೆ ದೇಹಗಳು ಆತ್ಮನಿಗೆ 
ಹತ್ತಿಕೊಂಡಿರದೆ ನಮಗೂ ಆತ್ಮನಿಗೂ ನಡುವೆ ಅಡ್ಡಲಾಗಿ ಮಾತ್ರ ಇರುವುದು). 


ಶಬ್ದಾರ್ಥ: ಜೋಹದಂದದ-ವೇಷಧಾರಿಗಳ ರೀತಿಯಲ್ಲಿ; ದೇಹಿಗಳಿಗೆ-ಜೀವರಿಗೆ; ಆವಾಗ-ಸದಾ; 
ಮಾಯಾ ಪ್ರಪಂಚಕೆ ದೇಹಿಯೆನಿಸುತ-ಪ್ರಪಂಚವು ನಿಜವಾಗಿ ಇಲ್ಲವೇ ಇಲ್ಲ, ಆದರೂ ಇರುವಂತೆ 
ಕಾಣುವುದು. ಆದ್ದರಿಂದ ಇಂಥ ಮಾಯಾ ಪ್ರಪಂಚಕೆ. ದೇಹಿಯೆನಿಪನು- ದೇಹವುಳ್ಳ 
ಜೀವನೆನಿಸುವನು ತನ್ನನು- ತನ್ನ ಅಖಂಡಾನಂದಸ್ವರೂಪವನ್ನು; 


ಟಿಪ್ಪಣಿ: ರಾಹುತುಡುಕಿದ ಚಂದ್ರಮಂಡಲದಂತೆೊಈ ಹೋಲಿಕೆಯಿಂದ ರಾಹು ನಿಜವಾಗಿ 
ಚಂದ್ರನನ್ನು ತುಡುಕಿರದೆ ನಮಗೂ ಚಂದ್ರಮಂಡಲಕ್ಕೂ ಹೇಗೆ ಅಡ್ಡವಾಗಿರುವುದು ಮಾತ್ರವೋ 
ಹಾಗೆ ದೇಹಗಳು ಆತ್ಮನಿಗೆ ಹತ್ತಿಕೊಂಡಿರದೆ ನಮಗೂ' ಆತ್ಮನಿಗೂ “ನಡುವೆ ಅಡ್ಡಲಾಗಿ ಮಾತ್ರ 
ಇರುವನೆಂದು ತಿಳಿಯಬೇಕು. 

ಪಾಠಾಂತರ: * ಸುಖದುಃಖಕರಗಳು ದೇಹಿಗಳಿಗಾಗುವಾಗ=ಜೀವಂಗೆ ಸುಖದುಃಖಾಹವ 
ಗಳಾಗಿಹವು (ಕು); * ಮೋಹಿಸುತೆ-ಮೋಹಿಸಿಹ (ಕು); * ಮಾಯಾ ಪ್ರಪಂಚಕೆ-ಮಾಯಾ 
ಪ್ರಬಂಧಕೆ (ಕು) 





ಬ್ರಹ್ಮವೇ ಮಾಯೆಯಿಂದ ಜೀವನು (೧೬) 


ಅಂಕೆಯಿಲ್ಲದ ರಾಜ್ಯವನು ನಿ 

ಶ್ರಂಕೆಯಿಂದಾಳುವ ನೃಪಾಲಗೆ 

ಮಂಕುಹಿಡಿಯಲು ತನ್ನನೇ ತಾ ರಂಕನೆಂಬಂತೆ । 

ಕೊಂಕು ಕೊರತೆಗಳಿಲ್ಲದಿರ್ಪ ನಿ 

ರಂಕುಶದ ಪರಬೊಮ್ಮ ತನ್ನನು 

ಸಂಕಲೆಯ ನರನಂತೆ ಕಿಂಕರನೆಂಬನೆಲ್ಲರಿಗೆ ॥ ॥೧೬॥ 
ತಾತ್ಪರ್ಯ: ಅಪರಿಮಿತವಾದ ರಾಜ್ಯವನ್ನು, ತನ್ನನು, ಯಾರು ಗೆಲ್ಲುವರೋ ಎಂಬ 
ಅಳುಕು ಇಲ್ಲದೆ ನಿರಂಕುಶವಾಗಿ ರಾಜ್ಯ ವಾಳುತ್ತಿರುವ ರಾಜನಿಗೆ ಭ್ರಾಂತಿಉಂಟಾದಾಗ 
(ಹುಚ್ಚು ಹಿಡಿದಾಗ) ತಾನು ರಾಜನೆಂಬುವುದನ್ನು ಮರೆತು ತನ್ನನ್ನು ತಾನು 
ತಿರುಕಸೆಂದು ತಿಳಿದುಕೊಂಡ ಹಾಗೆ ಸ್ವಲ್ಪವೂ ದುರ್ಗುಣವಿಲ್ಲದೆ ಅಪರಿಪೂರ್ಣತೆ 
ಯಿಲ್ಲದೆ ಸರ್ವತಂತ್ರ ಸ್ವತಂತ್ರ (ನಿರಂಕುಶು ಪ್ರಭುವಾದ ಪರಬ್ರಹ್ಮನು ಸಂಕೋಲೆ 
ತೊಟ್ಟು ಸೆರೆಯ ಬಂಧನದಲ್ಲಿ ಸಿಲುಕಿದ ನರನ ಹಾಗೆ ತನ್ನನ್ನು ತಾನೇ ಎಲ್ಲರಿಗೂ 
ಸೇವಕನು ಎಂಬಂತೆ ಕಾಣುತ್ತಾನೆ. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಅಂಕೆಯಿಲ್ಲದ=ಇಷ್ಟೆಂದು ನೆಲೆಯಿಲ್ಲದ (ಅಪರಿಮಿತವಾದ); ನಿಶ್ಶಂಕೆಯಿಂದ-ತನ್ನನ್ನು 
ಯಾರು ಗೆಲ್ಲುವರೋ ಎಂಬ ಅಳುಕು ಇಲ್ಲದೆ; ರಂಕ-ತಿರುಕ; ಕೊಂಕುಎಕೆಟ್ಟ ಗುಣವಿರುವುದು; 
ಕೊರತೆಗುಣದಲ್ಲಿ ಕಡಿಮೆಯಾಗಿರುವುದು; 


ಟಿಪ್ಪಣಿ: ರಂಕ-(ತಿರುಕ) ನೃಪಾಲನು ಭಾಗ್ಯದಲ್ಲಿ ಹೆಚ್ಚಿನವನು ಮತ್ತು ಇತರರ ಮೇಲೆ ಆಜ್ಞೆಯನ್ನು 
ನಡೆಸುವವನು. ತಿರುಕನು ಬಡವರಲ್ಲಿ ಕೆಳಗಿನವನು. ಇತರರ ಆಳಾಗಿರುವವನು ಒಂದಕ್ಕೊಂದು 
ವಿರುದ್ಧವಾದ ಈ ಎರಡು ಭಾವನೆಗಳು ಒಬ್ಬನಲ್ಲಿಯೇ ಬಂದುದನ್ನು ತೋರಿಸುವುದಕ್ಕೆ ಈ 
ಹೇಳಿಕೆಯು ಉಪಯೋಗವಾಗಿದೆ. 


ಪಾಠಾಂತರ: * ರಂಕ=ಲೆಂಕ (ಕು) 


ಹುಖದುಃಖಗಳು ಉಪಾಧಿಕರ್ಮಗಳು (೧೭-೧೮) 
ಲಿಂಗತನು ಚಿಚ್ಛಾಯೆಯೊಳು ತಾ 
ಸಂಗಿಸಿ ಸಚೇತನವೆನಿಸಿ ಬಹು 
ಭಂಗಬಡುವುದು ದುಃಖಸುಖದಲಿ ಕರ್ಮಫಲದಿಂದ; | 
ಅಂಗರಹಿತನಖಂಡಚಿನುಮಯ, 
ಸಂಗವಿಲ್ಲದ ನಿಜ, ನಿರಂಜನ, 
ಮಂಗಳಾತ್ಮಗೆ ದುಃಖಸುಖಸಂಬಂಧವಿಲ್ಲೆಂದ ॥ era 


ತಾತ್ಪರ್ಯ: ಇಂದ್ರಿಯಗಳಿಂದ ಕೂಡಿದ ಶರೀರವು ಜ್ಞಾನದ ಪ್ರಭಾವದೊಡನೆ 
ಸಂಬಂಧ ಹೊಂದಿ ಚೈತನ್ಯವುಳ್ಳದ್ದಾಗಿ ಜನ್ಮಾಂತರ ಸಂಬಂಧವಾದ ಪರಿಪಾಕದಿಂದ 
ಸುಖದುಃಖಗಳನ್ನು ಹೂಂದುತ್ತಾ ಕೋಟಲೆಗೊಳ್ಳುತ್ತಿರುವುದು. ಆದರೆ ಪರಮಾತ್ಮ 
ಸ್ವರೂಪನಾದ ಆತ್ಮನು ದೇಹರಹಿತನು; ಪರಿಪೂರ್ಣನಾದ ಚಿನ್ಮಯನು ನಿಸಂಗನು; 
ಸತ್ಯಸ್ತರೂಪನು; ಪರಮಮಂಗಳಸ್ವರೂಪನು ಆಗಿದ್ದು ಇವನಿಗೆ ಲಿಂಗಶರೀರದ 
ಸುಖದುಃಖಗಳ ಸಂಬಂಧವೇ ಇರುವುದಿಲ್ಲ. 


ಶಬ್ದಾರ್ಥ: ಚಿಚ್ಛಾಯೆಯೊಳು-ಜ್ಞಾನದ ಪ್ರಭಾವದೊಡನೆ; ಸಂಗಿಸಿ-ಸಂಬಂಧವನ್ನು ಪಡೆದು; 
* ಲಿಂಗತನು-ಇಂದ್ರಿಯಗಳಿಂದ ಕೂಡಿದ ದೇಹ; * ಸಚೀತನವೆನಿಸಿ-ಜೀವನೆನಿಸಿ; ಭಂಗಪಡುವುದು 
=ಕೋಟಲೆಗೊಳ್ಳುವುದು; ಕರ್ಮಫಲದಿಂದ=ಜನ್ಮಾಂತರದ ಕರ್ಮ ಪರಿಪಾಕದಿಂದ 


ಪದ ವಿಭಾಗ: ಅಂಗರಹಿತನಖಂಡಚಿನುಮಯ-ಅಂಗರಹಿತನು4ಅಖಂಡಚಿನುಮಯ 





ಸಂಗದೋಷದಲುತ್ತಮಗೆ ದು 
ಸಂಗಿ, ಯೆಂಬಭಿಧಾನ ಬಂದಂ 
ತಂಗರಹಿತನು ಸಂಗದೂರನು ಜೀವನೆನಿಸುವನು; । 


272 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಲಿಂಗಸಂಗವ ಪಡೆದು ದುಃಖ ತ 

ರಂಗದೊಳಗಾಳುವನು; ಲಿಂಗಕೆ 

ಭಂಗವಾಗಲಖಂಡನಾಗಿ ನಿಶ್ಚಲಾತ್ಮಕನು ॥ HAS 
ತಾತ್ಪರ್ಯ: ಕೆಟ್ಟದ್ದರ ಸಹವಾಸದಿಂದ ಉತ್ತಮನಾದವನು ದುಸಂಗಿ (ದುಷ್ಟರ 
ಸಹವಾಸ) ಎಂಬ ಹೆಸರನ್ನು ಪಡೆದಂತೆ ಅಂಗರಹಿತನೂ ಸಂಗವಿಲ್ಲದವನೂ 
ಆದ ಜೀವನು ಲಿಂಗಶರೀರವನ್ನು ಪಡೆದಾಗ ದುಸಂಗಿ ಎನಿಸುತ್ತಾನೆ. ಸಂಸಾರ 
ಸಾಗರದ ದುಃಖದ ಅಲೆಗಳಲ್ಲಿ ತೇಲಿ ಮುಳುಗುವನು; ಲಿಂಗಶರೀರ ನಾಶವಾದ 
ಕೂಡಲೇ ನಿಶ್ಚಲರೂಪಿಯಾದ ಜೀವನು ಅಖಂಡರೂಪಿ ಆಗಿರುವನು 
(ಪರಿಪೂರ್ಣರೂಪಿ ಆಗಿರುತ್ತಾನೆ) 
ಶಬ್ದಾರ್ಥ:. ಸಂಗದೋಷದಲಿ-ಕೆಟ್ಟದ್ದರ ಸಂಬಂಧದಿಂದ; * ಅಭಿಧಾನ=ಹೆಸರು; * ದುಸಂ 


ಇದುಷ್ಟರ ಸ ಸಹವಾಸಿ; * ಅಖಂಡನಾಗಿಹ-ಪರಿಪೂರ್ಣರೂಪಿ ಆಗಿರುತ್ತಾನೆ; * ಲಿಂಗಕಿ ತಹ 
=ಇಂದ್ರಿಯಾತ್ಮಕ ದೇಹ ನಾಶವಾಗಲು; * ಲಿಂಗಸಂಗವ ಪಡೆದು- =ಲಿಂಗಶರೀರ ಪಡೆದು. 





ಅರಿವೆ ಮರವೆಗಳು ಕರಣಧರ್ಮಗಳು (೧೯-೨೨) 


ಮರೆದು ತನ್ನ ನಿಜಸ್ಪರೂಪವ 

ಗುರುಮುಖದಲದನರಿದೆನೆಂದೆನ 

ಲರಿವುಮರವೆಗಳುಂಟೆ? ಆತ್ಮಗೆ; ಮನದ ಮರವೆಯದು; | 
ಅರಿವುಮಲ್ಲದು ಮರವೆಯಲ್ಲದು; 

ಬರಿಯ ಬೆಳಕಿನ ಬೆಳಕೆ ಪೊಳೆವುದು; 

ಕರಣದೊಳಗರಿವೆನಿಸಿ ಮರವೆಯದೆನಿಸಿಕೊಳುತಿಹುದು ॥ ॥೧೯1॥ 


ತಾತ್ಪರ್ಯ: ಆತ್ಮನು ತನ್ನ ನಿಜಸ್ವರೂಪವನ್ನು ಮರೆತು ಅದನ್ನು ಗುರುವಿನ ಮೂಲಕ 
ತಿಳಿದುಕೊಂಡೆ ಬಂದರೆ. ನಂಬುವುದು ಹೇಗೆ? ಏಕೆಂದರೆ ಆತ್ಮನಿಗೆ ಜ್ಞಾನೋ ೀದಯ, 
ವಸ್ಕರಣೆಗಳಿರುವವೇ? ಇಲ್ಲ. ಅದೇನಿದ್ದರೂ ಮನಸ್ಸಿನ ಮರವೇ "ಹೊರತು ಆತ್ಮನದಲ್ಲ. 
ಆದಕಾರಣ, ಅರಿಯುವುದೂ, ಮರೆಯುವುದೂ ಆತ್ಮನ ಲಕ್ಷಣವಲ್ಲ. ಆತ್ಮನು. 
ಜ್ಞಾನರೂಪದ ಬೆಳಕಾಗಿ ಪ್ರಕಾಶಿಸುತ್ತಾನೆ. ನಿಜವಾದ ಜ್ಞಾನವೇ ಉಪಾಧಿಯಾದ 
ಮನಸಿನಿಂದ ಅರಿವು ಮರೆವು ಎನಿಸಿಕೊಳ್ಳುವುದು. 

ಶಬ್ದಾರ್ಥ: ಕರಣ-ಮನಸ್ಸು (ವಿಷಯಗಳನ್ನು ಅರಿಯುವ ಸಾಧನ); ಕರಣದೊಳಗೆ--ಅರಿವೆನಿಸಿ 


ಮರವೆ ಅದು ಎನಿಸಿಕೊಳ್ಳುತಿಹುದು- ನಿಜವಾದ ಜ್ಞಾನವೆ ಉಪಾಧಿಯಾದ ಮನಸ್ಸಿನಿಂದ ಅರಿವು 
ಮರವು ಎನಿಸಿಕೊಳ್ಳುವುದು. 


ಟಿಪ್ಪಣಿ-೧: ಅರಿವುಮಲ್ಲದು ಮರೆವೆಯಲ್ಲದು-ಅರಿಯುವುದೆಂದರೆ ಏನನ್ನಾದರೂ ತಿಳಿಯುವುದು. 
ಮರೆಯುವುದೆಂದರೆ ಏನನ್ನಾದರೂ 'ಮರೆಯುವುದು. ಹೀಗೆ ಅರಿವು “ಮರೆವು ವಿಷಯಗಳ 
ಸಂಬ೦ಧವುಳ್ಳವಾಗಿ ಮನಸ್ಸಿನ 'ಲಸವಾಗಿರುವುದು ಆತ್ಮ ಸ್ವರೂಪವು ಅರಿವೂ ಅಲ್ಲ ಮರೆವೂ ಅಲ್ಲ. 


2713 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಬರಿಯ ಬೆಳಕಿನಬೆಳಕುಎಆತ್ಮಸ್ತರೂಪವನ್ನು ಬೆಳಕೆಂದು ಬಹಳ ಕಡೆ ಹೇಳುವುದುಂಟು. 
ಇಂಥ ಸ೦ದರ್ಭದಲ್ಲಿ ಬೆಳಕೆಂದರೆ ಸೂರ್ಯಚಂದ್ರರ ಬೆಳಕಿನಂತೆ ಇಂದ್ರಿಯ ವಿಷಯಗಳು 
ಅರ್ಥವಾಗುವಂತಹ ಬೆಳಕೆಂದು ತಿಳಿಯಬಾರದು. "ನನ್ನ ಮನಸಿಗೆ ಅದು ಹೊಳೆಯಿತೆಂದು' 
ನಾವು ಹೇಳುವವಪ್ಪೆ ಅಲ್ಲಿ ಹೊಳೆಯಿತು ಎಂದರೇನು? ತಿಳಿಯಿತು ಎಂದರ್ಥ. ಅದರಂತೆ 
ಬೆಳಕೆಂದರೆ ಜ್ಞಾನ. 





ಅರಿದು ನೀ ಪರವಸ್ತುವಾದೊಡೆ 

ಮರೆದು ನೀನೇನಾದೆ? ಅಹಹಾ! 

ಅರಿವಿನಲಿ ಬೇರೊಬ್ಬ ಮರವೆಯಲೊಬ್ಬರೆರಡುಂಟೆ? | 

ಅರಿವು ಮರವೆಗಳಲ್ಲಿ ನೀನೆಡೆ 

ವರಿಯದರಿವಾಗಿಪ್ಪೆ; ಕೇಳಾ 

ಅರಿವುಮರವೆಗಳೆಂಬುವೆಲ್ಲವು ಕರಣಧರ್ಮಗಳು ॥ ॥೨೦॥ 
ತಾತ್ಪರ್ಯ: ಅಹಹಾ! ಏನೆಂದು ಹೇಳಲಿ ನಿನ್ನ ಅಜ್ಞಾನಕ್ಕೆ! ನೀನು ಪರಬ್ರಹ್ಮಸ್ತರೂಪಿ 
ಆಗಿರುವಾಗ ನಿನ್ನನ್ನು ನೀ ಮರೆತಾಗ ನೀನು ಏನಾಗುತ್ತೀಯೆ? ನೀನು ಅರಿವಿನಲಿ 
ಒಬ್ಬನು ಮರವೆಯಲಿ ಇನ್ನೊಬ್ಬನು ಹೀಗೆ ಇಬ್ಬರಾಗುವುದು ಉಂಟೇ? ನೀನು 
ಜ್ಞಾನರೂಪಿ ಆದ್ದರಿಂದ ಅರಿವು ಮರವು ಎರಡು ಸ್ಥಿತಿಯಲ್ಲೂ ಎಡಬಿಡದೆ ಜ್ಞಾನರೂಪಿ 
ಆಗಿಯೇ ಇರುವೆ? ಅರಿವು ಮರವುಗಳು ಎ೦ಬುವುವೆಲ್ಲ ಮನಸ್ಸಿನ ಧರ್ಮಗಳಾಗಿವೆ. 


ಶಬ್ದಾರ್ಥ: ಎಡೆವರಿಯದ-ಎಡೆಬಿಡದ; * ಎಡಬಿಡದೆ ಅರಿವಾಗಿಪ್ಪೆಸದಾಕಾಲವು ಜ್ಞಾನ ರೂಪಿ 
ಆಗಿರುವೆ; ಕರಣಧರ್ಮಗಳು-ಮನಸ್ಸಿನ ಧರ್ಮಗಳು; * ಪರ ವಸ್ತು-ಪರಬ್ರಹ್ಮಸ್ತರೂಪ. 





ಮರುಳರಕಟಾ! ಮೇಘಮಂಡಲ 

ತರಣಿಮಂಡಲಕಡ್ಡವಾಗಲು 

ತರಣಿ ನಿಷ್ಪಭನೆಂಬ ತೆರದಲಿ ಕರಣಧರ್ಮಗಳು । 
ಭರಿತನಪ್ಪಾತುಮಗೆ ಮರೆಯಾ 

ಗಿರುತಿರಲ್ಯದನರಿಯದಜ್ಜರು 

ಬರಿದೆ ಸಂಸ್ಕೃತಿಬದ್ಧನೆಂಬರು ನಿತ್ಯಮುಕ್ತನನು ॥ ॥೨೧॥ 


ತಾತ್ಪರ್ಯ: ಮೋಡಗಳ ಸಮೂಹವು ಸೂರ್ಯ ಮಂಡಲವನ್ನು ಆವರಿಸಿದಾಗ 
ಮೋಡದ ಮರೆಯಿಂದ ಸೂರ್ಯನೇ ಮಂಕಾಗಿರುವಂತೆ, ಕಾಂತಿಹೀನನಾಗಿರುವಂತೆ 
ಕಾಣುವನು. ಅದೇ ರೀತಿಯಾಗಿ ಮನಸ್ಸು ಮೊದಲಾದ ಕರಣಗಳು (ಎಂಬ 
ಮೋಡಗಳು) ಪೂರ್ಣನಾದ ಆತ್ಮನನ್ನು (ಸೂರ್ಯನನ್ನು) ಮರೆ ಮಾಡುತ್ತವೆ ಎಂದು 
ತಿಳಿಯದ ಅಜ್ಞಾನಿಗಳು ನಿರ್ಲಿಪ್ತನೂ ನಿಸಂಗಿಯೂ ಆದ ಪರಮಾತ್ಮನನ್ನು ಸಂಸಾರ 
ಕಟ್ಟಿಗೆ ಸಿಲುಕಿದವನು ಎನ್ನುತ್ತಾರೆ. 


274 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಶಬ್ದಾರ್ಥ: ನಿಷ್ಟ ಸ್ವಭನು-ತೇಜಸಿಲ್ಲದವನು; ಕರಣಧರ್ಮಗಳು-ಮನಸ್ತ್ರು; ಭರಿತನಪ್ಪಾತುವುಗೆ 
ಇಪೂರ್ಣನಾದ 5 ಆತ್ಮನಿಗೆ; ಅದನರಿಯದ-ಮನಸ್ಪು ಮೊದಲಾದ ಕರಣಗಳು ಆತ್ಮನನ್ನು ಮರೆ 
ಮಾಡಿರುವವೆಂದು ತಿಳಿಯದ; ಸಂಸ್ಕ ತಿಬದ್ಧನು-ಸಂಸಾರದ ಕಟ್ಟಿಗೆ ಸಿಲುಕಿದವನು; 


ಟಿಪ್ಪಣಿ: ಈ ಶ್ಲೋಕದ ತಾತ್ಪರ್ಯವು ಹಸ್ತಾಮಲಕರು ಹೇಳಿರುವ ಈ ಕೆಳಗಿನ ಶ್ಲೋಕದ 
ಭಾವವನ್ನು ನೆನಪು ಕೊಡುತ್ತದೆ: 


ಘನಚ್ಛನ್ನದ್ಧ ೃಷ್ಟಿರ್ಫನಚ್ಛನ್ನ ಮರ್ಕಂ | 
ಯಥಾನಿಷ್ಟಭಂ ಮನ್ಯ ತೇ ಜಾತಿಮೂಢಃ ॥ 


ತಥಾಬದ್ಧವದ್ಧಾತಿ ಯೋ ಮೂಢದ ಷ್ಟೇಃ | 
ಸನಿತ್ಯೋಪಲಬಿಸ್ತರೂಪೋತಹಮಾತ್ಕಾ ॥ 





ಕರವ ಕಣ್ಣಿಗೆ ಮರೆಯಮಾಡಲು 

ತರಣಿಮಂಡಲವಡಗಿತೆಂಬಂ 

ತರರೆ! ಕರಣಂಗಳಿಗೆ ಮರೆಯಾಗಿದ್ದೊಡಾ ಜ್ಞಾನ | 

ಭರಿತನಪ್ಪಾತುಮನನಿಲ್ಲೆಂ 

ಬರೆ? ಮರುಳರವರೆಲೆಲೆ, ತುಚ್ಛದ 

ಕರಣವೆತ್ತಲು! ಸಚ್ಚಿದಾನಂದೈಕರಸವೆತ್ತ ॥ ೨೨ 
ತಾತ್ಪರ್ಯ: ಕಣ್ಣುಗಳನ್ನು ಕೈಯಿಂದ ಅಡ್ಡ ಮಾಡಿದರೆ ಸೂರ್ಯ ಮಂಡಲ ಕಾಣಿಸುವುದಿಲ್ಲ 
ಆಗ. ಸೂರ್ಯಮಂಡಲಟೇ ಮರೆಯಾಯಿತು ಎಂದು ಹೇಳುವಂತೆ ಕರಣಗಳಿಗೆ 
ಆತ್ಮನು ಕಾಣಿಸದೆ ಇದ್ದಮಾತ್ರಕ್ಕೆ ಜ್ಞಾನಪೂರ್ಣನಾದ ಆತ್ಮನನ್ನೇ ಇಲ್ಲೆಂದು 
ಹೇಳಬಹುದೇ? ಹೀಗೆ ಹೇಳುವರು ಅಜ್ಜಾನಿಗಳೇ ಹೌದಲ್ಲವೇ? ಅಲ್ಲಾ ಹೀನನಾದ 
ಕರಣಗಳೆಲ್ಲಿ? ಸಚ್ಚಿದಾನಂದರೂಪಿಯಾದ ಆ ಪರಮಾತ್ಮನಲ್ಲಿ? ಇವೆರಡಕ್ಕೂ 
ಅಜಗಜಾಲತರವಲ್ಲವೇ? ಅಖಂಡವಾದ ಆತ್ಮನನ್ನು ಮನಸ್ಸು ಮೊದಲಾದ ಪರಿಚ್ಚಿನ್ನ 
(ಖಂಡ) ವಾದ ಕರಣಗಳು ನಿಜವಾಗಿ ಮಠೆಮಾಡಲಾರವೆಂದು ತಾತ್ಚರ್ಯ.. 
ಶಬ್ದಾರ್ಥ: * ತರಣಿಮಂಡಲ-ಸೂರ್ಯ ಮಂಡಲ; ಕರಣಂಗಳು-ಮನಸ್ಸು ಮತ್ತು ದಶೇಂದ್ರಿಯಗಳು 
(ಪಾಶ ಪುಟ-೧೦೩); ಜ್ಞಾನಭರಿತಾಜ್ಞಾನಪೂರ್ಣ; ತುಚ್ಛನಹೀನ 


ಟಿಪ್ಪಣಿ: ಕರಣವೆತ್ತಲುಮನಸ್ಸು ಮೊದಲಾದ ಕರಣಗಳಿಂದ ಏನಾದೀತು? (ಅಖಂಡವಾದ 
ಆತ್ಮನನ್ನು ಮನಸ್ಸು ಮೊದಲಾದ ಪರಿಚ್ಛಿನ್ನವಾದ ಕರಣಗಳು ನಿಜವಾಗಿ ಮರೆಮಾಡಲಾರವೆಂದು 
ತಾತ್ಪರ್ಯ.) 





275 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವಿದ್ಯೋ(ಮಾಯೋ)ಪಾದಿಯ ಪ್ರಭಾವ (೨೩) 

ವಿದ್ಯೆಯಾತ್ಮಗುಪಾಧಿಯಾಗಲು 

ಸಿದ್ಧಿಸುವವಣಿಮಾದಿಗಳು, ಸಂ 

ಬದ್ಧವಹ ಸರ್ವಜ್ಞತಾದಿಷಡಂಗಚಿತ್ರಗಳು, | 

ನಿರ್ಧರಿಸಿ ಸೃಷ್ಟ್ಯಾದಿಗಳನ 

ತ್ಯುದ್ಧುತದ ಸಾಹಸದಿ ಶಿಷ್ಟರ 

ನುದ್ಭರಿಸಿ ದುಷ್ಪರನು ಶಿಕ್ಷಿಸುತಿರ್ಪ ಕರ್ಮಗಳು ॥ (೨೩) 
ತಾತ್ಪರ್ಯ: ನದ ಅವಿದ್ಯೆ ಎರಡೂ ಉಪಾಧಿಗಳೇ. ಇವುಗಳಲ್ಲಿ ವಿದ್ಯೆ ಆತ್ಮನಿಗೆ 
ಸುತ್ತುಗಟ್ಟು ಆದರೆ ಅಣಿಮಾ ಗರಿಮಾ ಮೊದಲಾದ ಅಷ್ಟ ಸಿದ್ಧಿಗಳೂ, ಸಂಬಂಧಿಸಿದ 
ಸರ್ವ ಜತ್ತೆ ಸದ್ದರಕ್ಷಕತ್ಹ ತ್ರ ಸರ್ಸಸಂಹಾರಕತ್ವ, ಸರ್ವೇಶ್ವರತ್ವ ಸರ್ವಾ ೦ತರ್ಯಾ ಮಿತ್ರ ತ್ಯ ಸರ್ದಸಷ್ಟ್ತ 


ಎಂಬ ol CIE! ಸೃಷ್ಟಿ ಮೊದಲಾದವನ್ನು ನಿರ್ಧರಿಸಿ ವಿಶೇಷ ಸಾಹಸದಿಂದ 
ಸಜ್ಜನರನ್ನು ರಕ್ಷಿಸುವ ದುರ್ಜನರನ್ನು ಶಿಕ್ಷಿಸುವ. ಕಾರ್ಯಶಕ್ತಿ ಉಂಟಾಗುತ್ತದೆ. 


ಶಬ್ದಾರ್ಥ: ಅತ್ಯದ್ಭುತದ-ಬಹಳ ಹೆಚ್ಚಿನ. 


ಟಿಪ್ಪಣಿ-೧: ಬ ಚ ವಿದ್ಯೆ ಹಂ ವ ಎರಡು ಉಪಾಧಿಗಳಿರುತ್ತವೆ. ವಸ್ತುವಿನ 
ಬಳಿಯಲ್ಲಿಯೇ ಇದ್ದು ಅದರ ಸ್ವರೂಪಕ್ಕೆ ಸೇರಿಕೊಳ್ಳದೆ ಅದರಲ್ಲಿ ಹೆಚ್ಚು ಕಮ್ಮ ತೋರಿಸುವ 
ಸುತ್ತುಗಟ್ಟೇ ಉಪಾಧಿ. ಜೀವಾತ್ರನಿಗೆ ದೇಹ ಇಂದ್ರಿಯಗಳು ಪ್ರಾಣ ಮನಸ್ಸು ಉಪಾಧಿಗಳು. 
ಈ ಉಪಾಧಿಗಳು ಅವಿದ್ಯೆಯಿಂದ ಕಲ್ಪಿತವಾಗಿರುತ್ತದೆ. ವಿದ್ಯೆ ಅವಿದ್ಯೆ ಯೆಂಬ” (ಜೀವ, ಈಶ್ವರ 
ಭಾವಗಳು) ತೊಲಗಿದರೆ ತನ್ನ ಸ್ವರೂಪವಾದ ಆತ್ಮನಲ್ಲಿ ಲಯವಾಗುತ್ತದೆ. ಈ ಮಾರ್ಗ 
ತೋರುವುದು ವಿದ್ಯೆ (ವಿವರಗಳಿಗೆ ನೋಡಿ ಪಾರಿಭಾಷಿಕ ಕೋಶ ಪುಟ-೮೬) 


ಟಿಪ್ಪಣಿ-೨: ಅಣಿಮಾ, ಗರಿಮಾ ಮೊದಲಾದ ಅಷ್ಟ ಸಿದ್ದಿಗಳ ವಿವರಣೆಗೆ ಅಧ್ಯಾಯ ೪, ಪದ್ಯ 
೩೮ರ ಟಿಪ ಸಣ ನೋಡಿ. 


ಟಿಪ್ಪಣಿ-೩: ಸರ್ವಜ್ನತ್ಸಾದಿ-ಸರ್ವ ಜೃತ್ನಾದಿ ಆರು ಗುಣಗಳ ಎವರಕ್ಕೆ ಅಧ್ಯಾಯ ಹಿ ಪದ್ಯ ೬ರ 
ಟಿಪ್ಪಣಿ ನೋಡಿ. 





ಪರಮಾತ್ಮನ ವರ್ಣನೆ (೨೪-೨೭) 
ವಿಶ್ವರೂಪ, ಹಿರಣ್ಯಗರ್ಭನು, 
ವಿಶ್ವಮುಖನೀಶ್ವರನು, ನಿಜ, ವಿ 
ಶ್ಹಾಶ್ರಯವನು, ವಿಶ್ವಾಧಿವಾಸನು, ವಿಶ್ವಸಂಹರ್ತ, | 
ವಿಶ್ವನಾಟಕಸೂತ್ರಧಾರನು, 
ವಿಶ್ವಗ, ವಿರಾಟೆನಿಸಿ ಮೆರೆವನು, 
ವಿಶ್ವದಂತರ್ಯಾಮಿ, ವಿಶ್ವನಿಯಂತೃ, ವಿಶ್ವಾತ್ಮ ॥ LVN 


276 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ತಾತ್ಪರ್ಯ: ಜಗತ್ತಿನ ರೂಪವನ್ನು ಪಡೆದಿರುವನು, ಹಿರಣ್ಯಗರ್ಭನೆಂಬ ಹೆಸರಿನ 
ಸೂಕ್ಷ್ಮಶರೀರಗಳ ಸಮಷ್ಟಿಯ ಅಭಿಮಾನಿ, ಸರ್ವ ದಿಕ್ಕುಗಳ ಕಡೆಗೂ ಮುಖವುಳ್ಳವನು, 
ಲೋಕಕ್ಕೆ ನಿಯಮ ಉಂಟುಮಾಡುವವನು, ಸತ್ಯವಾಗಿ ಇರುವವನು, ಜಗತ್ತಿಗೆ 
ಆಧಾರವಾದವನು, ಜಗತ್ತಿಗೆ ಆವಾಸಸ್ಥಾನವಾದವನು, ಜಗತ್ತನ್ನು ಲಯಮಾಡುವವನು, 
ಜಗತ್ತೆಂಬ ನಾಟಕದ ನಿರ್ದೇಶಕನು, ಜಗತ್ತಿನಲ್ಲೆಲ್ಲ ವ್ಯಾಪಿಸಿದವನು, ಸಮಷ್ಟಿ 
ಸ್ಲೂಲಶರೀರಾದಿಯಾಗಿ ಮೆರೆಯುವವನು,ಜಗತ್ತಿ ನೊಳಗೆಲ್ಲ ವ್ಯಾಪಿಸಿಕೊ೦ಡಿರುವನು, 
ಜಗತ್ತಿನ ಮೇಲೆಲ್ಲ ಅಧಿಕಾರ ಪಡೆದಿರುವವನು, ಜಗತ್ತಿನ ಜೀವ ಸ್ಪರೂಪನಾಗಿರು 
ವವನು ಬ್ರಹ್ಮವು ಆಗಿರುವುದು. 

ಶಬ್ದಾರ್ಥ: ವಿಶ್ಚರೂಪ-ಜಗತ್ತಿನರೂಪವನ್ನು ಪಡೆದಿರುವುದು; ಹಿರಣ್ಯಗರ್ಭನು-ಹಿರಣ್ಯಗರ್ಭನೆಂಬ 
ಹೆಸರಿನ ಸೂಕ್ಷ್ಮಶರೀರಗಳ ಸಮಷ್ಟಿಯ ಅಭಿಮಾನಿ; ವಿಶ್ವಮುಖನು-ಸರ್ಬದಿಕ್ಕುಗಳ ಕಡೆಗೂ 
ಮುಖವುಳ್ಳವನು ಅಥವಾ ಜಗತ್ತನ್ನೇ ಮುಖವಾಗಿ ಉಳ್ಳವನು ಅಥವಾ ಬಹುಮುಖನು; 
ಆಶ್ರಯನು-ಆಧಾರವಾದವನು; ಅಧಿವಾಸನು ಆವಾಸ ಸ್ಥಾನ ಆದವನು; ಸಂಹರ್ತ-ಲಯ 
ಮಾಡುವವನು; ಸೂತ್ರಧಾರನು ನಿರ್ದೇಶಕನು; ವಿಶ್ವಗ-ಜಗತ್ತಿನಲ್ಲೆಲ್ಲ ವ್ಯಾಪಿಸಿರುವನು; 
ವಿರಾಟ್‌-ಸಮಷ್ಟಿ ಸ್ಥೂಲಶರೀರಾಭಿಮಾನಿ; ವಿಶ್ವದಂತರ್ಯಾಮಿ-ಜಗತ್ತಿನೊಳಗೆ ವ್ಯಾಪಿಸಿಕೊಂಡಿರು 
ವವನು; ವಿಶ್ವನಿಯಂತ್ಸ ಜಗತ್ತಿನ ಮೇಲೆಲ್ಲ ಅಧಿಕಾರ ನಡೆಸುವನು; ವಿಶ್ವಾತ್ಮ-ಜಗತ್ತಿನ ಜೀವ 
ಸ್ವರೂಪನಾದವನು. 


SASS 


ಆತನಾ ಶ್ವಾಸಗಳೆ ವೇದಗ 

ಳಾತನಕ್ಷಿಯೆ ಸೂರ್ಯಚಂದ್ರಮ 

ರಾತನವಯವವೆಲ್ಲವೀ ಸತ್ಯಾದಿಲೋಕಗಳು; | 
ಆತನಿಂದ್ರಾದ್ಯಖಿಲದೇವ 

ವ್ರಾತಮಯನೀ ವಿಶ್ವದೊಳಹೊರ 

ಗಾತನೇ ಪರಿಪೂರ್ಣ ವಿಶ್ವಾತೀತನೆನಿಸುವನು | 1೨೫ 


ತಾತ್ಪರ್ಯ: ವೇದಗಳೆಲ್ಲ ಬ್ರಹ್ಮನ ನಿಃಶ್ವಾಸ, ಆತನ ಕಣ್ಣುಗಳೇ ಸೂರ್ಯ ಚಂದ್ರರು, 
ಮೇಲಿನಲೋಕದಿ೦ದ ಮೊದಲುಗೊಂಡು ಕೆಳಗಿನ ಪಾತಾಳಲೋಕದವರೆಗೆ 
ಹದಿನಾಲ್ಕು ಲೋಕಗಳು ಆತನ ಅಂಗಾಂಗಗಳು. ಆತನು ಇಂದ್ರನೇ ಮೊದಲಾದ 
ಸಮಸದೇವತಾಸಮೂಹದಲ್ಲೂ ತುಂಬಿಕೊಂಡಿರುವನು; ಈ ವಿಶ್ವದ ಒಳಗೂ 
ಹೊರೆಗೂ ಆತನೇ ಇದ್ದುಕೊಂಡು ಪರಿಪೂರ್ಣನೆನಿಸಿರುವನು. ಆ ಬ್ರಹ್ಮನೇ 
ಜಗತ್ತನ್ನೆಲ್ಲ ವ್ಯಾಪಿಸಿ ಮೇಲೆಯೂ ಇದ್ದು ಎಶ್ವಾತೀತನೆನಿಸಿರುವನು. 


ಶಬ್ದಾರ್ಥ: ಆತನಾ ಶ್ವಾಸಗಳೆ ವೇದಗಳು-ಬ್ರಹ್ಮನ ನಿಃಶ್ವಾಸವೇ ವೇದಗಳು; * ನಿಃಶ್ವಾಸ-ಹೊರಗೆ 
ಬಿಡುವ ಉಸಿರು; * ಅವಯವ-ಅಂಗಾಂಗ; * ದೇವವ್ರಾತ-ದೇವತಾ ಸಮೂಹ; 
* ವಿಶ್ವಾತೀತ-ಬ್ರಹ್ಮವು ಜಗತ್ತನ್ನೆಲ್ಲ ವ್ಯಾಪಿಸಿ ಮೇಲೆಯೂ ಇರುವುದು. 

ಟಿಪ್ಪಣಿ-೧: ಆತನಾಶ್ಚಾಸಗಳೆ ವೇದಗಳು-ಅಸ್ಕಮಹತೋಭೂತಸ್ಯ ನಿಃಶ್ವಸಿತಮೇತದ್ಯದೃಗ್ಹೇದ 
.. ಎ೦ಬ ಶ್ರುತಿಯಂತೆ ವೇದಗಳೆಲ್ಲ ಬ್ರಹ್ಮನ ನಿಃಶ್ವಾಸ. 


277 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಆತನ ಅವಯವವೆಲ್ಲವು-ಜಗತ್ತೆಲ್ಲ ಬ್ರಹ್ಮದ ಅವಯವ; ವಿಷ್ಟಭ್ಯಾಹಮಿದಂ 
ಕೃತ್ತ ವೇಕಾಂಶೇನ ಸ್ಥಿತೋ ಜಗತ್‌ (ಗೀತೆ- ನಂ-೪೨) ನಾನು ಈ ಸಮಸ್ತವಾದ ಜಗತ್ತನ್ನು 
pe ಪಾದದಿಂದ ವ್ಯಾಪಿಸಿಕೊಂಡಿರುವೆನು (ಇದನ್ನು ಮೀರಿ ಇನ್ನೂ ೩ ಪಾದಗಳಿವೆ). 


ಟಿಪ್ಪಣಿ-೩: ಸತ್ಯಾ ದಿಲೋಕಗಳುಎಇದು ಮೇಲಿನ ಲೋಕದಿಂದ ಮೊದಲು ಮಾಡಿಕೊಂಡು 
ಹೇಳಿದ ಮಾತು.  ತೋಕಗಳು ೧೪ ಇವೆ. ಅತಲ-ವಿತಲ-ಸುತಲ-ತಲಾತಲ-ಮಹಾತಲ- 
ರಸಾತಲ-ಪಾತಾಲ ಈ ಏಳು ಕೆಳಗಿನ ಲೋಕಗಳು. ಭೂಲೋಕ-ಭುವರ್ಲೋಕ-ಸುವರ್‌ಲೋಕ 
-ಮಹಲ್ಲೋಕ-ಜನೋಲೋಕ-ತಪೋಲೋಕ-ಸತ್ಯಲೋಕ ಈ ಏಳು ಮೇಲಿನ ಲೋಕಗಳು. 


ಟಿಪ್ಪಣಿ-೪: ವಿಶ್ವಾತೀತನು-ಸ ಭೂಮಿಂ ವಿಶ್ವಶೋವ್ಯ ವೃತ್ವಾ ಅತ್ಯತಿಷ್ಠದ್ದಶಾ೦ಗುಲಂ (ಎ೦ಬ 
ಪುರುಷಸೂಕ್ತದಂತೆ ಬ್ರಹ್ಮವು ಜಗತ್ತನ್ನೆಲ್ಲ ವ್ಯಾಪಿಸಿ ಮೇಲೆಯೂ ಇರುವುದು. 





ಈ ಪರಿಯ ಬಹುಗುಣಗಳಲಿ ಬಹು 

ರೂಪವೆನಿಸಲನಂತನಾಮಗ 

ಳಾ ಪರಮಪುರುಪಂಗೆ ಶ್ರುತಿಸಮ್ಮತಗಳಾಗಿಹವು; | 

ತಾಪಕಾರಣವಾದ ಸಂಸ್ಕೃತಿ 

ಲೇಪವಾತಂಗಿಲ್ಲವೊಬ್ಬನೆ 

ಭಾಪು! ವಿದಾ )ಭಾಸದಿಂ ಬಹುರೂಪನಾಗಿಹನು ॥ OE 
ತಾತ್ಪರ್ಯ: ಷಡ್ಗುಣ್ಯ ರ್ಕ ಸಂಪನ್ನನಾದ ಆ ಪರಮಾತ್ಮನಿಗೆ ಈ ರೀತಿಯಾಗಿ 
ಬಹುಗುಣಗಳುಳ್ಳಪನಾದ್ದಕೆಂದ ಬಹುರೂಪ ಗಳನ್ನು ಹೊಂದಿದವನು ಎನಿಸಿ ಅನಂತ 
ನಾಮಗಳನ್ನು (ಸ ಹಸ್ತನಾಮ) ಹೊಂದಿರುವುದು ವೇದಸಮ್ಮತವಾಗಿರುವುದು. 
ತಾಪತ್ರಯಗಳಿಂದ ಕೂಡಿದ ಸಂಸಾರಸಂಬಂಧವು (ಬಂಧನವು) ಆತನಿಗಿಲ್ಲ. 
ಭಲೆ! ” ಈಶ್ವರನಾದ ಆತನು ಒಬ್ಬನೇ ಆಗಿದ್ದರೂ ತನ್ನ ಅಧೀನದಲ್ಲಿ ಇರುವ 
ಮಾಯಾ "ಶಕ್ತಿಯ ತೋರಿಕೆಯಿಂದ ಬಹುರೂಪಿ ಆಗಿದ್ದಾನೆ. 
ಶಬ್ದಾರ್ಥ: ವಿದ್ಯಾಭಾಸದಿಂ-(ಈಶ್ನರನು) ತನ್ನ ಅಧೀನದಲ್ಲಿರುವ ಮಾಯಾ ಶಕ್ತಿಯ 
ತೋರಿಕೆಯಿಂದ; * ಪರಮಪುರುಷಂಗೆ:ಪರಮಾತ್ಮನಿಗೆ; ತಾಪಕಾರಣವಾದ ಸಂಸೃತಿಲೇಪನವು 
=ತಾಪತ್ರಯಗಳಿಗೆ ಕಾರಣವಾದ ಸಂಸಾರ ಸಂಬಂಧ; 
ಪಾಠಾಂತರ: ವಿದ್ಯಾಭಾಸದಿಂ-(ವಿದ್ಯಾ*ಅಭಾಸದಿಂ) ಕೆಲವು ಬೇರೆ ಪ್ರತಿಗಳಲ್ಲಿ ವಿದ್ಯೋಪಾಧಿಯಂ 
ಎಂಬ ಪಾಠಾಂತರವಿದೆ (ಅರಾಸೇ ಪುಟ ೧೪೨) 
ಟಿಪಿಣಿ-೧: ಒಬ್ಬನೆ ಭಾಪು! ವಿದ್ಯಾಭಾಸದಿ ಬಹುರೂಪನಾಗಿಹನು-ಆತನು ಒಬ್ಬನೇ ಆಗಿದ್ದರೂ 


ಏಕಃ ಪರಾತ್ಮಾ ಬಹುವಿಶ್ಚರೂಪೇ ಎಂಬಂತೆ ಅವಿದ್ಯೆಯ ಅಭ್ಯಾಸ ಬಲದಿ೦ದ ಬಹುರೂಪನಾಗಿ 
ತೋರುತ್ತಿಹನು (ಕು ಪುಟ-೧೬೨) 


278 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಎಲೆ, ಅವಿದ್ಯಾವಿದ್ಯೆಯೆಂಬೀ 

ಬಲುಹುರಿಯ ಹಗ್ಗದಲಿ ಬಿಗಿವಡೆ 

ದಳಲುತಿಹ ಜೀವೇಶರೆಂಬಿವು ವಾಚ್ಯವೆನಿಸುವವು; | 

ಕಳೆದುಪಾಧಿದ್ದಯವ, ನಿಜವಾ 

ಗುಳಿದಖಂಡಾದ್ವೈತಚಿದ್ಧನ 

ದುಳಿಮೆಯಸಿಪದದೈಕ್ಕದರ್ಥವು ಮಗನೆ ಕೇಳೆಂದ ॥ ೨೭ 
ತಾತ್ಪರ್ಯ: ಎಲೈ ಶುಕನೇ ಕೇಳು, ಅವಿದ್ಯೆ ಮತ್ತು ವಿದ್ಯೆ ಎಂಬ ಹುರಿಯಾಗಿ 
ಹೊಸೆ ದಿರುವ ಹಗ್ಗದಿಂದ ಕಟ್ಟಲ್ಪಟ್ಟು, ದುಃಖಕ್ಕೆ ಒಳಗಾಗಿರುವ ಜೀವೇಶ್ವರ ಎರಡು 
ಉಪಾಧಿಗಳಿಂದ ಕೊಡಿ ವಾಚ್ಯಾರ್ಥ ವೆನಿಸಿ ಖರಿಡವೆನಿಸಿಕೊಳ್ಳುವುದು. ಈ ಎರಡು 
ಉಪಾಧಿಗಳನ್ನು ಕಳೆದ ಮೇಲೆ ನಿಜವಾಗಿಯೂ ಉಳಿವ ಅರ್ಥವು ಲಕ್ಷಾರ್ಥವೆನಿಸಿ 
ಅಖಂಡವೂ ವಿದೆ ನೈತವೂ ಚಿದಾಕಾಶದ ಶೇಷವೂ ಆಗಿರುವುದೇ ಅಸಿ ಎಂಬ 
ಪದದ ಮುಖಾ )ರ್ಥೆವೆಂದು ತಿಳಿಯತಕ್ಕದ್ದು. 


ಶಬ್ದಾರ್ಥ: ಅವಿದ್ಯಾವಿದೈ-ಇವು ಎರಡೂ ಉಪಾಧಿಗಳು * ಜೀವೇಶರೆಂಬಿವುಐಜೀವ-- ಈಶ್ವರ 
ಎಂಬಿವು ಉಪಾಧಿಗಳು; ಉಪಾಧಿದ್ದಯವ=ಅವಿದೈ ಮತ್ತು ವಿದ್ಯ ಎ೦ಬ ಎರಡು ಉಪಾಧಿಗಳನ್ನು; 
ಸೇ ಚಿದ್ಧನದುಳಿಮೆಯೆ-ಚಿದಾಕಾಶದ ಶೇಷವು; ಐಿಕ್ಕದರ್ಧವು- ಮುಖ್ಯಾರ್ಥವು, ಲಕ್ಷಾರ್ಥವು; 


ಟಿಪ್ಪಣಿ: ಉಳಿದಖಂಡಾದ್ವೈತಚಿದ್ಧನದುಳಿಮೆ-ಉಳಿದ--ಅಖಂಡ-- ಅದ್ವೈತಚಿದ್ದನದ4 ಉಳಿಮೆ. 
ಉಪಾಧಿಗಳನ್ನು ಕಳೆದ ಅರ್ಥವು ಲಕ್ಷ್ಮರ್ಥವೆನಿಸಿ ಅಖಂಡವೆನಿಸಿಕೊಳ್ಳುವುದು. ಉಪಾಧಿಯಿ೦ದ 
ಕೂಡಿದ ಅರ್ಥವು ಮಾತ್ರ ವಾಚ್ಕಾರ್ಥವೆನಿಸಿ ಖಂಡವೆನಿಸಿಕೊಳ್ಳುವುದು. 





ಎಂದೊಡೆಂದನು ಗುರುವೆ, ಅಸಿಪದ 

ದಂದವಾವುದಖಂಡವಸ್ತುವ 

ದೆಂದೊಡೆಂತಿಹುದೈಕ್ಯವೆಂತಹುದುಭಯಪದಗಳಿಗೆ? | 

ಸಂದ ಲಕ್ಷಣೆಯಾವುದದ ತಿಳಿ 

ವಂದದಿಂ ಕೃಪೆ ಮಾಡಬೇಕೆನ 

ಗೆಂದು ಬಿನ್ನಹಮಾಡಿದನು ಶುಕ ತಂದೆಯಡಿಗೆರಗಿ ॥ ॥೨೮। 
ತಾತ್ಪರ್ಯ: ಈ ರೀತಿಯಲ್ಲಿ ವ್ಯಾಸಮುನಿಯ ವಾಕ್ಯವನ್ನು ಕೇಳಿದ ಶುಕನು ಆತನಿಗೆ 
ನಮಿಸಿ ಕೇಳುತ್ತಾನೆ. ಗುರುವೆ, ಅಸಿ ಎಂಬ ಪದದ ರೀತಿಯು ಎಂಥದು? ಅದು 
ಅಖಂಡವಸ್ತು ಎಂದು ಹೇಳಿದಿರಿ, ಅದು ಇರತಕ್ಕ ತೆರನಾವುದು? ತ್ವಂ ಮತ್ತು ಅಸಿ 
ಈ ಎರಡು ಪದಗಳಿಗೆ ಐಕ್ಕವು ಹೇಗೆ? ಇದಕ್ಕೆ ಸಂಬಂಧವಾದ ಲಕ್ಷಣವು ಯಾವುದು? 
ಇದೆಲ್ಲವನ್ನೂ ಸರಿಯಾಗಿ ತಿಳಿಯುವ ಹಾಗೆ ಅನುಗ್ರಹಮಾಡಬೇಕೆಂದು 
ವಿನಂತಿಸಿಕೊಂಡನು. 


279 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಅಖಂಡ ವಸ್ತು-ಅಭಿನ್ನವಸ್ತು; * ಉಭಯಪದಗಳಿಗೆ-ತ್ವಂ ಮತ್ತು ಅಸಿ ಪದಗಳಿಗೆ; 
x ಬಿನ್ನಹಮಾಡಿದನು-ವಿನಂತಿಸಿಕೊಂಡನು; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಭೇದಭಾವನೆಯ ಬಂಧಕವು (೨೯) 
ದೇವಜೀವರಭೇದವೆಂಬುದ 
ಭಾವಿಸುತ್ತಿರೆ ಚಿನ್ನಕಬ್ಬಣ 
ವಾವುದಾದೊಡದೇನು! ಸಂಕಲೆ ತಪ್ಪದೆಲೆ ಮಗನೆ । 
ಈ ವಿಧದ ಪ್ರತಿಬಂಧವಳಿಯದೆ 
ದೇವನಾಗಲಿ ಜೀವನಾಗಲಿ 
ಕೇವಲಾನಂದೈಕರಸಮಯವಸ್ತುವೆಂತಹನು? ॥ ॥೨೯]) 


ತಾತ್ಪರ್ಯ: ಈಶ್ವರನಿಗೂ ಜೀವನಿಗೂ ವ್ಯತ್ಕಾಸವೇನೆಂದು ಚಿಂತಿಸಿದರೆ, ಈಶ್ವರನಿಗೆ 
ತಾನು ಜೀವರಿಗೆಲ್ಲ ಈಶ್ವರನೆಂಬ ಭೇದಭಾವವು ಚಿನ್ನದ ಬೇಡಿಯಂತೆ ಬಂಧಕ; 
ಜೀವನಿಗೆ ತಾನು ಈಶ್ವರಾಧೀನನಾದ ಜೀವನೆಂಬ ಭಾವನೆ ಕಬ್ಬಿಣದ ಬೇಡಿಯಂತೆ 
ಬಂಧಕ. ಹೀಗೆ ಕಬ್ಬಿಣದ ಬೇಡಿ ಆಗಲಿ ಚಿನ್ನದ ಬೇಡಿ ಆಗಲಿ ಎರಡೂ ಬಂಧಕವೇ 
ಆಗಿರುತ್ತದೆ. ಈ ರೀತಿಯ ಪ್ರತಿಬ೦ಧಕವಾದ ಭೇದಭಾವವೆಂಬ ಸಂಕಲೆ ಕಳಚಿದ 
ಹೊರತು ದೇವನಾಗಲಿ ಜೀವನಾಗಲಿ ನಿಜಾದ್ವೈತ ಬ್ರಹ್ಮಾನಂದ ಎಂಬ ಪರಾತ್ಬರವಸ್ತು 
ಆಗುವುದಿಲ್ಲ. | 


ಶಬ್ದಾರ್ಥ: ದೇವಜೀವರ-ಈಶ್ವರ ಮತ್ತು ಜೀವನ; ಚಿನ್ನ ಕಬ್ಬಿಣವಾವುದಾದೊಡದೇನು! ಸಂಕಲೆ 
ತಪ್ಪದು-ಈಶ್ವರನೆಂಬ ಭೇದಭಾವನೆಯು ಚಿನ್ನದ ಬೇಡಿಯಂತೆ; ಜೀವನೆಂಬ ಭೇದಭಾವನೆಯು 
ಕಬ್ಬಿಣದ ಬೇಡಿಯಂತೆ; ಎರಡೂ ಬಂಧಕವೇ ಆಗಿದೆ. ಸಂಕಲೆ-ಬಂಧಕ 


ಟಿಪ್ಪಣಿ-೧: ದೇವಜೀವರಭೇದ-ಈಶ್ವರನಿಗೆ ತಾನು ಜೀವರಿಗೆಲ್ಲ ಈಶ್ವರನೆಂಬ ಭೇದಭಾವವು 
ಬ೦ಧಕವು. ಜೀವನಿಗೆ ತಾನು ಈಶ್ವರಾಧೀನನಾದ ಜೀವನೆಂಬ ಭೇದಭಾವವು ಬಂಧಕವು. 


ಭಾವಲಕ್ಷಣ (೩೦-೩೫) 
ತನಯ ತ್ವಂಪದದರ್ಥವಹ ಜೀ 
ವನ ಪರಿಚ್ಛಿನ್ನತ್ವವಜ್ಞತೆ 
ಯೆಣಿಸೆ ದುಃಖಿತ್ಸವುಮನೀಶ್ನರಪ್ರತ್ಯಗಾದಿಗಳು । 
ಅನಘ, ತತ್ತದದರ್ಥವಾದೀ 
ಶನ ಪರೋಕ್ಷಾನಂತಸುಖವೊ 
ಬ್ಲನಲಿ ದೊರೆಕೊಳದಾಗಿ ಮಾಳ್ಪುದು ಭಾಗಲಕ್ಷಣೆಯ ॥ ॥೩೦। 


280 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ತಾತ್ಪರ್ಯ: ಶುಕಮುನಿಯೆ ಕೇಳು, ತ್ವಂ ಪದದ ಲಕ್ಷಣಗಳು ಹೀಗಿವೆ. ಜೀವಾತ್ಮನು 
(ಪರಿಮಿತಿಯನ್ನು ಹೊಂದಿರುವುದು) ತಿಳಿಯದಿರುವುದು. (ಘನವಾದ ದುಃ ಖ) 
ಪ್ರಭು ಶಕಿಯಿಲ್ಲದಿರುವುದು. ಒಳಗಡೆ ಕಾಣುತ್ತಿರುವುದು ಇವೇ ಮೊದಲಾದವು ತ್ವಂ 
ಪದದ ಲಕ್ಷಣಗಳಾಗಿವೆ. ಇನ್ನು ತತ್‌ ಪದದ ಅರ್ಥವೆಂದರೆ ಪರಮಾತ್ಮನ ಲಕ್ಷಣವಾದ 
ಕಾಣದೆ ಹೊರಗಿರುವುದು, "ಬಹಳ ಸುಖವಿರುವುದು, ಇವೆರಡು “ಎಂದರೆ ತ್ವಂ 
ಪದದ ಲಕ್ಷಣಗಳು ತತ್‌ ಪದದ ಲಕ್ಷಣಗಳು ಎರಡೂ ಪರಸ್ಪರ ವಿರುದ್ಧ 
ಗುಣಗಳಾದ್ದರಿಂದ ಒಬ್ಬನಲ್ಲಿಯೇ ಕಾಣ ಸಿಗುವುದಿಲ್ಲ. ಆದಕಾರಣ ವಿಠೋಧವಾದೆ 
ಭಾಗಗಳನ್ನು ಬಿಟ್ಟು ಉಳಿದ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ಳಬೇಕು. 


ಶಬ್ದಾರ್ಥ: * ಜೀವನ-ಜೀವಾತ್ಮನ; ಪರಿಚ್ಛಿನ್ನತ್ವ- ಪರಿಮಿತಿಯನ್ನು ಹೊಂದಿರುವುದು; ಅಜ್ಞತ್ಛೆವ 
ತಿಳಿಯದಿರುವುದು; ದುಃ ಖಿತ್ತವು- ಘನವಾದ ಮಜಾ ಅನೀಶ್ವರ-ಪ್ರಭು ಶಕ್ತಿಯಿಲ್ಲದಿರುವುದು; 
ಪ್ರತ್ಯ ಕ್‌ಎಒಳಗಡೆ ಕಾಣುತ್ತಿರುವುದು; ಅನಘ: ಎಶುಕನೇ” ಕೇಳು; ಈಶನ-ಈಶ್ವರನ; 
ಪರೋಕ್ಷ-ಕಾಣದೆ ಹೊರಗಿರುವುದು; ಅನಂತಸುಖ-ಬಹಳ ಸುಖವಿರುವುದು; ಭಾಗಲಕ್ಷಣೆಯ 
ಮಾಳ್ದುದು-ವಿರೋಧವಾದ ಭಾಗಗಳನು ಬಿಟ್ಟು ಉಳಿದ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ಳುವುದು. 


ಟಿಪ್ಪಣಿ: ಒಬ್ಬನಲಿ ದೊರೆಕೊಳದು-ಪರಿಮಿತಿಯನು ಹೊಂದಿರುವುದು ಮತ್ತು ಅನಂತವಾಗಿರುವುದು 
ನಿಜವಾಗಿ 'ಏನೂ ತಿಳಿಯದಿರುವುದು ಮತ್ತು ಎಲ್ಲವನ್ನೂ ತಿಳಿದಿರುವುದು; ದುಃಖರೂಪ 
ವಾಗಿರುವುದು ಮತ್ತು ಸುಖ ರೂಪವಾಗಿರುವುದು, ದಾಸನಾಗಿರುವುದು ಮತ್ತು ಪ್ರಭುವಾಗಿರುವುದು, 
ಒಳಗಿರುವುದು ಮತ್ತು ಹೊರಗಿರುವುದು, ಈ ಬಗೆಯ ವಿರುದ್ಧ ಗುಣಗಳು ಒಬ್ಬನಲ್ಲಿಯೇ 
ಸಂಭವಿಸುವುದಿಲ್ಲ. 


ಪದವಿಭಾಗ: ಪರಿಚ್ಛಿನ್ನಾ ತ್ವವಜ್ಞತೆಯೆಣಿಸೆ-ಪರಿಚ್ಛಿ ನ್ನಾಃ ತ್ವಅಜ್ಜತೆ--ಎಣಿಸೆ; ದುಃಖತ್ವ*ಅನೀಶ್ನರ 
x ತತದದರ್ಥವಾದೀತನ- ಎತತ ಪದದ ಅಥ ವಾಡ ಈಶನ. 





ವಿಹಿತವಹ ಲಕ್ಷಣೆಯ ತಿಳಿ ನೀ 

ಜಹದಜಹದೆನಿಸಿರ್ಪುದದ ನಿ 

ರ್ವಹಿಸಿ “ಸೋsಯಂ ದೇವದತ್ತ” ಯೆನಿಪ್ಪವಾಕೃದಲಿ | 
ಬಹುವಿರೋಧದ ಸೋಯಮಂಶವ 

ಸಹಜದಿಂದಲಿ ಕಳೆದುಳಿದು ಸ 

ನ್ನಿಹಿತನಾಗಿಹ ದೇವದತ್ತನದೊಬ್ಬನಾಗಿಹನು ॥ ॥೩೧॥ 


ತಾತ್ಪರ್ಯ: ಜಹತ್‌--ಅಜಹತ್‌ ಲಕ್ಷಣೆಯನ್ನು (ಬಿಟ್ಟೂ ಬಿಡದ ಲಕ್ಷಣವನ್ನು) 
ಅರ್ಥಮಾಡಿಕೋ. ಅದನ್ನು ಅನ್ನಯಿಸಿಕೂಂಡು ಸೋsMಯಂ ದೇವದತ್ತ ಎಂಬ 
ವಾಕ್ಯದಲ್ಲಿ (ಅವನೇ ಇವನು ದೇವದತ್ತ) (ಆಗಿನ ಕಾಲ, ಆಗಿನ ದೇಶ, ಈಗಿನ 
ಕಾಲ, ಈಗಿನ ದೇಶ ಎಂಬರ್ಥದಲ್ಲಿ ಇರುವ ಅವನೇ ಇವನು) ಎ೦ಬ ಮಾತುಗಳನ್ನು 
ಬಿಟ್ರು ಎಂದರೆ ಬಹು ಎರುದ್ಧವಾಗಿರುವ ಸೋsಯಂ ಎಂಬ ಅಂಶವನ್ನು ಕಳೆದು 
ಉಳಿದು ಸಮೀಪಸ್ಥಾನವಾಗಿರುವ ದೇವದತ್ತನು ಎಂಬುವನು ಒಬ್ಬನೇ ಆಗಿರುವನು 


281 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಎ೦ಬುದನ್ನು ತಿಳಿಯುವ ಹಾಗೆ ಜೀವೇಶ್ವರತ್ವ ವಿಷಯದಲ್ಲಿ ಜಹದಜಹಲ್ಲಕ್ಷಣೆಯ 
ಮೂಲವಾಗಿ ತತ್‌, ತ್ವಂ, ಅಸಿ ಎಂಬ ಪದಗಳನ್ನು ಪರಿಶೋಧಿಸಿ ಅನಾವಶ್ಯಕ 
ವಾದುದನ್ನು ಕಳೆದು ಉಳಿದ ನಿಜವಸ್ತುವನ್ನು ನಿರ್ಧರಿಸಿ ತಿಳಿ. 


ಶಬ್ದಾರ್ಥ: ಜಹದಜಹತ್‌ (ಜಹತ್‌-4ಅಜಹತ್‌)-ಬಿಟ್ಟೂ ಬಿಡದ ಲಕ್ಷಣೆ; ಸೋsಯಂ 
ದೇವದತ್ತ-ಆ ದೇವದತ್ತನೇ ಇವನು; ಸೋಯಮಂಶವ-=ಅವನು ಇವನು ಎ೦ಬ೦ಶಗಳನು; 
ಸನ್ನಿಹಿತನಾಗಿಹ-ಹತ್ತಿರ ಇರುವ; ವಿಹಿತವಾದನಯೋಗ್ಯವಾದ 


ಪದವಿಭಾಗ: ಸೋ ಯಂ ದೇವದತ್ತ-ಸಃ ಅಯಂ ದೇವದತ್ತ ಜಹದಜಹದೆನಿಸಿರ್ಪುದದ- 


ಿ 


ಜಹತ್‌4ಅಜಹತ್‌-4ಎನಿಸಿ4ಇರ್ಪುದು4ಅದ; 


ಟಿಪ್ಪಣಿ: ಜಹತ್‌ಅಜಹತ್‌ ಲಕ್ಷಣೆ: ಎಂದರೆ ಬಿಟ್ಟೂ ಬಿಡದ ಲಕ್ಷಣೆ. ಇದರರ್ಥವನ್ನು 
ಉದಾಹರಣೆಯೊಂದಿಗೆ ಸ್ಪಷ್ಟಪಡಿಸಬಹುದಾಗಿದೆ. ಗಂಗೆಯಲ್ಲಿ ಹಳ್ಳಿ ಎಂದರೆ ತೀರದಲ್ಲಿ 
ಎಂದು ಅರ್ಥವಾಗುವುದರಿಂದ ಗಂಗೆ ಎಂಬ ಪದಕ್ಕೆ ಜಹಲ್ಲಕ್ಷಣೆ ಎನ್ನುವರು. ಏಕೆಂದರೆ 
ಇಲ್ಲಿ ಗಂಗೆ ಎಂಬುದರ ಅರ್ಥವು ಬಿಟ್ಟು ಹೋಗಿದೆ. ಕಟ್ಟಿಗೆಗಳು ಒಳಕ್ಕೆ ಬರಲಿ ಎಂದಾಗ 
ಕಟ್ಟಿಗೆ ಉಳ್ಳವನು ಒಳಗೆ ಬರಲಿ ಎಂದರ್ಥವಾಗುವುದರಿಂದ ಅದು ಅಜಹತ್‌ ಲಕ್ಷಣೆ ಆಗಿದೆ. 
ಎಂದರೆ ಕಟ್ಟಿಗೆಯ ಅರ್ಥವು ಇಲ್ಲಿ ಬಿಟ್ಟು ಹೋಗಿಲ್ಲ. ಸೋಹಂ ದೇವದತ್ತ-ಇವನು ದೇವದತ್ತ 
ಎಂಬಲ್ಲಿ ಆಗಿನ ಕಾಲ ಈಗಿನ ಕಾಲ, ಆಗಿನ ದೇಶ, ಈಗಿನ ದೇಶ ಇವುಗಳನ್ನು ಬಿಟ್ಟು 
ಮನುಷ್ಯನೊಬ್ಬನನ್ನು ಆ (ದೇವದತ್ತನನ್ನು) ಇಟ್ಟುಕೊ೦ಡಿದ್ದರಿ೦ದ ಜಹದಜಹಲ್ಲಕ್ಷಣೆ ಆಗಿದೆ. 
ಇದೇ ತತ್ತ್ವಮಸಿ ಎಂಬ ದಾರ್ಷ್ಟ್ವಂತಿಕಕ್ಕೆ ಬೇಕಾದದ್ದು. 





ತತ್ತೆನಿಪ ಶಬ್ದಕೆ ಪರೋಕ್ಷವ 

ದರ್ಥ; ತ್ವಂ' ಎನಲಭಿಮುಖಾರ್ಥವ 

ದಿತ್ತೆರದ ಪದಗಳ ವಿರೋಧಾಂಶಗಳ ಕಲೆದುಳಿದ । 

ತಥ್ಯವೈಕ್ಯವಖಂಡವದ್ದಯ 

ಸತ್ಯ ಸಹಜಾನಂದ ನಿಜಸಂ 

ವಿತ್ತದೇ ಕೇಳಸಿಪದಾರ್ಥದ ಸಾಮರಸ್ಯರಸ | ॥೩.೨॥ 
ತಾತ್ಪರ್ಯ: “ತತ್‌' ಎನ್ನುವ ಶಬ್ದಕ್ಕೆ (ಅದು ಎಂಬ ಮಾತಿಗೆ) ದೂರದಲ್ಲಿರುವ 
ಈಶ್ವರನು ಎಂದರ್ಥ. ನೀನು ಎಂಬ ಮಾತಿಗೆ ಸಮೀಪದಲ್ಲಿರುವನು ಎಂದರ್ಥ. 
ಈ ತತ್‌ತ್ಚಂ ಎಂಬ ಪದಗಳಲ್ಲಿರುವ ದೂರ ಮತ್ತು ಎದುರಿಗೆ ಎಂಬ ವಿರೋಧವಾದ 
ಅಂಶಗಳನ್ನು ಬಿಟ್ಟರೆ ಉಳಿದಿದ್ದೇ ಸತ್ಯವಾದುದು; ಒಂದೇ ಆಗಿ ಕೂಡಿ ಹೋಗಿರು 
ವುದು; ವ್ಯಾಪಕವಾದುದು, ತನಗೆ ಎರಡನೆಯದು ಇಲ್ಲದ್ದು ತನ್ನ ಜ್ಞಾನ ಸಚ್ಚಿದಾನಂದ 
ಸ್ವರೂಪವಾದದ್ದು. ಈ ಲಕ್ಷಣಗಳುಳ್ಳದ್ದು ಯಾವುದು ಆಗಿದೆಯೊ ಅದೇ “ಅಸಿ” 
ಪದಾರ್ಥದ ಸಾಮರಸ್ಕರಸವಾಗಿದೆ. (ಎರಡೂ ಕೂಡಿ ಒಂದೇ ಆಗಿರುವಂಥದ್ದಾಗಿದೆ). 


ಶಬ್ದಾರ್ಥ: ತತ್ತೆನಿಪಶಬ್ದಕೆಪರೋಕ್ಷವದರ್ಥ= ಅದು ಎಂಬ ಮಾತಿಗೆ ದೂರದಲ್ಲಿರುವ 
ಈಶ್ವರನೆಂದರ್ಥ. ತ್ವಂಎನಲಭಿಮುಖಾರ್ಥ-ನೀನು ಎಂಬ ಮಾತಿಗೆ (ಎದುರಿಗೆ) ಸಮೀಪದಲ್ಲಿ 


282 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಇರುವನೆಂದರ್ಥ; ಇತ್ನೆರದಪದಗಳ-ಎರಡು ಬಗೆಯ ಪದಗಳ; ವಿರೋಧಾಂಶಗಳ-ದೂರ 
ಮತ್ತು ಎದುರಿಗೆ ಎಂಬ ವಿರೋಧವಾದ ಅಂಶಗಳನ್ನು; ಕಳೆದುಳಿದಾತೆಗೆದು ಹಾಕಿದರೆ 
ಉಳಿಯುವ; ತಥ್ಯವುಎ =ಸತ್ಯವಾದುದು; ಐಕ್ಕವು-ಒಂದೇ ಆಗಿ ಕೂಡಿ ಹೋಗಿರುವುದು; 
ಅಖಂಡವು-ವ್ಯಾಪಕವು; ಅದ್ವಯ- -ತನಗೆರಡನೆಯದಿಲ್ಲದ್ದು ನಿಜಸಂಪತ್ತು-ತನ್ನ ಜ್ಞಾನ. 
ಸಾಮರಸ್ಯರಸ 8 ಕೂಡಿ ಒಂದೇ ಆಗಿರುವಂಥದ್ದು. 





ಅಂದು ಕಾವ್ಯವನೋದಿದಾವಟು 

ವಿಂದು ಕವಿತಾಪೌಢನಾಗಿಹ 

ನೆಂದದೊಬ್ಬನಲಹ ಪರೋಕ್ಷವನಭಿಮುಖತ್ಸವನು 
ಹಿಂದುಗಳೆದಂದಿಂದೆನಿಸುವೀ 

ಸಂದಳಿದ ವಟುದೇಹದಂದದಿ 

ಚಂದದಸಿಪದದದ್ದಯಾನಂದಾರ್ಥ ಕೇಳೆಂದ ॥ HAAN 


ಚಳ ಪೂರ್ವದಲ್ಲಿ ಎಂದೋ ಒಂದು ದಿನ ಕಾವ್ಯವನ್ನು ಓದುತ್ತಿರುವ ಬ್ರಹ್ಮಚಾರಿಯು 

ಈ ದಿನ ಕಾವ್ಯ ರಚನೆಯಲ್ಲಿ ಬಲ್ಲಿದನಾಗಿದ್ದಾನೆ ಎಂದರೆ ಅಂದು ಎಂಬ ಶಬ್ದವು 
ಪರೋಕ್ಷವನ್ನು ಇಂದು ಎಂಬ ಶಬ್ದವು ಅಭಿಮುಖತ್ತವನು (ಸಮೀಪವನ್ನು) 
ಬೋಧಿಸುತ್ತದೆ. ಅಲ್ಲವೇ? ಅದೇ ರೀತಿಯಾಗಿಯೇ, ಅಂದು ಇಂದು ಎಂಬುದರ 
ನಡುವಣ ಕಾಲವನ್ನು ಕಳೆದಂಥ ಅ೦ದಿನ ವಟು ದೇಹ ಇಂದಿನ ಬಲ್ಲಿದ ಕವಿ ದೇಹ 
ಒಂದೇ ಆಗಿರುವ ರೀತಿಯಲ್ಲಿ ಅಸಿ ಎಂಬ ಪದದ ಅದ್ಹಯಾನಂದದ ಅರ್ಥವೇ 
ಮುಖ್ಯ ಸಾರವಾಗಿದೆ ಎಂದು. ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಪರೋಕ್ಷವನಭಿಮುಖತ್ಸವನು-ಆ ಕಾಲದಲ್ಲಿ ಆ ದೇಶದಲ್ಲಿ ಇದ್ದವನು ಎಂಬ 
ದೂರದರ್ಥವನ್ನು "ಈ ಕಾಲದಲ್ಲಿ “ಈ ದೇಶದಲ್ಲಿ ಇರುವನೆಂಬ ಸಮೀಪದ ಅರ್ಥವನ್ನು; 
ಸಂದಳಿದ-ನಡುವಣ ಕಾಲವನ್ನು ಕಳೆದಂಥ; * ವಟು- ಬ್ರಹ್ಮಚಾರಿ; * ಕವಿತಾಪ್ರೌಢ-ಕಾವ್ಯ 
ರಚನೆಯಲ್ಲಿ ಬಲ್ಲಿದ 





ಈಸುದಿನವಾ ದೇಶದಲಿ ಮನು 

ಜೇಶನೆನಿಸಿರ್ದಾತ ಘನಸಂ 

ಕ್ಷೇಶದಿ೦ ಬಡತನದೊಳಿಹನೀ ದೇಶದೊಳಗೆಂದು । 

ಘೋಷಿಸುವರೀ ಭಾಗ್ಯ, ಬಡತನ, 

ದೇಶಭೇದಗಳೆಲ್ಲವೊಬ್ಬನೊ 
ಸಮಾನದಲಸಿಪದಾರ್ಥವದದ್ದಯಾನಂದ ॥ ॥೩೪। 


ತಾತ್ಪರ್ಯ: ಇಷ್ಟು ದಿನಗಳತನಕ ಆ ದೇಶದಲ್ಲಿ ರಾಜನು ಎನ್ನಿಸಿಕೊ೦ಡಿದ್ದವನು 
ಈಗ ಈ ದೇಶದಲಿ ಭಾರಿ ದುಃಖಕೋಟಲೆಗಳಲ್ಲಿ, ಬಡತನದಿ೦ದ ನರಳುತ್ತಿದ್ದಾನೆ 
ಎಂದು ಹೇಳಿದರೆ ಸಿರಿತನ ಮತ್ತು ಬಡತನವು ದೇಶ, ಕಾಲ ಭೇದಗಳಿಂದ ಆದವು, 


283 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆದರೆ ಅದನ್ನು ಅನುಭವಿಸುವ ವ್ಯಕ್ತಿ ಒಬ್ಬನೇ ಆಗಿದ್ದಾನೆ ಎಂದರ್ಥ. ಹಾಗೆಯೇ 
ಅಸಿ ಎಂಬ ಪದದ ಮುಖ್ಯಾರ್ಥವು ಕರಣಗಳ ವಿಷಯಗಳಿಂದ ಮಿಥ್ಯಾರೋಪದ 
ಕಾರಣ, ಭಿನ್ನವಾಗಿ ಕಂಡುಬಂದರೂ ನಿಶ್ಚಿತಜ್ಞಾನದ ದೃಷ್ಟಿಯಿಂದ ಅದು ಅಭಿನ್ನವೂ 
ಅದ್ವಯವೂ ಆಗಿರುತ್ತದೆ. 

ಶಬ್ದಾರ್ಥ: ಈಸುದಿನ-ಇಷ್ಟು ದಿನಗಳ ತನಕ; ಮನುಜೇಶ-ರಾಜನು; ಘನಸಂಕ್ಷೇಶ-ಭಾರಿ 
ದುಃಖ ಕೋಟಲೆಗಳು; ಘೋಷಿಸುವರುಎಹೇಳುವರು; ಆ ಸಮಾನದಲಿ-ಅದರಂತೆ; 
ಪಾಠಾಂತರ: ಪಠ್ಯದಲ್ಲಿರುವ “ಫೋಷಿಸುವರು' ಎಂಬ ಪದಕ್ಕೆ ಟಿಪ್ಪಣಿಯಲ್ಲಿ ಚಿದಂಬರಯ್ಯ ನವರು 


ಭಾಷಿಸುವರು ಎಂಬ ಪಾಠಾಂತರ ಕೊಟ್ಟಿದ್ದಾರೆ. ಅರಾಸೆ ಅವರ “ಇ' ಪ್ರತಿ ಮತ್ತು ಕೊಮ೦ಡೂರು 
ಅವರ ಪ್ರತಿಗಳಲ್ಲಿ “ಭೂಷಿಸುವರು' ಎಂದಿದೆ. 





ಕುರುಹಿನಾಕಳ ಹಾಲ ಕರತಂ 

ದಿರಿಸೆ ಭೇದವ ಕಾಣಲರಿಯದು; 

ನಿರುತವಾಯೀ ಎಂಬ ಶಬ್ದದ ಭೇದವಿಂತೈಸೆ! 

ತರಳ ತಿಳಿಯಾ ಕ್ಷೀರವೊಂದೇ 

ಪರಿಯೊಳಗೆ ತೋರ್ಪಂತೆ ನಿಜಸುಖ 

ದೆರಕವಹ ನಿರ್ದ್ವಂದ್ವವಸಿಪದದರ್ಥ ಕೇಳೆಂದ ॥ 1೩೫ 


ತಾತ್ಪರ್ಯ: ಯಾವುದಾದರೊಂದು ಹೆಗ್ಗುರುತುಳ್ಳ ಒಂದು ಹಸುವಿನ ಹಾಲನ್ನು 
ಬೇರೆ ಹಸುಗಳ ಹಾಲಿನ ಸಾಲಿನಲ್ಲಿ ಇರಿಸಿದರೆ ಅದರಲ್ಲಿ ಯಾವ ಹಾಲು ಯಾವ 
ಹಸುವಿನದು ಎಂದು ಕಂಡುಹಿಡಿಯಲು ಸಾಧ್ಯವಿಲ್ಲ. ಆ ಹಾಲು ಈ ಹಾಲು 
ಎ೦ಬ ಶಬ್ದಗಳನ್ನು ಬಿಟ್ಟರೆ ಹಾಲಿನಲ್ಲಿ ಯಾವ ವ್ಯತ್ಯಾಸವೂ ಕಾಣುವುದಿಲ್ಲ. ಹೀಗೆ 
ಆ ಈ ಹಾಲು ಒಂದೇ ವಿಧದ್ದು ಆಗಿರುತ್ತದೋ ಹಾಗೆಯೇ ನಿಜವಾದ ಸುಖದ 
ಸಾರವೆನಿಸಿದ ದ್ವಂದ್ವಾತೀತಸ್ವರೂಪನೇ ಅಸಿಪದದ ಅರ್ಥವೆಂದು ತಿಳಿ. 

ಶಬ್ದಾರ್ಥ: ಕುರುಹಿನಾಯಾವುದಾದರೊಂದು ಹೆಗ್ಗುರುತುಳ್ಳ ಇರಿಸ-ಉಳಿದ ಆಕಳುಗಳ ಹಾಲಿನ 


ಸಾಲಿನಲ್ಲಿ ಇರಿಸಿದರೆ; ಆ, ಈ ಎಂಬ ಶಬ್ದವೆ-ಆ ಹಾಲು, ಈ ಹಾಲು ಎಂಬ ಮಾತು ಮಾತ್ರವೇ 
ಭೇದವು; * ನಿರ್ದ್ವಂದ್ವವು-ದ್ವಂದ್ವಾತೀತ ಸ್ವರೂಪ; ಅಖಂಡವೂ, ಅಭಿನ್ನವೂ ಆದುದು. 


ಪಾಠಾಂತರ: ನಿಜಸುಖದೆರಕವಹ-ನಿಜಸುಖದುರುಳಿಯಹ (ಆ) (ಅರಾಸೇ ಪುಟ-೧೪೫) 
(ಕು-ಪುಟ-೧೬೫) 
ಅಸಿಪದದ ಅರ್ಥ (೩೬-೩೯) 
ಕುಂಭದೊಳಗವಕಾಶವಾಗಿ 


ರ್ದಂಬರವೆ ಒಳಹೊರಗನೆಲ್ಲವ 
ತುಂಬಿಕೊಂಡಿಹುದೆಂದು ಬಯಲನು ಬಗೆದು ತಿಳಿವಂತೆ | 


284 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಅಂಬುಜಾಸನ, ವಿಷ್ಣು, ಶತಮಖ, 

ಶಂಭು ಮೊದಲಾದಖಿಳಸುರನರ 

ರೆಂಬ ಸರ್ಸರೊಳೊಬ್ಬನಸಿಪದದರ್ಥ ಕೇಳೆಂದ ॥ ॥೩೬॥ 
ತಾತ್ಪರ್ಯ: ಮಡಕೆಯೊಳಗೆ ಅವಕಾಶವನ್ನು ಪಡೆದಿರುವ ಆಕಾಶವೇ ಒಳಗೆ ಹೊರಗೆ ಎಲ್ಲ 
ಕಡೆಗಳಲ್ಲೂ ಆವರಿಸಿಕೊಂಡಿರುವ ಬಯಲು ಎಂಬ ವಸ್ತುವಾಗಿದೆ ಎಂದು ತಿಳಿದಿರುತ್ತೇವೆ. 
ಹಾಗೆಯೇ ಬ್ರಹ್ಮ ವಿಷ್ಣು ಮಹೇಶ್ವರ, ಇಂದ್ರಾದಿಗಳು ಮೊದಲ್ಗೊಂಡು ಸುರರು, ಅಸುರರು, 
ನರರು ಎಂಬ ಸಮಸ್ತವರ್ಗದವರಲ್ಲೂ ನೆಲೆಸಿರುವ ಪರಬ್ರಹ್ಮನೊಬ್ಬನೇ ಆಗಿದ್ದಾನೆ ಎಂಬುದೇ 
ಅಸಿಪದದ ಅರ್ಥವಾಗಿದೆ. ಶುಕನೇ ಕೇಳು ಎ೦ದು ವ್ಯಾಸರು ಹೇಳಿದರು. 


ಶಬ್ದಾರ್ಥ: ಶತಮಖ-ನೂರು ಯಜ್ಞಗಳನ್ನು ಮಾಡಿದವನು, ಇಂದ್ರ; * ಕುಂಭ-ಮಡಕೆ; 
* ಅಂಬರ-ಆಕಾಶ; * ಅಂಬುಜಾಸನ-ಬ್ರಹ್ಯ ಶಂಭು-ಮಹೇಶ್ವರ; * ಒಳಹೊರಗು-ಸರ್ವವ್ಯಾಪಿಯಾಗಿ 





ಸತ್ತು ಚಿತ್ತಾನಂದರೂಪಿನ 

ಪ್ರತ್ಯಗಾತ್ಮನ ತಿಳಿದುನೋಡಲು 

ನಿತ್ಯನಿಜಸುಖ ಸಂವಿದದ್ದಯನೆನಿಪ ಪರಮಾತ್ಮ; | 

ಪ್ರತ್ಯಗಾತ್ಮಪರಾತ್ಮಭೇದಗ 

ಳೆತ್ತಣದು? ವಾಚಾವಿಡಂಬನ! 

ಮೃತ್ತಿಕೆಯ ಮಣ್ಣೆಂಬೊಲಸಿಪದದರ್ಥ ಕೇಳೆಂದ ॥ 1೩೭ 
ತಾತ್ಪರ್ಯ: ಸಚ್ಚಿದಾನಂದರೂಪಿ (ಸತ್‌, ಚಿತ್‌, ಆನಂದರೂಪನಾದ) ಆಗಿರುವ 
ಒಳಗಿರುವ ಆತ್ಮನನ್ನು ವಿಚಾರ ಮಾಡಿ ನೋಡಿದರೆ ಅವನು ನಿತ್ಯನಾಗಿಯೂ, 
ಸ್ಥಿರಸುಖಿಯಾಗಿಯೂ, ಜ್ಞಾನರೂಪಿಯೂ, ಅಭಿನ್ನನೂ ಆಗಿರುವ ಪರಮಾತ್ಮ 
ನಾಗಿದ್ದಾನೆ. ಹೀಗಿರುವಾಗ ಒಳಗಿರುವ ಆತ್ಮನಿಗೂ ಸರ್ವವ್ಯಾಪಿಯಾದ 
ಪರಮಾತ್ಮನಿಗೂ ಭೇದವಿಲ್ಲವೆಂದರ್ಥ. ಭೇದವಿದೆ ಎಂದು ಹೇಳುವುದು ಬರಿಯ 
ಬೂಟಾಟಿಕೆಯ ಮಾತಾಗಿದೆ. (ವಾಚಾ ವಿಡಂಬನ) ಮೃತ್ತಿಕೆಯೇ (ಸಂಸ್ಕೃತದಿಂದ) 
ಮಣ್ಣು (ಕನ್ನಡ ಪದ) ಎಂದು ಹೇಳಿದ ಮಾತ್ರಕ್ಕೆ ಮಾತಿನಲ್ಲಿ (ಭಾಷೆಯಲ್ಲಿ) ಭೇದ 
ಉಂಟಾಯಿತೇ ಹೊರತು, ವಸ್ತುವಿನಲ್ಲಿ ಯಾವ ಭೇದವೂ ಉಂಟಾಗಿಲ್ಲ. ಅದೇ 
ರೀತಿಯಾಗಿ ಅಸಿ ಪದದ ಅರ್ಥವನ್ನು ತಿಳಿಯಬೇಕು. ಒಟ್ಟಿನಲ್ಲಿ ಜೀವನೆಂಬುದೂ 
ಈಶ್ವರನೆಂಬುದೂ ಮಾತಿನ ಭೇದವೇ ಹೊರತು ಲಕ್ಷ್ಯವಸ್ತುಸ್ವರೂಪದಲ್ಲಿ ಭೇದವಿಲ್ಲ. 
ಶಬ್ದಾರ್ಥ: ಪ್ರತ್ಯಗಾತ್ಮಪರಾತ್ಮಭೇದಗಳೆತ್ತಣದು-ಒಳಗಿರುವ ಆತ್ಮನಿಗೂ; ಸರ್ವವ್ಯಾಪಿಯಾದ 
ಆತ್ಮನಿಗೂ ಭೇದವಿಲ್ಲವೆಂದರ್ಥ; ವಾಚಾವಿಡಂಬನ-ಬಾಯಬೂಟಾಟಿಕೆ; ಮೃತ್ತಿಕೆಯೇ 
ಮಣ್ಣು-ಮೃತ್ತಿಕೆಯೆಂಬುದು (ಸಂಸ್ಕೃತ ಪದ) ಮಣ್ಣೆಂಬುದು (ಕನ್ನಡ ಪದ) ಮಾತಿನ ಭೇದವೇ 
ಹೊರತು ವಸ್ತುವಿನಲ್ಲೇನೂ ಭೇದವಿಲ್ಲದೆ ಇರುವ ಹಾಗೆ (ಜೀವನವೆಂಬುದೂ ಈಶ್ವರನೆಂಬುದೂ 
ಮಾತಿನ ಭೇದವೇ ಹೊರತು ಲಕ್ಷ್ಯ ವಸ್ತು ಸ್ವರೂಪದಲ್ಲಿ ಭೇದವಿಲ್ಲ). 





285 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಾಯೆಯೆಂಬುದೆ ಮಿಥ್ಯ; ಜೀವನಿ 

ಕಾಯವದರಿಂ ಮುನ್ನಲಿಲ್ಲವು; 

ಬಾಯ ಬನ್ನಣೆಯಿಂದ ಬೋಧಿಸೆ ಭೇದವೆಂದಾಯ್ತು; । 

ರಾಯ, ರಂಕನು; ರಂಕನೇ ತಿಳಿ 

ರಾಯನೆಂಬಂದದಲಿ ಬ್ರಹ್ಮದ 

ಮಾಯೆಯಿಂದಲಿ ಜೀವ; ಜೀವನೆ ತಿಳಿದೊಡಾ ಬಹ್ಮ ॥ . 1೩೮% 


ತಾತ್ಪರ್ಯ: ಮಾಯೆಯೆಂಬುದೇ ಇಲ್ಲವೆಂದಾದ ಮೇಲೆ ಸೃಷ್ಟಿಯಾಗಿರುವ ಪ್ರಾಣಿಗಳ 
ಸಮೂಹದ ಇರುವಿಕೆಯಂತು ಇಲ್ಲವೇ ಇಲ್ಲ. ಭೇದವನ್ನು ಬಾಯಲ್ಲಿ ಆಡುತ್ತಾ 
ಆಡುತ್ತಾ ಬಂದಿರುವುದರಿಂದ ಆ ಸಂಸ್ಕಾರವೇ ಮನಸಿನಲ್ಲಿ ಬೇರುಬಿಟ್ಟು ಕೊಂಡಿದೆ. 
ರಾಜನನ್ನು (ರ೦ಕ) ಭಿಕ್ಷುಕನೆಂದು, ಭಿಕ್ಷುಕನನ್ನು ರಾಜನೆಂದು ತಿಳಿಯುವ ಹಾಗೆ 
ಪರಬ್ರಹ್ಮನ ಮಾಯೆಯಿಂದ ಜೀವಭೇದವುಂಟಾಗುತ್ತದೆ. ಜೀವನೇ ಜೀವಭೇದವನ್ನು 
ತಿಳಿದುಕೊಂಡರೆ ಅದೇ ಅಸಿಪದದ ವಾಚ್ಯವಾದ ಬ್ರಹ್ಮನೆಂದು ಭಾವಿಸತಕ್ಕದ್ದು. 


ಶಬ್ದಾರ್ಥ: ಜೀವನಿಕಾಯವದರಿಂ ಮುನ್ನಲಿಲ್ಲವು-ಮಾಯೆಯೆಂಬುದೇ ಇಲ್ಲದ್ದೆಂದಾದ ಮೇಲೆ 
ಅದರಿಂದ ಸೃಷ್ಟಿಯಾಗಿರುವ ಪ್ರಾಣಿಗಳ ಸಮೂಹದ ಇರುವಿಕೆಯಂತು ಇಲ್ಲವೇ ಇಲ್ಲ. 


ಟಿಪ್ಪಣಿ: ಬಾಯಬನ್ನಣೆಯಿಂದ ಬೋಧಿಸೆ ಭೇದವೆಂದಾಯ್ತು-ಭೇದವನ್ನು ಬಾಯಲ್ಲಿ ಆಡುತ್ತಾ 
ಆಡುತ್ತಾ ಬಂದದ್ದರಿಂದ ಆ ಸಂಸ್ಕಾರವೇ ಮನಸ್ಸಿನಲ್ಲಿ ಬೇರೂರಿಕೊಂಡಿದೆ. ತಾಯಿ ಮಕ್ಕಳ 
ಮುಂದೆ ದೇಹಾತ್ಮ ಬುದ್ದಿಯ ಮಾತನ್ನೇ ಆಡುತ್ತಾ ಮರುಳು ಮಾಡುವಳೆಂದೂ ನಾವು ಆ 
ಮಂಕನ್ನು ಕಳೆದುಕೊಳ್ಳಬೇಕೆಂದೂ ಸ್ವಾಮಿ ರಾಮತೀರ್ಥರು ಹೇಳಿರುವುದೂ ಇದೇ 
ಅಭಿಪ್ರಾಯವಾಗಿದೆ. 





ತತ್ತ್ವಮಸಿಯೆಂದೊಲಿದು ಶ್ರುತಿ ಪೇ 

ಳುತ್ತಲಿಹುದೆಂತೆನಲವಿದ್ಯಾ 

ಪತ್ತಿಯಾತ್ಮಂಗಿಲ್ಲವೆಂದದ ಪರಿಹರಿಸಿತೈಸೆ; । 
ವಸ್ತುವೆರಡಾಗಿಹುದರೊಳಗೇ. 

ಕತ್ವದೋರುತ ಲಕ್ಷಣಾಖ್ಯೆಯ 

ವೃತ್ತಿಯಿ೦ ಲಕ್ಷಿತವೆ ಬ್ರಹ್ಮವದೆಂದು ಸಾರಿಹುದು ॥ 1೩೯1 


ತಾತ್ಪರ್ಯ: ನಾನು ಜೀವ ಎಂದು ತಿಳಿದುಕೊಂಡಿರುವವನೇ, ನೀನು ನಿಜಕ್ಕೂ 
ಬ್ರಹ್ಮನಾಗಿದ್ದೀಯೆ ಎಂದು ಶ್ರುತಿಪ್ರಮಾಣವು ಹೇಳುತ್ತಲಿದೆ ಏಕೆಂದರೆ ಆತ್ಮನಿಗೆ 
ಅವಿದ್ಯಾಪತ್ತಿ ಎಂದರೆ ಮಾಯಾವರಣವು ಇಲ್ಲವೆಂದು ನಿರ್ಧರಿಸಲ್ಪಟ್ಟಿದೆ. ಆದ 
ಕಾರಣ ಅವಿದ್ಯಾದೋಷದಿಂದ ಆಗಿರುವ ಭೇದಬುದ್ದಿಯನ್ನು (ಪ್ರಪಂಚದ ಸತ್ಯತ್ವವನ್ನು) 
ಹೋಗಲಾಡಿಸಲ್ಪಟ್ಟಿದೆ. ತತ್‌, ತ್ವಂ ಎಂಬ ಎರಡು ಪದಗಳು ಬೇರೆ ಬೇರೆಯಾಗಿದ್ದರೂ 
ಅವುಗಳಲ್ಲಿ ಜೀವಬ್ರಹ್ಮರ ಭೇದವಿಲ್ಲದೆ ಏಕತ್ವವನ್ನು ಹೇಳಿದೆ. ಇದನ್ನು 


286 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಜಹದಜಹಲ್ಲಕ್ಷಣೆಯಿಂದ ಜೀವಬ್ರಹ್ಮರುಗಳಲ್ಲಿ ಭೇದವಿಲ್ಲದೆ ಏಕತ್ವವಿದೆ ಎಂಬುದನ್ನು 
ತಿಳಿಯಬೇಕು. (ಜೀವಬ್ರಹ್ಮರ ಲಕ್ಷಣದ ಬಗ್ಗೆ ೫-೩೧ರ ಟಿಪ್ಪಣಿ ನೋಡಿ) 


ಶಬ್ದಾರ್ಥ: ತತ್ತ್ವಮಸಿ (ನಾನು ಜೀವ ಎಂದು ತಿಳಿದುಕೊಂಡಿರುವವನೆಲ) ನೀನು ಬ್ರಹ್ಮನಾಗಿದ್ದೀಯೆ. 
(ಶುತಿವಾಕ್ಕಕ್ಕೆ ನ ಪರಿಶಿಷ್ಟ ನೋಡಿ) ಆದ-ಅವಿದ್ಯಾ ದೋಷದಿಂದ ಆಗಿರುವ ಭೇದಬುದ್ಧಿಯನ್ನು 
(ಪ್ರಪಂಚ ಸತ ತ್ತವನ್ನು) 


ಟಿಪ್ಪಣಿ-೧: “ತತ್‌ ಸತ್ಯಂ ಸ ಸ ಆತಾ ತತ್ತ್ವಮಸಿ ಶ್ಲ ಶೇತಕೇತೋ” ಛಾಂದೋಗ್ಯ ೬-೯-೪; ೬-೧೦- 
ಶ್ಲ; "೬-೧೧-೨; ೬-೧೨-೩ ೬೧೩೨೨, ನ ೧೪-೨; ೬-೧೫-.೨;ರ ೧೬-೩ ನೋಡಿ; 


ಟಿಪ್ಪಣಿ-೨: * ಲಕ್ಷಣಾಖ್ಯೆಯವೃತ್ತಿಯಿಂ: ಜೀವ ಬ್ರಹ್ಮರ ಲಕ್ಷಣವನ್ನು ಜಹದಜಹಲ್ಲಕ್ಷಣೆಯಿಂದ 
ಹೇಳಲ್ಪಟ್ಟಿದೆ. ಈ ಲಕ್ಷಣಗಳು ಡೆ ``ಬಗೆಯಾಗಿವೆ. ಜಹಲ್ಲಕ್ಷಣ (ಜಹತ್‌.ಲಕ್ಷಣ) 'ಅಜಹಲ್ಲಕ್ಷಣ 
(ಅಜಹತ್‌ ಲಕ್ಷಣ) 'ಜಹದಜಹಲ್ಲಕ್ಷಣ (ಜಹತ್‌.- ಅಜಹತ್‌ಲಕ್ಷಣ) ಎಂದು ೩ ಬಗೆ. "ಪದ್ಯ 
೫-೩೧ರ ಟಿಪ್ಪಣಿಯಲ್ಲಿ ಈ ಲಕ್ಷಣಗಳನ್ನು ವಿವರಿಸಲಾಗಿದೆ. 





ಜೀವೇಶ್ವರತ್ಚವು ಉಪಾಧಿಕೃತವು (೪೦-೪೬) 


ಅನಲನೆಂತುಷ್ಣಸ್ವರೂಪನೊ 

ಚಿನಮಯಾತ್ಮಕನಾಪರಿಯಲೇ 

ತನಯ, ನಿತ್ಯಜ್ಞಾನರೂಪನು; ತತ್ಪಕಾಶದಲಿ | 
ಘನತಮಸ್ಸತ್ತ್ವಪ್ರಧಾನಗ 

ಛೆನಿಸಿ ಧೂಮಜ್ವಾಲೆಗಳವೊಲ್‌ 

ಜನಿಸಿ ಮಾಯಾಶಕ್ತಿಚಿಚ್ಛಕ್ತಿಗಳಿವೆನಿಸಿಹವು ॥ IYO 


ತಾತ್ಪರ್ಯ: ಮಗನೆ ಕೇಳು, ಅಗ್ನಿಯು ಹೇಗೆ ಉಷ್ಣಸ್ವರೂಪಿಯೋ ಹಾಗೆ 
ಚಿನ್ನಯರೂಪ ನಾದ ಆ ಬ್ರಹ್ಮನು ಸತ ್ಯಜ್ಞಾವಸ್ಪರೂಪಿ ಆಗಿದ್ದಾನೆ. ಅಗ್ನಿಯಿಂದ 
ಹೊಗೆ ಮತ್ತು ಉರಿ ಹೇಗೆ ಹೊರಬೀಳುವುದೋ ಹಾಗೆಯೇ ಆ "ಜ್ಞಾನ ಸ್ಪ ಸರೂಪ ದ 
ಪ್ರಭಾವದಿಂದ ಹೊಗೆಯ ಹಾಗೆ ತಮಃಪ್ರಧಾನವಾದ ಮಾಯಾಶಕ್ತಿಯೂ, "ಜ್ವಾಲೆಯ 
ಹಾಗೆ ಸತ್ತ್ವಪ್ರಧಾನವಾಗಿ ಚಿಚ್ಛಕ್ತಿಯೂ ಹೊರಬಿದ್ದವು. 


ಶಬ್ದಾರ್ಥ: ಅನಲನು-ಅಗ್ನಿಯು; ತನಯವಮಗನೆ; ತತ್ಪಕಾಶದಲಿ-ಆ ಜ್ಞಾನಸ್ವರೂಪದ 
ಪ್ರಭಾವದಿಂದ; ಧೂಮಜ್ವಾಲೆಗಳವೊಲ್‌-ಹೊಗೆಯ ಹಾಗೆ (ಮಃ ಪ ಪ್ರಭಾವವಾಗಿ ಮಾಯಾಶಕ್ತಿ 
ಜ್ಞಾಲೆಯ ಹಾಗೆ ಸತ್ತ್ವ 'ಪ್ರಧಾನವಾಗಿ ಚಿಚ್ಛಕ್ತಿ ಜನಿಸಿಹವು); * ಚಿನುಮಯಾತೃಕನು- 
ಸತ್ಯಜ್ಞಾನಸ್ಪರೂಪನಾದ ಚಿದಾನಂದ ಬ್ರಹ್ಮನು; 


ಪಾಠಾಂತರ: ಜನಿಸಿ ಮಾಯಾಶಕ್ತಿ ಚಿಚ್ಛ್ಚಕ್ತಿ ಎನಿಸಿ ಧೂಮಜ್ಞಾಲೆಗಳವೋಲ್‌ ಘನ ತಮತ್ತತ್ತ್ವ 
ಪ್ರಧಾನಗಳಾಗಿ ತೋರುವುವು ॥ (ಕು ಪಾಆ) 


ಇಲ್ಲಿ ಛಂದಸ್‌ ದೋಷವಿದ್ದು ಪ್ರಾಸ ತಪ್ಪಿ ಅಶುದ್ಧ ಪಾಠವಾಗಿದೆ. ಅರಾಸೇ ಅವರ ಪ್ರತಿಯಲ್ಲೂ ಇ 
ಆ ಪ್ರತಿಗಳ ಪಾಠ ಇದೇ ಆಗಿದೆ. ಚಿದಂಬರಯ್ಯನವರು ಈ ಪಾಠವನ್ನು ಪರಿಷ್ಕರಿಸಿದಂತೆ ಕಾಣುತ್ತದೆ. 





287 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಾರ್ಯಕಾರಣವೆಂಬುಪಾಧಿಗ 

ಳಾರ್ಯ ವಿದ್ಯಾವಿದ್ಯೆಯವರೊಳು 

ಕಾರ್ಯವೇ ಮಲಿನಪ್ರಧಾನವು, ಕಾರಣವು ತಿಳಿಯೆ | 

ಸಾರವಹ ಸತ್ತ್ವಪ್ರಧಾನವು; 

ತಾರತಮ್ಯದೊಳಿರ್ಪ ಗುಣದಿಂ 

ತೋರುವದು ಜೀವೇಶ್ವರತ್ವವು ನಿತ್ಯಮುಕ್ತಂಗೆ ॥ PON 
ತಾತ್ಸರ್ಯ: ಪೂಜ್ಯನೆ, ವಿದ್ಯೆ (ಈಶ್ವರನಿಗೆ) ಮತ್ತು ಅವಿದ್ಯೆ (ಜೀವನಿಗೆ) ಕಾರ್ಯಕಾರಣ 
ಗಳೆಂಬ ಉಪಾಧಿಗಳಾಗಿವೆ. ಅದರಲ್ಲಿ ಅವಿದ್ಯೆಯ ಕಾರ್ಯವು ಮಲಿನ ಪ್ರಧಾನವಾದದ್ದು 
ವಿದ್ಯೆಯ ಕಾರಣವು ಸಾರಭೂತವಾದ ಸತ್ಯಪ್ರಧಾನವಾದದ್ದು ಸತ್ತ್ವಗುಣವು 
ಶ್ರೇಷ್ಠವಾದುದರಿಂದ ಆ ಗುಣದ ಉಪಾಧಿಯಿಂದ ಈಶ್ವರತ್ವ ಉಂಟಾಯಿತು. 
ರಜಸ್ತಮೋಗುಣಗಳು ಕನಿಷ್ಠವಾದುದರಿಂದ ಅವುಗಳ ಉಪಾಧಿಯಿಂದ ಜೀವತ್ವ 
ಉಂಟಾಯಿತು. ಹೀಗಾಗಿ ನಿತ್ಯಮುಕ್ತನಿಗೆ ಸಲ್ಲುವ ಜೀವತ್ವ ಈಶ್ವರತ್ವಗಳೆಂಬ ಭೇದ 
ನಿತ್ಯವಾದ ಪರಬ್ರಹ್ಮನಿಗೆ ಇಲ್ಲ. 
ಶಬ್ದಾರ್ಥ: ಆರ್ಯ-ಪೂಜ್ಯನೆ, ಕಾರ್ಯಕಾರಣಕಿಕಾರ್ಯೋಪಾಧಿಯ ಜೀವನಿಗೆ ಮತ್ತು ಕಾರಣೋಪಾಧಿಯ 
ಈಶ್ವರನಿಗೆ; ವಿದ್ಯಾವಿದ್ಯೆಯದರೊಳು-ವಿದ್ಯೆ (ಈಶ್ವರನಿಗೆ) ಮತ್ತು ಅವಿದ್ಯೆ (ಜೀವನಿಗೆ) 
ತಾರತಮ್ಯದೊಳಿರ್ಪ ಗುಣದಿಂ ತೋರುವುದು-ಸತ್ತ್ವಗುಣವು ಶ್ರೇಷ್ಠವಾದ್ದರಿಂದ ಆ ಗುಣದ 
ಉಪಾಧಿಯಿ೦ದ ಈಶ್ವರತ್ವ ಉಂಟಾಯಿತು. ರಜಸಮೋಗುಣಗಳು ಕನಿಷ್ಠವಾದುದರಿಂದ ಅವುಗಳ 
ಉಪಾಧಿಯಿಂದ ಜೀವತ್ವ ಉಂಟಾಯಿತು. * ಜೀವೇಶ್ವರತ್ಚವು-ಜೀವತ್ವ--ಈಶ್ವರತ್ವವು; 


ಜೇ ತಾರತಮ್ಯದೊಳು-ಒಂದಕ್ಕಿಂತ ಇನ್ನೊಂದು ಮೇಲು ಅಥವಾ ಕೀಳು ಎಂಬ ಗುಣ 
ಹೊಂದಿರುವ. 





ನೀರಧಿಕವಾಗಿರಲು ನಿರ್ಮಲ 

ತೋರುವದು; ನೀರಲ್ಲವಾದೊಡೆ 

ನೀರು ಕಲಕಾಗಿರ್ಪುದಾ ಪರಿ ಕಾರ್ಯಕಾರಣವು; | 

ನೀರಗುಣದೋಷಗಳು ತಿಳಿಯಲು 

ಸೂರ್ಯನ ಪ್ರತಿಬಿಂಬಕೆಂತು? ವಿ 

ಚಾರಿಸಲು ಜೀವೇಶ್ವರತ್ಸವುಪಾಧಿಕೃತವೆಂದ | IPA 
ತಾತ್ಪರ್ಯ: ಜಲಾಶಯದಲ್ಲಿ ನೀರು ಹೆಚ್ಚಾಗಿದ್ದಲ್ಲಿ ತಿಳಿನೀರಾಗಿ ಕಾಣುತ್ತದೆ. ನೀರು 
ಕಡಿಮೆ ಇದ್ದಲ್ಲಿ ಕಲಕುನೀರಾಗಿ (ಕಲ್ಮಷದ ನೀರಾಗಿ) ಕಾಣುತ್ತದೆ. ಅದೇ ರೀತಿಯಾಗಿ 
ಜೀವನೂ ಈಶ್ವರನೂ ಕಾರ್ಯಕಾರಣಭಾವ ಹೊಂದಿದ್ದಾರೆ. ಜೀವನು ವ್ಯಷ್ಟಿ (ಬಿಡಿ) 
ಬುದ್ಧಿಯವನಾದ್ದರಿಂದ ಸ್ವಲ್ಪ ನೀರು ಇರುವ ಕಡೆ ಕಲಕಾಗಿ ಇರುವಂತೆ ಮಲಿನನಾಗಿರುವನು. 
ಈಶ್ವರನು ಸಮಷ್ಟಿ ಬುದ್ದಿಯವನಾಗಿರುವುದರಿಂದ ಬಹಳ ನೀರು ಇರುವ ಕಡೆ ನೀರು 


288 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ನಿರ್ಕಲವಾಗಿರುವಂತೆ ಶುದ್ಧನಾಗಿರುವನು. ನೀರಿನಲ್ಲಿ ಸೂರ್ಯನ ಬಿಂಬ ಪ್ರಶಿಫಲಿಸಿದಾಗ 
ಆ 'ಪ್ರತಿಬಿಂಬಕ್ಕೆ ನೀರಿನ ಗುಣದೋಷಗಳು ಹೇಗೆ ಅಂಟುವುದಿಲ್ಲವೋ ಹಾಗೆಯೇ 
ಬುದ್ದಿಯ ದೋಷವು ಜೀವೇಶ್ವರರಿಗೆ ಅಂಟುವುದಿಲ್ಲ. ಎ೦ದರೆ ಜೀವೇಶ್ವರತ್ತ ತ್ತ ಭೇದವಿಚಾರಕ್ಕೆ 
ಎದ್ಯಾವಿದ್ಯಗಳ ಉಪಾಧಿ ರೂಪವೇ ಕಾರಣವೆಂದು ತಿಳಿಯಬೇಕು. 


ಶಬ್ದಾರ್ಥ: ನೀರು--ಅಧಿಕವಾಗಿರಲು-ನೀರು ಜಲಾಶಯದಲ್ಲಿ ಹೆಚ್ಚಾಗಿರಲು; ನೀರನನೀರಿನ; 
ಸೂರ  ಪ್ರತಿಬಿಂಬ-ಪ್ರತಿಭಲಿಸಿದ ಸೂರ್ಯನ ಬಿಂಬ; * ಕಲಕಾಗಿ ನೀರು ಇರ್ಪುದು ಕಲ್ಕಷನೀರಾಗಿ 
ಕಾಣುತ್ತದೆ. 


ಟಿಪ್ಪಣಿ-೧: ಈ ಪರಿ ಕಾರ ಕಾರಣವು-ಜೀವನೂ ಈಶ್ವರನೂ ಅದರಂತೆಯೆ. ಜೀವನು ವೃಷ್ಟಿ 
೩. ಬುದ್ಧಿಯವನಾದ್ದರಿಂದ ಸ್ವಲ್ಪ ನೀರಿರುವ ಕಡೆ” ನೀರು ಕಲಕಾಗಿ ಕಲ್ಮಷವಾಗಿ ಎಂಬಂತೆ 
ಮಲಿನವಾಗಿರುತ್ತಾನೆ. ಈಶ್ವರನು 'ಸಮಷ್ಟಿ (ಒಟ್ಟು) ಬುದ್ಧಿಯವನಾದ್ದರಿಂದ ಬಹಳ ನೀರಿರುವ 
ಕಡೆ ನೀರು ನಿರ್ಮಂವಾಗಿರುವಂತೆ ಶುದ್ಧನಾಗಿರುವನು. 


ಟಿಪ್ಪಣಿ-೨: ಸೂರ್ಯನಪ್ರತಿಬಿ೦ಬಕೆಂತು?-ನೀರಿನ ಗುಣದೋಷವು (ನಿರ್ಕಲತ್ವ ಮಲಿನತ್ವ) ಸೂರ್ಯನ 
ಪ್ರತಿಬಿಂಬಕ್ಕೆ ಹೇಗೆ "ಅಂಟುವುದಿಲ್ಲವೊ ಹಾಗೆ (ಬುದ್ದಿಯ ದೋಷವು ಜೀವೇಶ್ವರರಿಗೆ ಅಂಟುವುದಿಲ್ಲ 
ಎಂದರ್ಥ). 





ಮಣ್ಣಮಡಕೆಗೆ ಸ್ಪರ್ಣಕಲಶಕೆ 

ಭಿನ್ನವಲ್ಲದೆ ಬಯಲು ಭಿನ್ನವೆ? 

ಸ್ಪರ್ಣದಿಗೆ ಚಂಡಾಲಕೂಪಕೆ ಭೇದವುಂಟೈಸೆ | 

ಭಿನ್ನವೇ ರವಿ ಹೊಲೆಯಲಾ ಪರಿ 

ನಿರ್ಣಯಿಸೆ ಜೀವೇಶ್ವರತ್ರಕೆ 

ಭಿನ್ನ; ವೆಂಬುದುಪಾಧಿಕೃ ತವಾ ಪೂರ್ಣಬ್ರಹ್ಮದಲಿ ॥ PAI 
ತಾತ್ಪರ್ಯ: ಮಣ್ಣಿನ ಮಡಕೆಗೂ ಚಿನ್ನದ ಕೊಡಕ್ಕೂ ಇದು ಮಣ್ಣಿನದು, ಇದು 
ಚಿನ್ನದ್ದು ಎಂಬ ಭೇದವಿರುವುದೇ ಹೊರತು ಅದರೊಳಗಿನ ಆಕಾಶಕ್ಕೆ (ಬಯಲಿಗೆ) 
ಭೇದವಿಲ್ಲ ಎಂದರೆ ಮಣ್ಣಿನ ಗಡಿಗೆಯಲ್ಲಿ ಮಣ್ಣಿನ ಆಕಾಶವಿದೆ, ಚಿನ್ನದ ಗಡಿಗೆಯಲ್ಲಿ 
ಚಿನ್ನದ ಆಕಾಶವಿದೆ ಎಂದು ಭೇದ ಮಾಡುವುದಿಲ್ಲ. ಎರಡರಲ್ಲೂ "ಇರುವ ಆಕಾಶ 
ಒಂದೇ ಆಗಿರುತ್ತದೆ. ಅದರಂತೆಯೇ ಇದು ದೇವಗಂಗಾನದಿ, ಹೊಲೆಯರ 
ಬೀದಿಯಲ್ಲಿರುವ “ಬಾವಿ ಎಂಬ ಭೇದವಿರದು. ಏಕೆಂದರೆ ಅವೆರಡರ ನೀರಿನಲ್ಲಿ 
ಹೊಳೆಯುವ ಸೂರ್ಯನ ಬಿಂಬಕ್ಕೆ ಭೇದ ಕಂಡು ಬರುವುದಿಲ್ಲ ಅಲ್ಲವೇ! ಮೇಲಿನ 
ದೃಷ್ಟಾಂತಗಳಿ೦ದ ಜೀವೇಶ್ವರತ್ವ ಭೇದವು ಉಪಾಧಿಕೃತವೇ ಹೊರತು, ಪೂರ್ಣಬಹ್ಮವು 
ಅಭಿನ್ನವೂ ಅಖಂಡವೂ ಆಗಿದೆ. 
ಶಬ್ದಾರ್ಥ: ಬಯಲು ಭಿನ್ನವೆ?-ಮಣ್ಣಿನ ಮಡಕೆಯೂ ಬಂಗಾರದ ಕೊಡವೂ ಒಂದಕ್ಕೊಂದು 


ಬೇರೆ ಆದರೂ, ಅದರೊಳಗಣ ಬಯಲು ಒಂದಕ್ಕೊಂದು ಬೇರೆ ಆದೀತೇ? 
ಸ್ಪರ್ಣದಿಗೆ-ದೇವಗಂಗಾನದಿಗೆ; ಚಂಡಾಲ ಕೂಪಕೆ-ಹೊಲೆಯರ ಬೀದಿಯಲ್ಲಿರುವ ಬಾವಿಗೆ; 


289 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: ಕಿಂ ಗಂಗಾಬುನಿ ಬಿಂಬಿತೇಂ೦ಬರಮಣೌ ಚಂಡಾಲವಾಪೀ ಪಯಃ | 
ಪೂರೇ ಚಾಂತರಮಸ್ತಿ ಕಾಂಚನಘಟೇ ಮೃತ್ಕುಂಭಯೋರ್ವಾಂಬರೇ l 
ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುಧೌ | 
ವಿಪ್ರೋಂಯಂ ಶ್ಚಪಚೋಇಯವಿತ್ಸಪಿ ಮಹಾನ್ಕೋsಯಂ ವಿಭೇದಭಮಃ ॥ 


-ಶಂಕರಾಚಾರ್ಯ್ಕರ ಮನೀಷಾಪಂಚಕದ ಶ್ಲೋಕ 
ಈ ಶ್ಲೋಕದಲ್ಲಿರುವ ಶಂಕರರ ಅಭಿಪ್ರಾಯವೇ ಮಹಲಿಂಗರಂಗನಲ್ಲೂ ಕಂಡುಬರುತ್ತದೆ. 





ಉದಕಕೊಂದೇ ಸ್ವಾದ; ಭೂಭೇ 

ದದಲಿ ನಾನಾಸ್ಟಾದವೆನಿಸಿಹು 

ದದು ಮಳೆಯಲುದಯಿಸುವ ಕಾಲದೊಳಾಯ್ತೆ ರಸಭೇದ? । 
ಸದಮಲಾನಂದೈಕರಸವೇ 

ಪುದಿದು ಕಾರಣಕಾರ್ಯಭೇದದ 

ಲೊದವಿ ಜೀವೇಶ್ವರತೆಯಲ್ಲದೆ ಭೇದವೆಲ್ಲಿಯದು? ॥ ॥೪೪॥ 


ತಾತ್ಪರ್ಯ: ನೀರಿಗೆ ಒಂದೇ ರುಚಿ; ಅದು ಮಳೆಯಾಗಿ ಬಿದ್ದು ಭೂಮಿಯಲ್ಲಿ 
ಹರಿಯುವಾಗ ಮಣ್ಣಿನ ನಾನಾಗುಣಗಳಿ೦ದ ಉಪ್ಪುನೀರು, ಸಿಹಿನೀರು, ಕಪ್ಪು ನೀರು, 
ಕೆಂಪು ನೀರು, ಮುಂತಾದ ರುಚಿಬಣ್ಣಭೇದಗಳನ್ನು ಹೊಂದುವುದು ಅಷ್ಟೇ ಹೊರತು 
ಅದು ಮಳೆಯಾಗಿ ಬೀಳುವಾಗ ಅದರ ರುಚಿ, ಬಣ್ಣಗಳಲ್ಲಿ ಯಾವ ಭೇದವೂ 
ಇರುವುದಿಲ್ಲ. ಹಾಗೆಯೇ ನಿರ್ಮಲವೂ, ಆನ೦ದಸ್ವರೂಪನೂ ಆದ ಪರಬ್ರಹ್ಮನೇ 
ಎಲ್ಲಕಡೆ ತುಂಬಿಕೊಂಡು ಆವರಿಸಿದ್ದರೂ ಕಾರಣಕಾರ್ಯಭೇದದಿಂದ ಎರಡಾಗಿ 
ತೋರುತ್ತವೆಯೇ ಹೊರತು ಜೀವೇಶ್ವರತ್ವದಲ್ಲಿ ನಿಜವಾದ ಭೇದ ಎಲ್ಲಿಂದ ಬರಬೇಕು? 


ಶಬ್ದಾರ್ಥ: * ಉದಕ-ನೀರು; * ಸ್ವಾದ-ರುಚಿ; * ಭೂಭೇದವನೆಲದ ಮಣ್ಣಿನ ನಾನಾ ಬಗೆಯ 
ಗುಣಗಳಿಂದ; ಪುದಿದು-ತು೦ಬಿಕೊಂಡು; ಒದವಿ (ಒದಗಿ)-ಎರಡಾಗಿ; * ಕಾರಣಕಾರ್ಯಭೇದದಲಿ 
=ಕಾರಣೋಪಾಧಿಯಲ್ಲಿ ಈಶ್ವರ, ಕಾರ್ಯೋಪಾಧಿಯಿ೦ದ ಜೀವರು ಎಂದು ಎರಡಾಗಿ ವ್ಯತ್ಯಾಸ 
ಹೊಂದಿ; * ಸದಮಲಾನಂದೈಕರಸ-ಪರಬ್ರಹ್ಮ 


ಪಾಠಾಂತರ: ಸ್ವಾದ-ಸ್ವಾದು (ಕು) 


ಶಬ್ದಸೂತಕದಿಂದ ಮನುಜನು 
ಶುದ್ಧಸೂತಕಿಯೆನಿಸಿಕೊ೦ಬನು; 
ಶಬ್ದದಿಂದದ ಕಳೆಯೆ ಶುದ್ಧನೆನಿಪ್ಪ ತೆರನಂತೆ । 


290 


ಅಧ್ಯಾಯ ೫ - ಅಸಿಪದಾರ್ಧ ನಿರ್ಣಯ 


ಶಬ್ದಮಾತ್ರದಿ ಜೀವಪರಮನು; 

ಶಬ್ದವಡಗಲು ನಿತ್ಯಶುದ್ಧ ವಿ 

ಬುದ್ಧಸಚ್ಚಿನ್ಮಾತ್ರನಾಗಿಹ ಮಗನೆ ಕೇಳೆಂದ ॥ (೪೫) 
ತಾತ್ಪರ್ಯ: ಹುಟ್ಟಿದ್ದನ್ನು, ಸತ್ತಿದ್ದನ್ನು ತಾನು ಕಾಣದಿದ್ದರೂ ಇಂಥವರು ಹುಟ್ಟಿದರು 
ಅಥವಾ ಸತ್ತರು ಅದರಿಂದ ನಿನಗೆ ಮೈಲಿಗೆ ಬಂದಿರುವುದು ಎಂಬ ಮಾತಿನಿಂದ 
ಮನುಷ್ಯ ಸೂತಕಿ ಆಗಿರುತ್ತಾನೆ; ನಿನಗೆ ಬಂದಿದ್ದ ಮೈಲಿಗೆ ಇಂದು ಹೋಯಿತು 
ಎಂದು ಹೇಳುವ ಮಾತಿನಿಂದ ಸೂತಕ ಕಳೆದು ಶುದ್ಧನೆನಿಸಿಕೊಳ್ಳುತ್ತಾನೆ. ಅದೇ 
ರೀತಿಯಾಗಿ ಜೀವಾತ್ಮ ಪರಮಾತ್ಮ ಎಂಬುದು (ಜೀವೇಶ್ವರತ್ವ) ಶಬ್ದಮಾತ್ರದಿಂದ 
ಭೇದವೇ ಹೊರತು ಆ ಶಬ್ದವಿಲ್ಲದಿದ್ದಲ್ಲಿ ನಿತ್ಯಶುದ್ಧನೂ ವಿಬುದ್ಧನೂ ಸಚ್ಚಿದಾನಂದನೂ 
ಆದ ಬ್ರಹ್ಮನೇ ಆಗಿರುತ್ತಾನೆ ಎಂದು ತಿಳಿ. 


ಶಬ್ದಾರ್ಥ: ಶಬ್ದಸೂತಕದಿಂದ-ಇಂಥವರು ಹುಟ್ಟಿದ್ದರಿಂದ ಅಥವಾ ಸತ್ತಿದ್ದರಿಂದ ನಿನಗೆ ಸೂತಕವು 
ಬಂದಿರುವುದೆಂಬ ಮಾತಿನ ಮಾತ್ರದಿಂದ (ಹುಟ್ಟಿದ್ದನ್ನೂ ಸತ್ತಿದ್ದನ್ನೂ ತಾನು ಕಾಣದಿದ್ದರೂ); 
ಶುದ್ಧ ಸೂತಕಿ-ನಿಜವಾದ ಮೈಲಿಗೆಯುಳ್ಳವನು; ಶಬ್ದದಿಂದದಕಳೆಯೆ-ನಿನಗೆ ಬಂದಿದ್ದ ಮೈಲಿಗೆಯು 
ಇಂದಿಗೆ ಹೋಯಿತೆಂದು ಹೇಳುವ ಮಾತಿನಿಂದ; ಅದು ಕಳೆದು ಶಬ್ದಮಾತ್ರದಿಜೀವ 
ಪರಮನು-ಜೀವಾತ್ಮ ಪರಮಾತ್ಮ (ಜೀವೇಶ್ವರತ್ಸ) ಎಂಬುದು ಶಬ್ದ ಮಾತ್ರದಿಂದ ಭೇದವೇ 
ಹೊರತು ನಿಜವಾಗಿರುವ ವಸ್ತು ಒಂದೇ. 





ಈ ವಿಧದಲಸಿಪದದಖಂಡದ 

ವ್ಯಾವಹಾರವ ತಿಳುಹಿ, ತನಯಗೆ 

ಜೀವಭೇದವ ಬಿಡಿಸಿ, ನಿಜಪರಮಾತ್ಮಪದವಾದ | 

ಕೇವಲಜ್ಞಾನಸ್ಪರೂಪವೆ 

ಭಾವಿಸಲು ತಾನೆನಿಸುವನುಭವ 

ಸಾವಧಾನದಿ ನಿಲುವವೋಲ್ಡಿರ್ಣಯಿಸಿದನು ಮುನಿಪ ॥ V೬ 
ತಾತ್ಪರ್ಯ: ಈ ರೀತಿಯಲ್ಲಿ ವ್ಯಾಸ ಮುನೀಂದ್ರನು ತನ್ನ ಮಗನಾದ ಶುಕನಿಗೆ ಅಸಿ 
ಪದದ ಅಖಂಡಸ್ಟರೂಪದ ವ್ಯಾವಹಾರಿಕ ಅರ್ಥವನ್ನು ತಿಳಿಸಿ ನಾನು ಜೀವನೆಂಬ 
ಭೇದಬುದ್ಧಿಯನ್ನು ಹೋಗಲಾಡಿಸಿದನು. ನಿಜಪರಮಾತ್ಮಪದವಾದ ಕೇವಲ 
ಆನಂದಾನುಭವವೇ ತಾನಾಗಿರುವ ಅಪರೋಕ್ಷಾನುಭವವೇ ವಿಚಾರಪೂರ್ವಕ 
ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ಮಾಡಿದನು. 


ಶಬ್ದಾರ್ಥ: ಅಖಂಡದ-ಐಕ್ಕದ; ಜೀವಭೇದವ ಬಿಡಿಸಿ-ನಾನು,, ಜೀವನು ಎಂಬ ಭೇದ 
ಬುದ್ಧಿಯನ್ನು ಬಿಡಿಸಿ; ಸಾವಧಾನದಿ-ವಿಚಾರಪೂರ್ವಕವಾಗಿ ಅಥವಾ ಗಟ್ಟಿಯಾಗಿ; 
ನಿರ್ಣಯಿಸಿದನುಎಸ್ಥಿರಗೊಳಿಸಿದನು, ನೆಲೆನಿಲ್ಲುವಂತೆ ಮಾಡಿದನು; * ಮುನಿಪ-ವ್ಯಾಸ ಮುನಿ; 
* ತನಯಗೆ-ಶುಕಮುರನಿಗೆ; 


291 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪ್ರಶ್ನೆ (೪೭) 
ಅಮಮ! ಸಹಜಾನಂದವೆಂತೈ 
ಭಮಿಸಿತೀ ಮಾಯಾಪ್ರಬಂಧಕೆ? 
ಮಮತೆಯಿಂ ಜೀವತ್ಸ್ನದಾರೋಪಣವದೆಂತಾಯ್ತು? | 
ಸಮನಿಸಿದ ಸಂಸಾರದಳಿವಿದು 
ವಿಮಲಮತಿ ಯಾರಿಂದಲಾದುದು? 
ಸಮತೆಯಹ ಚಿನ್ಮಾತ್ರ ಮರಳಿದು ಸಿದ್ಧಿಸುವದೆಂತು? ॥ NPE 


ತಾತ್ಪರ್ಯ: ಅಮಮ! ಇದೇನಚ್ಚರಿ। ಈ ಮಾಯೆಯೆಂಬ ಕಟ್ಟುವಿಕೆಯಲ್ಲಿ ಸಹಜಾನಂದ 
ವಸ್ತುವು ಭ್ರಾಂತಿಗೆ ಒಳಗಾದುದು ಹೇಗೆ? ನನ್ನದು ಮತ್ತು ನಾನು ಎಂಬ 
ಬುದ್ದಿಗಳಿಂದ ಜೀವತ್ಹವು ಹೇಗೆ ಆರೋಪಿತವಾಯಿತು? ಪ್ರಾರಬ್ಧಕರ್ಮದಿಂದ 
ಉಂಟಾದ ಈ ಸಂಸಾರವೆಂಬ ದುಃಖಸಾಗರದ ನಾಶವು ಯಾವ ಶುದ್ಧಜ್ಞಾನದಿ೦ದ 
ಆಯಿತು! ಸಮತ್ನಗುಣದಿಂದ ಕೂಡಿರುವ ಚಿತ್‌ಸ್ವರೂಪವಾಗಿರುವ ಆನಂದವು 
ಪುನಃ ಸಿದ್ಧಿಸುವ ಬಗೆ ಹೇಗೆ? ಎ೦ಬ ಪ್ರಶ್ನೆಗಳನ್ನು ಶುಕನು ವ್ಯಾಸರನ್ನು ಕೇಳಿದನು. 


ಶಬ್ದಾರ್ಥ: ಮಾಯಾಪ್ರಬಂಧಕೆ-ಮಾಯೆಯೆಂಬ ಕಟ್ಟುವಿಕೆಗೆ (ಜಾಲಕ್ಕೆ); ಮಮತೆಯಿಂ-ನನ್ನದು 
ಮತ್ತು ನಾನು ಎಂಬ ಬುದ್ಧಿಗಳಿ೦ದ; ಸಂಸಾರದ--ಅಳಿವು (ನಾಶವು) ಇದು ಯಾರಿಂದಲಾದುದು? 
=ಯಾರು ಸಂಸಾರವೆಂಬ ಕಟ್ಟನ್ನು ಕಳಚಿಕೊಂಡಿದ್ದಾರೆ? * ಸಮತೆ-ಸಮತ್ತಗುಣ; sk ಚಿನ್ಮಾತ್ರ- 
ಸಚ್ಚಿದಾನಂದರೂಪ; * ಮರಳಿದು-ಮತ್ತೆ ಪುನಃ. 





ಸೃಷ್ಟಿಯ ಆರೋಪತ್ವ (೪೮-೪೯) 
ಹೇಳು, ಮುನಿಪತಿ, ಮನದ ಸಂಶಯ 
ಜಾಲ ಕಳೆವಂತೆನಲು, ಶುಕಮುನಿ 
ಕೇಳು ಕೆಲರೀಶ್ಚರನ ಲೀಲೆಯಿದೆಂದು ಹೇಳುವರು; । 


ಮೂಲಭೂತವೆನಿಪ್ಪವಿದ್ಯೆಯ 
ಕಾಲಕಣ್ಣಿಯದೆಂದು ಕೆಲಬರು 
ಹೇಳುವರು; ಕೆಲರಿದನು ದೃಷ್ಟಿಸೆ ಸೃಷ್ಟಿಯೆಂದೆನುತ ॥ ೪% 


ತಾತ್ಪರ್ಯ: ಈ ನನ್ನಮನಸ್ಸಿನ ಸಂಶಯಜಾಲ ಪರಿಹಾರವಾಗುವಂತೆ ನನ್ನ ಪ್ರಶ್ನೆಗಳಿಗೆ 
ಉತ್ತರಿಸು ತಂದೆಯೇ ಎಂದು ಶುಕನು ಕೇಳಿದಾಗ ವ್ಯಾಸರು ಹೇಳಿದರು. ಕೆಲವರು 
ಪರಮಾತ್ಮನ ವಿನೋದಲೀಲೆ ಎಂದು ಹೇಳುವರು, ಕೆಲವರು ಮೂಲ ಪ್ರಕೃತಿಯೆನಿಸಿ 
ಕೊಂಡಿರುವ ಅವಿದ್ಯೆಯ ಮಾಯಾಪಾಶ ಎಂದು ಹೇಳುವರು ಮತ್ತೆ ಕೆಲವರು 
ನಾವು ನೋಡಿದರೆಮಾತ್ರ ಆಗಲೇ ಜಗತ್ತಿನ ಸೃಷ್ಠಿಯಾಗುವುದೆಂದೂ, ನೋಡದೆಇದ್ದರೆ 
ಜಗತ್ತೇ ಇಲ್ಲವೆನ್ನುವ ದೃಷ್ಟಿಯ ಸೃಷ್ಟಿವಾದದ ಫಲ ಎನ್ನುವರು. 


292 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಶಬ್ದಾರ್ಥ: ಜಾಲ-ಗು೦ಪು; ಕಾಲಕಣ್ಷಿ-ಮಾಯಾಪಾಶ, ಕಣ್ಣಿಎಹಗ್ಗ, ಪಾಶ; 
ಪದವಿಭಾಗ: ಮೂಲಭೂತವೆನಿಪ್ಪವಿದ್ಯೆಯ-ಮೂಲಭೂತವೆನಿಪ್ಪ.*ಅವಿದ್ಯೆಯ. 


ಟಿಪ್ಪಣಿ-೧: ಈಶ್ವರನ ಲೀಲೆ ಮೂಲಭೂತವೆನಿಪ್ಪ ಅವಿದ್ಯೆಯ ಕಾಲಕಣ್ಣಿ. ಹೀಗೆಂದು ಮೊದಲಾಗಿ 
ಅನೇಕ ಬಗೆಯಾಗಿ ಅನೇಕರು ಹೇಳುತ್ತಾರೆ. ಈ ಬೇರೆಬೇರೆ ಬಗೆಗಳನ್ನು "ವಿಭೂತಿ೦ ಪ್ರಸವಂತ್ಸನ್ಯೇ 
ಮನ್ಯಂತೇ ಸೃಷ್ಟಿಚಿಂತಕಾಃ' ಎಂಬ ಮೊದಲಾದ ಮಾಂಡೂಕ್ಕಕಾರಿಕಾ ವಾಕ್ಯಗಳಿಂದ 
ತಿಳಿಯಬಹುದು. 

ಟಿಪ್ಪಣಿ-೨: "ಕಾಲಃ ಸ್ವಭಾವೋನಿಯತಿರ್ಯದೃಚ್ಛಾ ಭೂತಾನಿಯೋನಿಃ ಪುರುಷ ಇತಿ ಚಿಂತ್ಯಾ' 
ಎ೦ಬ ಶ್ವೇತಾಶ್ಚತರ ಶ್ರುತಿಯೂ ಈ ಅಭಿಪ್ರಾಯವನ್ನು ಹೇಳುವುದು. 

ಟಿಪ್ಪಣಿ-೩: ದೃಷ್ಟಿಸೆ ಸೃಷ್ಟಿನನಾವು ನೋಡಿದರೆ ಮಾತ್ರ ಆಗಲೇ ಜಗತ್ತಿನ ಸೃಷ್ಟಿಯಾಗುವುದೆಂದೂ 
ನೋಡದೆ ಇದ್ದರೆ ಜಗತ್ತೇ ಇಲ್ಲವೆಂದೂ ಕೆಲವರು ಹೇಳುವರು. ಇದಕ್ಕೆ ದೃಷ್ಟಿ ಸೃಷ್ಟಿವಾದವೆಂದು 
ಹೆಸರು. ಜಗತ್ತು ಇರುವುದು ಇಲ್ಲದಿರುವುದು ದೃಷ್ಟಿಯ ಫಲ. 





ಮತವಿಭೇದಗಳಾದ ಬಹುವಿಧ 

ಗತಿಗಳನು ಪೇಳುವರು ಕೆಲಕೆಲ 

ರತಿಶಯೋಕ್ತಿಗಳಿಂದ ತಿಳಿ ದೃಷ್ಟಾಂತಪೂರ್ವಕದಿ | 

ಶ್ರುತಿವಿದಿತ ಸತ್ಯಾತ್ಮಗೀ ಸಂ 

ಸೃತಿಯ ಸಂಕಲೆಯಿಲ್ಲವೆಲ್ಲವು 

ಮತಿಗೆ ಹೊರತೆಲೆ ಮಗನೆ ಮಿಥ್ಯಾರೋಪ ಕೇಳೆಂದ ॥ IPE 


ತಾತ್ಪರ್ಯ: ಹಲವಾರುಮಂದಿ ತಮ್ಮತಮ್ಮ ಮತದ ಪ್ರಕ್ರಿಯೆಯ ವಿಶೇಷಗಳನ್ನು 
ಅತಿಶಯೋಕ್ತಿಗಳಿಂದ ದೃಷ್ಟಾಂತಪೂರ್ವಕವಾಗಿ ಬಣ್ಣಿಸುವರು. ಈ ಸಂಸಾರ 
ಸಂಬಂಧವಾದ ಬಂಧವೆಲ್ಲ ಬುದ್ಧಿಗೇ ಹೊರತು ಆತ್ಮನಿಗಿಲ್ಲ. ಬುದ್ಧಿಗಿರುವ 
ಬ೦ಧಗಳನ್ನು ತಿಳಿಯದೆ ಆತ್ಮನಮೇಲೆ ಇಲ್ಲದ್ದನ್ನು ಆರೋಪಿಸುವದು. ಏಕೆಂದರೆ 
ಆತ್ಮನು "ಸತ್ಯಂಜ್ಞಾನಮನಂತಂ ಬ್ರಹ್ಮ'ವೆ೦ದು ವೇದಗಳಿಂದ ಪ್ರತಿವಾದಿತನಾದ ಸತ್ಯಾತ್ಮನು. 
ಶಬ್ದಾರ್ಥ: ಮತಭೇದಗಳಾದ ಬಹುವಿಧಗತಿಗಳನು-ತಮ್ಮತಮ್ಮ ಮತದ ಪ್ರಕ್ರಿಯೆಯ ವಿಶೇಷಗಳನ್ನು; 
ಸಂಸ್ಕೃತಿಯ ಸಂಕಲೆಯು ಮತಿಗೆ ಹೊರತು-ಸಂಸಾರ ಸಂಬಂಧವಾದ ಬಂಧವೆಲ್ಲ ಬುದ್ಧಿಗೇ 
ಹೊರತು ಆತ್ಮನಿಗಿಲ್ಲ ಎಂದರ್ಥ. 

* ಶ್ರುತಿವಿದಿತ ಸತ್ಯಾತ್ಮಗೆ-ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮವೆಂದು ವೇದಗಳು ಪ್ರತಿಪಾದಿಸುವ 
ಸತ್ಯಸ್ತರೂಪನಾದ ಆತ್ಮನಿಗೆ (ಸತ್ಯಾತ್ಮನಿಗೆ); ಮಿಥ್ಯಾರೋಪ-ಬುದ್ಧಿಗಿರುವ ಬ೦ಧಗಳನ್ನು ತಿಳಿಯದೆ 
ಆತ್ಮನ ಮೇಲೆ ಇಲ್ಲದ್ದನ್ನು ಆರೋಪಿಸುವರು. * ದೃಷ್ಟಾಂತ ಪೂರ್ವಕದಿ-ಉದಾಹರಣೆಗಳ 
ಮೂಲಕವಾಗಿ * ಅತಿಶಯೋಕ್ತಿಗಳಿಂದ-ಸ್ವಲ್ಪವನ್ನು ಮಹತ್ತರವಾಗಿ ಮಾಡಿ ಹೇಳುವುದು 
ಒಂದು ಕಾವ್ಯಾಲಂಕಾರ. (ಕನ್ನಡ ರತ್ನಕೋಶ ಪುಟ); 


ಪಾಠಾಂತರ: ಮತಿಗೆ ಹೊರತೆಲೆ-ಮತಿಗೆ ಅಲ್ಲದೆ (ಕೊ) 


293 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬ್ರಹ್ಮನೇ ತಾನೆಂಬ ವಿಷಯ (೫೦-೫೯) 

ನರನು ತಾನೆಂದೀಶ್ಪರತ್ಸವ 

ಮರೆದು ರಘುಪತಿ ಬ್ರಹ್ಮನಾರದ 

ರರುಹಿಸಲ್ಕರಿದಂತೆ ತನ್ನನೆ ವಿಷ್ಣುವೆಂದಾಗ । 

ಗುರುವಿನುಪದೇಶದಲಿ ಮಾಯಾ 

ವರಣವಳಿದೇಕತ್ವದಿಂದೀ 

ಶ್ವರನೆನಿಪ ಪರವಸ್ತುವೇ ನೀನೆಂದು ತಿಳಿಯೆಂದ ॥ ॥೫೦॥ 
ತಾತ್ಪರ್ಯ: ವಿಷ್ಣುವು ರಾಮಾವತಾರವನ್ನು ತಾಳಿದ ಮೇಲೆ ತಾನು ವಿಷ್ಣುವೆಂಬುದನ್ನೇ 
ಮರೆತು ಕೇವಲ ರಾಮನೆಂದು ಭಾವಿಸಿದ್ದಾಗ, ಸೀತಾ ಪರೀಕ್ಷಣ ಕಾಲದಲ್ಲ 
ಬ್ರಹ್ಮನಾರದರು ನೀನು ವಿಷ್ಣುವಿನ ಅವತಾರವೆಂದು ಎಚ್ಚರಿಸಿದರು. ಆಗ ಅವನಿಗೆ 
ಸ್ಪಸ್ಸರೂಪದ ಅರಿವಾಯಿತು. ಹಾಗೆಯೇ ಜೀವಿಯು ಸದ್ಗುರುವಿನ ಉಪದೇಶದಿಂದ 
ಮಿಥ್ಯಾರೋಪವಾದ ಅಜ್ಞಾನವನ್ನು ಕಳೆದುಕೊಂಡು ಬ್ರಹ್ಮಾಸ್ಕೀ ಭಾವದಿಂದ ತಾನು 
ಈಶ್ವರನಾದ ಪರವಸ್ತುವೆಂದು ತಿಳಿಯಬೇಕು. 
ಶಬ್ದಾರ್ಥ: ಬ್ರಹ್ಮನಾರದರು-ಬ್ರಹ್ಮನೂ, ನಾರದರೂ 


ಟಿಪ್ಪಣಿ-೧: ತನ್ನನೇ ವಿಷ್ಣುವೆಂದಾಗ-ಈ ಮಾತಿಗೆ - ಪೂರ್ವ ಕಥೆ ಮುಂದೆ ಕೊಟ್ಟಿದೆ. 
* ಮಾಯಾವರಣ-ಎ ಮಿಥ್ಯಾಸಂಬಂಧವಾದ ಅರಿವು (ಅಜ್ಞಾನ); * ಏಕತ್ತದಿಂ-ಅಹಂಬ್ರಹ್ಮಾಸ್ಮಿ 
ಭಾವದಿಂದ; ಪರವಸ್ತು- ಪರಬ್ರಹ್ಮಸ್ತರೂಪ 


ಪೂರ್ವಕಥೆ: ರಾಮನು ತನ್ನ ನಿಜಸ್ಥಿತಿಯನ್ನರಿತದ್ದು 


ಶ್ರೀಮಹಾವಿಷ್ಣುವೇ ರಾಮನೆಂಬ ಹೆಸರಿನಿಂದ ಅಯೋಧ್ಯಾಪತಿಯಾದ ದಶರಥನಿಗೆ ಮಗನಾದನು. 
ರಾಮಾವತಾರವಾದಂದಿನಿಂದ ಅವನು ತನ್ನ ಮೂಲಸ್ವರೂಪವನ್ನು ಮರೆತು ಇತರರಂತೆ 
ತಾನೊಬ್ಬನೆಂದು ತಿಳಿದುಕೊಂಡಿರುವಂತೆಯೇ ವರ್ತಿಸುತ್ತಿದ್ದನು. ರಾವಣನ ವಧೆಯಾದ ಮೇಲೆ 
ಸೀತಾದೇವಿಯನ್ನು ಪರಿಗ್ರಹಿಸುವ ಸಮಯವೊದಗಿದಾಗ ರಾಮನು ಸಾಮಾನ್ಯ ಮನುಷ್ಯರಂತೆ 
ಆಕೆಯ ಪಾತಿವ್ರತ್ಯದ ವಿಷಯದಲ್ಲಿ ಸಂದೇಹವನ್ನು ಹೊಂದಿ ಆಕೆ ಅಗ್ನಿಯಲ್ಲಿ ಹಾದು ಬಂದು 
ತನ್ನ ಪರಿಶುದ್ಧತೆಯನ್ನು ತೋರಿಸಬೇಕೆಂದು ಕಟ್ಟು ಮಾಡಿದನು. ಆಕೆಯು ಅದರಂತೆ ಮಾಡಿದಳು. 
ಆ ಸಮಯದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ರಾಮನನ್ನು ಸಂಬೋಧಿಸಿ ಅವನಿಗೆ 
ಅವನ ಮೂಲ ಸ್ವರೂಪವಾದ ವಿಷ್ಣುತ್ತವನ್ನು ನೆನಪುಗೊಟ್ಟರು. ಆಗ ಎಚ್ಚರಗೊಂಡಂಥವನಾದ 
ರಾಮನು ಮನಸ್ಸಿನ ಸಮಾಧಾನವನ್ನು ಹೊಂದಿ ಸೀತೆಯನ್ನು ಪರಿಗ್ರಹಿಸಿದನು. 


ತನ್ನ ಜನನದ ಪರಿಯನರಿಯದೆ 
ಕರ್ಣ ರಾಧೆಯಮಗನೆನುತ್ತಿರೆ, 
ನಿನ್ನ ತಾಯಿಯು ಕುಂತಿಯನೆ ಹರಿಯಾಗ ತಿಳಿದಂತೆ | 


294 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ನಿನ್ನನರಿಯದೆ ಜೀವನೆಂದೇ 
ಬನ್ನಬಡಲೇಂ? ಗುರುಕರುಣದಿಂ 
ನಿನ್ನ ನಿಜವನು ತಿಳಿದು ನೀ ಚಿತ್ತೆಂದು ನಿಶ್ಚಯಿಸು ॥ ISON 


ತಾತ್ಪರ್ಯ: ಕರ್ಣನು ತಾನು ನಿಜವಾಗಿ ಯಾರಿಗೆ ಮಗನಾಗಿ ಹುಟ್ಟಿದೆ ಎಂದು 
ತಿಳಿಯದೆ ತನ್ನ ತಾಯಿ ಸೂತಪತ್ನಿಯಾದ ರಾಧೆ ಎಂದು ತಿಳಿದುಕೊಂಡಿದ್ದನು. 
ಬಳಿಕ ಶ್ರೀಕೃಷ್ಣನು ಕರ್ಣನಿಗೆ “ನೀನು ರಾಧಾಪುತ್ರ ಅಲ್ಲ, ಕುಂತಿ ನಿನ್ನ ತಾಯಿ 
ಎಂದು ಹೇಳಿದಾಗ ನಿಜಸ್ಥಿತಿಯ ಅರಿವು ಕರ್ಣನಿಗಾಯಿತು. ಅಂತೆಯೇ ನೀನು 
ನಿಜವಾಗಿ ಯಾರು ಎಂದು ತಿಳಿಯದೆ ನಾನು ಜೀವಾತ್ಮನೆಂದು ತಪ್ಪಾಗಿ ತಿಳಿದು 
ಕೋಟಲೆಗೊಳ್ಳುತ್ತಿರುವೆ ಏಕೆ? ಗುರುಕಟಾಕ್ಷದಿಂದ ನಿನ್ನ ನಿಜಸ್ಬರೂಪವನ್ನು ತಿಳಿದು 
ನೀನು ಚಿತ್‌ ಸ್ವರೂಪನೆಂದು ದೃಢಪಡಿಸಿಕೊ. 


ಶಬ್ದಾರ್ಥ: * ತನ್ನ ಜನನದಪರಿಯನು ಅರಿಯದೆ-ತಾನು ಯಾರಿಗೆ ಮಗನಾಗಿ ಹುಟ್ಟಿದೆ 
ಎಂಬುದನ್ನು ತಿಳಿಯದೆ; * ಬನ್ನಬಡಲೇಂ?-ಏಕೆ ಕೋಟಲೆಗೊಳ್ಳುತ್ತಿರುವೆ?; * ಗುರುಕರುಣದಿಂ 
=ಗುರುಬೋಧೆಯಿಂದ; * ಚಿತ್ತೆಂದು-(ಚಿತ್‌+ಎಂದು) ಚಿತ್ತರೂಪನೆಂದು; * ನಿರ್ಧರಿಸು 
=ದೃಢಪಡಿಸಿಕೊ 


ಪಾಠಾಂತರ-೧: * ನಿನ್ನ ತಾಯಿಯು ಕುಂತಿಯೆನೆ ಹರಿಯಾಗ ತಿಳಿದಂತೆ-ನಿನ್ನ ತಾಯಿ 
ಕುಂತಿಯೆಂದು ಶ್ರೀಹರಿ ತಿಳುಹೆ ತಿಳಿದಂತೆ (ಕು) (ಅರಾಸೇ-ಇ) 


ಪಾಠಾಂತರ-೨: * ನಿನ್ನನರಿಯದೆ-ತನ್ನನರಿಯದೆ (ಕು) 
ಪಾಠಾಂತರ-೩: ಬನ್ನಬಡಲೇಂ-ಬನ್ನಬಡುತಿರೆ (ಕು); * ತಿಳಿದು-ತಿಳುಹೆ (ಕು) 


ಪೂರ್ವ ಕಥೆ: ತನ್ನ ಜನನದ ಪರಿಯನರಿಯದೆ- ಕರ್ಣನು ತನ್ನ ಜನ್ಮವನ್ನರಿತ ಕಥೆಯ 
ವಿಷಯಕ್ಕೆ ಪೂರ್ವ ಕಥೆ ಈ ರೀತಿ ಇದೆ. 


ಪೂರ್ವಕಥೆ: ಕರ್ಣನು ತನ್ನ ನಿಜಸ್ಥಿತಿಯನ್ನು ತಿಳಿದದ್ದು 


ದೂರ್ವಾಸರು ಮಕ್ಕಳಾಗುವ ಮಂತ್ರವನ್ನು ಹೇಳಿಹೋದಮೇಲೆ ಕುಂತಿಯು ತಾನಿನ್ನೂ 
ಎಳೆಯವಳಾಗಿದ್ದರೂ ದೂರ್ವಾಸರ ಮಂತ್ರವು ಫಲಕಾರಿಯಹುದೋ ಅಲ್ಲವೋ ನೋಡಬೇಕೆಂದು 
ಚಪಲದಿಂದ ಒಂದುದಿವಸ ನದಿಗೆ ಬಂದಿದ್ದಾಗ ಸೂರ್ಯಮಂತ್ರವನ್ನು ಪುರಶ್ಚರಣ ಮಾಡಿದಳು. 
ಒಡನೆ ಸೂರ್ಯನು ಆಕೆಯ ಮೇಲೆ ಅನುಗಹಿಸಲು ಆಕೆಯ ಕರ್ಣದಿಂದ ಕರ್ಣನುದಿಸಿದನು. 
ಅಪ್ರೌಢಳಾದ ತಾನು ಶಿಶುವನ್ನೆತ್ತಿಕೊಂಡು ಹೋದರೆ ಊರೊಳಗೆಲ್ಲರೂ ನಗುವರೆಂದು ಆಕೆ 
ಆ ಮಗುವನ್ನು ಒಂದೆಲೆಯ ಮೇಲೆ ಮಲಗಿಸಿ ನದಿಯ ದಡದಲ್ಲಿಟ್ಟು ತಾನು ಮನೆಗೆ ಹೋದಳು. 
ಇತ್ತ ರಾಧೆಯೆಂಬ ಬೆಸ್ತರವಳು ಆ ಕೂಸನ್ನು ಕಂಡು ಮನೆಗೆ ತೆಗೆದುಕೊಂಡು ಹೋಗಿ 
ಅಕ್ಕರೆಯಿಂದ ಸಾಕುತ್ತ ಬಂದಳು. ಕರ್ಣನು ದೊಡ್ಡವನಾಗುತ್ತ ರಾಧೆಯನ್ನೇ ತನ್ನ ತಾಯಿಯೆಂದು 
ತಿಳಿದುಕೊಂಡಿದ್ದನು. ದೈವಯೋಗದಿಂದ ಕರ್ಣನು ಕೌರವರ ಗುಂಪಿನಲ್ಲೊಬ್ಬ ಮುಖಂಡನಾಗಿ 
ಬೆಳೆದನು. ಕೆಲವು ಕಾಲದ ಮೇಲೆ ಕೌರವರಿಗೂ ಪಾಂಡವರಿಗೂ ಘೋರವಾದ ಯುದ್ಧ 
ಪ್ರಸಂಗವೊದಗಿತು. ಆ ಸಮಯದಲ್ಲಿ ಕೃಷ್ಣನು ಸಂಧಿಗಾಗಿ ಹಸ್ತಿನಾಪುರಕ್ಕೆ ಬ೦ದಿದ್ದನು. ಅವನ 
ಸಂಧಿಯ ಮಾತೇನೂ ನಡೆಯಲಿಲ್ಲ. ಆದರೆ ಆ ಸಮಯದಲ್ಲಿ ಅವನೊಂದು ಮಹತ್ಕಾರ್ಯವನ್ನು 


295 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಾಧಿಸಿದನು. ಕೌರವರ ಗುಂಪಿನಲ್ಲಿ ಕರ್ಣನು ಬಹು ಪ್ರಮುಖನಾಗಿದ್ದನು. ಮೆಲ್ಲಗೆ ಅವನನ್ನಗಲಿಸ 
ಬೇಕೆಂದು ಕೃಷ್ಣನು ಅವನಿಗೆ ಅವನ ಜನ್ಮ ವೃತ್ತಾಂತವನ್ನು ಹೇಳಿದ್ದಲ್ಲದೆ ಕೌರವರನ್ನು ಬಿಟ್ಟು 
ಬಂದರೆ ಪಾಂಡವರಲ್ಲಿ ಹಿರಿಯನೆನಿಸಿ ಸಿಂಹಾಸನಕ್ಕೆ ಅರ್ಹನಾಗುವೆಯೆಂದು ಮುಂತಾಗಿ 
ಹೇಳಿದನು. ಇಷ್ಟು ದಿನ ಕೌರವನ ಉಪ್ಪುಂಡು ಈಗ ಅವನನ್ನು ಕೈಬಿಡಲಾರೆನೆಂದು ಕರ್ಣನು 
ಹೇಳಿದರೂ ಅವನ ಜನ್ಮ ವೃತ್ತಾಂತವನ್ನು ಅವನ ಕಿವಿಯ ಮೇಲೆ ಹಾಕಿದ್ದರಿಂದ ಪಾಂಡವರ 
ಮೇಲೆ ಬಿಡುವ ಅವನ ಣಜ ಎಷ್ಟೋ ನಿರ್ವೀರ್ಯವಾಗುವದಕ್ಕೆ ಅವಕಾಶವಾಯಿತು. 
ಎಷ್ಟೋ ಸಂದರ್ಭದಲ್ಲಿ ನಮ್ಮ ನಿಜಸ್ವರೂಪವು ನವಗೆ ಇತರರು ತಿಳಿಸಿದಾಗ ಮಾತ್ರ ತಿಳಿಯುವದು. 





ಹತ್ತರೊಳು ತಾ ತನ್ನನುಳಿದೊಂ 

ಬತ್ತಗಣಿಸಲು, ಕಡೆಯಣವನಿಂ 

ಹತ್ತು ಮಂದಿಯ ತೋರೆ, ಭ್ರಮೆಯಳಿದರಿದ ತೆರನಂತೆ । 

ಸತ್ಯವಹ ಗುರುವಾಕ್ಯದಿಂದಲಿ 

ಚಿತ್ತದ ಭ್ರಮೆಯಳಿಯೆ ನೀನೇ 

ನಿತ್ಯಮುಕ್ತನೆನುತ್ತ ನಿನ್ನನು ತಿಳಿದು ನಿಶ್ಚಯಿಸು ॥ (೫೨೬ 
ತಾತ್ಪರ್ಯ: ಹತ್ತು ಜನರಲ್ಲಿ ಒಬ್ಬನು ತನ್ನನ್ನು ಬಿಟ್ಟುಕೊ೦ಡು ಉಳಿದವರನ್ನು 
ಎಣಿಸ ಲು ಒಂಬತ್ತೇ ಆಯಿತು. ಸೊನೆಯವನಿಂದ ಎಣಿಸಿಕೊಂಡು ಬರವಾಗ 
ಎಣಿಸಿದವನು ತಾನೇ ಹತ್ತನೆಯವನು ಆಗುವನು. ಆಗ ತನ್ನನ್ನು ತಾನು ಎಣಿಸದೆ 
ಬಿಟ್ಟನೆಂದು ಜ್ಞಾನವುಂಟಾಗಿ ಒ೦ಬತ್ತೆಂಬ ಭ್ರಾಂತಿ ಹೋಗುವುದು. ಹಾಗೆಯೇ 
ಸತ್ಯ ದರ್ಶನವೀಯುವ ಸದ್ಗುರುವಿನ ಉಪದೇಶದಿಂದ ಚಿತ್ತದ ಭ್ರಮೆಯನ್ನು 
ಕಳೆದುಕೊಂಡು ನೀನಾಗಿಯೇ ಜೀವನ್ಮುಕ್ತನಾಗುವೆಯೆಂದು ತಿಳಿದು ನಿಶ್ಚಯಿಸಿಕೋ. 


ಶಬ್ದಾರ್ಥ: ಹತ್ತರೊಳು ತಾ ತನ್ನನುಳಿದೊಂಬತ್ತುಗಣಿಸಲು-ಹತ್ತು ಜನರಲ್ಲಿ ಒಬ್ಬನು ತನ್ನನ್ನು 


ಬಿಟ್ಟುಕೊಂಡು "ಉಳಿದವರನ್ನು ಎಣಿಸಲು ಒಂಬತ್ತೇ ಆಯಿತು. ಕಡೆಯಣವನಿಂಹತ್ತು ಮಂದಿಯ 
ತೋರೆ-ಕೊನೆಯಿಂದ ಎಣಿಸಿಕೊಂಡು ಬಂದಾಗ "ಎಣಿಸಿದವನು ತಾನೇ ಹತ್ತನೆಯವನಾಗುವನು. 


ಟಿಪ್ಪಣಿ: ಈ ದಶಮನ ಕಥೆಯು ಬಹು ಅನಾದಿಯಾದದ್ದು. ಶ್ರೀಶಂಕರಾಚಾರ್ಯರ ಭಾಷ್ಕದಲ್ಲಿಯೂ 
ಇದೆ. 





ಗರಹಿಡಿದ ಮಾನವನು ತನ್ನನು 

ಮರೆದಿರಲು, ಮಿಗೆ ಮಂತ್ರವಾದಿಯ 

ಕರೆದು ಮಂತ್ರಿಸೆ, ತನ್ನ ತಾನೆಂದರಿವ ಪರಿಯಂತೆ । 
ಪರಮಗುರುವಿನ ಕರುಣದಲಿ ಹರ 

ವರಿಯ ಮಾಯಾಭ್ರಾಂತಿಯಳಿಯಲು 

ನಿರುಪಮ ನಿರಾಲಂಬ ನಿಜ ನೀನೆಂದು ನಿಶ್ಚಯಿಸು ॥ HSA 


296 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ತಾತ್ಪರ್ಯ: ಪಿಶಾಚಿಹಿಡಿದ ಮನುಷ್ಯನು ಎಚ್ಚರವಿಲ್ಲದೆ ತಾನಾರು ಎಂಬುದನ್ನು 
ಮರೆತಿರುವಾಗ ಮಂತ್ರವಾದಿಯನ್ನು ಕರೆಯಿಸಿ ಮಂತ್ರಹಾಕಿಸಿದಾಗ ತನ್ನನ್ನು ತಾನು 
ಯಾರು ಎಂದು ಆ ವ್ಯಕ್ತಿ ತಿಳಿಯುವ ಹಾಗೆ, ಆವರಿಸಿಕೊಂಡಿರುವ ಚಿತ್ತದ 
ಭ್ರಮೆಯನ್ನು ಶ್ರೇಷ್ಠ ಗುರುವಿನ ಅನುಗ್ರಹದಿಂದ ಹೋಗಲಾಡಿಸಿಕೊಂಡಾಗ ನೀನೇ 
ಉಪಮಾತೀತನಾದ, ಸರ್ವಸ್ವತಂತ್ರನಾದ ಸತ್ಯಸ್ವರೂಪನಾದ ಪರಬ್ರಹ್ಮನೆಂದು 
ತಿಳಿಯುತ್ತೀಯೆ, ಇದನ್ನು ದೃಢವಾಗಿ ನಂಬು. 


ಶಬ್ದಾರ್ಥ: ಗರಹಿಡಿದ-ಪಿಶಾಚವು ಹಿಡಿದ (ದೆವ್ವ ಹಿಡಿದ), ಗ್ರಹಜೇಷ್ಟೆಗೆ ಒಳಗಾದ; * ಗರ- 
ಗ್ರಹ; ಹರವರಿಯ-ಪ್ರಕಟವಾದ, ಆವರಿಸಿದ; * ಪರಮಗುರು-ಶ್ರೇಷ್ಠಗುರು; * ಮಾಯಾ 
=ಭ್ರಾಂತಿಯಳಿಯಲು=ಚಿತ್ತದ ಭ್ರಮೆ ಹೋಗಲಾಡಿಸಲು; * ನಿರುಪಮ-ಉಪಮಾತೀತನಾದ; 
* ನಿರಾಲಂಬ-ಸರ್ವತಂತ್ರ ಸ್ವತ೦ತ್ರ; * ನಿಜಸತ್ಯಸ್ವರೂಪನಾದ ಪರಬ್ರಹ್ಮನು 





ಬಲುಭುಜಗ ಕನಸಿನಲಿ ಕಚ್ಚಲು, 

ಕಳವಳಿಸಿ ಗಡಗಡನೆ ನಡುಗಲು, 
ಕೆಲದಲಿದ್ದವರಂಜಬೇಡೆಂದಂಜಿಕೆಯ ಬಿಡಿಸೆ, । 

ತಿಳಿದು ಸ್ವಸ್ಥದಲಿದ್ದವೋಲ್ಲುರು 

ತಿಳುಹೆ ಮಾಯಾಭ್ರಮೆಯಡಗಿ ನಿ 

ಶ್ಚಲತೆಯಾಗಿಹ ನಿತ್ಯಸುಖಿ ನೀನೆಂದು ನಿಶ್ಚಯಿಸು ॥ 1೫೪; 


ತಾತ್ಪರ್ಯ: ಒಬ್ಬನು ಮಲಗಿರುವಾಗ ಕನಸಿನಲ್ಲಿ ದೊಡ್ಡಹಾವೊಂದು ಬಂದು 
ಕಚ್ಚಿದಂತಾಗಲು ಹೆದರಿ ಗಡಗಡನೆ ನಡುಗುತ್ತಿದ್ದಾಗ ಅವನ ಬಳಿಯಲ್ಲಿ ಇದ್ದವರು 
ಹೆದರಬೇಡ ನಿಜವಾಗಿ ಹಾವು ಕಚ್ಚಿಲ್ಲ ಇದು ನಿನಗೆ ಬಿದ್ದ ಕನಸು ಎಂದು ಧೈರ್ಯ 
ಹೇಳಿ ಭಯವನ್ನು ದೂರಮಾಡುವ ಹಾಗೆ, ಗುರುವಿನ ಉಪದೇಶದಿಂದ 
ನಿಜಸ್ಸಿತಿಯನ್ನು ತಿಳಿದು ಮಾಯಾ ಭ್ರಾಂತಿ ನಾಶವಾಗಿ ಸ್ವಸ್ಥಚಿತ್ತದ, ನಿಶ್ಚಲಜ್ಜಾನಿಯಾಗಿ 
ನೀನೇ ನಿತ್ಯಾನಂದ ಸ್ವರೂಪನೆಂದು ನಿಶ್ಚಯಿಸಿಕೋ. 

ಶಬ್ದಾರ್ಥ: ಸ್ವಸ್ಥದಲ್ಲಿದ್ದವೋಲ್‌-ತನ್ನ ಸ್ವಾಭಾವಿಕಸ್ಥಿತಿಯಲ್ಲಿದ್ದ ಹಾಗೆ; * ಮಾಯಾ ಭ್ರಮೆ 
ಅಡಗಿ-ಚಿತ್ತ ಭ್ರಾಂತಿ ಹೋಗಿ; * ನಿತ್ಯ ಸುಖಿಎನಿತ್ಯಾನಂದ ಸ್ವರೂಪಿ; * ಅಂಜಬೇಡ-ಹೆದರಬೇಡ; 
* ಅಂಜಿಕೆ=ಹೆದರಿಕೆ; * ಬಲುಭುಜಗ-ದೊಡ್ಡ ಹಾವು. 





ಹೊಳೆಯುತಿಹ ಮಣಿಮಯದ ಮಂಟಪ 
ದೊಳಗೆ ಪ್ರತಿಬಿಂಬಿಸುವ ಶುನಕಾ 
ವಳಿಯ ಕಂಡದರೊಡನೆ ಕಲಹಿಪ ಶುನಕನಂದದಲಿ । 


297 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬಲಿದವಿದ್ಯೋಪಾಧಿಯಲಿ ತಾ 

ಹೊಳೆದು ಬಹುರೂಪಾಗಿ ತೋರ್ಪುದ 

ತಿಳಿದು ಗುರುಕೃಪೆಯಿಂದಲದ್ದಯನೆಂದು ನಿಶ್ಚಯಿಸು ॥ 1೫೫ 
ತಾತ್ಪರ್ಯ: ಥಳಥಳನೆ ಪ್ರಕಾಶಿಸುತ್ತಿರುವ ರತ್ನ (ಮಂದಿರದ) ಮಂಟಪದ ಕನ್ನಡಿ 
ಗೋಡೆಯಲ್ಲಿ ಪ್ರತಿಫಲಿಸುವ ತನ್ನ ಪ್ರತಿಬಿಂಬಗಳನ್ನೇ ಶುನಕಾವಳಿ ಎಂದು ಭಾವಿಸಿ 
ಅವುಗಳೊಡನೆ ಜಗಳಕ್ಕೇಳುವ ನಾಯಿಯ ಹಾಗೆ ಬಲವಾಗಿ ಬೇರೂರಿದ 
ಅವಿದ್ಯೆಯೆಂಬ ಉಪಾಧಿಯಲ್ಲಿ ಸಿಕ್ಕಿ ತಾನು ಬಹು ರೂಪಾಗಿ ತೋರುತ್ತಿದ್ದು, 
ಬಳಿಕ ಗುರುವಿನ ಅನುಗ್ರಹದಿಂದ ಸುಜ್ಞಾನವುಂಟಾದಾಗ ನೀನು ಅದ್ವಯನಾದ 
ಆತ್ಮನೆಂದು ನಿರ್ಧರಿಸು. 


ಶಬ್ದಾರ್ಥ: ಶುನಕನಂದದಲಿ-ಕನ್ನಡಿ ಗೋಡೆಯಲ್ಲಿ ಕಂಡ ತನ್ನ ಪ್ರತಿಬಿಂಬಗಳನ್ನೇ ಬೇರೆ 
ನಾಯಿಗಳೆಂದು ತಿಳಿದು ಅವುಗಳೊಡನೆ ಜಗಳಕ್ಕೇಳುವ ಹಾಗೆ. * ತೋರ್ಪುದ-ಕಾಣುವುದನ್ತು; 
* ಶುನಕಾವಳಿ-ಎನಾಯಿಗಳ ಗುಂಪು; * ಮಣಿಮಯಮಂಟಪ-ರತ್ನ ಮಂದಿರದ ಗೋಡೆಯೊಳಗೆ 


ಪದವಿಭಾಗ: ಬಲಿದ--ಅವಿದ್ಯೋ*ಉಪಾಧಿಯಲಿ 


ಟಿಪ್ಪಣಿ: ಶುನಕನಂದದಲಿ- ಕನ್ನಡಿಯ ಗೋಡೆಯಲ್ಲಿ ಕಂಡ ತನ್ನ ಪ್ರತಿಬಿ೦ಬಗಳನ್ನೇ ಬೇರೆ 
ನಾಯಿಗಳೆಂದು ತಿಳಿದು ಅವುಗಳೊಡನೆ ಜಗಳಕ್ಕೆದ್ದ ಈ ನಾಯ ಕಥೆಯನ್ನು ಶ್ರೀ ಸ್ವಾಮಿ 
ರಾಮತೀರ್ಥರು ತಮ್ಮ ಉಪನ್ಯಾಸದಲ್ಲಿ ಉದಾಹರಿಸಿದ್ದಾರೆ. ಆದ್ದರಿಂದ ಈ ಕಥೆಯು 
ಉತ್ತರದೇಶದಲ್ಲೂ ಪ್ರಚಾರದಲ್ಲಿರಬೇಕೆ೦ದು ತೋರುತ್ತದೆ. 





ಪಿತ್ಥ ತಲೆಗೇರಿದರೆ ಲೋಚನ 

ಕತ್ತಲಿಸಿ ಹಗಲೆಂದರಿಯದಿರ 

ಲುತ್ತಮದ ವೈದ್ಯರು ಚಿಕಿತ್ಸೆಯ ಮಾಡೆ ತಿಳಿದಂತೆ । 

ಅತ್ಯಧಿಕಗುರುಬೋಧೆಯಿಂದಲಿ 

ಚಿತ್ತದ ಭ್ರಮೆಯಡಗಿ ನೀನೇ 

ನಿತ್ಯಮುಕ್ತನೆನುತ್ತ ನಿನ್ನನು ತಿಳಿದು ನಿಶ್ಚಯಿಸು ॥ IS 
ತಾತ್ಸರ್ಯ: ವಾತ, ಪಿತ್ಥ, ಕಫಗಳೆಂಬ ಮೂರು ದೋಷಗಳಲ್ಲಿ ಒಂದಾದ ಪಿತ್ಥ 
ವಿಕಾರದಿಂದ ಕಣ್ಣು ಕತ್ತಲೆ ಕವಿದು ಇದು ಹಗಲು ಎಂದು ತಿಳಿಯದೆ ಕಳವಳಗೊಂಡಾಗ 
ವೈದ್ಯರು ಚಿಕಿತ್ಸೆ ಮಾಡಿ ಪಿತ್ಠವಿಕಾರವನ್ನು ಹೋಗಲಾಡಿಸಿದಾಗ ಹಗಲನ್ನು ತಿಳಿದ 
ಹಾಗೆ, ಶ್ರೇಷ್ಠನಾದ ಗುರುವಿನ ಉಪದೇಶದಿಂದ ಮಾಯಾಭ್ರಾಂತಿಯನ್ನು ನಿವಾರಣೆ 
ಮಾಡಿಕೊಂಡು ಆತ್ಮ ಜ್ಞಾನದಿಂದ ನೀನು ನಿತ್ಯ ಮುಕ್ತ ಸ್ವರೂಪನೆಂದು ನಿಶ್ಚಯಿಸು. 


ಶಬ್ದಾರ್ಥ: * ಪಿತ್ಕ-ತ್ರಿದೋಷಗಳಲ್ಲಿ ಒಂದು ವಿಕಾರ; * ಲೋಚನ ಕತ್ತಲಿಸಿಎಕಣ್ಣು ಕತ್ತಲೆಗೊಂಡು; 
ಲೋಚನ ಜಕಣ್ಣು ತಿಳಿದಂತೆ-ಹಗಲೆಂದು ತಿಳಿದ ಹಾಗೆ; * ಅತ್ಯಧಿಕ ಗುರುಬೋಧೆ-ಎ ಶ್ರೇಷ್ಠ 
ಗುರುವಿನ ಉಪದೇಶ * ಚಿತ್ತದ ಭ್ರಾಂತಿ-ಮಾಯಾ ಭ್ರಾಂತಿ; * ನಿನ್ನನು ನೀನು ತಿಳಿದು-ಆತ್ಮ ಜ್ಞಾನದಿಂದ; 


298 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಆವರಣವಿಕ್ಷೇಪಶಕ್ತಿಗ 

ಳಾವರಿಸೆ ಪರವಸ್ತುವನು ಜಗ 

ಜೀವರೂಪಾಗಿಹುದು ಸ್ವಾಪ್ನಪದಾರ್ಥದಂದದಲಿ; | 

ಪಾವನದ ಗುರುಪಾದಪದ್ಮದ 

ಸೇವೆಯಲಿ ಸಂಸಾರವಳಿಯೆ ನಿ 

ರಾವರಣ ನಿಸ್ಸೀಮ ನಿಜ ನೀನೆಂದು ನಿಶ್ಚಯಿಸು ॥ SE 
ತಾತ್ಪರ್ಯ: ಮನುಷ್ಯನನ್ನು ತಮೋಗುಣದಿ೦ದ ಕರ್ಮಗಳಲ್ಲಿ ತೊಡಗಿಸುವ ಆವರಣ 
ಶಕ್ತಿಯೂ ರಜೋಗುಣದಿ೦ದ ಆತ್ಮನ ವಿಚಾರ ಬಿಟ್ಟು ಉಳಿದ ವಿಷಯಗಳ ಕಡೆ 
ಮನಸ್ಸನ್ನು ಹರಿಸುವ ವಿಕ್ಷೇಪಶಕ್ತಿಯೂ ಪರವಸ್ತುವನ್ನು ಮುಸುಕಿರುತ್ತದೆ. ಆಗ 
ಕನಸಿನಲ್ಲಿ ನಿಜವಾಗಿರುವವನು ತಾನೊಬ್ಬನೇ ಆದರೂ ಹೊರಗೆ ಅನೇಕ ಜೀವರೂ 
ಜಗತ್ತೂ ಕಾಣುತ್ತದೆ. ಹೀಗೆ ಆವರಣ ವಿಕ್ಷೇಪಗಳಿಂದ ಮುಸುಕಿ ಹುಟ್ಟು ಸಾವುಗಳಿ೦ದ 
ಕೂಡಿರುವ ಸಂಸಾರವೆಂಬ ಭ್ರಾಂತಿ ಅಳಿಯಬೇಕಾದರೆ ಪವಿತ್ರವಾದ ಗುರುಚರಣ 
ಸೇವೆ ಮಾಡಬೇಕು. ಆತನ ಅನುಗ್ರಹ ಪಡೆದಾಗ ತಮೋಗುಣ ರಜೋಗುಣಗಳ 
ಹೊದಿಕೆಯಿಲ್ಲದ ನಿರಾವರಣ ಸ್ವರೂಪದ ಅವಧಿರಹಿತವಾದ ಸತ್ಯಸ್ಥರೂಪ ನೀನೆಂಬ 
ನಿಶ್ಚಯ ಜ್ಞಾನ ನಿನಗೆ ಉಂಟಾಗುತ್ತದೆ. 


ಶಬ್ದಾರ್ಥ: ಸ್ವಾಪ್ನಪದಾರ್ಥದಂದದಲಿ- ಕನಸಿನಲಿ ನಿಜವಾಗಿರುವವನು ತಾನೊಬ್ಬನೇ ಆದರೂ 
ಹೊರಗೆ ಅನೇಕ ಜೀವರೂ ಜಗತ್ತೂ ಕಾಣುತ್ತಿರುವಂತೆ; ಸಂಸಾರವಳಿಯೆ-ಹುಟ್ಟು ಸಾವುಗಳು 
ಹೋಗಲಾಗಿ; * ಆವರಣ ಶಕ್ತಿ-ಮನುಷ್ಯನನ್ನು ತಮೋಗುಣದಿಂದ ಕರ್ಮಗಳಲ್ಲಿ ತೊಡಗಿಸುವ 
ಶಕ್ತಿ ವಿಕ್ಷೇಪ ಶಕ್ತ-ರಜೋಗುಣದಿಂದ ಆತ್ಮನ ವಿಚಾರ ಬಿಟ್ರು ಉಳಿದ ವಿಷಯಗಳ ಕಡೆ ಮನಸನ್ನು 
ಹರಿಸುವ ಶಕ್ತಿ. * ನಿರಾವರಣ-ತಮೋಗುಣ ರಜೋಗುಣರಹಿತವಾಗಿ ಸಂಸಾರದ ಭ್ರಾಂತಿ 
ಅಳಿದ ಆತ್ಮ ಸ್ವರೂಪ; ಸಃ ನಿಸ್ಸೀಮ-ನಿರವಧಿರೂಪನಾದ ಆತ್ಮ ತ ನಿಜ-ಆತ್ಸದ ಸತ್ಯ ಸ್ವರೂಪ. 





ಅಸಿಪದದಖಂಡಾದ್ವಯಾಮೃತ 

ರಸಭರಿತನಿಸ್ಸೀಮಸಾಗರ 

ವೆಸೆಯಲದರೊಳು ತೋರ್ಪ ತುಂಗತರಂಗದಿಂದೊಗೆದು । 
ಪಸರಿಸಿದ ಬ್ರಹ್ಮಾಂಡ ಬುದ್ಧುದ 

ದಸಮಸಚ್ಚಿತ್ಸುಖಮಯದಿ ರಂ 
ಜಿಸುತಲಿರ್ಪುದಪಾರವಂತಿಂತೆನಲಶಕೃ್ಕವಲಾ ॥ (೫೮ 


ತಾತ್ತರ್ಯ: ಐಕ್ಕಾರ್ಥ ಸೂಚಕವಾದ ಅಸಿ ಎಂಬ ಮಾತಿನಿಂದ ತಿಳಿದು ಬರುವ 
ಅಖಂಡವಾದ ಅದ್ದೆ ತವಾದ ಅಮೃತರಸದಿಂದ ತುಂಬಿ ತುಳುಕಾಡುವ ಅಪಾರ 
ಸಾಗರದಲ್ಲಿ ತೋರುವ, ಎತ್ತರದ ಅಲೆಗಳು ಮೇಲೆದ್ದು ಹರಡಿರುವ ಬ್ರಹ್ಮಾಂಡವೆಂಬ 


299 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನೀರ್ಗುಳ್ಳೆಯು ಅಸಮಾನವಾಗಿಯೂ ಸಚ್ಚಿದಾನಂದಮಯವೂ ಆಗಿ ಕಂಗೊಳಿಸುತ್ತದೆ. 
ಇದನ್ನು ಹಾಗೆ ಹೀಗೆ ಎಂದು ಬಣ್ಣಿಸಲು ಅಶಕ್ಕ ವಾಗಿದೆ. 


ಶಬ್ದಾರ್ಥ: ಅಸಿ ಪದದ-:ಖಐಕಾ ರ್ಥ ಸೂಚಕವಾದ ಅಸಿ ಎ೦ಬ ಮಾತಿನಿಂದ ತಿಳಿದು ಬರುವ; 
a ತುಂಗತರಂಗ-ಎತ್ತರವಾದ ಅಲೆಗಳು; * ಪಸರಿಸಿದ-ಹರಡಿದ; * ಬುದ್ದುದ-ನೀರ್ಲುಳ್ಳೆ 
ಅಸಮ ಅಸಮಾನ; * ಅಂತಿಂತು-ಹಾಗೆ ಹೀಗೆ; * ಅಶಕ್ಯವಲಾ- ಅಸಾಧ್ಯವಾಗಿದೆ. 





ಕ್ಷೀರಕ್ಷೀರವ ಬೆರಸಿದಂದದಿ, 
ನೀರು ನೀರೊಳು ಸೇರಿದಂದದಿ, 
ಸಕ್ಕರೆಯೊಳಗೆ ಸಕ್ಕರೆ ಕೂಡಿದಂದದಲಿ, | 
ಧೀರಗುರುವಿನ ಕರುಣದಲಿ ಸಂ 
ಸಾರಶರಧಿಯ ದಾಂಟಿ ಸುಖಸಾ 
ಕಾರಸಹಜಾದ್ವೈತದೊಳಗೊಳಗೊಂದಿ ಸುಖಿಯಾಗು ॥ ॥೫೯॥ 


ತಾತ್ಪರ್ಯ: ಹಾಲಿನೊಂದಿಗೆ ಹಾಲನ್ನು, ನೀರೊಡನೆ ನೀರನ್ನು, ಸಕ್ಕರೆಯೊಡನೆ 
ಸಕ್ಕರೆಯನ್ನು ಬೆರೆಸಿದ ಹಾಗೆ ತತ್‌ತ್ವಂ ಪದಾರ್ಥಗಳ ಐಕ್ಯವನ್ನು "ತಿಳಿಯಲು 
ಅಖಂಡವಸುವೊಂದೇ ಆಗುವುದೇ “ಹೊರತು ಭೇದವೇನೂ ತೋರುವುದಿಲ್ಲ. 
ಅದರಂತೆಯೇ ಧೀರನಾದ ಗುರುವಿನ ದಯೆಯಿಂದ ಸಂಸಾರವೆಂಬ ಸಾಗರವನ್ನು 
ದಾಟಿ ಸುಖವೇ ಮೂರ್ತಿಗೊಂಡಂಥ ಸಹಜಾದೆ ಶೈತದೊಳಗೆ ಲೀನನಾಗಿ 
ಆನಂದಪಡು 


ಶಬ್ದಾರ್ಥ: ಕ್ಷೀರಕ್ಷೀರವ ಬೆರಸಿದಂದದಿ-ಹಾಲುಹಾಲಿನಲ್ಲಿ ಸೇರಿದರೆ ಗುರುತಿಸುವುದಕ್ಕೆ ಆಗದಂತೆ 
ತತ್‌ತ್ವಂ ಪದಾರ್ಥಗಳ ಐಕ್ಯವನ್ನು ತಿಳಿಯಲು ಅಖಂಡ ವಸ್ತುವೊಂದೇ ಆಗುವುದೇ ಹೊರತು 
ಭೇದವೇನೂ ತೋರುವುದಿಲ್ಲ. *ಸ೦ಸಾರಶರಧಿಯದಾಂಟಿ-ಸಂಸಾರವೆಂಬ ಸಾಗರ ದಾಟಿ; 
ಸುಖಸಾಕಾರ-ಸುಖವೇ ಮೂರ್ತಿಗೊಂಡಂಥ. 


ಟಿಪ್ಪಣಿ: ನೀರು ನೀರೊಳು ಸೇರಿದಂದದಿ-ಈ ಅರ್ಥದಲ್ಲಿ ಕಠೋಪನಿಷತ್ತಿನಲ್ಲಿ 
ಹೇಳಿರುವುದೇನೆಂದರೆ: “ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ | ಏವಂ 
ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ ॥ 


ಪಾಠಾಂತರ: ಕ್ಷೀರ ಕ್ಷೀರವ ಬೆರಸಿದಂದದಿ | ನೀರನೀರೊಳು ಸೇರಿದಂದದಿ । ಸಾರಿ ಸಕ್ಕರೆಯೊಳಗೆ 
ಸಕ್ಕರೆ ಕೂಡಿದಂದದಲಿ ॥ ಎಂಬುದಕ್ಕೆ (ಕು) ಪ್ರತಿಯಲ್ಲಿ ಹೀಗಿದೆ: 


ಕ್ಷೀರ ಕ್ಷೀರವ ಬೆರಸಿದಂದದಿ । ನೀರೊಳಗೆ ನೀರಡಸಿದಂದದಿ | ಸಾರ ಸಕ್ಕರೆಯೊಳಗೆ ಸಕ್ಕರೆ 
ಬೆರಸಿದಂದದಲಿ | 





300 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಇಂತು ಜೀವೇಶ್ವರತೆಯೆಂಬುದು 

ಭ್ರಾಂತಿ ಕಲ್ಲಿತವೆಂದು ತಿಳುಪಿದ 

ನಂತರದೊಳಸಿಪದದಖಂಡಾರ್ಥವನು ಬೋಧಿಸಲು । 

ಅಂತರಂಗದೊಳ್ಳೆಕೃಪದನಿ 

ಶ್ಲಿಂತಸುಖಮಯನಾಗಿ ಶುಕನ 

ತ್ಯಂತ ಸಹಜಾನಂದಗುರುಪದಚಿಂತೆಯಲಿ ನಿಂದ ॥ ॥೬೦॥ 
ತಾತ್ಪರ್ಯ: ಈ ರೀತಿಯಲ್ಲಿ ವ್ಯಾಸನು ತನ್ನ ಮಗ ಶುಕನಿಗೆ, ಜೀವ ಮತ್ತು 
ಈಶ್ವರತ್ವವೆ೦ಬುದು ಮಾಯೆಯಿಂದ (ಭಾಂತಿಯಿಂದ) ಉಂಟಾದುದು ಎಂದು 
ತಿಳಿಸಿ ಅಮೇಲೆ "ಅಸಿ' ಪದದ ಅಭಿನ್ನ ಸ್ವರೂಪವನ್ನು ಬೋಧಿಸಿದನು. ಬಳಿಕ 
ಶುಕನು ತನ್ನ ಅಂತರಂಗದಲ್ಲಿ ಐಕ್ಕಭಾವ "ಹೊಂದಿ ಅನುಮಾನರಹಿತವಾದ ಅನಂತ 
ಸುಖವೆನಿಸಿದ ಶ್ರೇಷ್ಠ ಸಹಜಾನಂದ ಭಾವದಿಂದ ಗುರುವಿನ ಪಾದಧ್ಯಾನದಲ್ಲಿ 
ನಿರತನಾದನು. 
ಶಬ್ದಾರ್ಥ: ತಿಳುಪಿದ--ಅನಂತರದೊಳುತತಿಳಿಸಿದ ಮೇಲೆ; ಅಸಿಪದದ.-ಅಖಂಡಾರ್ಥವನು-ಅಸಿ 
ಪದದ ಅಭಿನ್ನ ಸ್ವರೂಪವನ್ನು; 


ಟಿಪ್ಪಣಿ: ಸಹಜಾನಂದ ಗುರುಪದ ಚಿಂತೆಯಲಿ-ಎಂಬ ಮಾತಿನಲ್ಲಿ ಶ್ಲೇಷಾರ್ಥವಿದೆ. ಸಹಜಾನಂದ 
ಎಂಬುದು ಅದ್ವೈತಾನಂದ ಭಾವವೂ ಹೌದು. ಮಹಲಿಂಗರಂಗ ಕವಿಯ ಗುರುವಿನ ಹೆಸರೂ 
ಆಗಿದೆ. 





ಮಂಗಳ (೬೧) 

ಅಂಧಕಾಸುರಮಥನ, ಸಿಂಧುರ 

ಬಂಧುರಾಜಿನವಸನ, ವನರುಹ 

ಬಂಧುಶತಸಾಹಸ್ರಕೋಟಿದ್ಯುತಿವಿತತಿಚೈತ್ರ | 

ಇಂದುಧರ, ಶಿವ, ಶಂಭು, ಮೃಡ, ಶಿತಿ 

ಕಂಧರ, ಪರಂಜ್ಯೋತಿ, ಸಂಸ್ಕೃತಿ 

ಬಂಧವಿರಹಿತ, ಮಲ್ಲಿಕಾರ್ಜುನ ಸಲಹು ಮೂಜಗವ ॥ ॥೬೧॥ 
ಬಾ ಅಸಿ ಪದಾರ್ಥ ನಿರ್ಣಯವೆಂಬ ಐದನೆಯ ಅಧ್ಯಾಯವು ಮುಗಿದುದು. 
ತಾತ್ಪರ್ಯ: ಅ೦ಧಕಾಸುರನನ್ನು ಸಂಹರಿಸಿದ ಪರಮೇಶ್ವರನೇ, ಗಜಾಸುರನ 
ಸುಂದರವಾದ ಚರ್ಮವನ್ನು ವಸ್ತವಾಗಿ ಧರಿಸಿದವನೇ, ಮಲ ಪ್ರಿಯನಾದ 


ನೂರು ಸಾವಿರ ಕೋಟಿ ಸಂಖ್ಯೆಯ ಪ್ರಕಾಶದ ಸಮೂಹಕೆ ಚೈತ್ರ ಮಾಸದಂತಿರುವನೇ 
(ಚೈತ್ರ ಮಾಸದಲ್ಲಿ ಸೂರ್ಯನ ಕಾಂತಿ ಹೆಚ್ಚುತ್ತಿರುತ್ತದೆ). ಚಂದ ಚೂಡನೇ, ಮಂಗಳ 


301 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ರೂಪನೇ (ಶಿವ), ಜನನಮರಣ ದೂರನೇ (ಶಂಭು), ತಾಂಡವಲೀಲಾವಿನೋದನೇ 
(ಮೃಡ), ವಿಷವನ್ನು ಕುಡಿದು ಲೋಕರಕ್ಷಣೆ ಮಾಡಿದ ನೀಲಕಂಠನೇ (ಶಿತಿಕಂಧರ) 
ಪರಂಜ್ಯೊ ತಿ ಸ್ವರೂಪನೇ, ಸಂಸಾರ ಬಂಧನದಿಂದ ದೂರನಾದವನೇ (ಸಂಸ್ಕೃತಿ 
ಬಂಧವಿರಹಿತ) "ಶ್ರೀಶೈಲದಲ್ಲಿ ನೆಲಸಿರುವ ಮಲ್ಲಿಕಾರ್ಜುನ ಸ್ವಾಮಿಯೇ, ಮೂರು 
ಲೋಕಗಳನ್ನು (ಎಲ್ಲರನ್ನೂ) ರಕ್ಷಿಸು. 


ಶಬ್ದಾರ್ಥ: ಅಂಧಕಾಸುರಮಥನ- ಅಂಧಕಾಸುರನನ್ನು ಕೊಂದವನೇ; ಸಿಂಧುರ ಬಂಧು 
ರಾಜಿನವಸ ಸನ-ಆಅನೆಯ (ಗಜಾಸುರನ) ಸುಂದರವಾದ ಚರ್ಮವೇ ವಸನವಾಗಿ ಉಳ್ಳವನು; 
ವನರುಹಬಂಧುಶತಸಾಹಸ್ತಕೋಟಿದ್ಯುತಿ ವಿತತಿ ಚೈತ್ರಕಮಲಪ್ರಿಯನಾದ ನೂರು ಸಾವಿರ ಕೋಟಿ 
ಸಂಖ್ಯೆಯ ಪ್ರಕಾಶದ ಸಮೂಹಕ್ಕೆ ಚೈತ್ರಮಾಸದಂತೆ ಇರುವವನು ಎ೦ದರ್ಥ. (ಚೈತ್ರದಲ್ಲಿ ಸೂರ್ಯನ 
ಕಾಂತಿಯು ಹೆಚ್ಚುತ್ತಿರುವುದು) ಶಿತಿಕಂಧರ-ಕಪ್ಲಾದ ಕುತ್ತಿಗೆಯುಳ್ಳವನು ಈಶ್ವರನು ಕ್ಷೀರಸಮುದ್ರಮಥನದಲ್ಲಿ 
ಹುಟ್ಟಿದ ವಿಷವನ್ನು ಕುಡಿದಿದ್ದರಿಂದ ಅದು "ಕುತ್ತಿಗೆಯಲ್ಲಿ ನಿಂತು ಕಪ್ಪಾಗಿರುವುದು. (ಅದರಿಂದ 
ಅವನಿಗೆ ನೀಲಕಂಠನೆಂದು ಹೆಸರು). ವಿಷವು "ಕಪ್ಪಾಗಿರುವುದು ಕವಿ ಸಮಯ. 


ಟಿಪ್ಪಣಿ-೧: ಶತಸಾಹಸ್ರಕೋಟಿ-ಎನೂರು ಸಾವಿರ ಕೋಟಿ; ಎಣಿಕೆಯಲ್ಲಿ ೧೩ನೇ ಸ್ಥಾನದ 


* ಸಿಂಧೂರಬಂಧುರಾಜೀನವಸನ- ಗಜಚರ್ಮಾಂಬರಧರ; ಗಜಾಸುರನು ಶಿವನಿಗೆ ವಸ್ತವಾದ 
ಕಥೆ ಹೀಗಿದೆ: 


ಒಬ್ಬ ಅಸುರ. ಮಹಿಷಾಸುರನ ಮಗ. ಶಿವನನ್ನು ತಪಸ್ಸಿನಿ೦ದ ಮೆಚ್ಚಿಸಿ ಅನೇಕ ವರಗಳನ್ನು 
ಪಡೆದು ದೇವತೆಗಳನ್ನು ಪೀಡಿಸುತ್ತಿರಲಾಗಿ ದೇವತೆಗಳು ಶಿವನನ್ನೇ ಮೊರೆಹೊಕ್ಕರು. ಶಿವನು 
ಇವನ ಮೇಲೆ ಯುದ್ಧಕ್ಕೆ ಬಂದ. “ಆಗ ಗಜಾಸುರ “ಸ್ವಾಮಿನ್‌, ನನ್ನಿ ೦ದಲೇ ಸಾಯಬೇಕೆಂಬ 
ಉದ್ದೇಶದಿಂದಲೇ ನಾನು ದೇವತೆಗಳನ್ನು ಪೀಡಿಸಿದೆ. "ನನ್ನನ್ನು ಕೊಂದು ನನ್ನ ಚರ್ಮವನ್ನು 
ನೀನು ಧರಿಸುವುದಾಗಿ ವಾಗ್ದಾನ ಮಾಡಿದರೆ ನಾನು ಸಂತೋಷವಾಗಿ ಸಾಯುವನು” ಎಂದ. 
ಶಿವನು ಅದಕ್ಕೆ ಸಮ್ಮತಿಸಿ ಅವನನ್ನು ಕೊಂದು ಅವನ ಬಯಕೆಯಂತೆಯೇ ಗಜ ಚರ್ಮ 
ಧರಿಸಿ ಗಜ ಜರ್ಮಾಂಬರ (ಸಿಂಧುರ ಬಂಧುಕ ಅಜಿನವನಸಧಾರಿ) ಆದನು. 


ಪುರಾಣ ನಾಮಚೂಡಾಮಣಿ ಪುಟ-೧೭೭; "ಗಜ' ಟಿಪ್ಪಣಿ 


ಪೂರ್ವ ಕಥೆ-೨: ಅಂಧಕಾಸುರ ಮಥನ 
(ಶಿವ ಅಂಧಕಾಸುರನನ್ನು ಕೊಂದ ಕಥೆ) 


ಕಶ್ಯಪಮುನಿಯಲ್ಲಿ ದನುವೆಂಬ ಹೆಂಡತಿಯಲ್ಲಿ ಜನಿಸಿದವ ಅಂಧಕಾಸುರ. ಮಹಿಷಾಸುರನ 
ಸೇನೆಯಲ್ಲಿದ್ದ ಮಹಾಕಾಲವನದಲ್ಲಿ ಇವನಿಗೂ ಪರಮೇಶ್ವರನಿಗೂ ಘೋರ ಯುದ್ದವಾಗುತ್ತಿರಲಾಗಿ 
ಇವನ ಮೈಯಿಂದ ಬಿದ್ದ ಒಂದೊಂದು ಹನಿ ರಕ್ತವೂ "ಒಬ್ಬೊಬ್ಬ ರಾಕ್ಷಸನಾಗುತ್ತಿರಲು ಇದನ್ನು 
ಕಂಡು ಎಷ್ಟು ಶುಷ್ಕರೇವತಿಯೆಂಬ ರಕ್ಕಸಿಯನ್ನು ಸೃಷ್ಟಿಮಾಡಿದ. ಆಕೆ ಇವನ ರಕ್ತವನ್ನು 
ತೋಟ ಓದ. ನಿರ್ವೀರ್ಯನಾದ ಅಂಧಕನು ಶಿವನನ್ನು ಮೊರೆ ಹೊಕ್ಕ ಆತನ ಪ್ರಮಥ. 
ಗಣಗಳಲ್ಲಿ ಒಬ್ಬನಾದ (ಮತ್ಸ್ಯ ಪುರಾಣ ೧೭೮) (ಪುರಾಣ ನಾಮಚೂಡಾಮಣಿ ಪುಟ ೧೫) 


302 


ಅಧ್ಯಾಯ ೫ - ಅಸಿಪದಾರ್ಥ ನಿರ್ಣಯ 


ಮುಕ್ತಾಯ 


ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ ಪಾದಕಮಲ 
ಭೃಂಗಾಯಮಾಣ ಸಹವಾಸಿ "ಮಹಲಿಂಗರಂಗ ವಿರಚಿತವಾದ ಅನುಭವಾಮೃ ತವೆಂಬ 
ಗಂಥದಲ್ಲಿ ಅಸಿಪದಾರ್ಥ ನಿರ್ಣಯವೆಂಬ ಐದನೆಯ ಅಧ್ಯಾಯವು ಮುಗಿದುದು. 


ರಸಂಗಹ 


ಐದನೆಯ ಅಧ್ಯಾಯ - ಅಸಿಪದಾರ್ಥ ನಿರ್ಣಯ 


ಇನ್ನು ತತ್ತ್ವಂಪದಗಳ ಲಕ್ಷ್ಯವು ಒ೦ದೇ ಬ್ರಹ್ಮವೆಂಬುದನ್ನು ತೋರಿಸಬೇಕಾಗಿದೆ. ಮಾಯಾಶಕಿಗೆ 
ಸತ್ತ್ವ, ರಷ ತಮ-ಎಂಬ “ಮೂರು ಗುಣಗಳುಂಟು. ಅದರಲ್ಲಿ ಶುದ್ಧ ಸತ್ತ್ವಗುಣ ಪ್ರಧಾನವಾದದ್ದಕ್ಕ 
ವಿದ್ಯೆಯೆಂದು ಹೆಸರು. ಇದರ ಉಪಾಧಿಯಿಂದ ಬ್ರಹ್ಮವು ಸರ್ವಜ್ಞನಾದ ಈಶ್ವರನೆನಿಸಿಕೊಳ್ಳುವದು. 
ಮಲಿನಸತ ತ್ತ್ವಗುಣ ಪ್ರಧಾನವಾದದ್ದಕ್ಕೆ, ಎಂದರೆ ರೆಜಸ್ತಮೋಗುಣಗಳಿಂದ ಕಲುಷಿತವಾದ 
ಸತ ತ್ತ್ವಗುಣದ್ದಕ್ದೆ, ಅವಿದ್ಯೆಯೆಂದು ಹೆಸ ರು. ಇದರ ಉಪಾಧಿಯಿಂದ ಅದೇ ಬ್ರಹ್ಮವು ಕಿಂಚೆಜ್ಜ ನನಾದ 
ಜೀಪನೆನಿಸಿಕೊಳ್ಳುವದು. ಪರಮಾತ್ಮನ ನಿಜಸ್ವರೂಪದ ಅರಿವಿಲ್ಲದ್ದರಿಂದುಂಟಾದ ಈ ಎರಡು 
ಉಪಾಧಿಗಳನ್ನೂ ಕಳೆದರೆ ಉಳಿಯುವದು ಶುದ್ಧಬ್ರಹ್ಮವೊಂದೇ. ಬ್ರಹ್ಮವೇ ಜೀವನಾದರೆ 
ಜೀವನ ದುಃ ಖವು ಬ್ರಹ್ಮಕ್ಕೆ ಅಂಟುವದೆಂದು ತಿಳಿಯಬಾರದು. ನೀರಿನಲ್ಲಿ ಪ್ರತಿಬಿಂಬಿಸುವ 
ಸೂರ ನಿಗೆ ನೀರಿನ ಕಂಪಕಲುಷಗಳ ಸೋಂಕು ಹೇಗಿಲ್ಲವೋ ಹಾಗೆ ಜೀವನ ದುಃಖದ 
ಸೋಲಕು ಆತ್ಮನಿಗಿಲ್ಲ. ಸುಖದುಃಖಗಳೆಲ್ಲ ಉಪಾಧಿಯ ಧರ್ಮಗಳಾದರೂ ಜೀವನದಲ್ಲಿ 
ಅವಿದ್ಯೆಯಿಂದ 'ತೋರುವವು. ಜೀವನ ಲೋಕಾಂತರ ಗಮನಗಳ ಸಂಬಂಧವೂ ಹಾಗೆಯೇ. 
ಗಡಿಗೆಯಲ್ಲಿರುವ ಆಕಾಶವು ಗಡಿಗೆ ಹೋದೆಡೆಯೆಲ್ಲಾ ಇದ್ದು ಗಡಿಗೆಯು ಒಡೆದುಹೋಗುತ್ತಲೇ 
ಮಹಾಕಾಶವೇ ಆಗುವಂತೆ ಬ್ರಹ್ಮವು ಲಿಂಗದೇಹದ ಉಪಾಧಿಯ ದೃಷ್ಟಿಯಿಂದ ಅದು ಹೋದೆಡೆಗೆಲ್ಲ 
ಹೋಗಿ ಲಿಂಗದೇಹವು ಭಂಗವಾಗುತ್ತಲೇ ಬ್ರಹ್ಮವಾಗಿಬಿಡುವದು. ಉಪಾಧಿಯಿಂದ ಭೇದವು 
ತೋರುವುದೇ ಹೊರತು ಬೇರೆ ಇಲ್ಲ. ಉಪಾಧಿಯಾಗಿರುವ ಸ ಸೃಷ್ಟಿ ವಿಷಯಗಳೆಲ್ಲ ಬರೀ 
ಆರೋಪ. ಗುರುವಿನುಪದೇಶದಿಂದ ಈ ತತ್ತ್ವವನ್ನು ತಿಳಿದುಕೊಂಡು ನೀನು ಬ್ರಹ್ಮವೆಂದು 

ಶ್ರಯಿಸಬೇಕು. ಹಾಲು ಹಾಲಿನಲ್ಲಿ ಸೇರಿದರೆ ಎರಡೂ ಒಂದೇ ಆಗುವಂತೆ ತತ್ತ್ವಂಪದಾರ್ಥಗಳ 
ಲಕ್ಷ್ಯವನ್ನು ತಿಳಿದರೆ ಅಖಂಡವಸುವೊಂದೇ ಆಗುವದೇ ಹೊರತು ಭೇದವೇನೂ ತೋರುವುದಿಲ್ಲ. 


5k ಜೇ ಜೇ ok 


303 


ಆರನೆಯ ಅಧ್ಯಾಯ 
ಸಪ್ತ ಭೂಮಿಕೆಗಳ ಅಭ್ಯಾಸ 
ಸೂಚನೆ ॥ 
ಭೂಮಿಕೆಗಳಭ್ಯಾಸದಿರವನು 


ಸಾಮರಸದ ಸಮಾಧಿಭೇದವ 

ನೇಮಿಸಿದನಾ ಬಾದರಾಯಣ ಶುಕಮುನೀಶ್ಪರಗೆ ॥ 
ತಾತ್ಪರ್ಯ: ಮನಸ್ಸನ್ನು ಆತ್ಮಸ್ಥಿತಿಗೆ ಹತ್ತಿಸುವ ಏಳುಮೆಟ್ಟಿಲುಗಳ ಸಾಧನೆಯ 
ರೀತಿಯನ್ನು ತನ್ಮಯವಾದ ಮನಸ್ಸಿನ ಏಕಾಗ್ರತೆಯ ಬಗೆಗಳನ್ನು ವ್ಯಾಸಮಹರ್ಷಿ 
ಶುಕಮುನೀಶ್ವರನಿಗೆ ಬೋಧಿಸಿದನು. 


ಶಬ್ದಾರ್ಥ: ಭೂಮಿಕೆಗಳ-ಮನಸ್ಸನ್ನು ಆತ್ಮಸ್ಥಿತಿಗೆ ಹತ್ತಿಸುವ ಮೆಟ್ಟಿಲುಗಳ; ಸಾಮರಸದ-ಸಮರಸದ 
ತನ್ಮಯವಾದ. ಸಮಾಧಿ ಭೇದವ=ಮನಸ್ಸಿನ ಏಕಾಗ್ರತೆಯ ಬಗೆಗಳನ್ನು; * ಬಾದರಾಯಣ 
=ವೇದವ್ಯಾಸ ಖಷಿ 


ಟಿಪ್ಪಣಿ-೧: * ಸೂಚನೆ- ಷಟ್ಪದಿ ಕಾವ್ಯಗಳಲ್ಲಿ ಆಯಾ ಸಂಧಿಯ ಸಾರಾಂಶವನ್ನು ಅತಿ 
ಸಂಕ್ಷಿಪ್ತವಾಗಿ ತಿಳಿಸುವ ಅರ್ಧ ಷಟ್ಪದಿಯ ಸೂಚನಾ ಪದ್ಯ. 


ಟಿಪ್ಪಣಿ-೨: * ಸಾಮರಸದ-ಸಮರಸದ, ಇಲ್ಲಿ ಛಂದಸ್ಸಿನ ನಿಯಮದಂತೆ ಈ ಸಾಲಿನಲ್ಲಿ ೩- 
೪, ೩-೪ ಮಾತ್ರಾ ನಿಯಮಕ್ಕಾಗಿ ಸಮರಸದ ಪದವನ್ನು ಕವಿ ಸಾಮರಸವೆಂದು ಮಾಡಿದ್ದಾನೆ. 
ಹಿ೦ದಿನ ಕವಿಗಳು ಹೀಗೆ ಛಂದೋನಿಯಮ ಪಾಲನೆಗಾಗಿ ಅಕ್ಷರಗಳನ್ನು ಲಘುವನ್ನು ದೀರ್ಫ 
ವನ್ನಾಗಿ (ಸಮರಸ-ಸಾಮರಸ) ದೀರ್ಫ್‌ವನ್ನು ಲಘುವನ್ನಾಗಿ (ವೀರನಾರಾಯಣನ 
ವೀರನರಾಯಣನ , ಕುಮಾರವ್ಯಾಸ ಭಾರತ, ಪೀಠಿಕಾ ಸಂಧಿ ಪದ್ಯದಲ್ಲಿ) ಮಾಡಿರುವುದುಂಟು. 





ಇಷ್ಟದೇವತಾಸ್ತುತಿ ಮೊದಲಾದದ್ದು (೧-೩) 
ಭೂಷಣದ ಮಂಜೂಷ ಬಲಿಯ ನಿ 
ವಾಸ; ಸುರಪಥ ಪುಷ್ಪವಾಟ; ದಿ 
ಗೀಶರಂಬರಪಾಲಕರು; ಪಾಲ್ಗಡಲೆ ಬತ್ತಳಿಕೆ; । 
ಶ್ರೀಶನೇ ಶರ; ಧರೆಯೆ ರಥ; ವನ 
ಜಾಸನನು ರಥಸೂತನಾ ಶೈ 
ಲೇಶ ಧನಪತಿಮಿತ್ರ ಸುರಕುಲಸಾರ್ವಭೌಮಂಗೆ ॥ ॥೧॥ 


ತಾತ್ಪರ್ಯ: ಪರಶಿವನಿಗೆ ಪಾತಾಳಲೋಕ ಆಭರಣಗಳನ್ನಿಡುವ ಪೆಟ್ಟಿಗೆ ಆಗಿದೆ 
ಆಕಾಶವೇ ಹೂವಿನ ತೋಟ ಅಷ್ಟದಿಕ್ಟಾಲಕರು ವಸ್ತಪಾಲಕರು ಹಾಲಿನ ಸಾಗರವೇ 


304 


ಅಧ್ಯಾಯ ೬ ದ ಸಪ್ತಭೂಮಿಕೆಗಳ ಅಭ್ಯಾಸ 


ಬಾಣದ ಚೀಲ, ವಿಷ್ಣುವೇ ಬಾಣ, ಬ್ರಹ್ಮನೇ ಸಾರಥಿ ಆಗಿರುವ ಶ್ರೀ ಶೈಲಾಧಿಪತಿಯೂ, 
ಕುಬೇರನ ಮಿತ್ರನೂ ಎನಿಸಿದ ಶ್ರೀಮಲ್ಲಿಕಾರ್ಜುನಸ್ವಾಮಿ ನಮ್ಮನ್ನು ಸಲಹಲಿ. 


ಶಬ್ದಾರ್ಥ: ಭೂಷಣದ ಮ೦ಂಜೂಷ-ಆಭರಣಗಳ ಪೆಟ್ಟಿಗೆ; ಬಲಿಯ ನಿವಾಸ-ಪಾತಾಳ ಲೋಕ; 
ಸುರಪಥ- ಆಕಾಶ; ಪುಷ್ಪವಾಟ-ಹೂವಿನ ತೋಟ; ದಿಗೀಶರು-ಅಪಷ್ಪದಿಕ್ತಾಲಕರು; ಅಂಬರ 
ಪಾಲಕರು-ವಸ್ತಗಳನ್ನು ರಕ್ಷಿಸುವರು; ಪಾಲ್ಗಡಲು-ಕ್ಷೀರಸಾಗರ; * ಬತ್ತಳಿಕೊಬಾಣದ ಚೀಲ; 
ರಥಸೂತ-ಸಾರಥಿ; 'ಓನಜಾಸನ- ಬ್ರಹ್ಮನು; ಶೈಲೇಶ- =ಶ್ರೀಶೈ ಲದ ಒಡೆಯನು; ಧನಪತಿ 
ಮಿತ್ರ=ಕುಬೇರ; ಸುರಕುಲಸಾರ್ವಭೌಮದೇವತೆಗಳ ಸಮೂಹಕ್ಕೆಲ್ಲ ಚಕ್ರವರ್ತಿ 
(ಶ್ರೀಶೈಲಮಲ್ಲಿಕಾರ್ಜುನೇಶ್ವರ ಸ್ವಾಮಿ) 

ಟಿಪ್ಪಣಿ: ದಿಗೀಶರು-ಅಪ್ಪದಿಕ್ಟಾಲಕರು; ಪೂರ್ವ-ಆಗ್ನೇಯ-ದಕ್ಷಿಣ-ನೈಯತ್ಯ-ಪಶ್ಚಿಮ-ವಾಯುವ್ಯ- 
ಕನಸ ಎಂಬ ಎಂಟು ದಿಕ್ಕುಗಳಿಗೆ ಕ್ರ ಕ್ರಮವಾಗಿ ಅಧಿಪತಿಗಳಾದ ಇಂದ್ರ-ಅಗ್ನಿ- 
ಯಮ-ನಿರ್‌ಖತಿ-ವರುಣ-ವಾಯು-ಕುಬೇರ-ಈಶಾನ್ಯ ಇವರೇ ಎ೦ಟು ಮಂದಿ. 


ಟಿಪ್ಪಣಿ-೨: ಶಬ್ದದ ಸರಿ ರೂಪ ನಿರ್‌ಯತಿ (ನಿರ್ಯತಿ ಅಥವಾ ನಿರೃತಿ) ಎಂಬ ಶಬ್ದವನ್ನು 
ಚಿದಂಬರಯ್ಯನವರು ನಿರುರುತಿ ಎಂದಿದ್ದಾರೆ. 


ಟಿಪ್ಪಣಿ-ಒ ೫ನೇ ಅಧ್ಯಾಯ ೧ನೇ ಪದ್ಯದ ಪ್ರಕಾರ ವಿಷ್ಣುವೇ ಬಾಣ, ಭೂಮಿಯೇ ರಥ, 
ಬ್ರಹ್ಮನೇ ಸಾರಥಿ ಎಂದು ತಿಳಿಯಬೇಕು. 


ESSE 


ಖೂಳರಿಗೆ, ಕುಹಕರಿಗೆ, ಕುತ್ತಿತ 

ಶೀಲರಿಗೆ, ಕುಟಿಲರಿಗೆ, ಹಿರಿಯರ 

ನೇಳಿಲವ ಮಾಳ್ದರಿಗೆ, ಕಾಮಾಂಧರಿಗೆ, ಕಠಿನರಿಗೆ, | 

ಹಾಳುವಾದದಿ ಹೊತ್ತುಗಳೆವರ 

ನಾಳಿಗೊಂಬರಿಗಧಮರಿಂಗಿದ 

ಪೇಳದಿರು ಮರೆದರಿದು ದುರುಳರಿಗನುಭವಾಮೃತವ I ND 


ತಾತ್ಸರ್ಯ: ನೀಚರಿಗೆ ಕುಚೋದ್ಯಗಾರರಿಗೆ, ಕೀಳಾದ ಆಚಾರವುಳ್ಳವರಿಗೆ, ಮನಸ್ಸಿ 
ನಲ್ಲೊಂದು, ಬಾಯಲ್ಲೊಂದು ಇರುವವರಿಗೆ, ಹಿರಿಯರನ್ನು ದೂಷಣೆ ಮಾಡು ವವರಿಗೆ, 
ಕಾಮಾತುರದಿಂದ ಕಣ್ಣು 'ಕಾಣದಿರುವವರಿಗೆ, ಕ್ರೂರಚಿತ್ರಿಗೆ, ವ್ಯರ್ಥವಾದ ಗಳಿಂದ ಕಾಲಹರಣ 
ಮಾಡುವವರನ್ನು ಗೆಳೆಯರನ್ನಾಗಿ ಮಾಡಿಕೊಳ್ಳುವವರಿಗೆ, ತಿಳಿದೇ ಆಗಲಿ, ತಿಳಿಯದೆ 
ಆಗಲಿ ದುಷ್ಪರಾದವರಿಗೆ ಅಪ್ಪಿತಪ್ಪಿಯೂ ಈ ಅನುಭವಾಮ್ಯ ತವನ್ನು ಹೇಳಬೇಡ. 


ಶಬ್ದಾರ್ಥ: * ಖೂಳರಿಗೆ-ನೀಚರಿಗೆ; * ಕುಹಕರಿಗೆ- ಕುಜೋದ್ಯಗಾರರಿಗೆ; ಕುತ್ತಿತಶೀಲರಿಗೆ-ಕೀಳಾದ 
ಆಚಾರವುಳ್ಳರಿಗೆ; ಕುಟಿಲರಿಗೆ-ಮನಸ್ಸಿನಲ್ಲೊಂದು ಬಾಯಲ್ಲೊಂದು ಇರುವವರಿಗೆ; 
ಏಳಿಲವಮಾಳ್ಪರಿಗೆ-ಜರಿಯುವವರಿಗೆ; 'ಹೊತ್ತುಗಳೆವರನು--ಆಳಿಗೊಂಬರಿಗೆ- ವ್ಯರ್ಥ ವಾದ 
ವಾದಗಳಿಂದ. ಕಾಲ ಹರಣ ಮಾಡುವವರನ್ನು ಗೆಳೆಯರಾಗಿ ಮಾಡಿಕೊಳ್ಳುವವರಿಗೆ; 
ಮರೆದರಿದು-ತಿಳಿಯದೆ ಆಗಲಿ ತಿಳಿದೇ ಆಗಲಿ; * ಅಧಮರಿಗೆ-ನೀಚರಿಗೆ; * ದುರುಳರಿಗೆಎ 
ದುಷ್ಟರಿಗೆ; * ಪೇಳದಿರು-ಹೇಳಬೇಡ (ಉಪದೇಶಿಸಬೇಡ); 





305 


ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


ನಿರ್ಗುಣಾಷ್ಟಾಂಗವನು ಸಾಧಿಸು 

ವಗ್ಗಳಿಕೆಯುಳ್ಳವರಿಗಾವಗ 

ಭರ್ಗನಲ್ಲಿಯೆ ಭಕ್ತಿಭಾವವ ಮಾಳ್ಪ ಸುಜನರಿಗೆ, । 

ಸ್ಪರ್ಗಸುಖವನು ತುಚ್ಛವಾಗಿಯೆ 

ನುಗ್ಗುಮಾಡಿ ಸಮಗವಾದಪ 

ವರ್ಗವನು ಬಯಸುವರಿಗುಸುರೀ ಅನುಭವಾಮೃ ತವ ॥ 1 
ತಾತ್ಪರ್ಯ: ನಿರ್ಗುಣಬ್ರಹ್ಮಸ೦ಬಂಧವಾದ ಯಮ, ನಿಯಮ, ಆಸನ, ಪ್ರಾಣಾಯಾಮವು, 
ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿಗಳೆಂಬ ಅಷ್ಟಾಂಗ ಯೋಗವನ್ನು 
ಸಾಧಿಸುವವರಿಗೆ, ಸದಾ ಪರಮೇಶ್ವರನಲ್ಲಿ ಭಕ್ತಿಭಾವವುಳ್ಳವರಿಗೆ, ಸ್ವರ್ಗಲೋಕದ 
ಸುಖವನ್ನು ಹೀನವೆಂದು ಭಾವಿಸಿ "ಪಕ್ಕಕ್ಕೆ. ತಳ್ಳಿ "ಅದ್ದೆ ತೆ ಭಾವದ ಮೋಕ್ಷವೆನಿಸಿದ 

ಸಾಯುಜ್ಯಮುಕ್ತಿಯನ್ನು ಅಪೇಕ್ಷಿಸುವವರಿಗೆ ಕ್ರ ಆಸುಭವಾಮೃ ತವನ್ನು “ತಿಳಿಸು. 


ಶಬ್ದಾರ್ಥ: * ನಿರ್ಗುಣ ನಿರ್ಗುಣಬ್ರಹ್ಮ ಸಂಬಂಧವಾದ; * ಅಪ್ಪ್ಲಾಂಗ-ಯಮ. ನಿಯಮ, 
ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣಗಳೆಂಬ ಅಷ್ಟಾಂಗಯೋಗ. * ಅಗ್ಗಳಿಕೆ 
=ಹಿರಿಮೆ; ; ನುಗ್ಗುಮಾಡಿ- =ಹಿಂದಕ್ಕೆ ತಳ್ಳಿ, ಪಕ್ಕಕ್ಕೆ ಸರಿಸಿ; * ಭರ್ಗ-ಪರಮೇಶ್ವರ; ಸಮಗ್ರವಾದ-- 
ಅಪವರ್ಗವನು-ಸಾಯುಜ್ಯ ಮುಕ್ತಿಯನ್ನು A "ಉಸುರುಎ ತಿಳಿಸು; ೫ ತುಚ್ಛವಾಗಿ =ಹೀನವೆಂದು 
ಭಾವಿಸಿ; * ಮಾಳ್ಬದ ಆರಾಧಿಸುವ; ಸಮಗ್ರವಾದ-ಅದ್ವೈತಭಾವದ; 


ಟಿಪ್ಪಣಿ-೧: ನಿರ್ಗುಣಾಷ್ಟಾಂಗ: ಮುಂದೆ ಇದೇ ಅಧ್ಯಾಯದ ೭೯ ಮತ್ತು ೮೦ನೇಯ ಪದ್ಯಗಳಲ್ಲಿ 
ಇ ಕವಿಯೇ ಉಲ್ಲೇಖಿಸಿರುವಂತೆ ನಿರ್ಗುಣಜ್ಜಾನದ ಪ್ರಕಾರಾಂತರಗಳಾಗಿರುವ ಯಮ 
ನಿಯಮಾದಿ ಎಂಟುಸಾಧನಗಳು. 


ಟಿಪ್ಪಣಿ-೨: ಪಾತಂಜಲ ಯೋಗಶಾಸ್ತ್ರದಂತೆ ಯಮ ನಿಯಮಾದಿಗಳನ್ನು ಹಿಂದೆ ಅಧ್ಯಾಯ 
ಹ, ಪದ್ಯ ೬ರ ಟಿಪ್ಪಣಿಯಲ್ಲಿ ವಿವರಿಸಲಾಗಿದೆ. ಅವುಗಳು ಸೂಲಗಳೆಂದು. ಭಾವಿಸಿ ಕವಿಯು 
ಇಲ್ಲಿ ತನ್ನ ವಿವರಣೆಯನ್ನು ನಿರ್ಗುಣಾಷ್ಟಾಂಗವೆಂದು ಕರೆದಿರುವಂತೆ ತೋರುತ್ತದೆ. 


ಟಿಪ್ಪಣಿ-ಒ ಸಮಗ್ರವಾದ ಅಪವರ್ಗ (ಮೋಕ್ಷ)ಸಾಯುಜ್ಯಮುಕ್ತಿಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ 
ಎ೦ಬ ಮುಕ್ತಿಗಳಲ್ಲಿ ದ್ವೈತಭಾವವಿರುವುದರಿಂದ ಅವು ಸಮಗ್ರಗಳಲ್ಲ ಎಂದರೆ ಪೂರ್ಣಗಳಲ್ಲ. 





ಭೂಮಿಕೆಗಳ ಶ್ರೇಷ್ಠತೆ (೪-೫) 
ಹಲವು ತೆರದಭ್ಯಾಸವುಂಟೈ 
ತಿಳಿಯಲೀ ಆತ್ಮಾಪರೋಕ್ಷವ; 
ಕೆಲವು ಸಾಂಖ್ಯವು, ಯೋಗಗಳು, ಕೆಲಕೆಲವು ವೇದಾಂತ, । 
ಕೆಲವು ಸಿದ್ಧಾಂತಗಳು, ಕೆಲವೆಲೆ 
ಮಯದ ಶಾಸ್ತ ಸ್ತಪಮೇಯವು 
ಸುಲಭವಲ್ಲವು ಸ ಸಾಧಿಸುವೂಡೀ ಭೂಮಿಕೆಗಳಿರವ ॥ ॥೪॥ 


306 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 
ತಾತ್ಪರ್ಯ: ಆತ್ಮಸಾಕ್ಷಾತ್ಮಾರಕ್ಕೆ ಸ ಸಾಧನವಾದ ಸಪ್ತಭೂಮಿಕೆಗಳನ್ನು ತಿಳಿಯ ಬೇಕಾದರೆ 
ಹಲವು ಬಗೆಯ ಅಭ್ಯಾಸಗಳನ್ನು ಮಾಡಬೇಕಾಗುತ್ತದೆ. ಆತ್ಯ ಅನಾತ್ಮ, ವಿವೇಕ 
ಮೊದಲಾದ ಸಾಂಖ್ಯ ಶಾಸ್ತ್ರದ ಸಂಬಂಧವಾದ ಕೆಲವು ವಿಚಾರಗಳು, ಮನೋನಿಗ್ರಹ 
ಮೊದಲಾದ ಯೋಗಶಾಸ್ತೆ ಸಂಬಂಧವಾದ ಕೆಲವು ವಿಚಾರಗಳು (ಸಾಂಖ್ಯಯೋಗ, 
ವೇದಾಂತ, ಸಂಪ್ರದಾಯೆ, ಶಾಸ್ತ್ರಗಳ ಕೆಲಕೆಲವು ವಿಚಾರಗಳು), ಸರ್ವಾತ್ಮಭಾವ 
ಮೊದಲಾದ ವೇದಾಂತ ಶಾಸ್ತ್ರದೆ" "ಕೆಲವು ವಿಚಾರಗಳು, ನಾದೋತ್ಪತ್ತಿ ಮೊದಲಾದ 
ಕೆಲವು ಸಂಪ್ರದಾಯಗಳ ನಿಶ್ಚಿತ ವಿಚಾರಗಳು, ಶಾಸ್ತ್ರದಲ್ಲಿ ಹೇಳಿರುವ "ಪ್ರಮಾಣಗಳನ್ನು 
ನ ಮಾಡುವ ಕೆಲವು ವಿಚಾರಗಳು-ಇವುಗಳೆನ್ನೆಲ್ಲ ಅಭ್ಯಾಸ ಮಾಡದ ಹೊರತು 
ಸಪ್ತಭೂಮಿಕೆಗಳನ್ನು ಸಾಧಿಸಿ ತಿಳಿಯುವುದು ಸುಲಭವಲ್ಲ. 


ಶಬ್ದಾರ್ಥ: ಆತ್ಮ*ಅಪರೋಕ್ಷವ-ಆತ್ಮ ಸಾಕ್ಷಾತ್ಕಾರವನ್ನು; ಕೆಲವು ಸಾಂಖ್ಯವು-ಆತ್ಮನಾತ್ಮವಿವೇಕ 
ಮೊದಲಾದ ಸಾಂಖ್ಯ ಶಾಸ್ತ್ರ ಸ್ತ್ರಸಂಬಂಧದ ಕ೦ವು ವಿಚಾರಗಳು; ಯೋಗಗಳು ಮನೋನಿಗ್ರಹ 
ಮೊದಲಾದ ಯೋಗಶಾಸಿ ಸಂಬಂಧವಾದವು; ಕೆಲಕೆಲವು ವೇದಾಂತ-ಸರ್ವಾತ್ಮಭಾವ 
ಮೊದಲಾದ ವೇದಾಂತ ಶಾಸ್ತ ಸಂಬಂಧವಾದವು; ಕೆಲವು ಸಿದ್ದಾಂತಗಳು-ನಾದೋತ್ರತ್ರಿ ಮೊದಲಾದ 
ಕೆಲವು ಶೈವ ಮೊದಲಾದ ಸಂಪ್ರದಾಯಗಳ ನಿಶ್ಚಿತಾರ್ಥಗಳು; ಶಾಸ್ತಪ್ರಮೇಯವು- ಶಾ 
ಹೊ ಪ್ರಮಾಣಗಳನ್ನು ಹಿಡಿದುಮಾಡುವ ವಿಚಾರಗಳು; * ಭೂಮಿಕೆಗಳು-ಸಪ್ಪ 
ಭೂಮಿಕೆಗಳು (ಏಳು ಬಗೆಯ ಮೆಟ್ಟಿಲುಗಳು); * ಇರವ-ಅಸಿತ್ವವನ್ನು; 





ಸಪ್ತಭೂಮಿಕೆಗಳನು ತಿಳಿ ಪರ 

ವಸ್ತುವನು ಹೊಂದುವೊಡೆ; ಮನಸಿಗೆ 

ಸ್ಪಸ್ಥವಹ ಸೋಪಾನವಾಗಿರ್ಪವನುಕ್ರಮದಿಂದ । 

ವಿಸ್ತರಿಸಿ ಪೇಳುವೆನು ಕೇಳೈ; 

ಹಸ್ತದಾಮಲಕದವೊಲಾತ್ಮನು 

ನಿಸ್ತರಂಗಚಿದಬ್ಬಿಯವೊಲದರಿಂದ ತೋರುವನು ॥ 1೫ 
ತಾತ್ಪರ್ಯ: ಅಖಂಡವಸುವಿನ ಜ್ಞಾನಸಿದ್ಧಿಗೆ ಸಪ್ತಭೂಮಿಕೆಗಳ ಅಭ್ಯಾ ್ಯಸವನ್ನು 
ತಿಳಿಯಬೇಕು; ಮನಸ್ಸಿಗೆ "ನೆಮ್ಮದಿ ತರುವ ಸಾಧನೆಯ ಏಳುಮೆಟಿಲುಗಳನ್ನು 
ಕ್ರಮವಾಗಿ ವಿಸಾರವಾಗಿ ಹೇಳುತ್ತೇನೆ ಕೇಳು. (ಅಲೆಗಳಿಲ್ಲದಂಥ) ಯಾವ ಭಾಗವು 
ಪರೋಕ್ಷವಾಗಿ ಕಾಣದೆ ಎಲ್ಲಾ ಭಾಗವೂ ಕಾಣುವ ಜ್ಞಾನ ಅ೦ಗೈಯೊಳಗಣ ನೆಲ್ಲಿಯ 
ಕಾಯಂತೆ, ಪ್ರಶಾಂತ ಸಮುದ್ರದಂತೆ ಆತ್ಮ ಸಾಕ್ಷಾತ್ಕಾರವು ಸಪ್ರಭೂಮಿಕೆಗಳ 
ಸಾಧನೆಯಿಂದ ಆಗುತ್ತದೆ. 
ಶಬ್ದಾರ್ಥ: (ಹಸ್ತ ದಾಮಲಕದವೊಲು)- (ಹಸ್ತದ--ಅಮಲಕದವೊಲು) ಯಾವ ಭಾಗವೂ 
ಪರೋಕ್ಷವಾಗಿ ಉಳಿಯದೆ ಎಲ್ಲಾ ಭಾಗವೂ ಕಾಣುವ ಅಂಗೈಯೊಳಗಣ ನೆಲ್ಲಿಯ ಕಾಯಂತೆ; 


ನಿಸ್ತರಂಗ ಚಿದಬ್ಬಿಯವೊಲ್‌-ಎ (ನಿಸ್ತರಂಗ--ಚಿತ್‌*ಅಬ್ಬಿಯವೊಲ್‌) ಅಲೆಗಳಿಲ್ಲದಂಥ ಜ್ಞಾನ 
ಸಮುದ್ರದಂತೆ; ೫ "ಮನಸ್ಸಿಗೆ ಸ್ವ ಸ್ವಸ್ಥವಾದ-ಮನಸ್ಸಿಗೆ ನೆಮ್ಮದಿ ತರುವಂಥ; * ಸೋಪಾನವಾಗಿರ್ಪವನು 


307 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕ್ರಮದಿಂದ-(ಸೋಪಾನವಾಗಿರ್ಪ* ಅನು--ಕ್ರಮದಿಂದ) ಮೆಟ್ಟಿಲುಗಳಾಗಿರುವ ಸಪ್ತ ಭೂಮಿಕೆ 
ಗಳನ್ನು ಕ್ರಮವಾಗಿ (ಒಂದಾದ ಮೇಲೆ ಒಂದರಂತೆ). 


ಟಿಪ್ಪಣಿ-೧: * ಸಪ್ತ ಭೂಮಿಕೆಗಳು-೧) ಸುಖೇಚ್ಛೆ; ೨) ಸದಾತ್ಮವಿಚಾರ; ೩) ನಿಸಂಗ; 
೪) ವಾಸನಾಕ್ಷಯ; ೫) ಆನಂದಿನಿ; ೬) ತುರೀಯ; ೭) ತುರೀಯಾತೀತ; (ಇವನ್ನು ಮುಂದಿನ 
ಪದ್ಯದಲ್ಲಿ (೬-೬) ಹೇಳಿದ್ದಾನೆ). 


ಟಿಪ್ಪಣಿ-೨: ಏಳುಬಗೆಯ ಮೆಟ್ಟಿಲುಗಳನ್ನು ಮಾಡಿರುವ ಪದ್ಧತಿಯು ವೇದಾಂತಿಗಳ ಮೇಲೆ 
ಆಗಿರುವ ಯೋಗಶಾಸ್ತ್ರದ ಪರಿಣಾಮದ. ಸೂಚನೆಯಾಗಿರುವುದು. ಯೋಗಶಾಸ್ತ್ರದವರ 
ಧ್ಯೇಯವಾದ ಸಮಾಧಿಯ ಹೊಸದಾಗಿ ಪಡೆಯತಕ್ಕದ್ದಾದ್ದರಿಂದ ಅವರಿಗೆ ಅದನು , ಪಡೆಯೆವುದಕ್ಕೆ 
ಮೆಟ್ಟಿಲುಗಳು ಬೇಕಾಗುವುವು. ಅದರಂತೆಯೇ ಅವರು ತಮಗೆ ಬೇಕಾದ ಮೆಟ್ಟಿಲುಗಳನ್ನು 
ಮಾಡಿಕೊಂಡಿರುವರು. ವೇದಾಂತಿಗಳ ಧ್ಯೇಯವಾದ ಬ್ರಹ್ಮವು ಹೊಸದಾಗಿ ಪಡೆಯತಕ್ಕದ್ದಲ್ಲ. 
ಇದ್ದುದ್ದನ್ನೇ ಗುರುತಿಸುವುದು; ಇದಕ್ಕೆ ಮೆಟ್ಟಿಲುಗಳು ಬೇಕಿಲ್ಲ ಆದರೂ ಉಪನಿಷತ್ತುಗಳಲ್ಲಿ 
ರಿದ ಕಡೆ ಯೋಗಶಾಸದ ಮಾತುಗಳ 'ಛಾಯಿ ಕಾಣುವುದರಿಂದ ಕೆಲವರು ವೇದಾಂತಿಗಳು 
ಬ್ರಹ್ಮಜ್ಞಾನಕ್ಕೂ ಈ ಭೂಮಿಕೆಗಳನ್ನು ಕಲ್ಪನೆಮಾಡಿದ್ದಾರೆ. ಆದ್ದರಿಂದ ಇದು ವೇದಾಂತದ 
ನಿಜವಾದ ಪ್ರಕ್ರಿಯೆಗೆ ಸಂಬಂಧಪ ಟಿದ್ದಲ. "ಈ ಏಳು ಭೂಮಿಕೆಗಳೂ ಯಾವುವು ಎಂಬುದನ್ನು 
ಮುಂದಿನ ಪದ್ಯದಲ್ಲಿ (೬-೬) ಕವಿಯು ವಿವರಿಸಿದ್ದಾನೆ. 


ಟಿಪ್ಪಣಿ-೩: ಕವಿ ಮಹಲಿಂಗರಂಗನ ಶಿಷ್ಯರಾದ ಶ್ರೀಶಂಕರಾನಂದರೂ, ಜ್ಞಾನಸಿಂಧುವೆಂಬ 
ಗಂಥದ ಕರ್ತರಾದ ಶ್ರೀ ಚಿದಾನಂದಾವಧೂತರೂ, ಶ್ರೀಮನ್ನಿಜಗುಣ ಶಿವಯೋಗಿಗಳೂ ಈ 
ಹ ಹೇಳಿದ್ದಾರೆ. ಯೋಗವಾಸಿಷ್ಠಕಾರರೂ ಏಳನ್ನೇ ಹೇಳಿದ್ದರೂ ಅವರು ಹೇಳುವ 
ಸಪುಭೂಮಿಕೆಗಳೇ ಬೇರೆ. ಅವು ಯಾವುವೆಂದರೆ: 

Hs ) ಶುಭೇಚ್ಛಿತನ್ನ ಉದ್ದಾರವನ್ನು ತಾನು ಮಾಡಿಕೊಳ್ಳಬೇಕೆಂಬ ಇಚ್ಛೆ; ೨) ವಿಚಾರಣ-ಆತ್ಮ 
ವಿಚಾರವನ್ನು ಮಾಡುವುದು; 2) ತನುಮಾನಸ ಎಮನಸನ್ನು ವಿಷಯಗಳ ಕಡೆಗೆ ಬಿಡದೆ 
ಸೊರಗಿಸುವುದು; ೪) ಸತ್ತಾ ಪತ್ತಿಎಮನಸ್ಸು ಆತ್ಮಸ್ತರೂಪದಲ್ಲಿ 'ನಿಲ್ಲುವುದು; ೫) ಅಸಂಸಕ್ತ-ಮನಸಿಗೆ 
ಎರಡನೆಯದನ್ನು ಹಚ್ಚಿಕೊಳ್ಳಿದ "ಇರುವುದೆ; ೬)  ಪದಾರ್ಥಾಭಾವಿನೀಎಹೊರಗಾಗಲೀ `ಒಳಗಾಗಲಿ 
ಯಾವುದೊಂದು ವಿಶೇಷ ಜ್ಞಾನವೂ ಆಗದಿರುವುದು; ತುರ್ಯಗಾ-(ಮೂರವಸ್ಥೆಗಳ ಸ ಸಾಕ್ಷಿಯಾಗಿ) 
ನಾಲ್ಕನೆಯದು ಎನಿಸದೆ ತನ್ನ ಸ್ವರೂಪದಲ್ಲಿಯೇ ತಾನು ಸೇರಿಕೊಳ್ಳುವುದು (ಮುಂದಿನ 
ಪದ್ಯದ (೬-೬)ರ ಟಿಪ್ಪಣಿಯನ್ನು “ಇಲ್ಲಿ ಸೇರಿಸಿದೆ-ಸಂಪಾದಕು. 





ಭೂಮಿಕೆಗಳ ವಿವರ (೬) 


ಮೊದಲ ಭೂಮಿ ಸುಖೇಚ್ಛೆಯೆರಡನೆ 

ಯದು ಸದಾತ್ಮವಿಚಾರ, ಮೂರೆನಿ 

ಪುದು ಕಣಾ ನಿಸಂಗ, ನಾಲ್ಕದು ವಾಸನಾಕ್ಷಯವು, । 
ಒದವಿದಾನಂದಿನಿಯೆ ಐದನೆ 

ಯದು, ತುರಿಯವಾರನೆಯದದರಿಂ 

ತುದಿಯ ತುರಿಯಾತೀತವೇ ಏಳನೆಯ ಭೂಮಿಕೆಯು ॥ kl 


308 


ಅಧ್ಯಾಯ ೬ ದ ಸಪ್ತಭೂಮಿಕೆಗಳ ಅಭ್ಯಾಸ 


ತಾತ್ಪರ್ಯ: ಸಪ್ತಭೂಮಿಕೆಗಳು ಯಾವುವು ಎ೦ಬುದನ್ನು ಕವಿ ಈ ಪದ್ಯದಲ್ಲಿ 
ಹೇಳಿದ್ದಾನೆ. ಮೊದಲನೆಯ ಭೂಮಿಕೆ ಸುಖೇಚ್ಛೆ; ಎಂದರೆ ಈ ಲೋಕದ ಮತ್ತು 
ಪರಲೋಕದ ವಿಷಯಸುಖವನ್ನು ತುಚ್ಚವಾಗಿ ತಿಳಿದು ಸಹಜಾನಂದವನ್ನು 
ಬಯಸುವುದು. ಎರಡನೆಯ ಭೂಮಿಕೆ ಸದಾತ್ಮವಿಚಾರ ಎಂದರೆ ತಾನು ಯಾರು? 
ತಾನು ಸಂಸಾರದಲ್ಲಿ ಬಿದ್ದುದ್ದು ಹೇಗೆ? ಎಂದು ವಿಚಾರಪರನಾಗಿ ಗುರುಗಳನ್ನು 
ಸೇರಿ ಜೀವೇಶ್ವರರ ಸ್ವರೂ ಪವನ್ನು ತಿಳಿಯುವುದು. ಮೂರನೆಯ ಭೂಮಿಕೆ 
ಎಂದರೆ ನಿಸ್ತಂಗ; ವಿಷಯಗಳ ನೆನಪನ್ನು ಮನಸಿಗೆ ತಂದುಕೊಳ್ಳದೆ ವಿಷಯಾಸಕ್ತ 
ರೊಡನೆ ಬೆರೆಯದೆ ಕರ್ನದಸೋಂಕು ದೇಹೇಂದಿಯಗಳಿಗೇ ಹೊರತು ತನಗಲ್ಲವೆಂದು 
ನಿಶ್ಚಯಿಸುವುದು. ನಾಲ್ಕನೆಯ ಭೂಮಿಕೆಯ ವಾಸನಾಕ್ಷಯ; ಕಾಣುವುದೆಲ್ಲ ಸತ್ಯವೆಂದು 
ಭ್ರಮಿಸದೆ ತ್ರಿವಿಧವಾಸನೆಗಳನು ಬಿಟ್ಟು ಕಿಲುಬನ್ಮೆಲ್ಲ ತಿಕ್ಕಿ ತೊಳೆದ ಕನ್ನ ಡಿಯಂತೆ 
ಇರುವುದು. ಐದನೆಯ ಭೂಮಿಕೆ “ನಂದಿನಿ; ಮನಸ್ಸು ಆತ್ಮ ಸ್ವರೂಪದಲ್ಲಿ 
ಮುಳುಗಿ ಸಹಜಾನ೦ದವನ್ನು ಅನುಭವಿಸುವ ಯೋಗನಿದಾ ದ್ರಾಸಿತ.  ೨ರನೆಯ 
ಭೂಮಿಕೆ ತುರ್ಯಾವಸ್ಥೆ ಕೇವಲ "ಸ್ವಭಾವಸ್ಥಿತಿಯಲ್ಲಿರುವುದು. ಏಳನೆಯ ಭೂಮಿಕೆ 
ಎಂದರೆ ತುರ್ಯಾತೀತ, ವಿದೇಹ ಮುಕ್ತಿಯಂಥ ಸ್ಥಿತಿ. 


ಟಿಪ್ಪಣಿ-೧: ಸಪ್ತ ಭೂಮಿಕೆಗಳ ಬಗ್ಗೆ ಈ ಕವಿ ತಾನೇ ಮುಂದಿನ ಪದ್ಯದಿಂದ (೬-೭ರಿಂದ) 
೪೦ನೇ ತ್ನ ವಿವರಿಸುತ್ತಾನೆ. 


ಟಿಪ್ಪಣಿ-೨: ಸಪ್ತ ಭೂಮಿಕೆಗಳ ಬಗ್ಗೆ ಇತರರು ಪ್ರಸ್ತಾಪಿಸಿರುವ ವಿಚಾರವನ್ನು ಹಿಂದಿನ 
ಪದ್ಯದ ಟಿಪ್ಪ ಯಲ್ಲಿ ಸೇರಿಸಿದೆ (ಅನುವಾದಕ) 


ಟಿಪ್ಪಣಿ-೩: ಸಪ್ತ ಭೂಮಿಕೆಗಳ ಬಗ್ಗೆ ೬ನೇ ಅಧ್ಯಾಯದ ಸಾರಾಂಶದಲ್ಲಿ ಹೊ.ಚಿ. ಅವರು 
ವಿವರಿಸಿರುವುದನ್ನು ಇಲ್ಲಿ ತಾತ್ಪರೃದಲ್ಲಿ ಅಡಕವಾಗಿದೆ. 





ಸುಖೇಚ್ಛೆ (೭-೧೦) 
ಹಿಂದೆಮಾಡಿದ ಸುಕೃತಫಲ ತನ 
ಗಿಂದು ಬಂದೊದಗಿದರೆ ನರನದ 
ರಿಂದ ಪರಮವಿವೇಕವೈರಾಗ್ಯವನ್ನು ನೆರೆ ಪಡೆಯೆ । 
ಒಂದರಲ್ಲಿಯು ಸುಖದ ರುಚಿ ತನ 
ಗೊಂದುಬಾರಿಯು ತೋರದಿಹುದದ 
ರಿಂದ ಮನದಲಿ ನೊಂದು ಸುಖದಿಚ್ಛೆಯನು ಮಾಡುವನು ॥ ॥೩! 


ತಾತ್ಪರ್ಯ: ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯದ ಫಲಗಳು ಈ ಜನ್ಮದಲ್ಲಿ 
ಲಭ್ಯ ವಾದಾಗ ಅದರಿಂದ ಮಾನವನು ಪರಮ ವಿವೇಕವನ್ನೂ, ವೈರಾಗ್ಯವನ್ನೂ 
ಪಡೆಯುತ್ತಾನೆ. ಆದರೆ ಈ ಜನ್ಮದ ಯಾವುದೇ ಹೊರಗಣವಿಷಯಗಳಲ್ಲಿ 


309 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಒಮ್ಮೆಯಾದರೂ ಆತ್ಮಾನಂದವು ದೊರಕದಿದ್ದಕ್ಕೆ ಮನಸ್ಸಿನಲ್ಲಿ ದುಃಖಿಸಿ 
ಶಾಶ್ವತಸುಖಕ್ಕಾಗಿ ಹಂಬಲಿಸುತ್ತಾನೆ. ಇದೇ ಸುಖೇಚ್ಛೆ ಯೆಂಬ ಮೊದಲಭೂಮಿಕೆ. 


ಶಬ್ದಾರ್ಥ: * ಹಿಂದೆ ಮಾಡಿದ ಸುಕೃತ-ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯಫಲ; * ತನಗಿಂದು 
ಬಂದುಒದಗಿದರೆ-ಈ ಜನ್ಮದಲ್ಲಿ ಲಭ್ಯವಾದಾಗ; ಒಂದರಲ್ಲಿಯು-ಹೊರಗಣ ಯಾವ 
ವಿಷಯದಲ್ಲಿಯೂ; ಸುಖದರುಚಿ-ಆತ್ಮಾನಂದ; ಸುಖದಿಚ್ಛಿ-ಶಾಶ್ವತ ಸುಖದಿಚ್ಛೆ; 





ಮಡದಿ, ಮನೆ, ಮನೆವಾರ್ತೆ, ಮಕ್ಕಳೂ 

ಳೊಡವೆವಸ್ತುಗಳಲ್ಲಿ ಬಿಡದೇ 

ತೊಡರಿಕೊಂಡಿಹ ಮನವ ಮೆಲ್ಲನೆ ಸಡಿಲಿಸುತ್ತೊಡನೆ | 
ದೃಢವಿರಕ್ತಿಯ ಮಾಡಿ, ದುಃಖವ 

ಕೊಡಹಿ, ಲೇಸಿನ ಬಟ್ಟೆಯೊಳು ಮುಂ 

ದಡಿಯಿಡುತ ಹಾರೈಸುತಿಹನವ ಮೋಕ್ಷವನು ಬಯಸಿ ॥ ISN 


ತಾತ್ಪರ್ಯ: ಹೆಂಡತಿ ಮನೆ (ಗೃಹಕೃತ್ಯ) ಮಕ್ಕಳು, ಒಡವೆ ವಸ್ತುಗಳು ಇವುಗಳಲ್ಲಿ 
ಸದಾ ಆಸಕವಾಗಿರುವ ಮನಸ್ಸನ್ನು ಸ್ವಲ್ಪಸ್ವಲ್ಪವಾಗಿ ಅವುಗಳಿಂದ ಬಿಡಿಸಿಕೊಳ್ಳುತ್ತ 

ದೃಢವೈರಾಗ್ಯ ಹೊಂದಿ ದುಃ ಖವನ್ನು “ ದೂರಮಾಡಿ ಪುಣ್ಯ ದದಾರಿಯಲ್ಲಿ 
ಮುಂದುವರಿಯುತ್ತಾ ಮೋಕ್ಷವನ್ನು ಬಯಸುತ್ತಾ ಇರುವುದೇ ಸುಖೇಚ್ಛ ಯಾಗಿದೆ. 


ಶಬ್ದಾರ್ಥ: ಮನೆವಾರ್ತೆ-ಗೃಹಕೃತ್ಯ ಬಿಡದೇ ತೊಡರಿಕೊಂಡಿಹ-ಸದಾ ಅವುಗಳಲ್ಲಿ ಆಸಕ್ತವಾಗಿರುವ; 
ಮೆಲ್ಲನೆ ಸಡಲಿಸುತ್ತ ಒಡನೆ-ಸ್ಟಲ್ಪಸ್ವಲ್ಪವಾಗಿ ಅವುಗಳ ಮೋಹದಿಂದ ದೂರವಾಗುತ್ತಾ; 
ದುಃ ಖಕೊಡಹಿ- ದುಃ ಖವನ್ನು ದೂರಮಾಡಿ; ಲೇಸಿನಬಟ್ಟೆಯೊಳು-ಪುಣ್ಯದ ಮಾರ್ಗದಲ್ಲಿ; 
ಮುಂದಡಿಯಿಡುತ-ಮುಂದುವರಿಯುತ್ರ ಮೋಕ್ಷವನು ಬಯಸಿ-ಸುಖೇಚ್ಛೆ ಯಾಗಿಸಿ; 





ಯೋಗಸಿದ್ದಿಯ ಬಯಸ; ದಿವಿಜರ 

ಭೋಗವನು ತಾನೊಲ್ಲ; ಸಕಲವ 

ದಾಗಿ ಕೆಡುವದಿದೆಂದು ನಿಸ ಸ್ನಹನಾಗಿ ನಿಮಿಷದಲಿ । 

ಮೇಗೆ ತನಗಿನ್ನಾವುದೋ ಗತಿ! 

ಶ್ರೀಗುರುವಿನುಪದೇಶ ತನಗದು 

ಹೇಗಹುದೊ! ಎಂಬನು ಸುಖೇಚ್ಛೆಯ ಯೋಗಿಯೆನಿಸುವನು ॥ ॥೯॥ 


ತಾತ್ಪರ್ಯ: ಸುಖೇಚ್ಛೆ ಯೆಂಬ ಮೊದಲ I ಸಾಧಕನಾಗುವವನು, 
ಯೋಗಸಿದ್ಧಿಯನ್ನು ಬಿಯಸುವುದಿಲ್ಲ, ದೇವತೆಗಳು ಅನುಭವಿಸುವ ಸುಖಗಳನ್ನು 
ತಾನಾಗಿ ಬಂದರೂ ಬಯಸುವುದಿಲ್ಲ, ಸಮಸ್ತ ಭೋಗಗಳು ನಶ್ಚರವಾದುದರಿಂದ 
ತಾವಾಗಿಯೇ ನಾಶವಾಗುವುದೆಂದು ತಿಳಿಯುತ್ತಾ ಅವು ಯಾವುದನ್ನೂ ಬಯಸದೆ 
ಮುಂದೆ ತನಗೆ ಎಂಥ ಗತಿಯು ಬರುವುದೋ, ಯಾವ ಸದ್ಗುರುವಿನ ಅನುಗ್ರಹ 


310 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ತನಗೆ ಹೇಗಾಗುವುದೋ ಎಂಬ ಚಿಂತೆಯಲ್ಲಿರುವವನೇ ಸುಖೇಚ್ಛೆಯನ್ನು ಬಯಸುವ 
ಯೋಗಿಯೆನಿಸುವನು. | 


ಶಬ್ದಾರ್ಥ: * ಯೋಗಸಿದ್ಧಿಯ-ಅಷ್ಟಾಂಗ ಯೋಗಗಳ ಸಿದ್ಧಿಯನ್ನು; ಬಯಸ-ಅಪೇಕ್ಷಿಸುವುದಿಲ್ಲ; 
* ದಿವಿಜರ ಭೋಗವನು-ದೇವತೆಗಳು ಅನುಭವಿಸುವ ಸುಖಗಳನ್ನು; * ತಾನೊಲ್ಲಾತಾನಾಗಿ 
ಬಯಸುವುದಿಲ್ಲ; * ಸಕಲವೂ ಅದಾಗಿ ಕೆಡವುದು-ಆ ಸುಖಗಳೆಲ್ಲ ನಶ್ಚರವಾದ್ದರಿಂದ ತಾನಾಗಿಯೇ 
ನಾಶವಾಗುವುವು; ನಿಸ್ನಹನಾಗಿ-ಯಾವುದನ್ನೂ ಬಯಸದೆ; ಮೇಗೆ-ಮುಂದೆ, ಭವಿಷ್ಯದಲ್ಲಿ; 
ಶ್ರೀಗುರುವಿನ ಉಪಡೇಶ್ವಸದ್ಗುರುವಿನ ಅನುಗ್ರಹ; * ಅದು ಹೇಗಹುದೊ-ಹೇಗೆ 
ಲಭ್ಯವಾಗುತ್ತದೋ; * ಎಂಬನು-ಎಂದು ಬಯಸುವವನು; 





ಪುಣ್ಯವನು ಮಾಡುವನು; ಪಾಪವ 

ಮುನ್ನಲೇ ವರ್ಜಿಸುವ; ದುಃಖವ 

ನನ್ಯರಿಂಗಾಚರಿಸ; ತನ್ನಂತೆಲ್ಲರನು ಬಗೆವ; । 

ಉನ್ನತಾಶೆಯ ಬಿಡುವ; ದೇಹವ 

ಮನ್ನಿಸನು ಮಿಗೆ; ಸತ್ಯಪ್ರಿಯಸಂ 

ಪನ್ನವಚನವ ನುಡಿವ ಪ್ರಥಮದ ಭೂಮಿಕೆಯನೈದಿ ॥ ॥೧೦॥ 
ತಾತ್ಪರ್ಯ: ಮೊದಲ ಸೋಪಾನವಾದ ಸುಖೇಚ್ಛೆಯನ್ನು ಸಾಧನೆ ಮಾಡುವ 
ಯೋಗಿಯ ಲಕ್ಷಣಗಳನ್ನು ಕವಿ ಇಲ್ಲಿ ಹೇಳಿದ್ದಾನೆ. ಆತ ಪುಣ್ಯಕಾರ್ಯಗಳನ್ನೇ ಮಾಡುತ್ತಾನೆ; 
ಪುಣ್ಯಕಾರ್ಯಗಳ ಕಡೆ ಮನಸ್ಸುಹಾಕುವುದಕ್ಕೆ ಮೊದಲೇ ಪಾಪಕಾರ್ಯಗಳಿಂದ 
ದೂರನಾಗುವನು; ಅನ್ಯರಿಗೆ ದುಃಖವುಂಟುಮಾಡುವ ಪಾಪಕಾರ್ಯಗಳನ್ನು 
ಮಾಡುವುದಿಲ್ಲ; ಎಲ್ಲರನ್ನೂ ತನ್ನಂತೆಯೇ ಭಾವಿಸುತ್ತಾನೆ; ಅತ್ಯಾಸೆಯನ್ನು ತೊರೆದಿರು 
ತ್ತಾನೆ; ದೇಹಾಭಿಮಾನವನ್ನು ಅತಿಯಾಗಿ ಪರಿಗಣಿಸುವುದಿಲ್ಲ; ಸದಾ ಸತ್ಯವಾಕ್ಕನ್ನೂ 
ಪ್ರಿಯವಾದ ಮಾತುಗಳನ್ನು ಆಡುವ ಗುಣವುಳ್ಳವನಾಗಿರುತ್ತಾನೆ. ಈ ಬಗೆಯ ಗುಣ 
ಗಳಿಂದ ಪ್ರಥಮಭೂಮಿಕೆಯಾದ ಸುಖೇಚ್ಛೆಯನ್ನು ಸಾಧಿಸುವ ಸಾಧಕನಾಗಿರುತ್ತಾನೆ. 


ಶಬ್ದಾರ್ಥ: ಪಾಪವವ ಮುನ್ನಲೇ ವರ್ಜಿಸುವ-ಪುಣ್ಯ ಕರ್ಮದ ಕಡೆಗೆ ಮನಸ್ಸನ್ನು ಹಾಕುವುದಕ್ಕೆ 
ಮೊದಲೇ ಪಾಪಕಾರ್ಯಗಳಿಂದ ದೂರನಾಗುತ್ತಾನೆ; * ಉನ್ನತಾಸೆಯ-ಅತ್ಯಾಸೆಯನ್ನು 
ದುರಾಸೆಯನ್ನು; ದೇಹವ ಮಿಗೆ ಮನ್ನಿಸನು-ದೇಹದ ಮೋದವನ್ನು ಅತಿಯಾಗಿ ಪರಿಗಣಿಸು 
ವುದಿಲ್ಲ; ಸತ್ಯಪ್ರಿಯಸಂಪನ್ನ-ಸತ್ಯವಾದ ಮತ್ತು ಪ್ರಿಯವೆಂಬ ಮಾತಿನ ಸಂಪತ್ತಿನಿಂದ ಕೂಡಿದವನು. 
ಟಿಪ್ಪಣಿ: ಸತ್ಯಪ್ರಿಯಸಂಪನ್ನ ವಚನವ ನುಡಿವ-ಸತ್ಕವೂ ಪ್ರಿಯವೂ ಆದ ಮಾತುಗಳನ್ನು ಸಾಧಕನು 
ಸತ್ಯಂ ಬ್ರೂಯಾತ್‌ ಪ್ರಿಯಂ ಬ್ರೂಯಾತ್‌ ನ ಬ್ರೂಯಾತ್‌ ಸತ್ಯಂ ಅಪ್ರಿಯಂ | ಪ್ರಿಯಾಂಚನಾನೃತಂ 
ಬ್ರೂಯಾತ್‌ ಏಷ ಧರ್ಮಃ ಸನಾತನಃ ॥ ಎ೦ಬ ಸ್ಮತಿ ವಾಕ್ಯ ಆಧಾರವಾಗಿದೆ. 





311 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆತ್ಮವಿಚಾರ (೧೧-೧೬) 


ತಾನದಾರೋ? ತನುವಿನೊಳು ತಾ 

ನೇನು ರೂಪಿನೊಳಿಹೆನೊ? ತನಗಿ 

ನ್ನೇನುಕಾರಣ ಬಂದುದೀ ಸಂಸಾರಸುಖದುಃಖ? । 

ಈ ನಿಬಿಡದಜ್ಜಾನ ತನಗಿ 

ನ್ನೇನುವಿಧದಲಿ ಕೆಡುವುದೋ? ತ 

ನ್ನೀ ನಿಜವನೆಂತರಿವೆನೆಂದು ವಿಚಾರಿಸುವನೊಳಗೆ ॥ ೧೧% 
ತಾತ್ಪರ್ಯ: ನಾನು ಯಾರು? ಈ ಶರೀರದಲ್ಲಿ ನಾನು ಯಾವ ರೂಪದಿಂದ 
ಇರುವೆನು? ನನಗೆ ಯಾವ ಕಾರಣದಿಂದ ಈ ಸಂಸಾರದಿಂದ ಸುಖದುಃಖಗಳು 
ಬಂದಿವೆ? ಈ ದಟ್ಟವಾದ ಅಜ್ಞಾನವು ನನಗೆ ಇನ್ನು ಯಾವ ಯಾವ ರೀತಿಯಲ್ಲಿ 
ನನ್ನನ್ನು ಭಾಧಿಸುತ್ತದೆ? ನನ್ನ ನಿಜ ಸ್ವರೂಪವನ್ನು ಹೇಗೆ ತಿಳಿದುಕೊಳ್ಳುವೆನು? 
ಈ ರೀತಿಯಾಗಿ ತನ್ನಲ್ಲಿ ತಾನು ಸದಾತ್ಮವಿಚಾರದ ಸಾಧನೆ ಮಾಡುವುದು ಎರಡನೆಯ 
ಭೂಮಿಕೆ ಆಗಿದೆ. 
ಶಬ್ದಾರ್ಥ: * ತನುವಿನೊಳು-ಈ ಶರೀರದಲ್ಲಿ; ಏನುರೂಪಿನೊಳು-ಯಾವ ರೂಪದಲ್ಲಿ; 


ನಿಬಿಡದ-ದಟ್ಟವಾದ; ಅಜ್ಞಾನ-ಅಹಂಕಾರ; ಇನ್ನೇನು ವಿಧದಲಿ-ಬೇರೆಯಾವ ವಿಧದಲ್ಲಿ; 
ವಿಚಾರಿಸುವನು-ಸದಾತ್ಮವಿಚಾರವೆಂಬ ಎರಡನೆಯ ಭೂಮಿಕೆಯ ಸಾಧನವನ್ನು ನಡೆಸುವನು. 





ನಾನು ನಾನೆಂದೆಂಬ ಹಮ್ಮಿದು 

ತಾನದೇನೋ? ತನಗೆ ತಾನಿ 

ನ್ನೇನುಕಾರಣ ಮರೆಯೊಳುಳಿದೆನೊ ತನ್ನನರಿವಲ್ಲಿ? 

ತಾನು ತೋರುತ ತೋರದಿರುತಿಹು 

ದೇನು ಬೆಡಗಿಂತೆನ್ನ ಮರವೆಯ 

ದೇನೆನುತ ತನ್ನೊಳಗೆ ತಿಳಿಯೆ ವಿಚಾರವೆನಿಸುವದು ॥ (೧೨ 
ತಾತ್ಪರ್ಯ: ನಾನು ನಾನು ಎನ್ನುವುದೇ ಅಹಂಕಾರವು; ಇದು ಹೇಗೆ ಉಂಟಾಯಿತು? 
ಸದಾತ್ಮವಿಚಾರ ಮಾಡುವಲ್ಲಿ ನನ್ನನ್ನು ನಾನು ತಿಳಿಯಲಾರದವನಾದೆನೊ? ನನ್ನ 
ಸುಜ್ಜಾನವೆಲ್ಲಿ ಹೋಯಿತು, ನಾನು ಯಾರೆಂಬುದು ಸ್ಥೂಲವಾಗಿ ತೋರಿದರೂ 
ನಿಜವು ಮಾತ್ರ ತಿಳಿಯದಾಗಿದೆ. ಇದೇನು ಅಚ್ಚರಿ! ಈ ರೀತಿ ನನ್ನನ್ನು ಆವರಿಸಿದ 
ಅಜ್ಞಾನ ಯಾವ ರೀತಿಯದು? ಎಂಬುದಾಗಿ ತನ್ನಲ್ಲಿ ತಾನು ವಿಚಾರಮಾಡುವುದೇ 
ಎರಡನೇ ಭೂಮಿಕೆಯಾದ ಸದಾತ್ಮ ವಿಚಾರವೆನಿಸುವುದು. 


ಶಬ್ದಾರ್ಥ: ನಾನು-ತಾನು, ಹಮ್ಮು-ಅಹಂಕಾರ; ಮರೆಯೊಳುಳಿದೆನೊ-ನನ್ನ ನಿಜವನ್ನು ನಾನು 
ಅರಿಯಲಾರದವನಾದೆನೊ; ತಾನುತೋರುತತೋದದಿರುತಿಹದು-ನಾನು ನಾನೆಂಬ ಸಾಮಾನ್ಯ 


312 


ಅಧ್ಯಾಯ ೬ ದ ಸಪ್ತಭೂಮಿಕೆಗಳ ಅಭ್ಯಾಸ 


ಜ್ಞಾನವು ತೋರಿದರೂ ಅದರ ಸ್ವರೂಪ ಜ್ಞಾನವು ತೋರದೆ ಇರುತಿಹುದು; * ಬೆಡಗುಎಆಶ್ಚರ್ಯ; 
x ಮರೆವೆ-ಅಜ್ಞಾವ; 





ವಿರತಿಸುಖವನು ಬಲ್ಲ; ವೇದದ 

ಪರಮಸಾರವನರಿವ; ದೇಹದ 

ಬರಿಯ ಹಮ್ಮನು ಬಿಡುವನಾತ್ಮವಿಚಾರವನು ಪಡೆವ; । 
ಹಿರಿಯರನು ಸೇವಿಸುವನವರಿಂ 

ದರಿವನಾತ್ಮಹಿತಾಹಿತವ; ಸಂ 

ಸರಣದುಃಖವ ಪರಿಹರಿಸಿ ಗುರುಪದವ ಸಾರುವನು ॥ (೧೩ 


ತಾತ್ಪರ್ಯ: ಸದಾತ್ಮವಿಚಾರಿಯಾದವನು, ವೈರಾಗ್ಯದ ಸುಖವೇನೆಂದು ತಿಳಿಯ 
ಬಲ್ಲನು; ವೇದಾಂತದ ಸಾರಸರ್ವಸ್ಟವನ್ನು ತಿಳಿದುಕೊಂಡು ದೇಹಾಭಿಮಾನವನ್ನು, 
ಅಹಂಕಾರವನ್ನು ಬಿಟ್ಟು ಬಿಡುವನು; ಸದಾ ಆತ್ಮಚಿಂತನೆಯಲ್ಲಿ ನಿರತನಾಗಿರುವನು; 
ಜ್ಞಾನಿಗಳಾದ ಗುರುಹಿರಿಯರ ಸೇವೆ ಮಾಡುತ್ತಿರುವನು; ಅವರ ಸುಬೋಧಗಳಿಂದ 
ತನಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎ೦ಬುದನ್ನು ತಿಳಿಯುವನಲ್ಲ; 
ಇಹಲೋಕಕ್ಕೂ ಪರಲೋಕಕ್ಕೂ ಅಲೆದಾಡುವ ಕಷ್ಟವನ್ನು ಅರಿಯುವನು; ಸಂಸಾರದ 
ಜನ್ಮಾಂತರಗಳ ಬವಣೆಯನ್ನು ಹೋಗಲಾಡಿಸಿಕೊಂಡು ಗುರುಪಾದದಲ್ಲಿ ಐಕ್ಕನಾಗುವನು. 


ಶಬ್ದಾರ್ಥ: * ವಿರತಿಸುಖ-ವೈರಾಗ್ಯ ಸುಖ; * ದೇಹದ ಬರಿಯ ಹಮ್ಮನು-ದೇಹಾಭಿಮಾನವನ್ನು; 
* ಹಿರಿಯರ ಸೇವಿಸುವನು-ಗುರುಹಿರಿಯರ ಸೇವೆಯಲ್ಲಿ ನಿರತನಾಗಿರುತ್ತಾನೆ; * ಸಂಸರಣ 
ದುಃಖವ-ಸಂಸಾರದ ಜನ್ಮಾಂತರಗಳ ಬವಣೆಯನ್ನು, ಇಹಲೋಕಕ್ಕೂ, ಪರಲೋಕಕ್ಕೂ ಸುತ್ತುವ 
ಕಷ್ಟವನ್ನು * ಗುರುಪದವಸಾರುವನು-ಗುರುಪಾದವ ಸೇರುವನು; ಆತ್ಮಹಿತಾಹಿತವ-ತನಗೆ 
ಒಳ್ಳೆಯದಾಗುವುದನ್ನೂ, ಕೆಟ್ಟದಾಗುವುದನ್ನೂ. 





ಪರಮಕರುಣಾಶರಧಿಯೆನಿಸುವ 

ಗುರುವರನ ಶಿಕ್ಷೆಯಲಿ ಮನಸಿನ 

ಪರಿಪರಿಯ ನೆನಹೆಂಬ ಕರ್ಕಶಕದಡು ನೆರೆ ತಿಳಿಯೆ । 

ಹಿರಿದು ಶಾಂತಿಯನೈದಿ, ಪಳುಕಿನ 

ತೆರದಿ ನಿರ್ಮಲವಾದ ಬುದ್ಧಿಯ 

ತಿರುಳಿನಲಿ ನಿಜಸುಖವ ತಿಳಿವ ವಿಚಾರಪರನಾಗಿ ॥ ॥೧೪॥ 
ತಾತ್ಪರ್ಯ: ಪರಮದಯಾಸಮುದನೆನಿಸಿದ ಗುರುಶ್ರೇಷ್ಠನ ಉಪದೇಶದಿಂದ, ಎಷ್ಟೇ 
ಪ್ರಯತ್ನಮಾಡಿದರೂ ಮನಸ್ಸಿನ ಬಗೆಬಗೆಯ ಕಲ್ಪನೆಗಳ ಹಿಮ್ಮೆಟ್ಟುವುದಿಲ್ಲ. ಆದ್ದರಿಂದ 
ಆ ಕಲ್ಪನೆಗಳೆಂಬ ನೆನಪುಗಳ ಕಠಿಣದೋಷಗಳೆಂಬ ಬಲವಾದ ಹೊಲಸನ್ನು 
ಚೆನ್ನಾಗಿ ತಿಳಿದು ದೂರಮಾಡಿ ಪರಮಶಾಂತಿಯನ್ನು ಗಳಿಸಿ ಸ್ಫಟಿಕದ ಹರಳಿನಂತೆ 


313 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿರ್ಮಲಚಿತ್ತಸಾರವನ್ನು ತಿಳಿದು ವಿಚಾರವಂತನಾಗಿ ನಿತ್ಕಸುಖ ಯಾವುದೆಂಬುದನ್ನು 
ತಿಳಿಯುತ್ತಾನೆ. 

ಶಬ್ದಾರ್ಥ: * ಪರಮಕರುಣಾಶರಧಿ-ಶ್ರೇಷ್ಠ ದಯಾಸಮುದ್ರ * ಶಿಕ್ಷೆಯಲಿಐಉಪದೇಶದಿಂದ; 
ಪಳುಕಿನ-ಸ್ಪಟಿಕ; ನಿಜ ಸುಖ-ನಿತ್ಯ ಸುಖ-ಮೋಕ್ಕ; 

ಟಿಪ್ಪಣಿ: ಕರ್ಕಶಕದಡು-ಬಲವಾದ ಹೊಲಸು (ಎಷ್ಟೇ ಪ್ರಯತ್ನ ಮಾಡಿದರೂ ಮನಸ್ಸಿನ ಬಗೆ 


ಬಗೆಯ ಕಲ್ಪನೆಗಳು ಹಿಮ್ಮೆಟ್ಟುವುದಿಲ್ಲ. ಆದ್ದರಿಂದ ಆ ಕಲ್ಪನೆಗಳೆಂಬ ದೋಷವನ್ನು ಕವಿಯು 
ಕರ್ಕಶವೆಂದು ಕರೆದಿದ್ದಾನೆ.) 





ಜೀವಪರಮರ ಲಕ್ಷಣವ, ಮಾ 

ಯಾವರಣದಿಂದಾದ ಮರವೆಯ, 

ಭಾವಿಸುತ ವಾಚ್ಯಾರ್ಥಲಕ್ಷಾ ರಗಳ ವಿವರಣೆಯ, । 

ತೀವಿ ಲಕ್ಷಣೆಯಿಂದ ವಾಕ್ಯವ, 

ಕೇವಲಾಖಂಡಾದ್ವಯಾತ್ಮನ 

ಸಾವಧಾನದಿ ತಿಳಿದೊಡಾತ್ಮವಿಚಾರವೆನಿಸುವುದು ॥ es] 


ತಾತ್ಪರ್ಯ: ಜೀವಾತ್ಮ ಪರಮಾತ್ಮರ ಲಕ್ಷಣವನ್ನು ಮಾಯಾಭಾವನೆ ಆವರಿಸಿ 
ಆತ್ಮಸ್ತರೂ ಪದ ಬಗ್ಗೆ ಆಗಿರುವ ವಿಸ್ಮೃತಿಯನ್ನು ತತ್ತ್ವಮಸಿ ಮಹಾವಾಕ್ಯದ ವಾಚ್ಯಾರ್ಥ, 
ಲಕಾ ಾರ್ಥಗಳ ವಿವರಣೆಯಿಂದ ಲಕ್ಷಣವನ್ನು ತಿಳಿಯುತ್ತಾ ಶುದ್ಧ ಸ್ವರೂಪದ (ಕೇವಲ) 
ಅಖಿರಿಡವೂ ಅದ್ವಯವೂ ಆದ “ಅತ್ಯನನ್ನು ದೃಢಮಸಸ್ಸಿನಿಂದ ಸಾವಧಾನವಾಗಿ 
ತಿಳಿಯುವುದೇ ಆತ್ಮವಿಚಾರವೆಂಬ ಭೂಮಿಕೆ ಆಗಿರುವುದು. 


ಶಬ್ದಾರ್ಥ: * ಜೀವ ಪರಮರ-ಜೀವಾತ್ಮ ಪರಮಾತ್ಮರ; * ಮಾಯಾವರಣ- ಮುಸುಕು; 
* ಮರವೆ-ವಿಸ ಸ್ಮೃತಿ; x ವಾಕ್ಯ ಪತತ್ತ್ವಮಸಿ ಎಂಬ ಮಹಾವಾಕ್ಯ * ಕೇವಲ=ಶುದ ್ಸ ಸ್ವರೂಪ ಪದ; 
ತೀವಿ ಲಕ್ಷಣೆಯಿಂದ ವಾಕ್ಕವ-ವಾ್ಯವನ್ನು ಲಕ್ಷಣೆಯಿಂದ ತೀವಿ ಎಂದು ಅನ್ವಯವು ಎಂದರೆ 
ವಾಕ್ಕಕ್ಕಲ್ಲ ಲಕ್ಷ್ಯಾರ್ಥವನ್ನು ಮಾಡಬೇಕೆಂದು "ಕಾರ್ಯ. ಆವರಣ-ಆತ್ಮ ಸ್ವರೂಪವು ಕಾಣಬರದಂತೆ 
ಮುಚ್ಚಕೊಂಡ. ಮಸುಕು. 


ಟಿಪ್ಪಣಿ-೧: * ವಾಚ್ಯಾರ್ಥ- ಈ ಶಬ್ದಕ್ಕೆ ಇದು ಅರ್ಥವೆಂದು ಶಬ್ದಕ್ಕೆ ಲೋಕರೂಢಿಯಾದ 
ಸಂಕೇತವೊಂದಿರುತ್ತದೆ. ಹೀಗೆ ಸಂಕೇತ ಬಲದಿಂದ ಒಂದು ಶಬ್ದವನ್ನು ಕೇಳಿದ ಕೂಡಲೇ 
ತಿಳಿಯುವ ಅರ್ಥಕ್ಕೆ ವಾಚಾ ್ಯರ್ಥವೆಂದು ಹೆಸರು. ಈ ಶಬ್ಧವೃತ್ತಿಗೆ ಅಭಿಧಾವ್ಯ ತ್ತಿಯೆಂದು 
ಹೆಸರು (ಭಾಕಾಮಿ "ಪುಟ ೪೯ 


ಟಿಪ್ಪಣಿ-೨: * ಲಕ್ಷಾ ್ಯೀರ್ಥ- ಒಂದೊಂದುಕಡೆ ಶಬ್ದದ ವಾಚ್ಯಾರ್ಥವು ಸನ್ನಿವೇಶಕ್ಕೆ ಹೊಂದದಿದ್ದಲ್ಲಿ 
ಹೊಂದಿಕೆ ಆಗುವರಿತೆ ಅದನ್ನು ಸರಿಪಡಿಸಿ ಅರ್ಥಕೊಡುವುದೇ ಲಕ್ಷಣಾ ವೃತ್ತಿ ಇದರಿಂದ 
ಬರುವ ಅರ್ಥಕ್ಕೆ ಲಕ್ಷಾ ರ್ಥವೆಂದು ಹೆಸರು. 





314 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಈ ವಿವೇಕ ವಿಚಾರ ನೆಲೆಗೊಳ 

ಲಾವರಣವಳಿದಾತ್ಮವಸ್ತುವ 

ಭಾವಿಸುತಲದರರಿವಿಗೊಲಿದಾಸೆಯನು ಮಾಡುತ್ತ । 

ತೀವಿದೀ ಜ್ಞಾತೃತ್ಸವೆಡೆಗೊಂ 

ಡಾವಗಲು ನಿಸ್ಸಂಗಿಯಾಗೆ ಸು 

ಖಾವಬೋಧವು ತೋರುತಿಹುದೆರಡನೆಯ ಭೂಮಿಯಲಿ ॥೧೬॥ 
ತಾತ್ಪರ್ಯ: ಆತ್ಮಸ್ಥರೂಪದ ವಿವೇಚನೆ ಮಾಡಿದಾಗ ಆತ್ಮನನ್ನು ಆವರಿಸಿದ ಮಾಯೆ 
ಯೆಂಬ ಮುಸುಕು ನಾಶವಾಗುತ್ತದೆ. ಆತ್ಮವಸ್ತುವನ್ನು ಯ ಹಂಬಲ 
ನೆಲೆಗೊಳಿಸುತ್ತದೆ; ಆಗ ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸ ಸುತಾ ಸದಾ ಜ್ಞಾತೃತ್ವ ಉಂಟಾಗಿ 
ನಿಸಂಗವೆಂಬ ಮೂರನೆಯ ಮೆಟ್ಟಲನ್ನೆ €ರಲು ಸಿದ್ಧವಾಗುತ್ತಾನೆ. ಆ ಹಂತದಲ್ಲಿ 
ತೋರುವ ಸುಖಾವಬೋಧವು (ಸುಖದ ಜ್ಞಾನವು) ಎರಡನೇ “ಭೂಮಿಕೆಯಾಗಿದೆ. 


ಶಬ್ದಾರ್ಥ: ಆವರಣವು-ಎಆತ್ಮಸ್ವರೂಪವು ಕಾಣಬರದಂತೆ ಮುಚ್ಚಿಕೊಂಡಿರುವ ಮುಸುಕು; 
ಅದರ-ಅರಿವಿಗೆಆ ಆತ್ಮಸ್ತರೂಪದ ಜ್ಞಾನಕ್ಕೆ 


ಟಿಪ್ಪಣಿ-೧: ಜ್ಞಾತೃತ್ತವೆಡೆಗೊಂಡು-ನಾನು ತಿಳಿಯುವವನು ಎಂಬ ಕಲ್ಪನೆಯಿಂದ ಕೂಡಿ; 
ಮನಸಿನಲ್ಲಿ ಆತ್ಮ ವಸ್ತುವನ್ನು ಭಾವಿಸುವಾಗ ನಾನು ತಿಳಿಯುವವನು ಎ೦ಬ "ಕಲ್ಪನೆಯಿರುವುದು. 
ಆತ್ಮ ಸ 'ಸಾಕ್ಷಾತ್ಕಾರವಾದಾಗ ದು ಸುಳ್ಳೆನಿಸಿ ಹೋಗುವುದು. ನಿಸ್ಸಂಗಿಯಾಗಿನನಿಸ್ಸಂಗವೆಂಬ 
ಮೂರನೆ ಮೆಟ್ಟಿಲಿಗೆ ಹತ್ತುವವನಾಗಲು; ಸುಖಾವಬೋಧವು-ಸುಖದ ಜ್ಞಾನವು; 





ನಿಸ್ತಂಗ (೧೭-೨೭) 
ವಿಷಯಸುಖವನು ಚಿಂತಿಸದೆ, ತನ 
ಗೆಸೆವ ವೈರಾಗ್ಯವನು ಬಿಡದಿರು 
ತಸಮಸಜ್ಜನರೊಡನೆ ಗೋಷ್ಠಿಯ ಮಾಡಿ, ದುರ್ಜನರ । 
ಘಸಣಿಯನು ಬಿಟ್ಟಾತ್ಮನಲ್ಲಿಯೆ 
ವ್ಯಸನ ದೃಢತರವಾಗೆ ನಿಜಸುಖ 
ವೊಸರುತಂಗಯ್ಯೊಳಗೆ ಮಾಣಿಕದಂತೆ ತೋರುವುದು ॥ era 


ತಾತ್ಪರ್ಯ: ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಶಬ್ದ ಸ್ಪರ್ಶ ರೂಪಾದಿ 
ವಿಷಯಾಸಕಿಗೆ ಒಳಗಾಗದೆ ವೈರಾಗ್ಯ ಬುದ್ದಿಯಿಂದ ಕೂಡಿದವರಾಗಿ ಅಸಮಾನವಾದ 
ಸಜ್ಜನರೊಡನೆ ಸರಸಸಲ್ಲಾಪ ಮಾಡುತ್ತ ದುರ್ಜನರ ಗೋಜಿಗೆ ಹೋಗದೆ ಸದಾ 
ಆತ್ಮ ಚಿ೦ತನೆಯಲ್ಲೇ ನಿರತನಾಗಿ ಮನೋದಾರ್ಥದಿಂದ ಇದ್ದಾಗ ಅಂಗೈಯಲ್ಲಿ 
ಹೊಳೆಯುವ ಮಾಣಿಕ್ಕದಂತೆ ನಿತ್ಯಾನಂದವು ಉಕ್ಕಿ ಹೊರಹೊಮ್ಮುತ್ತದೆ. 


315 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಘಸಣಿ=ಗೋಜು; ವ್ಯಸನ-ಒಂದನ್ನು ಬಿಟ್ಟಿರಲಾರದಿರುವುದು; ಒಸರುತ್ತ-ಜಿನುಗುತ್ತ, 
ತೊಟ್ಟಿಕುತ್ತ ಅಂಗೆಯ್ಯೊಳಗೆ ಮಾಣಿಕದಂತೆಎಯಾವ ಭಾಗವೂ ಪರೋಕ್ಷವಾಗಿ ಉಳಿಯದಂತೆ ಎಲ್ಲ 
ಭಾಗವೂ ಸ್ಪಷ್ಟವಾಗಿ ಅಂಗೈಯಲ್ಲಿ ಹೊಳೆಯುವ ಮಾಣಿಕ್ಯದ ಹಾಗೆ; ಗೋಷ್ಟಿಎಸರಸಸಲ್ಲಾಪ ಸಭೆ. 


ಪಾಠಾಂತರ: ವೊಸರುತಂಗಯ್ಯೊಳಗೆ-ವೊಸರುತಂಗಯ್ಯೊಳಗೆ (ಕು) ವೊನೆರೆಕರತಲದ (ಅರಾಸೇ) 





ತಾನೆ ಸತ್ಯಜ್ಞಾನಸುಖಮಯ; 

ಸ್ವಾನುಭವಸಂವೇದ್ಯ ಘನವಿ 

ನ್ನೇನು? ತೋರುವ ತೋರಿಕೆಯ ಸಂಸರ್ಗ ತನಗಿಲ್ಲ; । 

ಭಾನು ಬೆಳಗಲು ಲೋಕ ಚೇಷ್ಟಿಸು 

ವಾ ನಿಯಮದಲಿ ಸಕಲಕರಣಕೆ 

ತಾನು ತಿಳಿಯೆ ನಿಮಿತಕಾರಣನೆಂದು ಬಗೆದಿಹನು ॥ ॥೧೮॥ 


ತಾತ್ಪರ್ಯ: ಆತ್ಮಜ್ಞಾನವಾದ ಕೂಡಲೇ ತಾನೇ ಸಚ್ಚಿದಾನಂದ ಸ್ವರೂಪನೆಂದು ತನ್ನ 
ಅನುಭವದಿಂದಲೇ ತಿಳಿಯುತ್ತಾನೆ. ಸಚ್ಚಿದಾನಂದ ಸ್ವರೂಪನಾದ ತನಗಿಂತ 
ಹೆಚ್ಚಿನದೇನಿಲ್ಲವೆ೦ದು ತಿಳಿಯುತ್ತಾನೆ. ಮಾಯಾಸಂಬಂಧವನ್ನೆಲ್ಲ (ತೋರುವ 
ತೋರಿಕೆಯ) ಹೋಗಲಾಡಿಸಿಕೊಂಡು ನಿಸ್ಪಂಗಿ ತಾನೆಂದು ಅರಿಯುತ್ತಾನೆ. 
ಸೂರ್ಯೋದಯವಾದ ಕೂಡಲೆ ಲೋಕವ್ಯಾಪಾರಗಳೆಲ್ಲ ಆರಂಭವಾಗುತ್ತದೆ. ಅದೇ 
ರೀತಿಯಲ್ಲಿ ಸಕಲೇ೦ದ್ರಿಯಗಳಿಗೆ ತನ್ನ ಬರೀ ಇರುವಿಕೆಯ ಬಲದಿಂದ ಇಂದ್ರಿಯಗಳು 
ಲೋಕವ್ಯಾಪಾರಕ್ಕೆ ತೊಡಗುತ್ತವೆ ತಾನು ನಿಮಿತ್ತಕಾರಣನೆಂದು ತಿಳಿದಿರುತ್ತಾನೆ. 
ಶಬ್ದಾರ್ಥ: * ಸತ್ಯಜ್ಞಾನಸುಖಮಯ-ಸಚ್ಚಿದಾನಂದ ಸ್ವರೂಪನು; ಸ್ಥಾನುಭವಸಂವೇದ್ಯ-ತನ್ನ 
ಅನುಭವದಿಂದಲೇ ತಿಳಿದು ಬರತಕ್ಕವನು; ಘನವಿನ್ನೇನು?-ಸಚ್ಚಿದಾನಂದ ಸ್ವರೂಪನಾದ 
ತನಗಿಂತ ಹೆಚ್ಚಿನದೇನಿದೆ?; ಸಂಸರ್ಗ ತನಗಿಲ್ಲ-ಈ ಮಾತು ನಿಸ್ಸಂಗವೆಂಬ ೩ನೇ ಭೂಮಿಕೆಯನ್ನು 
ನೆನಪು ಕೊಡುವದು; ನಿಮಿತ್ತ ಕಾರಣನು-ತನ್ನ ಬರೀ ಇರುವಿಕೆಯ ಬಲದಿಂದ ಇಂದ್ರಿಯಗಳು 
ಚೇಷ್ಟಿಸುವಂತೆ ಮಾಡುವವನು. 





ಹರಿವ ಜಲಗಳು ಜನ್ಮಭೂಮಿಯ 
ನರಿಯದಂದದೊಳಾತ್ಮನಿಂದಲಿ 

ಸ್ಫುರಿಸುತಿಹ ಕರಣಗಳು ಕಾರಣವಾದ ವಸ್ತುವನು । 
ಅರಿಯಲರಿಯವು; ತಿಳಿಯೆ ಸೂರ್ಯನ 

ಕಿರಣದಂತೆ ಪ್ರವೃತ್ತಿಮುಖವಾ 


ಗಿರುತಿರಲ್ಕದರಲ್ಲಿ ಸಂಗವದಿಲ್ಲವೆಂದಿರ್ಪ ॥ ಗಿ 


ತಾತ್ಪರ್ಯ: ಇನ್ನು ಮೂರನೆಯ ಭೂಮಿಕೆಯನ್ನು ಶುಕನಿಗೆ ವ್ಯಾಸನು ವಿವರಿಸುತ್ತಿದ್ದಾನೆ: 
ಹರಿಯುವ ನದಿಗಳು ತಮ್ಮ ಹುಟ್ಟಿನ ನೆಲೆಯನ್ನು ತಾವೇ ತಿಳಿಯದಿರುವ ಹಾಗೆ 


316 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಆತ್ಮನಿಂದಲೇ ಸುಖಿಸುತ್ತಿರುವ ಇಂದ್ರಿಯಗಳು ತಮಗೆ ಆಧಾರವಾಗಿರುವ 
ಪರವಸ್ತುವನ್ನು ತಿಳಿದುಕೊಳ್ಳಲಾರವು. ಹೇಗೆಂದರೆ ಲೋಕವನ್ನು ಬೆಳಗುವ 
ಸೂರ್ಯ ಕಿರಣಗಳು ಯಾವ ವಸ್ತುವಿಗೆ ತಾಕಿದರೂ ಆ ವಸ್ತುವಿನ ಯಾವ 
ಗುಣದ ಸೋಂಕನ್ನೂ ಅಂಟಿಸಿಕೊಳ್ಳದಿರುವಂತೆ ಜಡಾತ್ಮಗಳಾದ ಇಂದ್ರಿಯಗಳ 
ಸಂಸಾರದಲ್ಲಿದ್ದರೂ ಸೋಂಕಿಲ್ಲದೆ ನಿಸ್ಸಂಗಿ ಆಗಿರುತ್ತಾನೆ. 


ಶಬ್ದಾರ್ಥ: ಕಾರಣವಾದ=ತನಗೆ ಆಧಾರವಾಗಿರುವ; ಸೂರ್ಯನ ಕಿರಣದಂತೆ-ಸೂರ್ಯನ ಕಿರಣಗಳು 
ಯಾವ ವಸ್ತುವಿಗೆ ತಾಗಿದರೂ ಆ ವಸ್ತುವಿನ ಯಾವ ಗುಣದ ಸೋಂಕನ್ನು 
ಅ೦ಟಿಸಿಕೊಳ್ಳದಿರುವಂತೆ; ಸೂರ್ಯನ ಕಿರಣಗಳಿಗೆ ವಸ್ತುವಿನ ಗುಣ ಅ೦ಟದಿರುವಂತೆ; 
ಜೇ ಸಂಗವದಿಲ್ಲವೆಂದಿರ್ಪ-ನಿಸ್ಸಂಗಿಯಾಗಿರುತ್ತಾನೆ. 





ಜಲದೊಳಗೆ ತೋರುವ ತರಂಗಾ 

ವಳಿಗಳೇರಿಯ ಮೀರಿ ತೋರ್ಪುವು; 

ತಿಳಿಯಲುದಕವ ಮೀರಿ ತೋರಲ್ಕಳವೆ? ಕರಣಗಳು | 
ಹೊಳೆವವಾತ್ಮನ ತೇಜದಿಂದದ 

ನುಳಿದು ತೋರಲ್ಕರಿಯವೀ ತನು 

ಗಳನುಳಿದು ತೋರುವವು; ತನಗವಕಾ ಪರಿಯ ಸಂಗ ॥ ॥೨೦॥ 


ತಾತ್ಸರ್ಯ: ನೀರಿನಲ್ಲಿ ಏಳುವ ಅಲೆಗಳು ದಡಮೀರಿ ಹರಿದು ನೀರನ್ನು ಬಿಟ್ಟು 
ಬರದಂತೆ ಕಾಣಿಸಿಕೊಂಡರೂ ನೀರನ್ನು ಬಿಟ್ಟಿರುವುದಿಲ್ಲ. ಹಾಗೆಯೇ ಇಂದ್ರಿಯಗಳು 
ಶರೀರದ ಹೊರಗಿದ್ದು ಬೆಳಗಬಲ್ಲವು ಹೇಗೆಂದರೆ ಇಂದ್ರಿಯಗಳು ಶರೀರಗಳನ್ನು ತಮ್ಮ 
ದಾರಿಗೆ ನೋಡುತ್ತಿರುವುವು. ಆದರೆ ಆತ್ಮತೇಜದ ಬೆಂಬಲವನ್ನು ಬಿಟ್ಟು ಬೆಳಗಲಾರವು. 
ಅದೇರೀತಿಯಾಗಿ ತನಗೂ ಶರೀರಕ್ಕೂ ಇರುವ ಸಂಗವೆಂದು ತಿಳಿಯಬೇಕು. 


ಶಬ್ದಾರ್ಥ: ತನಗೆ--ಅವಕೆ ಆ ಪರಿಯ ಸಂಗ-ಆತ್ಮನಿಗೂ ಇಂದ್ರಿಯಗಳಿಗೂ ಇರುವ ಸಂಗದ 
ರೀತಿ ಅದು; 


ಟಿಪ್ಪಣಿ: ಆತ್ಮನಿಗೂ ಇಂದ್ರಿಯಗಳಿಗೂ ಇರುವುದು ಎಂಥ ಸಂಗವೆಂದರೆ ಅಲೆಗಳು ಏರಿಯನ್ನು 
ಬಿಟ್ಟು ಬ೦ದು ಕಾಣಿಸಿಕೊಳ್ಳುವಂತೆ ನೀರನ್ನು ಬಿಟ್ಟು ಬಂದು ಕಾಣಿಸಿಕೊಳ್ಳಲಾರವಷ್ಟೇ. ಹಾಗೆ 
ಇಂದ್ರಿಯಗಳು ಶರೀರದ ಹೊರಗಿದ್ದು ಬೆಳಗಬಲ್ಲವು. ಹೇಗೆ೦ದರೆ ಇಂದ್ರಿಯಗಳು ಶರೀರಗಳನ್ನು 
ತಮ್ಮೆದುರಿಗೆ ನೋಡುತ್ತಿರುವುವು. ಆದರೆ ಆತ್ಮ ತೇಜದ ಬೆಂಬಲವನ್ನು ಬಿಟ್ಟು ಬೆಳಗಲಾರವೆಂದರ್ಥ. 





ಹಾಲುಮೊಸರಂದದ ವಿಕಾರ್ಯನು, 
ಕೇಳು ಸ್ವರ್ಗದವೋಲು ಪ್ರಾಪ್ಯನು, 
ಹೇಳಲೇನುತ್ಪಾದ್ಯ ಘಟದಂದದಲಿ, ದ್ವಿಜನಂತೆ | 


317 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮೇಲೆ ಸಂಸ್ಕಾರ್ಯನುಮೆನಿಸನವ; 

ಕೇಳು ನೀನದರಂತೆ ಕರಣದ 

ಕೋಳವಹ ನಾಲ್ಕಾದ ಕರ್ಮದ ಸಂಗ ತನಗಿಲ್ಲ ॥ ॥೨೧॥ 
ತಾತ್ಪರ್ಯ: ಈ ಪದ್ಯದಲ್ಲಿ ನಿಸ್ಸಂಗವೆ೦ಬ ಭೂಮಿಕೆಯ ಲಕ್ಷಣವನ್ನು ಹೇಳುತ್ತಾರೆ. 
ಈ ಲಕ್ಷಣ ಹೊ೦ದಿದವನು, ಹಾಲು ಮೊಸರಾಗುವ ಹಾಗೆ ಬದಲಾವಣೆಯನ್ನು 
ಹೊಂದದೆ ಅವಿಕಾರ್ವನು ಆಗಿರುತ್ತಾನೆ. ಸ್ಪರಲೋಕವನ್ನು ಹೊಸದಾಗಿ ಹೊಂದುವನಂತೆ ಆಗಿದಿವವ 
ಆಗಿರುವುದಿಲ್ಲ. (ಅಪ್ರಾಪ್ಯ); ಮಣ್ಣಿನಿಂದ ಮಡಕೆ ಆಗುವ ಹಾಗೆ ಹೊಸದಾಗಿ 
ಹುಟ್ಟುವನು ಆಗಿರುವುದಿಲ್ಲ (ಅನುತ್ಚಾದ್ಯ) ಹೊಸದಾಗಿ ಕರ್ಮದಿಂದ ಶುದ್ಧಿಯನ್ನು 
ಪಡೆದು ಹೊಸದಾಗಿ ಸಂಸ್ಕಾರ ಪಡೆದವನಾಗಿ ಆಗಿರುವುದಿಲ್ಲ (ಅಸ೦ಸ್ಕಾರ್ಯ) ಎಂದರೆ 
ಎಕಾರ್ಯ ಪ್ರಾಪ್ಯ, ಉತ್ಪಾದ್ಯ, ಸಂಸ್ಕಾರ್ಯಗಳೆಂಬ ಇಂದ್ರಿಯಗಳಿಗೆ ಬಂಧನವಾದಂಥ 
ನಾಲ್ಕು ರೀತಿಯ ಕರ್ಮಗಳ ಸಂಗವಿಲ್ಲದ ಆತ್ಮ ರೂಪಿಯೇ ನಿಸ್ಸಂಗ ಭೂಮಿಕೆಯವ 
ನಾಗಿರುತ್ತಾನೆ. 


ಶಬ್ದಾರ್ಥ: ವಿಕಾರ್ಯನು-ವಿಕಾರನಾಗುವವನು, ಬದಲಾವಣೆಯನ್ನು ಹೊಂದುವವನು; 
ಎನಿಸನು-ಅನ್ನಿಸಿಕೊಳ್ಳುವುದಿಲ್ಲ; ಬದಲಾವಣೆಯನ್ನು ಹೊಂದುವುದಿಲ್ಲ ಎಂದರ್ಥ; 
ಪ್ರಾಪ್ಸನು-ಹೊಸದಾಗಿ ದೊರೆಯುವವನು (ಎನಿಸನು); ಉತ್ಪಾದ್ಯ-ಹೊಸದಾಗಿ ಹುಟ್ಟುವವನು 
(ಎನಿಸನು); ಸಂಸ್ಕಾರ್ಯನು-(ಬ್ರಾಹ್ಮಣರಂತೆ) ಸಂಸ್ಕಾರವನ್ನು (ಕರ್ಮದಿಂದ ಶುದ್ಧಿಯನ್ನು 
ಪಡೆಯುವವನು (ಎನಿಸನು); ನಾಲ್ಕಾದಕರ್ಕದ ಸಂಗ-ವಿಕಾರ್ಯ ಪ್ರಾಪ್ಯ, ಉತ್ಪಾದ್ಯ, ಸ೦ಸ್ಕಾರ್ಯ 
ಎ೦ಬ ಕರ್ಮಸಂಬಂಧಸ್ವರೂಪಗಳು ನಾಲ್ಕು (ಆತ್ಮನಿಗಿಲ್ಲವೆಂದರ್ಥ); * ಕರಣದಕೋಳವಹ-ಎ 
ಇಂದ್ರಿಯಗಳಿಗೆ ಬಂಧನವಾಗಿಹ; 





ಹಮ್ಮು ಕರ್ಮವ ಮಾಡಿ ತತ್ಫಲ 

ಧರ್ಮವಹ ಸುಖದುಃಖದನುಭವ 

ವೆಮ್ಮದೆಂದೇ ಬಗೆದು ಕರ್ತೃತ್ವಾಭಿಮಾನದಲಿ । 

ಹೆಮ್ಮೆಯೇ ಒಡಲಾಗಿ ಮೆರೆವೀ 

ದುರ್ಮದದ ಹಮ್ಮಿಗೆಯು ನಿಜವಹ 

ನಿರ್ಮಲಾತ್ಮಕನಾದೆನಗೆ ಸಂಸರ್ಗವಿಲ್ಲಂದ ॥ ॥೨೨] 


ತಾತ್ಪರ್ಯ: ಅಹಂಕಾರದ ಕರ್ಮಗಳನ್ನು ಮಾಡಿ ಅದರ ಫಲಗಳಾದ ಸುಖ 

1ಖಗಳ ಅನುಭವವನ್ನು ತನ್ನದು ಎಂದು ತಿಳಿದು, ತಾನೇ ಅದರ ಕರ್ತೃವೆಂದು 
ಅಭಿಮಾನದಲ್ಲಿ ಅಹಂಕಾರಿ ಆಗಿ ಮೆರೆಯುವಂಥ ದುರಭಿಮಾನದ ಅಹಂಕಾರತ್ವಕ್ಕೂ 
ನಿರ್ಮಲಸ್ವರೂಪಿಯಾದ ಆತ್ಮನಾಗಿರುವ ತನಗೂ ನಿಜವಾಗಿಯೂ ಏನೂ 
ಸಂಬಂಧವಿಲ್ಲವೆಂದು ತಿಳಿಯುವವನೇ ಮೂರನೇ ಮೆಟ್ಟಿಲಾದ ನಿಸ್ಪಂಗತ್ಸದಲ್ಲಿರುತ್ತಾನೆ. 


318 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: * ಹಮ್ಮು =ಅಹಂಕಾರ; ತತ್ಸಲ-ಅದರಿಂದ ಉಂಟಾಗುವ ಸುಖದುಃ ಖಗಳು; 
ಸ ಕತ ್ಕ್ಯತ್ವಾಭಿಮಾನ-ತಾನೇ ಅದರ ಕತೃ ವೆಂಬ ಅಭಿಮಾನಿಯಾಗಿರುವವನು; * ಹೆಮ್ಮೆಯೇ 
ಒಡಲಾಗಿ ಅಹಂಕಾರವೇ ಶರೀರವಾಗುಳ್ಳ (ಅಹ೦ಕಾರಮಯಿ); * ದುರ್ಮದದ-ದುರಭಿಮಾನದ; 
* ಸಂಸರ್ಗ-ಸ೦ಬ೦ಧ, ಸಂಪರ್ಕ; 


ಟಿಪ್ಪಣಿ: ಹೊಚಿ ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ; ಶಬ್ದಾರ್ಥ ಅನುವಾದಕನದು. 





ಗಗನಲತೆಯಲಿ ಪಕ್ಷಿ ಸುಳಿದೊಡೆ 

ಬಗೆಯಲದಕನ್ಯೋನ್ಯ ಸಂಗತಿ 

ಯೊಗೆವುದೇ? ಚಿದ್ಧಗನಲತೆಯಲಿ ಹಮ್ಮುಸುಳಿದಾಡೆ | 

ನೆಗಳಿದೀ ನಿಸ್ಪಂಗ, ನಿರ್ಗುಣ 

ನಗಣಿತನಿಜಾನಂದ, ನಿರುಪಮ, 

ನಿಗಮವೇದ್ಯ, ನಿರಂಗನೆನಗದಕೆಂತಹುದು ಸಂಗ? ॥ ॥೨೩। 


ತಾತ್ಪರ್ಯ: ಆಕಾಶವೆ೦ಬ ಬಳ್ಳಿಯ ಮೇಲೆ ಹಕ್ಕಿ ಕಾಣಿಸಿಕೊಂಡರೆ (ಇಲ್ಲಿ ಆಕಾಶವನ್ನು 
ಬಳ್ಳಿಯನ್ನಾಗಿ ರೂಪವನ್ನಾಗಿ ಭಾವಿಸಿದೆ) ಆ ಹಕ್ಕಿಗೂ ಆಕಾಶವೆ೦ಬ ಬಳ್ಳಿಗೂ 
ಪರಸ್ಪರ ಸ ಉಂಟಾಗುತ್ತದೆಯೇ? ಇಲ್ಲ. ಅದೇ ರೀತಿಯಾಗಿ ಚಿದಾಕಾಶವಂಬ 
ಬಳ್ಳಿಯಲ್ಲಿ ನಾನು ನನ್ನದು ಎ೦ಬ ಅಹಂಕಾರ ಕಾಣಿಸಿಕೊಂಡರೆ ಅದಕ್ಕೂ ಸಂಗ 
ರಹಿತನೂ, ಗುಣರಹಿತನೂ ಅಮಿತಸತ್ಕಾನಂದನೂ ವೇದಗೋಚರನೂ 
ಅಸಮಾನನೂ ಆದ ಆತ್ಮನಾದ ನಾನು ನಿಸ್ತಂಗನಾದ್ದರಿಂದ (ಅವಯವರಹಿತ 
ನಾದುದರಿಂದ) ಅವನಿಗೂ ಸಂಬಂಧವಿಲ್ಲವೆ೦ದೂ ತಿಳಿಯುವುದೇ ನಿಸ್ತಂಗವೆಂಬ 
ಮೂರನೆಯ ಭೂಮಿಕೆ ಆಗಿರುತ್ತದೆ. 


ಶಬ್ದಾರ್ಥ: ಅನ್ಯೋನ್ಯ ಸಂಗತಿ-ಒಂದಕ್ಕೊಂದು ಸಂಬಂಧವು; ನಿರಂಗ-ಅವಯವವಿಲ್ಲದವನು 
(ಸಂಬಂಧವಾಗ "ಕಾದರೆ ಅಂಗವಿರಬೇಕಾಗುವುದು ಆತ್ಮನು ನಿರಂಗನಾದ್ದರಿಂದ "ಅವನಿಗೆ 
ಯಾವ ಸಂಬಂಧವೂ ಇಲ್ಲ); ಎನಗೆ-ನಿಸಂಗ ಮೊದಲುಗೊಂಡು ನಿರಂಗನೆಂಬುದರವರೆಗೆ 
ಗುಣಗಳುಳ್ಳ ನನಗೆ ಎಂದರ್ಥ. * ನಿಗಮವೇದ್ಯ-ವೇದಗೋಚರನು. 





ತ್ರಿಜಗವಿದು ಬಗೆಯಿಂದ ತೋರ್ಪುದು 

ನಿಜದವೋಲ್‌; ಬಗೆಯಡಗೆ ಕೆಡುವದು; 

ಭುಜಗ ರಜ್ಜುವಿನಲ್ಲಿ ತೋರ್ದಳಿವಂತೆ; ಶುಕ್ತಿಯಲಿ । 
ರಜತದಂದದನಾದ್ಯವಿದ್ಯಾ 

ವೃಜಿನಲಿಂಗಶರೀರಸಂಗವು 

ನಿಜದೊಳೆನಗಿಲ್ಲೆಂದು ನಿಸಂಗತಿಯನೊಂದಿಹನು ॥ ॥೨೪॥ 


319 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಮಾಯಾಶಕ್ತಿಯಿಂದ ಉಂಟಾದ ಆವರಣದಿಂದ ಕೂಡಿರುವ ಸ್ವರ್ಗ, 
ಮರ್ತ್ಯ, ಪಾತಾಳಗಳೆಂಬ ತ್ರಿಲೋಕಗಳು, ಮನೋವ್ಯಾಪಾರದಿಂದ ಜಡಬುದ್ದಿಗೆ 
ನಿಜಲೋಕಗಳೆಂದೇ ತೋರುತ್ತದೆ. ಅಂಥ ಭೇದಬುದ್ದಿ ಅಳಿದುಹೋದಾಗ (ನಿಜ 
ತಿಳಿಯದ) ತಿಲೋಕಗಳೆಂಬ ಭಾವನೆಯೂ ಅಳಿದುಹೋಗುತ್ತದೆ. ಹಾಗೆಯೇ 
ಹಗ್ಗದಲ್ಲಿ ಹಾವು ಎಂಬ ಭ್ರಾಂತಿ ತಲೆದೋರಿ ನಿಜಸ್ಥಿತಿ ತಿಳಿದಾಗ ಭ್ರಾಂತಿ ಅಳಿದು 
ಇದು ಹಾವಲ್ಲ ಹಗ್ಗ ಎಂದು ತಿಳಿಯುವ ಹಾಗೆ; ನಂತರ (ಸತ್ಯ ತಿಳಿದಾಗ) ಇದು 
ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪೆಂದು ತಿಳಿದ ಹಾಗೆ, ಅನಾದಿಯಿಂದ ಅವಿದ್ಯೆಯೆಂಬ ಪಾಪದ 
ರೂಪವಾದ ಲಿಂಗ ಶರೀರದ ಸಂಗವು ನಿಜವಾಗಿಯೂ ತನಗೆ ಇಲ್ಲವೆಂದು 
ತಿಳಿಯುವವನು ನಿಸಂಗತಿಯನ್ನು (ನಿಸ್ಸ೦ಗವೆ೦ಂಬ ಮೂರನೆಯ ಭೂಮಿಕೆಯನ್ನು) 
ಹೊಂದಿದವನಾಗಿರುತ್ತಾನೆ. 


ಶಬ್ದಾರ್ಥ: ತ್ರಿಜಗ-ಸ್ಪರ್ಗ ಮರ್ತ್ಯ ಪಾತಾಳ; ಬಗೆಯಡಗೆ ಕೆಡುವದು-ಮನಸ್ಸಿನ ಭ್ರಾಂತಿ 
ತೊಲಗಿದಾಗ ನಿಜ ತಿಳಿಯುವುದು; ಅನಾದ್ಯವಿದ್ಯಾವೃಜಿನಲಿಂಗಶರೀರಸಂಗವು-ಅನಾದಿಯಾದ 
ಅವಿದ್ಯೆಯೆಂಬ ಪಾಪದರೂಪನಾದ ಲಿಂಗಶರೀರದ ಸಂಗವು; 


ಟಿಪ್ಪಣಿ: 
ಮನೋದೃಶ್ಯಮಿದಂದ್ವೈತಂ ಯತ್ವಿಂಚಿತ್‌ಸಚರಾಚರಾ | 


ಮನಸೋಹ್ಯಮನೀಭಾವೇ ದ್ವೈತಂ ನೈವೋಪಲಭ್ಯತೇ | (ಮಾಂಡೂಕ್ಕಕಾರಿಕೆ) 
ಪದವಿಭಾಗ: ರಜತದಂದದ-=ರಜತ-4ಅಂದದ 





ಪುಸಿಯ ಹಮ್ಮೇ ಕನಸಿನಂದದೊ 

ಳೆಸೆದು ಜಗವಾದಂತೆ ತೋರ್ಪುದು; 

ಬಿಸಿಲದೊರೆಯಂದದಿ ವಿಚಾರಿಸಿ ನೋಡೆ ತೋರದದು; । 

ಅಸಮತೇಜೋನಿಧಿಗೆ ಹಮ್ಮಿನ 

ಘಸಣಿಯುಂಟೇ? ರವಿಗೆ ಕತ್ತಲೆ 

ಮುಸುಕುವದೆ? ಅದರಂತೆ ತಾ ನಿಸಂಗನೆಂದಿಹನು ॥ ॥೨೫॥ 
ತಾತ್ಪರ್ಯ: ಮಿಥ್ಯಾತ್ಮಕವಾದ ಹಮ್ಮೇ (ಅಹಂಕಾರವೇ) ಸ್ವಪ್ನದ ರೀತಿಯಲ್ಲಿ ತೋರಿ 
ಈ ಜಗತ್ತು ಸೃಷ್ಟಿಯಾದಂತೆ ಕಾಣಿಸುವುದು; ಅದರಂತೆಯೇ ವಿಚಾರಮಾಡಿದರೆ 
ಈ ಜಗತ್ತು ಮರೀಚಿಕೆಯಂತೆ ಸುಳ್ಳಾದುದೇ ಹೊರತು ನಿಜವಾದುದಲ್ಲ. ಅಸಮಾನ 
ತೇಜೋರಾಶಿಯಿ೦ದ ಪರಿಪೂರ್ಣವಾದ ಆತ್ಮನಿಗೆ ಅಹಂಕಾರದ ತೊಡಕು ಇರಲು 
ಶಕ್ಕವೇ? ಸೂರ್ಯನಿಗೆ ಕತ್ತಲು ಆವರಿಸುವುದುಂಟೇ? ಅದರಂತೆ ತಾನು ನಿಸ್ಪಂಗನೆಂದು 
ತಿಳಿಯುವುದೇ ಮೂರನೆಯ ಭೂಮಿಕೆಯಾಗಿದೆ. 


320 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: * ಪುಸಿ-ಮಿಥ್ಯೆ, ಸುಳ್ಳು * ಹಮ್ಮು-ಅಹಂಕಾರ; * ಬಿಸಿಲುದೊರೆ-ವರೀಚಿಕೆ; ವಿಚಾರಿಸಿ 
ನೋಡೆ=ಪರಾಮರ್ಶಿಸಿದರೆ; * ಘಸಣಿ-ತೊಡಕು; * ಮುಸುಕುವದೆ?-ಎಆವರಿಸುವುದುಂಟೆ9 


ಟಿಪ್ಪಣಿ: ಪುಸಿಯ ಹಮ್ಮೇ ಕನಸಿನಂದದೊಳೆಸೆದು ಜಗವಾದಂತೆ ತೋರ್ಪುದು=-ಈ ಪೂರ್ವಾರ್ಧದ 
ಸಾಲುಗಳ ಅರ್ಥವು ಬಹುಮಟ್ಟಿಗೆ ಹಿ೦ದಿನಪದ್ಯದ ಪೂರ್ವಾರ್ಧದ ಸಾಲುಗಳ ರೂಪಾಂತರವು. 
ಅಲ್ಲಿ ಮನಸ್ಸು ಸುಷುಪ್ತಿ ಮುಂತಾದ ಅವಸ್ಥೆಯಲ್ಲಿ ಲಯವಾದರೆ ಜಗತ್ತಿಲ್ಲವೆ೦ದಿದೆ. ಇಲ್ಲಿ 
ವಿಚಾರ ಮಾಡಿ ನೋಡಿದರೆ ಹಮ್ಮೇ ಇಲ್ಲವಾದ್ದರಿಂದ ಜಗತ್ತಿಲ್ಲವೆಂದಿದೆ. 





ಅನಿಲ ಸುಳಿದಾಡಿದೊಡೆ ಗಗನ 

ಕೃನಿಲಗೆತ್ತಣ ಸಂಗ? ಆತ್ಮನು 

ತನುರಹಿತ ಪರಿಪೂರ್ಣ ನಿತ್ಯಾನಂದವಿಗ್ರಹನು | 
ನೆನಹಿನೊಡಲಾಗಿರ್ಪ ಮಾಯಾ 

ಜನಿತವಹ ಷೋಡಶವಿಕಾರದ 

ಮನದ ಸಂಗವದೆತ್ತಣದು ತನಗೆಂದು ಬಗೆದಿಹನು ॥ ॥೨೬॥ 


ತಾತ್ಪರ್ಯ: ಆಕಾಶದಲ್ಲಿ ಸುಳಿದಾಡುವ ಗಾಳಿಗೂ, ಆಕಾಶಕ್ಕೂ ಯಾವ ಸಂಬಂಧವಿದೆ? 

ಯಾವ ಸಂಬಂಧವೂ ಇಲ್ಲ. ಹಾಗೆಯೇ ಶರೀರವಿಲ್ಲದಿರುವ ಆತ್ಮನು ಪರಿಪೂರ್ಣನು; 

ಶಾಶ್ವತಸುಖಸ್ವರೂಪಿಯೂ ಆಗಿದ್ದಾರೆ. ಕಲ್ಪನೆಗಳಿಗೆಲ್ಲ ಆಶ್ರಯವಾಗಿರುವ 

“ಮಾಯೆಯಿಂದ ಜನಿಸಿದ ಮನಸ್ಸಿನ ಹದಿನಾರು ವಿಕಾರಗಳ ಸಾಂಗತ್ಯ ನನಗಿಲ್ಲ” 

ಎಂದು ಭಾವಿಸುವುದೇ ನಿಸಂಗಭೂಮಿಕೆಯ ಲಕ್ಷಣವಾಗಿದೆ. 

ಶಬ್ದಾರ್ಥ: * ಅನಿಲಸುಳಿದಾಡಿದೊಡೆ-ಗಾಳಿ ಸಂಚರಿದಾಗ; * ತನುರಹಿತ-ಶರೀರವಿಲ್ಲದ; 
ಸಂಗ-ಸಾ೦ಗತ್ಯ; * ನೆನಹಿನೊಡಲಾಗಿರ್ಪ-ಕಲ್ಪನೆಗಳಿಗೆಲ್ಲ ಆಶ್ರಯವಾಗಿರುವ; 


ಟಿಪ್ಪಣಿ: ಷೋಡಶವಿಕಾರ: ೧) ರಾಗ; ೨) ದ್ವೇಷ; ೩) ಕಾಮ; ೪) ಕ್ರೋಧ; ೫) ಲೋಭ; ೬) 
ಮೋಹ; ೭) ಮದ; ೮) ಮತ್ತರ; ೯) ಅಸೂಯೆ; ೧೦) ದಂಭ; ೧೧) ದರ್ಪ; ೧೨) 
ಅಹಂಕಾರ; ೧೩) ಇಚ್ಛೆ; ೧೪) ಭಕ್ತಿ ೧೫) ಶ್ರದ್ಧೆ; ಈರ್ಷ್ಯ(ವಾಸುದೇವಮನನ ಗ್ರಂಥದಿಂದ) 


೧) ಸಂಜ್ಞಾನ (ಚೇತನಭಾವ); ೨) 4 (ಈಶ್ವರಭಾವ); ೩) ವಿಜ್ಞಾನ (ಕಲಾದಿಪರಿಜ್ಞಾನ); 
೪) ಪಜ್ಞಾನ; ೫) ಮೇಧಾ; ೬) ದೃಷ್ಠಿ; ೭) ಧೃತಿ; ೮) ಮತಿ; ೯) ಮನೀಷಾ; ೧೦) ಜೂತಿ 
(ದುಃಖತ್ಚಭಾವ); ೧೧) ಸ್ಮೃತಿ; ೧೨) ಸ೦ಕಲ್ಪ ೧೩) ಕ್ರತು; ೧೪) ಆಸು; ೧೫) ಕಾಮ; ೧೬) 
ವಶ; ಈ ೧೬ ಮನಸ್ಸಿನ ವಿಕಾರಗಳು; (ಐತರೇಯೋಪನಿಷತು) 


ಮುನ್ನ ಮಾಡಿದ ಪುಣ ್ಯಫಲದಿಂ 
ದುನ್ನತ ವಿರಕ್ತಿಯನು ಪ ಪಡೆದದ 
ಮನ್ನಿಸುತ ಸಜ್ಜನಸಮಾಗಮದಿಂದ, ಶಾಸ್ತ್ರವನು | 


321 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತನ್ನ ಮತಿಯ ವಿವೇಕದಿಂ ತಿಳಿ 

ದನ್ಯ ಜಡಸಂಗವನುಳಿದ ಚೈ 

ತನ್ಯ ತಾನೆಂಬೆಚ್ಚರವೆ ಮೂರನೆಯ ಭೂಮಿಕೆಯು ॥ ೨೭ 
ತಾತ್ಪರ್ಯ: ಪೂರ್ವಜನ್ಮದಲ್ಲಿ ತಾನು ಮಾಡಿದ ಸುಕೃತಫಲಗಳಿ೦ದ ಶ್ರೇಷ್ಠ ಗಳಿಸಿದ್ದ 
ವೈರಾಗ್ಯವನ್ನು ಸಾಧುಸಜ್ಜನರ ಸಹವಾಸದಿ೦ದ ಅದನ್ನು ಉಳಿಸಿಕೊಳ್ಳುತ್ತ ತನ್ನ 
ಬುದ್ಧಿಯ ವಿವೇಚನಾಶಕ್ತಿಯಿ೦ದ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾ ಉಳಿದ 
ಜಡವಸ್ತುಗಳಿಗೂ ಆತ್ಮಸ್ತರೂಪನಾದ ತನಗೂ ಯಾವ ಸಂಗವೂ ಇಲ್ಲವೆಂದು 
ತಿಳಿಯುತ್ತ, ಮೂಢ ಜನರ ಸಹವಾಸವನ್ನು ತೊರೆದಂಥ ಶುದ್ಧಚೈತನ್ಯಸ್ತರೂಪವೇ 
ತಾನೆಂಬ ಎಚ್ಚರವನ್ನು ಹೊಂದಿರುವುದೇ ನಿಸಂಗವೆಂಬ ಮೂರನೆಯ ಭೂಮಿಕೆ 
ಆಗಿದೆ. 


ಶಬ್ದಾರ್ಥ: * ಮುನ್ನ ಮಾಡಿದ-ಪೂರ್ವ ಜನ್ಮದಲ್ಲಿ ತಾನು ಮಾಡಿದ; * ಪುಣ್ಯ ಫಲದಿಂದ-ಸುಕೃತ 
ಫಲಗಳಿಂದ; * ಉನ್ನತ ವೈರಾಗ್ಯ-ಶ್ರೇಷ್ಠ ವೈರಾಗ್ಯ; * ಸಜ್ಜನಸಮಾಗಮದಿಂದ-ಸಜ್ಜನರ 
ಸಹವಾಸದಿಂದ; ಅದ-ಆ ವೈರಾಗ್ಯವನ್ನು; ಅನ್ಯಜಡಸಂಗವನುಳಿದ-ಉಳಿದ ಮೂಢ ಜನರ 
ಗೋಷ್ಠಿಯನ್ನು ಬಿಟ್ಟಂಥ ಎಂಬುದೊಂದರ್ಥ; ಉಳಿದ ಜಡವಸ್ತುಗಳಿಗೂ ಆತ್ಮ ಸ್ವರೂಪನಾದ 


ತನಗೂ ಯಾವ ಸಂಗವೂ ಇಲ್ಲವೆಂದು ತಿಳಿದಂಥ ಎಂಬುದು ಇನ್ನೊಂದರ್ಥ. 





ವಾಸನಾ ಕ್ಷಯ (೨೮-೩೧) 

ಇಂತು ಭೂಮಿತ್ರಿತಯವನು ನೆರೆ 

ಹಂತತಾಭ್ನಾಸವನು ಮಾಡುತ, 

ಚಿಂತಿಸದೆ ಹಿಂದಾದುದನು, ಮುಂದೇನುಭಾವಿಸದೆ, । 

ಮುಂತೆ ದೃಷ್ಟಿಪಥಕ್ಕೆ ಬಿದ್ದುದ 

ನೆಂತುಮಿದು ನಿಜವೆಂದು ಬಗೆಯದೆ, 

ಭ್ರಾಂತಿಯಳಿದುಳಿದಿರ್ಪುದೇ ನಿರ್ವಾಸನೆಯ ಭೂಮಿ ॥ ೨೮ 
ತಾತ್ಪರ್ಯ: ಈ ರೀತಿಯಲ್ಲಿ ಸುಖೇಚ್ಛೆ, ಆತ್ಮ ವಿಚಾರ, ನಿಸ್ಸಂಗಗಳೆ೦ಂಬ ಮೊದಲ 
ಮೂರು ಭೂಮಿಕೆಗಳನ್ನು ಎಡಬಿಡದೆ ಅಭ್ಯಾಸ ಮಾಡುತ್ತಾ (ಗತಕಾಲದ) ಹಿ೦ದೆ 
ಕಳೆದು ಹೋದದನ್ನು ಚಿಂತಿಸದಿರುವುದು; (ಭವಿಷ್ಯತ್ಕಾಲದ) ಮುಂದೆ ಏನು 
ಸಂಭವಿಸುವುದೋ ಎಂಬುದನ್ನು ಆಲೋಚಿಸದೆ ಇರುವುದು, (ವರ್ತಮಾನ ಕಾಲದ) 
ಇದಿರಾಗಿ ದೃಷ್ಟಿಗೋಚರವಾಗುತ್ತಿರುವ ಈಗ ಕಾಣುವ ಮಾಯಾ ಸೃಷ್ಟಿಯನ್ನು 
ಯಾವ ರೀತಿಯಲ್ಲಿ ನೋಡಿದರೂ ಇದು ಸುಳ್ಳಾದುದು ಎಂದು ಭಾವಿಸುವುದು; 


ಈ ಶರೀರವನ್ನು ಸತ್ಯವೆಂದು ನಂಬದೆ ಭ್ರಾಂತಿಯನ್ನು ತೊರೆದಿರುವುದೇ ನಿರ್ವಾಸನೆ 
ಎ೦ಬ ನಾಲ್ಕನೆಯ ಭೂಮಿಕೆ ಆಗಿದೆ. 


322 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: * ಭೂಮಿತ್ರಿತಯ-ಸುಖೇಚ್ಛೆ, ಆತ್ಮ ವಿಚಾರ, ನಿಸಂಗವೆಂಬ ಮೂರು ಭೂಮಿಕೆಗಳ್ಳು; 
x ಹಿಂದಾದುದನು ಚಿಂತಿಸದೆಎ ೫8 "ವಿಚಾರಗಳನ್ನು ಯೋಚಿಸದೆ; *ಮುಂದಾದನು 
ಭಾವಿಸದೆ-ಭವಿಷ್ಯತ್ಕಾಲದ ಆಗುಹೋಗುಗಳ ಬಗ್ಗೆ ಕಳವಳ. ಹೊಂದದೆ. ಮುಂತೆಎಇದಿರಾಗಿ; 
* ದೃಷ್ಟಿಪಥಕ್ಕೆ ಬಿದ್ದುದ-ವರ್ತಮಾನಕಾಲದಲ್ಲಿ ಕಾಣಿಸುವುದನ್ನು; * ಭ್ರಾಂತಿಯನ್ನುಎ 
ಮಾಯೆಯನ್ನು; ಎಂತುಮಿದು-ಯಾವ ರೀತಿಯಿ೦ದ ನೋಡಿದರೂ; (ಇದು ಸುಳ್ಳಾದುದು). 
ನಿರ್ವಾಸನೆಯ "ಭೂಮಿ-ವಾಸನಾಕ್ಷಯವೆಂಬ ನಾಲ್ಕನೆಯ ಭೂಮಿಕೆ ಆಗಿದೆ. 





ತನುವು ತಾನೆಂದೆಂಬ ವಾಸನೆ 

ಯೆನಿತೆನಿತೊ ವಿಧ ಶಾಸ್ತವಾಸನೆ, 

ಘನತರದ ಲೌಕಿಕದ ವಾಸನೆಯಾದಿಯಾಗಿರ್ದ । 

ಇನಿತು ವಾಸನೆಗಳಲಿ ಲೇಪವ 

ದೆನಿಪ ಮನವನು ತೆಗೆದು; ಯೋಗದಿ 

ಚಿನುಮಯಾತ್ಮನೊಳೊಂದಿಸಲು ನಿರ್ವಾಸನೆಯ ಭೂಮಿ ॥ 1೨೯॥ 
ತಾತ್ಪರ್ಯ: ಈ ಶರೀರವು ತಾನೇ (ಆತೃ) ಎಂಬ ವಾಸನೆಯು, ಹಲವು ಶಾಸ್ತ್ರಗಳಲ್ಲಿ 
ಅನೇಕ ವಿಧಗಳಲ್ಲಿ ಹೇಳಿರುವುದು ಎ೦ಬ ಅರ್ಥದಲ್ಲಿ ತೊಳಲುತ್ತಿರುವ ವಾಸನೆ, 
ಈ ಲೋಕದಲ್ಲಿ ತಾನು ಕೀರ್ತಿವಂತನಾಗಬೇಕೆಂಬ ಬಲತರವಾದ ಮೋಹ ವಾಸನೆ, 
ಇವೇ ಮೊದಲಾದ ನಾನಾ ಬಗೆಯ ವಾಸನೆಗಳಿಗೆ ಅಂಟಿ ಕೊಂಡಿರುವ ಮನಸನ್ನು 
ಯೋಗಾಭ್ಯಾಸದಿಂದ ದೂರಮಾಡಿ ಚಿನ್ನಯರೂಪನಾದ ಆತ್ಮನಲ್ಲಿ ಮನಸ್ಸನ್ನು 
ಲೀನಗೊಳಿಸುವುದೇ ನಿರ್ವಾಸನೆಯೆಂಬ "ನಾಲ್ಕನೆಯ ಭೂಮಿಕೆ ಆಗಿದೆ. 
ಶಬ್ದಾರ್ಥ: ಎನಿತೆನಿತೊ ವಿಧ-ಎಪ್ಪೆಷ್ಟೋ ಬಗೆಯಾದ; ಶಾಸ್ತ್ರವಾಸ ಸನೆ-ಬೇರೆ ಬೇರೆ ಶಾಸಗಳಲ್ಲಿ 
ಬೇರೆ ಬೇರೆ ರೀತಿಯಲ್ಲಿ ಹೇಳಿರುವದೆಂಬರ್ಥದಲ್ಲಿಯೇ' ತೊಳಲುತ್ತಿರುವುದು; ತಿಕದ 


ವಾಸನೆ-ಈ ಲೋಕದಲ್ಲಿ. ತಾನು ಹೆಸರುವಾಸಿಯನ್ನು ಹೊಂದಬೇಕೆಂಬ ಬಲವಾದ ಇಚ್ಛೆ; 
ಯೋಗಾದಿ-ಸಾಧನದಿಂದ; ೫ ಲೇಪ-ಅಂಟಿಕೊಂಡಿರುವ ಪದರ; * ನಿರ್ವಾಸನೆ-ವಾಸನಾಕ್ಷಯ; 





ವಾಸನಾಕ್ಷಯವೆನಿಸುವದು ದು 
೯ಸನೆಗಳೆನಿಸಿರ್ಪ್ಹ ಪಂಚ 
ಕ್ಷೇಶವಳಿವುದರಿಂದ ಚಿತ್ತದ ಮಲಿನವನು ತೊಳೆದು, । 
ಭಾಸಮಾನದಿ ಬುದ್ಧಿ ಬೆಳಗುತ 
ಸೂಸದಂತರ್ಮುಖವದಾಗಿರ 
ಲೀ ಸಕಲ ತೋರುವದು ಕನಸಿನವೋಲು ಪುಸಿಯಾಗಿ ॥ ॥೩೦॥ 


ತಾತ್ಪರ್ಯ: ದುರ್ವಾಸನೆಗಳೆಂಬ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶಗಳೆ೦ಬ 
ಐದು ಕ್ಷೇಶಗಳನ್ನು ಕಳೆದು ಬಿಡುವುದೇ ವಾಸನಾಕ್ಷಯವೆಂಬ ನಾಲ್ಕನೆಯ ಭೂಮಿಕೆ 


323 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆಗಿದೆ. ಹೀಗೆ ಪಂಚಕ್ಷೇಶಗಳನ್ನು ಕಳೆಯುವುದರ ಮೂಲಕ ಮನಸಿನಲ್ಲಿರುವ 
ಕಲ್ಮಷಗಳನ್ನೆಲ್ಲಾ ತೊಳೆದು ಪರಿಶುದ್ಧಗೊಳಿಸಿ ಪ್ರ ಪಕಾಶಮಾನವಾದ ಚಿದಾಕಾಶದಲ್ಲಿ 
ಹೊಳೆಯುತ್ತಿರುವ ಬುದ್ಧಿಯು ಒಳಮುಖಿಯಾಗಿ ಸ್ಥಿರವಾಗಿದ್ದರೆ ಬಾಹ ಜಗತ್ತಿನ 
ಸಮಸ್ತವಸ್ತುಗಳೂ ಅಂತಹವನಿಗೆ ಸ್ವ ಪೃಪ್ರಾಯವಾಗಿ ಕಾಣಿಸುತ್ತವೆ. 


ಶಬ್ದಾರ್ಥ: ಪಂಚಕ್ಷೇಶಗಳು-(ಅ೧ಿ, ಪ೨೨ರಲ್ಲಿ ಹೇಳಿದೆ), ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, 
ಅಭಿನಿವೇಶ; ಸೂಸದೆ- ಹೊರಗೆ ಹರಿದಾಡುವುದಕ್ಕೆ ಬಿಡದೆ (ಒಳಮುಖಿಯಾಗಿ); ಸಕಲ= ಎಲ್ಲಾ 
ಜಗತ್ತು; * ಪುಸಿಯಾಗಿ-ಸುಳ್ಳಾಗಿ; * ಭಾಸಮಾನವಾಗಿ-ಪ್ರಕಾಶಮಾನವಾಗಿ; * ಮಲಿನಎಕಲ್ಮಷ; 


ಟಿಪ್ಪಣಿ: (ಅ-೧, ಪದ್ಯ ೭ರಲ್ಲಿ ಪಂಚಕ್ಷೇಶಗಳ ವಿವರಣೆ ಇದೆ. ೧) ತನ್ನನರಿಯದುದೇ 
ಅವಿದ್ಯೆ ೨) ಅನ್ಯ ದೊಳು ತಾನೆಂಬುದು. ಅಸ್ಮಿತೆ; ೩) ಉನ್ನತದ ಭೋಗಾಭಿಲಾಷೆಯೆ ರಾಗ; 
೪) ಮುನ್ನ ಲದು * ಪ್ರತಿಕೂಲಮಾದೊಡೆ ನನ್ನಿ ಅದರಿಂ ದ್ವೇಷ ೫) ಗನ್ನಗತಕದಿಂ ತೊಡರಿ 
ಬಿಡದಿಹುದು ಅಭಿನಿವೇಶ; (ಅನುಭವಾಮೃತ ಅ-೧೦; ಪ-೭) 





ಕಿಲುಬುಹತ್ತಿದ ಕನ್ನಡಿಯವೋ 

ಲೆಲೆಮಗನೆ, ಬಹುಜನ್ಮಜನ್ಮದಿ 

ತೊಳತೊಳಲಿ ಸಂಸಾರದಲಿ ಗಳಿಸಿರ್ದ ವಾಸನೆಯ । 

ಕಲುಷವನು ಕಡೆಗಾಣಿಸಲು ನಿ 

ರ್ಮಲವ ಮಾಡಿದ ಮುಕುರದಂದದಿ 

ಪೊಳೆವ ಮನವಾತ್ಮನಲಿ ನೆಲೆಗೊಳೆ ವಾಸನಾಕ್ಷಯವು ॥ HAO 


ತಾತ್ಪರ್ಯ: ಎಲೈ ಪುತ್ರನಾದ ಶುಕನೇ ಕೇಳು; ಕನ್ನಡಿಯಲ್ಲಿ ಕಿಲುಬು (ಕೊಳೆ) ಸೇರಿದರೆ 
ಅದರ ಕಾಡಿ ಕುಂದುತ್ತದೆ. ಅದರಂತೆಯೇ, “ನೇಕ. ಜನ್ಮಗಳಲ್ಲಿ ಸುತ್ತಿಸುತ್ತಿ ಬಳಲಿ 
ಸಂಸಾರಬಂಧನಗಳಿಂದ ಗಳಿಸಿದ ಮನಸಿಗೆ ಹತ್ತಿದ ವಾಸನೆಗಳೆಂಬ ಕೊಳೆಗಳನ್ನೆಲ್ಲ 
ಕೊನೆಗಾಣಿಸಬೇಕಾದರೆ ಚೆನ್ನಾಗಿ ಕನ್ನಡಿಯನ್ನು ಶುಚಿಗೊಳಿಸಿದ ಹಾಗೆ ಮನಸ್ಸನ್ನು 
ಪರಿಶುದ್ಧಿಗೊಳಿಸಿ ಆತ್ಮನಲ್ಲಿ ನಿಲ್ಲಿಸ ಸಬೇಕು. ಅದೇ ವಾಸನಾಕ್ಷಯವೆಂಬ ಭೂಮಿಕೆ ಆಗಿದೆ. 


ಶಬ್ದಾರ್ಥ: * ಕಿಲುಬು ಹತ್ತಿದ-ಮನಸ್ಸಿಗೆ ಹತ್ತಿದ ಮಲಿನತೆ (ಕೊಳೆ); * ತೊಳತೊಳಲಿ= 
ಸುತ್ತಿಸುತ್ತಿಬಳಲಿ; * ಕಲುಷ-ಕಿಲುಬು; * ಮುಕುರ-ಕನ್ನಡಿ; * ಕಡೆಗಾಣಿಸಲು=-ಕೊನೆಗಾಣಿಸಲು; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಟೀಕೆ-ಟಿಪಣಿ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಆನಂದಿನಿ (೩೨-೩೫) 


ಇದುಕಣಾ, ನಾಲ್ಕನೆಯ ಭೂಮಿಯ 
ಹದನ; ಮೇಲಲ್ಲಿಂದಲಭ್ಯಾ 
ಸದೊಳು ನಿರ್ಮಲಚಿತ್ತವಾತ್ಗಾನಂದದೊಳು ಮುಳುಗೆ । 


324 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಮುದವೊದವಿದಾನಂದಪದದೊಳು 
ಪುದಿದು ನಿದ್ರಾಳುವಿನವೋಲಿರ 
ಲದನು ಪೇಳ್ಸರು ಸುಪ್ತಿಯೆಂದು ನಿರಸ್ತಮಾಯೆಯನು ॥ ॥೩.೨॥ 


ತಾತ್ಪರ್ಯ: ಇದುವರೆಗೆ ಹೇಳಿದ್ದು ನಾಲ್ಕನೆಯ ಭೂಮಿಕೆಯ ವಿಷಯದ 
ರೀತಿಯಾಗಿದೆ. ಇನ್ನು ಇಲ್ಲಿಂದ ಮುಂದಕ್ಕೆ ಆನಂದಿನಿ ಎಂಬ ಐದನೆಯ ಭೂಮಿಕೆ 
ಹೇಳುವೆನು. ಅಭ್ಯಾಸಬಲದಲ್ಲಿ ನಿರ್ಮಲಚಿತ್ತನಾಗಿ ಆತ್ಮಾನಂದದಲ್ಲಿ ತಲ್ಲೀನನಾಗಿ 
ಪರಿಪೂರ್ಣಸಂತೋಷದಿಂದ ಉಂಟಾದ ಆನಂದಸ ಸ್ವರೂಪಿ ಆಗಿ ವಿಷಯಾತೀತವಾದ 
ಗಾಢನಿದ್ರೆಯಲ್ಲಿ ಸುಷುಪ್ತಿಯಲ್ಲಿದ್ದರೆ ಆ ಬಹ್ಮಾನಂದಕ್ಕೆ ಆನಂದಿನಿ ಎಂದು ಹೇಳುವರು. 


ಶಬ್ದಾರ್ಥ: ಇದು ಕಣಾ-ಇದು ಕಣಯ್ಯ (ಆತ್ಮೀಯ ಸಂಬೋಧನೆ); * ಹದನ-ರೀತಿ ಕ್ರಮ; 
* ಆನಂದದೊಳು ಪುದಿದು-ಆನ೦ದಸ್ವರೂಪದಲ್ಲಿ ವ್ಯಾಪಿಸಿ; ಈ ಮಾತು ಆನಂದಿನಿ ಎಂಬ 
ಐದನೆಯ ಭೂಮಿಕೆಯನ್ನು ಸೂಚಿಸುತ್ತದೆ; ಮೇಲೆ ಅಲ್ಲಿಂದಲಿ-ಇಲ್ಲಿಂದ ಮುಂದಕ್ಕೆ ಐದನೇ 
ಭೂಮಿಕೆ ಹೇಳುವೆನು; * ಮುಳುಗೆ-ತಲ್ಲೀನವಾಗಲು; * ಮುದವು ಒದವಿದ 
ಆನಂದಪದ-ಪರಿಪೂರ್ಣವಾದ ಸಂತೋಷದಿಂದ ಉಂಟಾದ ಆನಂದ ಸ್ವರೂಪ ಹೊಂದಿ; 
* ನಿರಸ್ತಮಾಯೆಯನು-ಮಾಯಾತೀತವಾದ ಗಾಢನಿದ್ರೆ; ಸುಪ್ತಿಯೆಂದು-ಆನ೦ದಿನಿ ಎಂಬ 
ಭೂಮಿಕೆಯಲ್ಲಿ ವಿಷಯಗಳ ಸಂಬಂಧವಿಲ್ಲವಾದ್ದರಿಂದ ಅದಕ್ಕೆ ವಿಷಯಗಳ ಸಂಬಂಧವಿಲ್ಲದ 
ಗಾಢನಿದ್ರೆಯ ಹೋಲಿಕೆಯನ್ನು ಹೇಳುವರು. 





ತಮದೊಳೊಂದಿರೆ ನಿದ್ರೆ; ಜಾಗದ 

ಭ್ರಮೆಯಳಿದು ನಿಜಸುಖದೊಳಗೆ ನಿ 

ರ್ಮಮತೆಯಿಂದಡಗಿರಲು ಬುದ್ಧಿಗೆ ಯೋಗನಿದ್ರೆಯದು; । 

ತಮದ ನಿದ್ರಾನಂದ ಕ್ಷಣಿಕವು; 

ವಿಮಲಯೋಗಾನಂದವಧಿಕವಿ 

ದಮಮ! ಸಹಜಾನ೦ದವಂತಿಂತೆನಲಶಕ್ಕವಲಾ |! ॥ ॥೩.೩॥ 


ತಾತ್ಪರ್ಯ: ತಮೋಗುಣದ ಲಕ್ಷಣವಾದ ಅಜ್ಞಾನದ ನಿದ್ರಾವಸ್ಥೆಯನ್ನು ಹೊಂದಿದರೆ 
ಜಾಗ್ರದವಸ್ಥೆಯ ಭಾಂತಿಯು ತೊಲಗಿ ಹೋಗಿ ನಿಜವಾದ ಸುಖದಲ್ಲಿ ನನ್ನದೆಂಬ 
ದುರಭಿಮಾನದ ಮಮಕಾರ ಅಡಗಿಹೋದಾಗ ಬುದ್ದಿಗೆ ಪರವಶತೆ ಉಂಟಾಗುತ್ತದೆ. 
ಅದು ಯೋಗನಿದೆ ಎನಿಸಿಕೊಳ್ಳುತ್ತದೆ. ತಮೋಗುಣದಿಂದ ಉಂಟಾಗುವ ಅಜ್ಞಾನ 
ವೆಂಬ ನಿದ್ರೆಯಸುಖ ಸ್ಲಿರವಾದುದಲ್ಲ. ನಿರ್ಮಲವಾದ ಯೋಗನಿದ್ರೆಯ ಆನಂದ 
ಅಧಿಕವಾದುದು. ಅರೆರೆ! ಅತಿಶಯವಾದ ಸಹಜಾನಂದದ ಸುಖವನ್ನು ಅಷ್ಟಿಷ್ಟಂದು 
ಹೇಳಲು ಸಾಧ್ಯವಿಲ್ಲವಲ್ಲಾ! 

ಶಬ್ದಾರ್ಥ: * ತಮ-ತಮೋಗುಣ, ಅಜ್ಞಾನ; * ಜಾಗ್ರದ-ಎಚ್ಚರದ ಅವಸ್ಥೆ; * ನಿಜಸುಖ- 
ಸಹಜಾನಂದ; ನಿರ್ಮಮತೆಯಿಂದ=ನನ್ನದೆಂಬ ದುರಭಿಮಾನವಿಲ್ಲದೆ; ಯೋಗನಿದ್ರೆಎಮನಸ್ಸನ್ನು 


325 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆತ್ಮನಲ್ಲಿ ಮುಳುಗಿಸಿರುವುದು; * ಕ್ಷಣಿಕ-ಸ್ಥಿರವಲ್ಲ; * ವಿಮಲ-ನಿರ್ಮಲ; * ಅಮಮೂರರೆರೆ, 
ಆಶ್ಚರ್ಯಸೂಚಕವಾದ ಅವ್ಯಯ ಪದ; * ಅಂತಿಂತೆನಲು-ಎಷ್ನೆಂದು ಹೇಳಲು; 





ಜೀವಪರಮೈಕೃವನು ಪಡೆದವ 

ಗಾವ ಸಂಗವುಮಿಲ್ಲ; ನೆರೆ ಸ 

ದ್ಭಾವವೇ ಒಡಲಾಗಿ, ನಿರ್ವಾಸನೆಯೆ ನೆಲೆಯಾಗಿ, । 

ಕೇವಲಾನಂದಾನುಭವವೇ 

ಸಾವಧಾನದಿ ಹೊರಗೊಳಗೆ ನೆರೆ 

ತೀವಿರುವುದದ ತಿಳಿಯಲಾನಂದಿನಿಯೆನಿಪ ಭೂಮಿ ॥ NAY 
ತಾತ್ಪರ್ಯ: ಜೀವಾತ್ಮ ಪರಮಾತ್ಮ ಒಂದೇ ಎಂದು ಐಕ್ಯಭಾವ ತಾಳಿದವನಿಗೆ 
ನಿಸ್ತಂಗತ್ವ ಇರುತ್ತದೆ. ಸತ್ತ್ವ ರೂಪವಾದ ಬ್ರಹ್ಮಸ್ವರೂಪವೇ ಆತನ ಶರೀರವಾಗಿರುತ್ತದೆ. 
ಜೀವಾತ್ಮ ಪರಮಾತ್ಮಗಳ ಐಕ್ಯಭಾವದಿ೦ದ ಸಂಗದೂರನಾಗಿರುತ್ತಾನೆ. ಶರೀರವು 
ಬ್ರಹ್ಮಸ್ತರೂಪಿಯಾಗುವುದು. ವಾಸನೆಗಳೆಲ್ಲ ನಾಶವಾಗಿರಲು, ಆನಂದಾನುಭವ ತುಂಬಿ 
ತುಳುಕುವುದು. ಅವನಿಗೆ ಮುಖ್ಯವಾದ ಆನಂದಾನುಭವವೇ ಸಾವಧಾನದಿಂದ 
ಅವನಲ್ಲಿ ಒಳಗೂ ಹೊರಗೂ ತುಂಬಿಕೊಂಡಿರುತ್ತದೆ. ಈ ರೀತಿ ಆನಂದವೇ 


ಸರ್ವವ್ಯಾಪಿಯಾಗಿರುವ ಅನುಭವದ ಸಾಕ್ಷಾತ್ಕಾರವೇ ಆನಂದಿನಿ ಎಂಬ ಭೂಮಿಕೆ 
ಆಗಿದೆ. 


ಶಬ್ದಾರ್ಥ: * ಜೀವಪರಮೈಕ್ಯ-ಜೀವಾತ್ಮ ಪರಮಾತ್ಮ ಒಂದೇ ಎಂಬ ಭಾವ; * ಸಂಗವುಮಿಲ್ಲ 
ಎಧಿಸ್ಸಂಗತ್ವ ಸದ್ಭಾವವೇ ಒಡಲು-ಸತ್ಸ್ವರೂಪವಾದ ಬ್ರಹ್ಮನ ಸ್ವರೂಪವೇ ದೇಹ; ನಿರ್ವಾಸನೆಯೆ 
ನೆಲೆಯಾಗಿ-ವಾಸನಾಕ್ಷಯವು ಕದಲದೆ ಇರಲು; ಆನಂದಿನಿ ಎನಿಪಭೂಮಿ=-ಆನಂದಿನಿ ಎಂಬ 
ಐದನೆಯ ಸಾಧನೆಯ ಮೆಟ್ಟಲಾಗಿದೆ; * ಸಾವಧಾನದಿ-ಕ್ರಮಕ್ರಮವಾಗಿ; 


ಒಳಗೆ ಸಚ್ಚಿತ್ತುಖಮಯಾತ್ಮನು 

ಬೆಳಗಿ ಪ್ರತಿಬಿಂಬಿಸುತ ಮಿಗೆ ನಿ 
ರ್ಮಳನಿಜಾಂತರ್ಮುಖವಿಕಾಸವಿಶುದ್ಧಬುದ್ಧಿಯಲಿ | 

ಥಳಥಳನೆ ಹೊಳೆಹೊಳೆದು ಚಿತ್ರದ 

ಬೆಳಕಿನೊಳು ಬೆರೆದಿರಲು ತಿಂಗಳ 

ಬೆಳಕು ಪಳುಕಿನೊಳೆಸೆವವೋಲದ್ವೈತನಾಗಿಹನು | ॥೩೫॥ 


ತಾತ್ಪರ್ಯ: ನಿರ್ಮಲವಾಗಿಯೂ ನಿಜವಾಗಿಯೂ ಅ೦ತರ್ಮುಖವಾಗಿ ವಿಕಾಸ 
ಹೊಂದಿದ ಪರಿಶುದ್ಧವಾದ ಬುದ್ಧಿಯಲ್ಲಿ ಬೆರೆತು ಥಳಥಳನೆ ಹೊಳೆಯುತ್ತಾ ಹೃದಯ 
ಕಮಲದಲ್ಲಿ ಸಚ್ಚಿದಾನಂದಮಯನಾದ ಪರಬ್ರಹ್ಮನು ಬುದ್ಧಿಯ ಉಪಾಧಿಯೊಳಗಿರು 
ವಂತೆ ಕಾಣಲು ಅಥವಾ ಬುದ್ಧಿಯೇ ಆತ್ಮನೆಂಬಂತೆ ಕಾಣಲು ಬೆಳದಿಂಗಳು 


326 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಸ್ಫಟಿಕದ ಬೆಳಕಿನೊಡನೆ ಬೆರೆತಾಗ ಎರಡರ ಕಾಂತಿಯೂ ಒಂದಾಗಿ ತೋರುವಂತೆ 
ಅದ್ದೆ ಅತೆಸ್ಪರೂಪಿ ಆಗಿರುತ್ತಾನೆ. 


ಶಬ್ದಾರ್ಥ: ಪ್ರತಿಬಿಂಬಿಸುತ ಮಿಗೆ ನಿರ್ಮಲನಿಜಾಂತರ್ಮುಖವಿಕಾಸವಿಶುದ್ಧಬುದ್ದಿಯಲಿ-ಆತ್ಮನು 
ಬುದ್ದಿಯ ಉಪಾಧಿಯೊಳಗಿರುವಂತೆ ಕಾಣಲು ಅಥವಾ ಬುದ್ಧಿಯೇ ಆತ್ಮನೆಂಬಂತೆ ಕಾಣಲು; 
ತಿಂಗಳಬೆಳಕುಪಳುಕಿನೊಳ್‌ ಎಸೆವವೋಲ್‌ಎಬೆಳದಿ೦ಗಳು ಸ್ಪಟಿಕದ ಬೆಳಕಿನೊಡನೆ ಬೆರತಾಗ 
ಎರಡರ ಕಾಂತಿಯೂ ಒಂದಾಗಿ ತೋರುವಂತೆ; * ಅದ್ವೈತವಾಗಿಹನು-ಅದ್ವೆ ಪತೆಸ್ಪರೂಪಿ 
ಆಗಿರುತ್ತಾನೆ; * ಸಚ್ಚಿತ್ತುಖಮಯಾತ್ಮನು-ಸಚ್ಚಿದಾನ೦ದ ಸ್ಹರೂಪನು; 





ತುರೀಯ (೩೬-೩೯) 


ಕೇಳದಾನಂದಿನಿಯೆನಿಪುದಿಂ 

ತೇಳು ಭೂಮಿಕೆಯೊಳಗೆ ಸಂತತ 

ಮೇಲೆ ತುರಿಯದ ಭೂಮಿಕೆಯೊಳಭ್ಯಾಸವೊದಗುತಿರೆ | 

ಮೇಳವಿಸುತಾನಂದಪದದೊಳು 

ಹೇಳಲೇನುನ್ಮನ್ಯವಸ್ಥೆಯ 

ತಾಳಿ ಭಾವಾಭಾವವಳಿದು ಸ್ವಭಾವವಾಗಿಹುದು ॥ IAL 
ತಾತ್ಪರ್ಯ: ಈ ಆನಂದಿನಿ ಎಂಬ ಭೂಮಿಕೆಯನ್ನು ಅಭ್ಯಾಸ ಮಾಡುತ್ತಾ ಒಳಗೂ 
ಹೊರಗೂ ಸಂತೋಷ ಪರಿಪೂರ್ಣನಾಗಿದ್ದರೆ ಏಳು ಭೂಮಿಕೆಗಳಲ್ಲಿ ಆರನೆಯದಾದ 
ತುರೀಯವೆಂಬ ಆರನೆಯ ಮೆಟ್ಟಿಲನ್ನು ಹತ್ತುವನು. ಹೆಚ್ಚಿಗೆ ಹೇಳಲೇನಿದೆ! ಅದರ 
ಅಭ್ಯಾಸದಿಂದ ಆನಂದಾನುಭವ ಹೆಚ್ಚುತ್ತಾ ಅತಿಶಯವಾದ ಉನ್ಮನೀ ಹಂತದಲ್ಲಿ 
(ಬ್ರಹ್ಮಾನ೦ದದಲ್ಲಿ ಮಗ್ನನಾಗಿ) ಭಾವಾಭಾವಗಳು ಲಯವಾಗಿ ಎಂದರೆ 
ಜೀವೇಶ್ವರಭೇದವೆಂಬ ಬುದ್ಧಿ ತೊಲಗಿ ಸ್ವಭಾವಸಿದ್ಧವಾದ ಸಹಜಾನಂದವು ಲಭಿಸುವುದು. 
ಟಿಪ್ಪಣಿ-೧: ತುರೀಯವೆಂಬ ಮಾತಿಗೆ (ಮೂರವಸ್ಥೆಗಳಿಗೆ ಸಾಕ್ಷಿಯಾದ) ನಾಲ್ಕನೆಯದೆಂದರ್ಥ; 
ಅದು ಇಲ್ಲಿ ಆರನೆಯ ಭೂಮಿಕೆ ಆಗಿದೆ. ಈ ಮೆಟ್ಟಿಲಿನ ಸಮಾಧಿಯು ತಾನಾಗಿ ಇಳಿಯದಿದ್ದರೂ 
ಹೊರಗಣನವರಿಂದ ಹೊರ ಮುಖಕ್ಕೆ ತರಲಾಗುವುದು. 
ಶಬ್ದಾರ್ಥ: ಮೇಳವಿಸುತ್ತ=ಹೆಚ್ಚುತ್ತ, ಹೊಂದಿಕೊಂಡರೆ; ಭಾವಾಭಾವವಳಿದು-ಇಲ್ಲಿ ಇಂಥದ್ದು 
ಉಳಿದುಕೊಂಡಿರುವುದೆ೦ಬ ಭಾವದ ಕಲ್ಪನೆಯೂ ಇಲ್ಲಿ ಏನೂ ಉಳಿದುಕೊಂಡಿಲ್ಲವೆಂಬ 


ಅಭಾವ ಕಲ್ಪನೆಯೂ ನಾಶವಾಗಿ; * ಉನ್ಮನಿ ಅವಸ್ಥೆಸೋಹಮಸ್ಮಿಬ್ರಹ್ಮಾಹಮಸ್ಮಿ ಎಂಬ 


ಸ್ಥಿತಿ. ಬ್ರಹ್ಮಾನ೦ದದಲ್ಲಿ ಮಗ್ನನಾದ ಸ್ಥಿತಿ (ಪ.ಪ. ಪುಟ-€ ೬) 





ದ್ವೈತವದ್ವೈತಂಗಳೆಂಬೀ 
ಮಾತದೇನೂ ತೋರದೆಯೆ, ಚಿ 
ಜ್ಹೋತಿ ಮಾತ್ರವೆ ಆಗಿ, ಚಿತ್ರದ ದೀಪದಂದದಲಿ । 


327 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕೌತುಕವ ತೋರುತ್ತಖಂಡ ನಿ 
ಜಾತಿಶಯಲಕ್ಷಾ ರವಾಗಿ 
ರ್ದಾ ತುರ್ಕಪರಮಾತ್ಮಪದವಾಗಿರ್ಪನವನೆಂದ | ೩೭ 


ತಾತ್ಪರ್ಯ: ಈ ತುರೀಯವೆಂಬ ಆರನೆಯ ಭೂಮಿಕೆಯಲ್ಲಿ ಇದು ದ್ವೈತವು 
ಇದು ಅದ್ವೈತವು ಎಂಬ ಭೇದವೇನೂ ತೋರುವುದಿಲ್ಲ. ಅರಿವೆಂಬ ಜ್ಯೋತಿಯೊಂದೇ 
ಇರುತ್ತದೆ. ) ಬಗೆಯ ರತ್ನಗಳ ಎದುರು ಇಟ್ಟಿರುವ ದೀಪವು ಎಲ್ಲ ರತ್ನಗಳಲ್ಲಿ 
ಪ್ರತಿಫಲಿಸಿದರೂ ಆ ರತ್ನ ಗಳಿಗೂ ತನಗೂ ಸಂಬ೦ಧವಿಲ್ಲದಿರುತ್ತದೆ ಹಾಗೆ “ನಗೆ 
ತಾನೇ ಜಿಜ್ಜೋತಿ ಬೆಳಗುತ್ತಿರುತ್ತದೆ. ಅದೇ ರೀತಿಯಾಗಿ ಅಖಂಡವೂ ಶಾಶ್ವತವೂ 
ಅತಿಶಯವೂ- ಲಕಾ ್ಲಾರ್ಥವೂ ಆದ ಚಿತ್ರದೀಪದಂತೆ ಅಚ್ಚರಿಮೂಡಿಸುತ್ತಾ ಚಿಜ್ಜ್ಯೂ ತಿ 
ಆಗಿ ಸಾಧಕನು ಆ 5 ತುರೀಯವೆಂಬ ' ಪರಮಾತ್ಮಪದದಲ್ಲಿ ಇರುತ್ತಾನೆ. 


ಶಬ್ದಾರ್ಥ: ಚಿಜ್ಟ್ಯೋತಿ-ಜ್ಞಾನದ ಹೊಳಪು; ಕೌತುಕ-ಆಶ್ಚರ್ಯ; ಅಖಂಡನಿಜಾತಿಶಯ 
ಲಕ್ಷಾ ರ್ಥವು-ಅಖಂಡವೂ, ನಿಜವೂ (ಶಾಶ್ಚತವೂ) ಅತಿಶಯವೂ ಲಕ್ಷಾ ನ್ಯಾರ್ಥವೂ ಆಗಿರುವಂಥ; 


ಟಿಪ್ಪಣಿ: * ತುರ್ಯ-ನಾಲ್ಕನೇ ಅವಸ್ಥೆ ಎಂದರ್ಥ ಇಲ್ಲಿ ಆರನೇ ಅವಸ್ಥೆಗೆ ಈ ಪದ ಉಳಿಸಿದ್ದಾನೆ. 
ತುರ್ಯ ತುರಿಯ, ತುರೀಯವೆಂಬ ಮೂರು ಶಬ್ದರೂಪಗಳನ್ನು ಒಂದೇ ಅರ್ಥದಲ್ಲಿ "ಈ 
ಗಂಥದಲ್ಲಿ ಕವಿ ಬಳಸಿದ್ದಾನೆ. 


ಟಿಪ್ಪಣಿ: * ಚಿತ್ರದೀಪದಂದದಲಿ-ಹಲವು ರತ್ನಗಳ ಎದುರು ಇಟ್ಟಿರುವ ದೀಪವು ಎಲ್ಲ ರತ್ನಗಳಲ್ಲಿ 
ಪ್ರತಿಫಲಿಸಿದರೂ ಆ ರತ್ನಗಳಿಗೂ ತನಗೂ ಸಂಬಂಧವಿಲ್ಲದೆ ಇರುತ್ತದೆ. ತನಗೆ ತಾನೇ 
ಬೆಳಗುತ್ತಿರುತ್ತದೆ. 





ಮೂರವಸ್ಥೆಯ ಮೀರಿ, ವಿಕೃತಿಗ 

ಳಾರ ನೆರೆ ಪರಿಹರಿಸಿ, ಸಚ್ಚಿ 

ತಾರಸುಖರೂಪಾಗಿ, ತುರ್ಯಾವಸ್ಥೆಯೆಂದೆನಿಸಿ, 
ಪಾರಮಾರ್ಥಿಕವಪ್ಪುದೇ ಕೇ 

ಳಾರನೆಯ ಭೂಮಿಕೆಯೆನಿಪ್ಪುದು; 

ಧೀರ, ತಿಳಿ ಕೈವಲ್ಯವದ ತಾ ಸಾರಿ ಸುಖಿಯಹನು ॥ ॥೩೮॥ 


ತಾತ್ಪರ್ಯ: ಜಾಗ್ರತ್‌, ಸ್ಪಪ್ಪ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳನ್ನು ದಾಟಿ, 
ಅಸಿ, ಜಾಯತೇ, "ವರ್ಧತೇ, ವಿಪರಿಣಮತೇ, ಅಪಕ್ಷೀಯತೆ, ವಿನಶ್ಯತಿ ee ಆರು 
ವಿಕಾರಗಳನ್ನು ಪರಿಹರಿಸಿಕೊಂಡು ಸಚ್ಚಿತ್‌ ಸಾರಭೂತವಾದ ಸುಖಸ್ವರೂಪವಾಗಿ 
ತುರ್ಯಾವಸ್ಥೆಯೆಂಬ ಆರನೆಯ ಭೂಮಿಕೆಯಲ್ಲಿ ನಿಲ್ಲುವನು. ಎಲೈ ಧೀರನಾದ ಶುಕನೇ 
ಕೇಳು, ಆ ಭೂಮಿಕೆಯಿಂದ ಕೈವಲ್ಯವು ಲಭಿಸಲು ಅದರಲ್ಲಿ ಸೇರಿ ಸುಖಪಡುವನು. 


ಶಬ್ದಾರ್ಥ: ತುರ್ಯಾವಸ್ಥೆ-ಮೂರವಸ್ಥೆ ಗಳ ಸಾಕ್ಷಿಯಾದ ನಾಲ್ಕನೆಯದು. 


328 


ಅಧ್ಯಾಯ ೬ - ಸಪಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೧: ಮೂರವಸ್ಥೆ-(ಅ ೩, ಪ ೮, ೯ ರಲ್ಲಿ ವಿವರವಾಗಿ ಹೇಳಿದೆ); ಜಾಗ್ರತ್‌ (ಎಚ್ಚರ), 
ಸ್ವಪ್ನ (ಕನಸು), ಸುಷುಪ್ತಿ (ನಿದ್ರೆ ಈ ಮೂರು ಅವಸ್ಥೆಗಳು. 

ಟಿಪ್ಪಣಿ-೨: ವಿಕೃತಿಗಳಾರು-(ಅ ೩, ಪ ೩೫ರಲ್ಲಿ ಹೇಳಿದೆ) ೧) ಅಸ್ತಿ (ಇರುತ್ತದೆ); ೨) 
ಜಾಯತೇ (ಹುಟ್ಟುತ್ತದೆ); ೩) ವರ್ಧತೇ (ಬೆಳೆಯುತ್ತದೆ); ೪) ವಿಪರಿಣಮತೇ (ಬೇರೆ 
ರೂಪನ್ನು ಪಡೆಯುತ್ತದೆ); ೫) ಅಪಕ್ಷೀಯತೇ (ಸೊರಗುತ್ತದೆ); ೬) ವಿನಶ್ಯತಿ (ಮರಣವನ್ನು 
ಪಡೆಯುತ್ತದೆ) ಇವು ಷಡ್ಭಾವ ವಿಕೃತಿಗಳು. 


ಆರನೆಯದೀ ಭೂಮಿಯಳವಡೆ 

ತೋರುವುದು ವ್ಯವಹಾರ ಯೋಗಿಗೆ; 

ನೀರೆ ತೆರೆಯಾದಂತೆ ತನ್ನೊಳು ತಾನೆ ವ್ಯವಹರಿಪ; । 

ಬೇರೆ ಮತ್ತೊಂದಿರದೆ, ಕಾರಣ 

ಕಾರಿಯಗಳಳಿದುಳಿದು, ಸುಖಸಾ 

ಕಾರಸಾಯುಜ್ಯವನು ಪಡೆದಿಹನೆಂದನಾ ಮುನಿಪ ॥ ॥೩೯॥ 


ತಾತ್ಪರ್ಯ: ಸಾಧಕನು ಆರನೆಯ ಭೂಮಿಕೆಯಾದ ತುರ್ಕವೆ೦ಬ ಸಾಧನೆಯಲ್ಲಿದ್ದರೂ 
ಆಹಾರ, ನಿದ್ರೆ ಮೊದಲಾದ ವ್ಯವಹಾರಗಳು ಅವನಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ 
ವ್ಯವಹಾರಗಳು ಹೊರಗಣವರಿಗೆ ವಿಷಯಗಳೊಡನೆ ವ್ಯವಹರಿಸುವಂತೆ 
ಕಾಣಬಹುದಾದರೂ ನೀರು ಅಲೆಯಂತೆಯೇ ಕಾಣುವ ಹಾಗೆ ನೀರೇ ತನ್ನಲ್ಲಿ 
ತಾನು ವ್ಯವಹರಿಸುವ ವಿಷಯ ಹೊರತು ಮತ್ತೇನೂ ತೋರುವುದೇ ಇಲ್ಲವು; 
ಅವನ ಪಾಲಿಗೆ ಕಾರಣವಾದ ತ್ರಿಗುಣಾತ್ಮಕ ಮಾಯೆಯೂ, ಕಾರ್ಯವಾದ ವಿವಿಧ 
ಜಗತ್ತೂ ತನ್ನ ಭಾಗಕ್ಕೆ ನಾಶವಾಗಿ ತಾನೊಬ್ಬನೇ ಉಳಿದುಕೊಂಡು ಸುಖವೇ 
ರೂಪುಗೊಂಡಂಥ ಐಕ್ಯವೆ೦ಬ ಮುಕ್ತಿಯನ್ನು ಪಡೆದಿರುತ್ತಾನೆ ಅವನ ಪಾಲಿಗೆ 
ಮಾಯೆಯೂ, ಸರ್ವ ಜಗತ್ತೂ ಇಲ್ಲವಾಗಿ, ಅವನೊಬ್ಬನೇ ಇರುವಂತೆ ತೋರುವುದು, 
ಆ ಸ್ಥಿತಿಯಲ್ಲಿ ಅಖಂಡಸುಖಿಸ್ಟರೂಪ ಮುಕ್ತಿಯನ್ನೂ ಪಡೆದಿರುತ್ತಾನೆ ಎಂದರೆ 
ಎಂದು ವ್ಯಾಸನು ಶುಕನಿಗೆ ಹೇಳಿದನು. 


ಶಬ್ದಾರ್ಥ: ವ್ಯವಹಾರ-ಆಹಾರ, ನಿದ್ರೆ ಮೊದಲಾದ ವಿದ್ಯಮಾನವು (ಆರನೆಯ ಭೂಮಿಕೆಯಲ್ಲಿ 
ತೋರುವುದೆಂದರ್ಥ); ನೀರೆ ತೆರೆಯಾದಂತೆ-ಅವು (ಯೋಗಿ) ಹೊರಗಣವರಿಗೆ 
ವಿಷಯಗಳೊಡನೆ ವ್ಯವಹರಿಸುವಂತೆ ಕಂಡರೂ ತನ್ನೊಡನೆ ತಾನೇ ವ್ಯವಹರಿಸುವನು. 
ಕಾರಣಕಾರಿಯಗಳಳಿದುಳಿದು-ಕಾರಣವಾದ ತ್ರಿಗುಣಾತ್ಮಕ ಮಾಯೆಯೂ ಕಾರ್ಯವಾದ ವಿವಿಧ 
ಜಗತ್ತೂ ತನ್ನ ಭಾಗಕ್ಕೆ ನಾಶವಾಗಿ ತಾನೊಬ್ಬನೇ ಉಳಿದುಕೊಂಡು; ಸುಖಸಾಕಾರಸಾಯುಜ್ಯವನು 
ಇಸುಖವೇ ರೂಪುಗೊಂಡಂಥ ಐಕ್ಯವೆಂಬ ಮುಕ್ತಿಯನ್ನು. 





ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


ತುರೀಯಾತೀತ (೪೦-೪೨) 


ಏಳನೆಯ ಭೂಮಿಕೆಯ ಕೇಳೆಲೆ 

ಬಾಲ, ತುರ್ಯಾತೀತವನುಪಮ 

ಲೀಲೆಯದು ವಾಜ್ಮನಕಗೋಚರವಾಗಿ ಚಿತ್ತೆಂದು । 
ಹೇಳಲಾಗದಚಿತ್ತೆನುತ್ತದ 

ಕೇಳಲಾಗದಸತ್ತು ಸತ್ತಿ 

ದಾಲಿಸುವೊಡರಿದಪ್ಪ ನಿಜಪದವುಸುರಲೆಡೆಯಿಲ್ಲ ॥ PO 


ತಾತ್ಪರ್ಯ: ಎಲೈ ಶುಕನೆ ಕೇಳು, ಹಾ ಏಳನೆಯ ಭೂಮಿಕೆಯಾದ ತುರ್ಯಾತೀತವನ್ನು 
ಕುರಿತು ಹೇಳುವನು. ಆರನೆಯ ಭೂಮಿಕೆಯನ್ನು ದಾಟಿದ ಅವಸ್ಥೆಯಾದ ತುರ್ಯಾಕೀತಕ್ಕೆ 
ಸಮಾನವಾದ ಸುಖವೇ ಬೇರೆ ಇಲ್ಲವು; ಆ ಸುಖವು ಮಾತಿಗೆ ಮನಸಿಗೆ ಅಗೋಚರವು. 
ಅದನ್ನು ಚಿತ್ತೆಂದಾಗಲಿ ಸತ್ತೆಂದಾಗಲಿ ಎಭಾಗಿಸಲಿಕ್ಕೂ ಬಾರದು. ವವೆರಿಸ ಸಲಿಕ್ಕೆ ಕಷ್ಟವಾದ 
ಆತ್ಮಸ್ವರೂಪಸ್ಥಿತಿಯನ್ನು ರಿತು ಏನನ್ನು ಹೇಳುವುದಕ್ಕೂ ಅವಕಾಶವಿಲ್ಲ. 


ಶಬ್ದಾರ್ಥ: ತುರ್ಯಾತೀತವು-ತುರ್ಯವೆಂಬ ಆರನೆಯ ಭೂಮಿಕೆಯನ್ನು ದಾಟಿದ್ದು. ನಿಜಪದ- 
ಆತ್ಮಸ್ವರೂಪ ಸ್ಥಿತಿ; ಉಸಿರಲೆಡೆಯಿಲ್ಲುಅಲ್ಲಿ ಏನನ್ನೂ ಹೇಳುವುದಕ್ಕೂ ಅವಕಾಶವಿಲ್ಲ; 


ಪದವಿಭಾಗ: ವಾಜ್ಕನಕಗೋಚರವಾಗಿ-ವಾಕ್‌--ಮನಕೆ-ಅಗೋಚರ--ಆಗಿ; ಹೇಳಲಾಗದ 
ಚಿತ್ತೆನುತ್ತದ-ಹೇಳಲುಆಗದುಅಚಿತ್‌-ಎನುತ್ತ ಅದ; ಕೇಳಲಾಗದಸತ್ತುಸತ್ತೆಂದುಎ ಕೇಳಲು-- 
ಆಗದು*ಅಸತ್ತು*ಸತ್ತು*ಎಂದು; 





ಸಪ್ತಭೂಮಿಯಲಾದಿಯಹ ಭೂ 

ಮಿತ್ರಿತಯವೇ ಸಾಧನಗಳೆನಿ 

ಸುತ್ತಲಿಹವಭ್ಯಾಸನಿಷ್ಠ ಷ್ಠರಿಗೆಲೆ ಮುನೀಶ್ವರನೆ | 

ಮತ್ತೆ ನಾಲ್ಕನೆಯಾದ ಭೂಮಿಕೆ 

ಚಿತ್ತೆ ನಿಸುವುದು ಕೇಳು; ಜೀವ 

ನು ಕ್ರಿಪರ್ಯಾಯಗಳು ಕಡೆಯಹ ಮೂರುಭೂಮಿಗಳು ॥ Me 
ತಾತ್ಪರ್ಯ: ಎಲೈ ಶುಕನೆ ಕೇಳು; ಇದುವರೆಗೆ ಹೇಳಿದ ಸಪ್ತಭೂಮಿಕೆಗಳಲ್ಲಿ 
ಮೊದಲನೇ ಸುಖೇಚ್ಛೆ, ಎರಡನೇ ಆತ್ಮವಿಚಾರ, ಮೂರನೆಯದಾದ ನಿಸ್ಪಂಗ 
ಇವುಗಳೇ (ತ್ರಿತಯ) ಅಭ್ಯಾಸ ಸಶೀಲರಿಗೆ ಸಾಧನಗಳಾಗಿರುವವು. ನಾಲ್ಕನೆಯ 
ಭೂಮಿಕೆಯು ವಾಸನಾಕ್ಷಯವೆಂಬುದು ಚಿತ್ತೆನಿಸುವುದು (ಜ್ಞಾನವಾಗಿದೆ). ಕಡೆಯ 


ಮೂರು ಎಂದರೆ ಆನಂದಿನಿ, ತುರ್ಯ, ತುರ್ಯಾತೀತ ಇವು ಜೀವನ್ಮುಕ್ತಿಯ ಪರ್ಯಾಯಗಳು 
ಎಂದರೆ ಸಮಾನಪದಗಳು ಆಗಿವೆ ಎಂದು ತಿಳಿ. 


330 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: ಭೂಮಿತ್ರಿತಯವೇ-ಸುಖೇಚ್ಛೆ, ಆತ್ಮವಿಚಾರ, ನಿಸ್ಸ೦ಂಗ ಈ ಮೂರು ಭೂಮಿಕೆಗಳೇ 
ಸಾಧನಗಳಾಗಿವೆ. ನಾಲ್ಕನೆಯದಾದ ಭೂಮಿಕೆ-ವಾಸನಾಕ್ಷಯವೆಂಬುದು; ಚಿತ್ತೆನಿಸುವುದುಎ 
ಜ್ಞಾನವೆನಿಸಿ ಕೊಳ್ಳುವುದು; ಕಡೆಯಹ ಮೂರು ಭೂಮಿಕೆಗಳು-ಆನಂದಿನಿ, ತುರ್ಯ, ತುರ್ಯಾತೀತ 
ಇವು, ೫, ೬, ೭ನೇ ಸಾಧನೆಯ ಮೆಟ್ಟಿಲುಗಳು; ಜೀವನ್ಮುಕ್ತಿ ಪರ್ಯಾಯಗಳು-ಜೀವನುಕ್ತಿಗೆ 
ಸಮಾನಪದಗಳಾಗಿವೆ. 





ತುರ್ಯಗಾಮಿನಿಯೇಳನೆಯದೆಲೆ 

ಆರ್ಯ, ಕಡೆಯಾಗಿರ್ಪ ಭೂಮಿಕೆ; 
ಕಾರೃಕಾರಣವಳಿದು ಕೇವಲ ನಿರ್ವಿಕಲಕವು; । 
ಧೀರರದನು ವಿದೇಹಮುಕ್ತಿಯ 


ಹಾರವೆಂದೇ ಹೇಳುವರು ನಿ 
ರ್ಧಾರಿಸಲು ನಿಶ್ಚೇಷ್ಟೆವಡೆದಿಹುದಾಗಿ ದೇಹದಲಿ ॥ ೪೨) 


ತಾತ್ಪರ್ಯ: ತುರ್ಯಾತೀತವೆಂಬ ಏಳನೆಯ ಭೂಮಿಕೆ ಕೊನೆಯ ಭೂಮಿಕೆ ಆಗಿರುವುದು; 
ಮೂರವಸ್ಥೆಗಳ ಸಾಕ್ಷಿಯಾಗಿ ನಾಲ್ಕನೆಯದಾದ ಆತ್ಮನೊಡನೆ ಸೇರಿಹೋದದ್ದು 
ತುರ್ಯಗಾಮಿ. ಕಾರ್ಯಕಾರಣಗಳು ಅಳಿದು ದೇಹವು ಆಹಾರ ನಿದ್ರೆ ಮೊದಲಾದ 
ಯಾವುದಕ್ಕೂ ಕ್ರಿಯೆಯನ್ನು ಮಾಡದೆ ಇರುವುದರಿಂದ ನಿಶ್ಚೇಷ್ಟೆ ಪಡೆದಾಗ ಧೀರರು 
ಇದನ್ನು ದೇಹವು ಸತ್ತ ಮೇಲೆ ಆಗುವ ಜೀವಬ್ರಹ್ಮೈಕ್ಕವೆಂದೇ ಹೇಳುವರು ವಿದೇಹ 
ಮುಕ್ತಿ ಎನ್ನುವುದು ಇನ್ನೊಂದು ಹೆಸರು. 


ಶಬ್ದಾರ್ಥ: ತುರ್ಯಗಾಮಿ-(ಮೂರವಸ್ಥೆ ಗಳಸಾಕ್ಷಿಯಾಗಿ) ನಾಲ್ಕನೆಯದಾದ ಆತ್ಮನೊಡನೆ 
ಸೇರಿಹೋದದ್ದು. ಈ ಮೆಟ್ಟಿಲಿನ ಸಮಾಧಿಯು ತನಗೆ ತಾನೂ ಇಳಿಯುವುದಿಲ್ಲ, ಹೊರಗಣವರಿಂದ 
ಇಳಿಸಲಾಗುವುದೂ ಇಲ್ಲ. ವಿದೇಹಮುಕ್ತಿಎದೇಹವು ಸತ್ತ ಮೇಲೆ ಆಗುವ ಜೀವಬ್ರಹೈಕ್ಕ್ಯ; 
ನಿಶ್ಚೇಷ್ಟೆ ಪಡೆದಿಹುದಾಗಿ-(ದೇಹವು) ಆಹಾರ ನಿದ್ರೆ ಮೊದಲಾದ ಯಾವುದಕ್ಕೂ ಕ್ರಿಯೆಯನ್ನು 
ಮಾಡದೆ ಇರುವುದರಿಂದ. 


ಟಿಪ್ಪಣಿ: ಇಲ್ಲಿಗೆ ಏಳು ಭೂಮಿಕೆಗಳ ನಿರೂಪಣೆ ಮುಗಿಯುತ್ತದೆ. ಮುಂದಿನ ಪದ್ಯದಿಂದ 
ಶ್ರವಣಾದಿಗಳ ವಿವರಣೆ ಪ್ರಾರ೦ಭವಾಗುತ್ತದೆ. 





ಶ್ರವಣಾದಿಗಳ ವಿವರಣೆ (೪೩-೫೩) 


ಈ ಪರಿಯ ಭೂಮಿಕೆಗಳಿರವ ನಿ 

ರೂಪಿಸುತಲಭ್ಯಾಸದನುಗುಣ 

ರೂಪವಹ ಶ್ರವಣಾದಿಗಳ ವಿವರಣೆಯ ತಿಳಿವಂತೆ । 

ಆ ಪರಮಪುರುಪಂಗೆ ಪೇಳಿದ 

ನೀ ಪರಿಯಲಾ ವ್ಯಾಸಮುನಿಪತಿ 

ದೀಪಿಸುವ ವೇದಾಂತಕನುಗುಣವೆನಲು ಹರುಷದಲಿ ॥ PAI 


331 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಈ ರೀತಿಯಾದ ಸಪ್ತ ಭೂಮಿಕೆಗಳ ಸ್ಥಿತಿಯನ್ನು ಅವುಗಳ ಅಭ್ಯಾಸಕ್ಕೆ 
ತಕ್ಕಂತೆ ಸೂಕ್ತವಾದ ದೃ ಷ್ಲಾಂತೆಗಳೊಡನೆ ಶ್ರವಣ, ಮನನ, ನಿಧಿಧ್ಯಾ ಸನಗಳ 
ವಿವರಣೆಯನ್ನು ಸರಳವಾಗಿ ಪೇದವ್ಯಾಸಮುನಿ ಜ್ಞಾನದಬೆಳಕು ಕಾಣಿಸುವ ವೇದಾಂತ 
ಶಾಸ್ತ್ರಕ್ಕೆ ತಕ್ಕವನಾದ ಪುರುಷಶ್ರೇಷ್ಠನಾದ ಶುಕಮುನಿಗೆ ಸಂತೋಷದಿಂದ ವಿವರಿಸಿದರು. 


ಶಬ್ದಾರ್ಥ: ಶ್ರವಣಾದಿಗಳ ವಿವರಣೆ-ಶ್ರವಣ, ಮನನ ನಿಧಿಧ್ಯಾಸನಗಳ ವಿವರಣೆ; ಆ ಪರಮ 
ಪುರುಷಂಗೆ- ಆ ಪುರುಷಶ್ರೇಷ್ಠನಾದ ಶುಕಮುನಿಗೆ; ವೇದಾಂತ-ಉಪನಿಷತ್ತು; 
x ಅನುಗುಣವೆನಲು-ತಕ್ಕಂತೆ; ದೀಪಿಸುವ-ಜ್ಞಾನದ ಬೆಳಕನ್ನು ಕಾಣಿಸುವಂತೆ; 


ಟಿಪ್ಪಣಿ: ಶ್ರವಣಾದಿಗಳ ವಿವರಣೆ-ಶ್ರವಣಮನನನಿಧಿಧ್ಯಾಸನಗಳ ವಿವರಣೆ ಇವು ವೇದಾಂತ 
ಪಕ್ರೆಯೆಗೆ 'ಸಮೃತವಾದ ಸಾಧನಗಳು. ಶ್ರವಣದಲ್ಲಿ ಶಾಸ್ತ್ರ ಸ್ತ್ರ ವಾಕ್ಯವನ್ನು ಪ್ರಧಾನವಾಗಿ ಕೇಳುವುದು; 
ಮನನದಲ್ಲಿ ತನ್ನ ಯುಕ್ತಿಗಳನ್ನು ಕೂಡಿಸಿ ತನ್ನಲ್ಲೇ  ಮೆನೆಹಿಹಾಕಿ, ಸಂಶಯಗಳನ್ನು ಪ್ರಧಾನವಾಗಿ 
ಹೋಗಲಾಡಿಸಿ 'ಕೊಳ್ಳುವುದು ಇರುವುವು. ಇಗ ನ್ಯಾನುಭವಗಳ ಸಂಬಂಧವೇ ಇಲದ ಶ್ರವಣವಿರು 
ವುದಿಲ್ಲ. ಉಳಿದವುಗಳೂ ಹಾಗೆಯೇ. ಆದ್ದರಿಂದ ಫೆ ಮೂರರ ಅರ್ಥವನ್ನು ಸ ಸಾಕ್ಷಾತ್ಕಾರದವರೆಗೂ 
ಮುಟ್ಟಿಸಿರುವನು. 





ತನಯ ಕೇಳ್ಳ, ಸದುರುವಿನಿಂ 

ದನುಭವಕೆ ಸರಿಯಾಗಿ ತನ್ನೀ 

ಮನಕೊಡಂಬಡುವಂತೆ ಶಾಸ್ತ್ರಾರ್ಥವನು ನೆರೆ ತಿಳಿದು, । 

ಘನತರದ ಜನ್ಮಾಂತರದ ವಾ 

ಸನೆಯ ಕೂಡಿದವಿದ್ಯೆಯಳಿದಾ 

ತ್ಮನ ನಿಜವ ನಿಶ್ಚಯಿಸಿ ತಿಳಿವುದೆ ಶ್ರವಣವೆನಿಸುವುದು ॥ PN 
ತಾತ್ಪರ್ಯ: ಶುಕನೆ ಕೇಳು, ಸದ್ಗುರುವಿನ ಮೂಲಕ ವಿಚಾರಮಾಡಿ ಅನುಭವಕ್ಕೆ 
ಸರಿಯಾಗಿ ಸಂಶಯಗಳನ್ನು ಕಳೆದುಕೊಂಡು ತನ್ನ ಮನಸ್ಸಿಗೆ ಒಡಂಬಡುವಂತೆ 
(ಒಪ್ಪಿಗೆಯಾಗುವ ಹಾಗೆ) ಶಾಸ್ತಾರ್ಥಗಳನ್ನು ಚೆನ್ನಾಗಿ ಅರಿತುಕೊಂಡು ಬಹುಕಾಲ 
ದಿಂದ ದಟ್ಟವಾಗಿ ಆವರಿಸಿ ಜನ್ಮಾಂತರದ" Se SE ಅನುಸರಿಸಿಕೊಂಡು 
ಬಂದಿರುವ “ವಿದೆ [ಯನ್ನು ಕಳೆದುಕೊಂಡು ಆತ್ಮದ ನಿಜಸ್ವರೂಪವನ್ನು ನಿಶ್ಚಯಿಸಿ 
ತಿಳಿಯುವುದೇ ಶ್ರವಣವೆನಿಸುತ್ತದೆ. 
ಟಿಪ್ಪಣಿ-೧: ಅನುಭವಕ್ಕೆ ಸ ಸರಿಯಾಗಿ ಮನಕೊಡಂಬಡುವಂತೆ ಶಾಸ್ತಾರ್ಥವನು ನೆರೆತಿಳಿದು -ಜಗತ್ತು 
ಸುಳ್ಳು ಎಂಬುದೇ ಮುಂತಾದ ಮಾತುಗಳು ತನ್ನ ಅವಿಚಾರದಿಂದ ತೋರುವ ಅನುಭವಕ್ಕೆ 
ವಿರೋಧವಾಗಿ ಕಂಡರೂ ವಿಚಾರದಿಂದ ತೋರುವ ಅನುಭವಕ್ಕೆ ಅನುಗುಣವಾದದ್ದೆನಿಸುವ 
ಹಾಗೆ ತಿಳಿದು. 
ಟಿಪ್ಪಣಿ-೨: ನಿಶ್ಚಯಿಸಿ ತಿಳಿವುದೆ ಶ್ರವಣ-ಇಲ್ಲಿ ಅವಿದ್ಯೆಯನ್ನು ಕಳೆದುಕೊಂಡು ನಿಶ್ಚಯಿಸುವುದನ್ನು 
ಶ್ರವಣವೆಂದಿದೆ. ಶ್ರವಣದಿಂದ ಅವಿದ್ಯೆಯು ಹೋಗದವರಿಗೆ ಮುಂದೆ ಮನನನಿಧಿಧ್ಯಾಸನ 
ವಿಚಾರಗಳಿವೆ. 


332 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಪದವಿಭಾಗ: ಕೂಡಿದವಿದ್ಯೆಯುಳೀದಾತ್ಮನ-ಕೂಡಿದ--ಅವಿದ್ಯೆ-ಉಳಿದು*-ಆತ್ಮನ; 





ತತ ಮಸಿ ವಾಕ್ಕಾರ್ಥವನು ಶಾ 


ನ 


ಸ್ತೊ ಕ್ಷವಾಗಿಯೆ ತಿಳಿದು, ಮಾಯಾ 


ತತ್ತ್ವ ಮೊದಲಾದಖಿಲವೆಲ್ಲವ ಮಿಥ್ಯೆಯೆಂದರಿದು, । 


ಸತ್ಯಸಂವಿನ್ಮಾತ್ರವೆನಿಸುವ 
ಪ್ರತ್ಯಗಾತ್ಮಪರಾತ್ಮರೈಕ್ಯಾ 
ಪತ್ತಿಯೇ ತಾನೆಂದೆನುತ ನಿಶ್ಚಯಿಪುದೇ ಶ್ರವಣ ॥ ॥ ೪೫ ॥ 


ತಾತ್ಪರ್ಯ: ತತ್‌ ತ್ವಂ ಅಸಿ (ತತ್ತ್ವಮಸಿ) ಎಂಬ ಪದತ್ರಯದ ವಾಕ್ಕ್ಯಾರ್ಥವನ್ನು 
ಶಾಸ್ತ್ರಗಳಲ್ಲಿ ಹೇಳಿರುವಂತೆ ತಿಳಿದುಕೊಂಡು ಮಾಯೆಯಿಂದಾದ ಎಲ್ಲವನ್ನು ಸುಳ್ಳೆಂದು 
ಗ್ರಹಿಸಿ ನಿಜವಾದ ಜ್ಞಾನವೆಂದೆನಿಸಿದ ಜೀವಾತ್ಮ ಪರಮಾತ್ಮರ ಏಕತ್ವವೇ (ಐಕ್ಯಾಪತ್ತಿ) 
ತಾನೆಂದು ನಿಶ್ಚಯಿಸಿ ತಿಳಿದುಕೊಳ್ಳುವುದೇ ಶ್ರವಣವೆಂದೆನ್ನಿಸಿಕೊಳ್ಳುವುದು. 


ಶಬ್ದಾರ್ಥ: * ತತ್ತ್ವಮಸಿಐತತ್‌*--ತ್ವಂ-ಅಸಿಎನೀನು ಪರಬ್ರಹ್ಮಸ್ವರೂಪಿ ಆಗಿದ್ದೀಯೆ; 
ಶಾಸ್ತೋಕ್ತವಾಗಿಯೆ2ಶಾಸ್ತ್ರಗಳಲ್ಲಿ ಹೇಳಿರುವಂತೆಯೇ; ಸತ್ಯಸಂವಿನ್ಶಾತ್ರ-(ಸತ್ಯ.ಸಂವಿತ್‌.-ಮಾತ್ರ) 
=ನಿಜವಾದ ಜ್ಞಾನ ಮಾತ್ರ; ಪ್ರತ್ಯಗಾತ್ಮಪರಾತ್ಮಕ-ಜೀವೇಶ್ವರ; ಐಕ್ಯಾಪತ್ತಿ-ಏಕತ್ವವು; 


ಟಿಪ್ಪಣಿ: ಮಾಯಾತತ್ತ್ವ-ಮಾಯ ಎಂದರೆ ಅವಿದ್ಯೆ, ಮಿಥ್ಯಾಜ್ಞಾನ, ಭ್ರಾಂತಿ, ಇವನ್ನೆಲ್ಲ ಅರ್ಥ 
ಮಾಡಿಕೊಳ್ಳುವುದೇ ಮಾಯಾತತ್ತ್ವ ಮಾಯೆಗೆ ಆವರಣ ವಿಕ್ಷೇಪಗಳೆಂಬ ಶಕ್ತಿಗಳಿವೆ. ಆವರಣ 
ಶಕ್ತಿಯು ಬ್ರಹ್ಮವನ್ನು ಮರೆಮಾಡಿದೆ. ವಿಕ್ಷೇಪಶಕ್ತಿಯು ಜಗತ್ತನ್ನು ಜೀವರನ್ನೂ ಕಾಣುವಂತೆ 
ಮಾಡುತ್ತದೆ. (ಪಪ-ಪುಟ ೩೦೯) 


ಪಾಠಾಂತರ: ಅರಾಸೇ ಅವರ ಪ್ರತಿ ಕುಮಾಂಡೂರು ಅವರ ಪ್ರತಿಗಳಲ್ಲಿ ಮೊದಲ ಸಾಲಿನಲ್ಲಿ 
ತತ್ತ್ವಮಸಿ ವಾಕ್ಕಾರ್ಥವನ್ನು ಗುರುಶ್ರೀ ಗುರು ಪದ ಅಧಿಕವಾಗಿ ಸೇರಿದೆ. ತತ್ತ್ವಮಸಿ ವಾಕ್ಕಾರ್ಥವನು 
ಗುರುಶ್ರೀ ಎಂದಿದೆ. ಇಲ್ಲಿ ಗುರು ಪದ ಅಧಿಕಪದವಾಗಿದೆ. ಭಾಮಿನಿಷಟ್ಟದಿಯ ಲಕ್ಷಣದಂತೆ 
೩೬೪4೩4೪ ಛಂದೋಲಕ್ಷಣದ ಪ್ರಕಾರ ಗುರು ಪದ ಬೇಕಾಗಿಲ್ಲ ಅನವಶ್ಯಕವಾಗಿ ಸೇರಿಕೊಂಡಿದೆ. 
(ಅನುವಾದಕನ ಟಿಪ್ಪಣಿ). 





ಗುರುಪದಾಂಬುಜಸೇವೆಯನು ಮನ 

ದೆರಕವಾಗಿಯೆ ಮಾಡುತಿರೆ, ತ 

ತ್ಕರುಣವಾಗಲು ತನಗೆ, ಪಾಪಚ್ಛೇದರೂಪಾದ । 

ಪರಮಶಾಂಭವಬೋಧೆಯೆನಿಸುವ 

ನಿರತಿಶಯಸಂಪೂರ್ಣದೃಷ್ಟಿಯ 

ಧರಿಸಿ ಸಹಜಾನಂದವಾಗಿರೆ ಶ್ರವಣವೆನಿಸುವುದು ॥ ॥ ೪೬॥ 
ತಾತ್ಪರ್ಯ: ಎರಕ ಹೊಯ್ದಂತೆ ಏಕಚಿತ್ತದಿ೦ದ ಮನಃಪೂರ್ವಕವಾಗಿ ಸದ್ಗುರುವಿನ 
ಪಾದಕಮಲಗಳ ಸೇವೆಯನ್ನು ಶ್ರದ್ಧಾಭಕ್ತಿಗಳಿ೦ದ ಮಾಡುತ್ತಿದ್ದರೆ ಗುರುವಿನ 


333 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅನುಗ್ರಹವುಂಟಾಗುತ್ತದೆ ಆಗ ಪಾಪವನ್ನು ನಾಶಮಾಡುವ ಉತ್ಕೃಷ್ಟ ಶಿವಜ್ಞಾನವೆನಿಸಿದ 
ಶಾಂಭವಬೋಧೆ ಉಂಟಾಗಿ ಅತಿಶಯವಾದ ಸಂಪೂರ್ಣದೃಷ್ಟಿಯನ್ನು ಹೊಂದಿ 
ಸಹಜಾನಂದದಲ್ಲಿರುತ್ತಾನೆ. ಅದೇ ಶ್ರವಣವೆಂಬ ಭೂಮಿಕೆ. 


ಶಬ್ದಾರ್ಥ: ಮನದೆರಕವಾಗಿಯೆ-ಮನಃಪೂರ್ವಕವಾಗಿಯೆ; ಪರಮಶಾಂಭವಬೋಧೆ- ಉತ್ಕಷ್ಟವಾದ 
ಶಿವಜ್ಞಾನ ಅಥವಾ ತತ್ತ್ವಜ್ಞಾನ; ೫ ಪಾಪಚ್ಛೇದರೂಪಾದ-ಪಾಪವನ್ನು ನಾಶಮಾಡುವ. 
ಟಿಪ್ಪಣಿ-೧: ಮನದೆರಕವಾಗಿಯೆ-ಎರಕವೆಂದರೆ ಲೋಹದ ರಸವನ್ನೆರೆದು ಒಂದು 


ಮೂರ್ತಿಯನ್ನು ಮಾಡುವುದು. ಹಾಗೆಯೇ ಗುರು ಮೂರ್ತಿಯನ್ನು ಕಲ್ಪಿಸಿಕೊಳ್ಳಬೇಕು 
ಎಂದಾದರೂ ಅರ್ಥವನ್ನು ಮಾಡಬಹುದು. 


ಮನನ (೪೭-೫೦) 
ಶ್ರವಣದಿಂ ನಿಶ್ಚಯಿಸಿ ತಾನನು 
ಭವದಿ ಕಂಡರ್ಥವನು, ಮತಭೇ 
ದವನು ಖಂಡಿಸಿ ಪ್ರಬಲಶ್ರುತಿಯುಕ್ತ್ಯನುಭವಗಳಿಂದ, । 
ಅವಘಟಿಪ ಸಂಶಯವಿಪರ್ಯಾ 
ಸವನು ಕಳೆದೀಡಾಡಿ, ತನ್ನನು 
ಭವವ ಕೆಡಿಸದೆ ರಕ್ಷಿಸುವದೇ ಮನನವೆನಿಸುವುದು ॥ 9೭ 


ತಾತ್ತರ್ಯ: ಪರಮ ಶಾಂಭವಬೋಧೆಯಿಂದ ಹೊಂದಿದ ಶ್ರವಣದಿಂದ ಯಾವುದು 
ಸರಿ "ಎಂಬುದನ್ನು ನಿರ್ಧರಿಸಿಕೊಂಡು, ಶಾಸ್ತ್ರವು ತನಗೆ ನೆನಪಿಸಿದ ಅನುಭವಗಳ 
ಸ್ವರೂಪವನ್ನು ತಿಳಿದುಕೊಂಡು ಪ್ರಬಲವಾದ ವೇದೋಕ್ತ ಪ್ರಮಾಣಗಳಿಂದಲೂ 
ಸ್ವಾನುಭವದಿಂದಲೂ ಮತಭೇದಗಳನ್ನು ಖಂಡಿಸಿ, ಬಂದೊದಗುವ ಸಂಶಯಗಳನ್ನು 
ಖಂಡಿಸುತ್ತಾ ಒಂದನ್ನು ಇನ್ನೊಂದಾಗಿ ನಿಶ್ಚಯಿಸುವ ವಿರೋಧ ಬುದ್ಧಿಯನ್ನು 
ದೂರಮಾಡಿ ಗುರುವಿನಿಂದಲೂ ಶಾಸ್ತದಿಂದಲೂ ತಿಳಿದ ಅರ್ಥಕ್ಕೆ ಭಿನ್ನವಾಗದಿರುವ 
ಹಾಗೆ ಅನುಭವಗಳನ್ನು ಸಾರ್ಥಕ ಪಡಿಸಿಕೂಳ್ಳುವುದೇ ಮನನವೆಂದೆನಿಸುವುದು. 


ಶಬ್ದಾರ್ಥ: ತಾನನುಭವದಿಕಂಡರ್ಥವನು-ಶಾಸ್ತ್ರವು ತನಗೆ ನೆನಪು ಕೊಟ್ಟಂಥ ಅನುಭವಗಳ 
ಸ್ವರೂಪವನ್ನು; ಅವಘಟಿಪ-ಬಂ೦ದೊದಗುವ; ಸಂಶಯವಿಪರ್ಯಾಸವನು-ಹಾಗೋ ಹೀಗೋ 
ಎಂಬ ಸಂಶಯವನ್ನೂ ಒಂದನ್ನು ಇನ್ನೊಂದಾಗಿ ನಿಶ್ಚಯಿಸುವ ವಿರೋಧ ಬುದ್ಧಿಯನ್ನೂ; 
ಈಡಾಡಿ-ದೂರಕ್ಕೆ ಚೆಲ್ಲಾಡಿ; ತನ್ನನುಭವ ಕೆಡಿಸದೆಐಗುರುವಿನಿಂದಲೂ ಶಾಸ್ತ್ರದಿ೦ದಲೂ ತಿಳಿದ 
ಅರ್ಥಕ್ಕೆ ಭಿನ್ನವಾಗದಂತೆ ತನಗೆ ಮರೆಯಾಗಿರುವ ತನ್ನ ಅನುಭವಗಳನ್ನು ವ್ಯರ್ಥಮಾಡಿಕೊಳ್ಳುತ್ತದೆ. 


ಟಿಪ್ಪಣಿ: ತನ್ನನುಭವವಕೆಡಿಸ ದೆ-ನಮ್ಮ ಕೆಲವು ಅನುಭವಗಳು ನಮಗೆ ಮರೆಯಾಗಿರುವವು. 
ಶಾಸ್ತ್ರದಿಂದ "ಅವುಗಳ ನೆನಪನ್ನು ತಂದುಕೊಂಡು ಅವನ್ನು ಆತ್ಮವಿಚಾರಕ್ಕೆ ಉಪಯೋಗ 
ಮಾಡಿಕೊಂಡರೆ ಅವುಗಳ ಸದುಪ ಸಯೋಗವಾದಂತಾಯಿತು. ಇಲ್ಲದಿದ್ದರೆ ಅವುಗಳನ್ನು ಹಾಳು 
ಮಾಡಿಕೊಂಡಂತಾಗುವುದು. 





334 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ತನಯ ಕೇಳೈ, ಸಕಲವಹ ವಾ 

ಸನೆಯಳಿದು, ಮೃಗತೃಷ್ಟೆಯಂದದಿ 

ತನಗೆ ತೋರುವ ತೋರಿಕೆಯ ಪುಸಿಯೆಂದು ನಿಶ್ಚಯಿಸಿ । 
ಘನಗುರುವಿನುಪದೇಶವನು ಚಿಂ 

ತನೆಯ ಮಾಡುವ ಮನನಕಾಲದ 

ನೆನಹು ನೌಕಾಸ್ತಂಭಸಂಸ್ಥಿತಕಾಕನಂತಿಹುದು ॥ ೪೮% 


ತಾತ್ಪರ್ಯ: ಶುಕನೆ ಕೇಳು, ಶಾಸ್ತ್ರವಾಸನೆ, ಲೌಕಿಕವಾಸನೆಗಳನ್ನು ತೊರೆದು 
ಮರೀಚಿಕೆಯಂತೆ ತನಗೆ ತೋರುವ ನಯಾಗರ ಚರಾ 
ಚರಾತ್ಮಕವಾದ ತೋರಿಕೆಯನ್ನು ಸುಳ್ಳೆಂದು ನಿಶ್ಚಯಿಸಿ ಶ್ರೇಷ್ಠ ಗುರುವಿನ ಉಪದೇಶವನ್ನು 
ಚಿ೦ತಿಸುತ್ತಲಿರುವುದೇ ಮನನವೆನಿಸುತ್ತದೆ. ಇಂತಹ ಮನನಕಾಲದಲ್ಲಿ ಚಿತ್ತವು 
ಹಡಗಿನ ಧ್ವಜಸ್ತಂಭದ ಮೇಲೆ ಕುಳಿತಿರುವ ಕಾಗೆಯಂತೆ ಕಾಣುತ್ತಿರುವುದು. 


ಶಬ್ದಾರ್ಥ: ತನಯಕೇಳೈ-ಶುಕನೇ ಕೇಳು; ಸಕಲವಹವಾಸನೆ-ಶಾಸ್ತ್ರವಾಸನೆ, ಲೌಕಿಕವಾಸನೆ 
(ವಿವರಗಳಿಗೆ ೬-೨೯ನೇ ಪದ್ಯ ನೋಡಿ); ನೌಕಾಸ್ತಂಭಸಂಸ್ಥಿತಕಾಕನಂತೆ-ಹಡಗಿನ ಧ್ವಜಸ್ತಂಭದ 
ಮೇಲಿರುವ ಕಾಗೆಯಂತೆ. 


ಟಿಪ್ಪಣಿ: ನೌಕಾಸ್ತಂಭಸಂಸ್ಥಿತ ಕಾಕನಂತೆ-ಹಡಗಿನ ಮೇಲೆ ಕುಳಿತ ಕಾಗೆಯು ಸ್ವಭಾವವಾದ 
ಚಪಲದಿಂದ ಅತ್ತಿತ್ತ ಹಾರಿ ಹೋದರೂ ಎಲ್ಲಿಯೂ ತನಗೆ ಸುರಕ್ಷಿತವಾದ ಸ್ಥಾನವನ್ನು ಕಾಣದೆ 
ಮತ್ತೆ ಅಲ್ಲಿಗೇ ಬಂದು ಕುಳಿತುಕೊಳ್ಳುವಂತೆ ಧ್ಯಾನ ಮಾಡುವಾಗ : ಮನಸ್ಸು ಅತ್ತಿತ್ತ ಚಲಿಸಿದರೂ 
ಹೊರಗಣ ವಿಷಯಗಳು ಸುರಕ್ಷಿತವಲ್ಲವೆಂಬುದನ್ನು ವಿಚಾರಕ್ಕೆ ತಂದುಕೊಂಡು ಮತ್ತೆ ಹಿಂದಿರುಗಿ 
ಆತ್ಮ ಸ್ವರೂಪದಲ್ಲಿಯೇ ನಿಲ್ಲುವದು. 





ಆಸನವನಳವಡಿಸಿ, ಪ್ರಾಣವ 

ಸೂಸದಂದದಿ ನಿಲಿಸಿ, ದೃಷ್ಟಿಯ 

ನಾಸಿಕಾಗ್ರದೊಳಿಟ್ಟು, ತನುಶಿರಗಳನು ರುಜುಮಾಡಿ, । 
ಲೇಸೆನಿಸುವೇಕಾಂತದೆಡೆಯೊಳು 

ದೇಶಿಕೋತ್ತಮನಿಂದ ತನಗುಪ 

ದೇಶವಾದುದ ಮರಳಿಯಾವರ್ತಿಸುವದೇ ಮನನ ॥ ೪೯ 


ತಾತ್ಸರ್ಯ: ಯೋಗಶಾಸ್ತ್ರದಲ್ಲಿ ತಿಳಿಸಿರುವಂತೆ ಆಸನಭೇದಗಳನ್ನು ತಿಳಿದುಕೊಂಡು 
ತನಗೆ ಯುಕ್ತವಾದ ಆಸನದಲ್ಲಿ ಕುಳಿತು ಪ್ರಾಣಾಯಾಮದಿಂದ ಪ್ರಾಣವಾಯು 
ಹೊರಬೀಳದಂತೆ ಕೇಂದ್ರೀಕರಿಸಿ ದೃಷ್ಟಿಯನ್ನು ಮೂಗಿನ ತುದಿಯಲ್ಲಿ ನೆಟ್ಟು: ಶರೀರವನ್ನು 
ಶಿರವನ್ನೂ ನೇರವಾಗಿರಿಸಿ ಪರಿಶುದ್ಧವಾದ ಏಕಾಂತ ಪ್ರದೇಶದಲ್ಲಿ ಕುಳಿತು ಧ್ಯಾನಸ್ಥ 
ನಾಗಬೇಕು. ಸದ್ದುರುವಿನಿಂದ ಉಪದೇಶವಾದ ಮಂತ್ರವನ್ನು ಮತ್ತೆ ಮತ್ತೆ ಮನಸಿಗೆ 
ತಂದುಕೊಳ್ಳುವುದೇ ಮನನವೆನಿಸುತ್ತದೆ. 


335 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಆಸನವನಳವಡಿಸಿ-ಸೂಕ್ತವಾದ ಆಸನದಲ್ಲಿ ಕುಳಿತು; ಪ್ರಾಣವಸೂಸದಂದದಿ 
ನಿಲಿಸಿ-ಪ್ರಾಣವಾಯುವನ್ನು ಪ್ರಾಣಾಯಾಮದಿಂದ ಕದಲದಂತೆ (ಹೊರಬೀಳದಂತೆ) ಮಾಡಿ; 
ದೃಷ್ಟಿಯ ನಾಸಿಕಾಗ್ರದೊಳಿಟ್ಟು-ದೃಷ್ಟಿಯನ್ನು ಮೂಗಿನ ಮೇಲೆ ನೆಟ್ಟು (ಮನಸ್ಸನ್ನು ಚಲಿಸದಂತೆ 
ಮಾಡಿ); ಲೇಸೆನಿಸುವ ಏಕಾಂತದೆಡೆಯೊಳು-ಪರಿಶುದ್ಧವಾದ ಏಕಾಂತ ಪ್ರದೇಶದಲ್ಲಿ ಕುಳಿತು; 
* ದೇಶಿಕೋತ್ತಮನಿಂದ=ಸದ್ದುರುವಿನಿಂದ; ತನಗೆ ಉಪದೇಶವಾದಾಗ-ಉಪದೇಶ ಹೊಂದಿದ 
ಮಂತ್ರವನ್ನು; * ಮರಳಿ-ಮತ್ತೆ ಮತ್ತೆ; ಆವರ್ತಿಸುವುದು-ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಂಡು 
ಧ್ಯಾನಿಸಬೇಕು. 


ಟಿಪ್ಪಣಿ-೧: ಆಸನವನಳವಡಿಸಿ-ಈ ಪದ್ಯದಲ್ಲಿ ಹೇಳಿರುವ ಧ್ಯಾನದ ಲಕ್ಷಣವನ್ನು ಗೀತೆಯಲ್ಲಿ 
ಅಧ್ಯಾಯ ೬ ಶ್ಲೋಕ ೧೦, ೧೧, ೧೨, ೧೩ರಲ್ಲಿ ವಿವರಿಸಿದೆ. 


೧ಎ: ಯೋಗೀಯುಳ್ಗೇತ ಸತತಮಾತ್ಮಾನಂ ರಹಸಿಸ್ಥಿತಃ ಏಕಾಕೀ ಯತಚಿತ್ತಾತ್ಮಾ ನಿರಾಶೀರ 
ಪರಿಗ್ರಹಃ (೬-೧೦) ಗೀತೆ (ಧ್ಯಾನವನ್ನು ಮಾಡಬೇಕೆನ್ನುವವನು ಗುಟ್ಟಾದ ಕಡೆ ಒಂಟಿಯಾಗಿದ್ದು 
ಉಪಕರಣಗಳೂ ಇಲ್ಲದವನಾಗಿ ಯಾವಾಗಲೂ ಮನಸ್ಸನ್ನು ಪರಮಾತ್ಮನಲ್ಲಿಯೇ 
ಕೂಡಿಸಿಕೊಂಡಿರಬೇಕು]. 


೧ಬಿ: ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛಿತಂ ನಾತಿನೀಚಂ 
ಚೈಲಾಜಿನಕುಶೋತ್ತರಮ್‌ ॥ [ಶುದ್ಧವಾದ ಕಡೆ ಹೆಚ್ಚು ಎತ್ತರವೂ ಹೆಚ್ಚು ತಗ್ಗೂ ಆಗದಂತೆ 
ದರ್ಭೆ, ಹುಲಿಯ ಅಥವಾ ಜಿಂಕೆಯ ಚರ್ಮ, ಬಟ್ಟಿ-ಇವುಗಳನ್ನು ಕ್ರಮವಾಗಿ ಒಂದರ 
ಮೇಲೊಂದಾಗಿ ತಾನೇ ಬಳಸುವ ತನ್ನ ಪೀಠವನ್ನು ಅಲ್ಲಾಡದಂತೆ ಚೆನ್ನಾಗಿ ಹಾಸಿ] ೬-೧೧ 
ಗೀತೆ 


೧ಸಿ: ತತ್ತೈಕಾಗ್ರಂ ಮನಃಕೃತ್ವಾ ಯತ್ತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೇ ಯುಂಜ್ಯಾದ್ಯೋಗಮಾತ್ಮ 
ವಿಶುದ್ಧಯೆ ॥ ೬-೧೨ ಗೀತೆ [ಅಲ್ಲಿ ಪೀಠದ ಮೇಲೆ ಕುಳಿತು ಮನಸ್ಸಿನ ಮತ್ತು ಇಂದ್ರಿಯಗಳ 
ಕೆಲಸವನ್ನು ಬಿಗಿ ಹಿಡಿದ ಮನಸ್ಸನ್ನು ಒಮ್ಮುಖವಾಗಿ ಮಾಡಿ, ಮನಸ್ಸಿನ ಶುದ್ಧಿಗಾಗಿ 
ಮನೋನಿಗ್ರಹವನ್ನು ಅಭ್ಯಾಸಮಾಡಬೇಕು.] 


ಟಿಪ್ಪಣಿ-೧: ೧ಡಿ: ಸಮಂ ಕಾಯೋಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯನಾಸಿಕಾಗ್ರಂ 
ಸ್ವಂ ದಿಶಶ್ಚಾನವಲೋಕಯನ್‌ (ಮೈ, ತಲೆ, ಕೊರಳು-ಇವುಗಳನ್ನು ನೆಟ್ಟಗೆ ಅಲ್ಲಾಡದಂತೆ 
ಇಟ್ಟುಕೊಂಡು ನೆಲೆಯಾಗಿದ್ದು ತನ್ನ ಮೂಗಿನ ತುದಿಯ ಕಡೆಗೆ ನೋಡುತ್ತ ದಿಕ್ಕುಗಳನ್ನು ಕೂಡ 
ನೋಡದೆ] ೬-೧೩ ಗೀತೆ 


೧೮: ಪ್ರಶಾಂತಾತ್ಮಾ ವಿಗತಭೀರ್ಬ್ರಹ್ಮಚಾರಿವ್ರತೇ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ 
ಆಸೀತಮತ್ತರಃ [ತಿಳಿಯಾದ ಮನಸಿನವನಾಗಿ (ಕರ್ಮಗಳನ್ನು ಬಿಟ್ಟಿದ್ದರ) ದಿಗಿಲು ಇಲ್ಲದವನಾಗಿ 
ಗುರುಸೇವೆ ಮೊದಲಾದ ವ್ರತಗಳನ್ನು ನಡೆಸುತ್ತ ಮನಸ್ಸನ್ನು ಬಿಗಿ ಹಿಡಿದು ನನ್ನಲ್ಲಿಟ್ಟು, ನನ್ನನ್ನೇ 
ಹೆಚ್ಚಿನ ಗತಿಯೆಂದು ಧ್ಯಾನ ಮಾಡುತ್ತ ಇರಬೇಕು] ೬-೧೪ ಗೀತೆ 


[ಆಕರ: ಗೀತೆಯ ಕೈಗನ್ನಡಿ-ಹೊಸಕೆರೆ ಚಿದಂಬರಯ್ಯ ಅನುವಾದ ಪುಟ-೧೦೪.] 


ಟಿಪ್ಪಣಿ-೨: ದೃಷ್ಟಿಯ ನಾಸಿಕಾಗ್ರದೊಳಿಟ್ಟು-ದೃಷ್ಟಿಯನ್ನು ಮೂಗಿನ ಮೇಲೆ ಇಟ್ಟು (ಈ ಮಾತಿಗೆ 
ಮೂಗಿನ ತುದಿಯನ್ನು ನೋಡುತ್ತಿರಬೇಕು ಎಂದರ್ಥವನ್ನು ಮಾಡಬಾರದು. ಏಕೆಂದರೆ 
ಮೂಗಿನ ತುದಿಯನ್ನು ನೋಡುವುದರಿಂದ ಯಾವ ಪುರುಷಾರ್ಥವೂ ಇಲ್ಲ. ದೃಷ್ಟಿಯೊಡನೆ 
ಮನಸ್ಸು ಹೊರಗೆ ಹೋಗಬಹುದಾದ್ದರಿಂದ ಅದನ್ನು ಅತ್ತಿತ್ತ ಹರಿಯಬಿಡಬಾರದೆಂದು ತಾತ್ತರ್ಯ). 


336 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೩: ತನುಶಿರಗಳನು ರುಜುಮಾಡಿ-ಶರೀರವನ್ನೂ ಶಿರಸ್ಸನ್ನೂ ನೆಟ್ಟಿಗೆ ಇಟ್ಟುಕೊಳ್ಳದಿದ್ದರೆ 
ಬೆನ್ನು ಹುರಿಯ ನಡುವೆ ನೆಟ್ಟಗೆ ಹೋಗಿರುವ ಸುಷುಮ್ಮೆಯಂಬ ನಾಡಿಗೆ ನಡುವೆ 
ತಡೆಯಾಗುವುದರಿಂದ ಮನಸ್ಸು ತನ್ನ ಉದ್ದೇಶಕ್ಕೆ | ನೆರವಾಗಲಾರದು-ಸ್ವಾಮಿ ವಿವೇಕಾನಂದ: 
ರಾಜಯೋಗಗ್ರಂಥ ಪುಟ-೭ 


ಟಿಪ್ಪಣಿ-೪: ಈ ಪದ್ಯದಲ್ಲಿ ಹೇಳಿರುವುದೆಲ್ಲಾ ನಿಧಿಧ್ಯಾ ಸನಕ್ಕೆ ಸೇರಿದ ಮಾತುಗಳಾದರೂ 
ಮನನವು ನಿಧಿಧ್ಯಾಸನಕ್ಕೊಯ್ದು ಬಿಡಬೇಕೆಂಬ ದೃಷ್ಟಿಯಿಂದ ಇವುಗಳನ್ನು ಮನನದ ಲಕ್ಷಣದಲ್ಲಿ 
ಸೇರಿಸಿದ್ದಾಗಿದೆ. 





ಮನನದಭ್ಯಾಸವನು ಬಿಡದಂ 

ತನವರತ ಮಾಡುತ್ತ, ನೆರೆ ತ 

ನ್ನನುಭವವು ದೃಢವಾಗಿ ನಿಲುವಂದದಲಿ ನಿಶ್ಚಯಿಸೆ, 

ಜನನಹೇತುವೆನಿಪ್ಪ ಕರ್ಮಗ 

ಛನಿತು ನಾಶವನೈದುವುವು ತಿಳಿ; 

ಮನದ ಸಂಶಯ ಹೋಗಿ ಹೃದಯಗ್ರಂಥಿಯಳಿದಿಹುದು [Wie 
ತಾತ್ಪರ್ಯ: ಹೀಗೆ ಮನನದ ಅಭ್ಯಾಸವನ್ನು ಬಿಡದೆ ನಿರಂತರವಾಗಿ ಮಾಡುತ್ತಾ 
ಬಂದರೆ, ಶಾಸ ಸ್ತವು ತನಗೆ ನೆನಪುಗೊಟ್ಟಂಥ ತನ್ನ ಅನುಭವವು ಸ್ಥಿರವಾಗಿ ತನ್ನಲ್ಲಿ 
ನಿಲ್ಲುವಂತೆ ಮಾಡಿದರೆ, ಮರುಹುಟ್ಟಿಗೆ ಕಾರಣವೆನಿಸುವ ಸಕಲ ಕರ್ಮಗಳೂ 
ನಾಶ ಹೊಂದುವುವು. ಹೀಗಾದಾಗ ಮನಸ್ಸಿನ ಸಂಶಯಗಳು ತೊಲಗಿ ಅವಿದ್ಯೆಯಿಂದ 
ಮನಸ್ಸಿನಲ್ಲಿ ಹುಟ್ಟುವ ಬಯಕೆ (ಹೃದಯ ಗ್ರಂಥಿ) ನಾಶವಾಗುತ್ತದೆ ಎ೦ದು ತಿಳಿ. 


ಶಬ್ದಾರ್ಥ: ತನ್ನನುಭವವು-ಶಾಸ್ತ್ರವು ತನಗೆ ನೆನಪುಗೊಟ್ಟಂಥ ತನ್ನ ಅನುಭವವು; ಹೃದಯಗ್ರಂಥಿ- 
ಅವಿದ್ಯೆಯಿಂದ ಮನಸ್ಸಿನಲ್ಲಿ ಹುಟ್ಟುವ ಬಯಕೆ; * ಜನನ ಹೇತು-ಮರುಹುಟ್ಟಿಗೆ ಕಾರಣವಾದ; 
ಹೇ ಅನಿತು-ಅಷ್ಯೂ; 





ನಿದಿಧ್ಯಾಸನ (ಪ ೫೧-೫೩) 
ದಿನದಿನಕೆ ಮನನದಲಿ ಮನಸಿನ 
ನೆನಹು ತನುಧರ್ಮಗಳ ಮರೆದಾ 
ತ್ಮನಲಿ ತಾನೆಂದೆಂಬ ಭಾವಜ್ಞಾನ ದೃಢವಾಗಿ, । 
ಘನಪರಂಜ್ಯೋತಿಸ್ವರೂಪನೆ 
ತನಗೆ ತರಾ ವೌ ಕೆಯ 
ನನುಗಮಿಸೆ ನಿದಿಧ್ಯಾಸವೆನಿಪುದು ರಾಜಯೋಗದಲಿ ॥ NSO 


ತಾತ್ಪರ್ಯ: ಮನನದಿಂದ ಮನಸಿನಲ್ಲಿ ಉಂಟಾಗುವ ಸ್ಮರಣೆ ದಿನದಿನಕ್ಕೂ 
ಬೇರೂರುತ್ತಾ ಶರೀರಧರ್ಮಗಳನ್ನೆಲ್ಲ ಮರೆಯುತ್ತಾ ತಾನೇ ಆತ್ಮನೆಂಬ ಭಾವ 


337 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಜ್ಞಾನವು ಸ್ಥಿರವಾಗುತ್ತಾ ಬಂದರೆ ತನಗೆ ತಾನೇ ಘನವಾದ ಪರಂಜ್ಯೋತಿ ಸ್ವರೂಪನಾ 
ವಿಚಾರದಿಂದ ದೃಢವಾದ ರಾಜಯೋಗದ ಅವಸ್ಥೆ ಕೈಯನ್ನು ಪಡೆದಾಗ ಚ 
ನಿದಿಧಾ ಸನವೆನಿಸಿಕೊಳ್ಳುತ್ತದೆ. 


ಶಬ್ದಾರ್ಥ: ಅನುಗಮಿಸೆ-ಪಡೆಯಲಾಗಿ; ಭಾವಜ್ಞಾನ-ಆತ್ಮಜ್ಞಾನ 


ಟಿಪ್ಪಣಿ-೧: ರಾಜಯೋಗದಲಿವಿಚಾರದಿಂದ ದೃಢವಾದ ಈ ನಿದಿಧ್ಯಾಸನವು ರಾಜಯೋಗದ್ದು: 
ಪಾತಂಜಲಯೋಗಶಾಸ್ತ್ರ ದಂತೆ ಪ್ರತ್ಯಾ ಹಾರಾದಿಗಳಿಂದ ಮನಸ್ಸು ಅಂತರ್ಮುಖವಾಗಿ 
ಏಕಾಕಾರವಾಗಿ ನಿಲ್ಲುವ ನೆದಧ್ಯಾಸನವು ಹಠಯೋಗದ್ದೆಂದು ಜ್ಞಾನಿಗಳ ಅಭಿಪ್ರಾಯ. ಜ್ಞಾನಿಗಳಿಗೆ 
ಮನಸ್ಸು ಬಹಿರ್ಕುಖವಾಗಿದ್ದರೂ ಅವರಿಗೆ ಸರ್ವವೂ ಬ್ರಹ್ಮವೆಂಬ ದೃಢಜ್ಞಾನವಿರುವುದರಿಂದ 
ಅದೇ ನಿದಿಧ್ಯಾಸನವೆನಿಸಿಕೊಳ್ಳುವುದು. 





ಬ್ರಹ್ಮಮಯವಾಗಿರ್ಪವಸ್ಥಾ 

ಧರ್ಮವು ನಿಧಿಧ್ಯಾಸವಪ್ಪುದು; 

ಬ್ರಹ್ಮಸಾಕ್ಷಾತೃರಿಸೆ ಬುದ್ಧಿ ಸಮಾಧಿಯೆನಿಸಿವದು; । 

ಹಮ್ಮಿನಿಂ ಪ್ರಾರಬ್ಧಕರ್ಮದ 

ಬಿಮ್ಮು ತೀರಲು ಸಂಪಿಗೆಯನಳಿ 

ನೆಮ್ಮಿದಂತೆ ವಿದೇಹಕೈವಲ್ಯದಲಿ ಸುಖಿಯಹನು ॥ ॥೫೨॥ 


ತಾತ್ಪರ್ಯ: ಬುದ್ಧಿಯು ಬ್ರಹ್ಮಸಾಕ್ಷಾತ್ಕಾರವನ್ನು ಹೊಂದಿದರೆ ಅದೇ 
ಸಮಾಧಿಯೆನಿಸುವುದು. ಬ್ರಹ್ಮನ ಮಾಯಾಶಕ್ತಿಯ ಅಹಂಕಾರದಿಂದ ಉಂಟಾದ 
ಪ್ರಾರಬ್ಧಕರ್ಮಬ೦ಧವು ನಾಶವಾದರೆ, ಕೆಂಡಸ ೦ಪಗೆಯ ಹೂವನ್ನು ಮುತ್ತಿದ 
ಭ್ರಮರವು ತನಗರಿವಿಲ್ಲದಂತೆಯೇ ತನ್ನ ದೇಹವನ್ನು ಕಳೆದುಕೊಂಡು “ 
ಸುವಾಸನೆಯಲ್ಲಿಯೇ ಒಂದಾಗಿ ಬಿಡುವಂತೆ ವಿದೇಹಕ್ಕವಲೃವೆನಿಸುವ ಸ ಸಾಯುಜ್ಯ 
ಪದವಿಯನ್ನು ಸೇರಿ ಸುಖಿಸುತ್ತಾನೆ. 


ಶಬ್ದಾರ್ಥ: ಬ್ರಹ್ಮಮಯವಾಗಿಪ =ಭಾವನೆಯಿಂದ ಬ್ರಹ್ಮವನ್ನು ಅನುಸಂಧಾನ ಮಾಡುತ್ತಿರುವಂಥ 
(ಭಾವನೆಯಿಂದ ಅನುಸಂಧಾನ ಮಾಡುವುದು “ನದಿಧ್ಯಾಸನವು) ಸಾಕ್ಷಾತ್ಯರೆಸೆ ಬುದ್ಧಿ 
ಸಮಾಧಿಯೆನಿಸುವುದು-ಬುದ್ದಿಗೆ ಬಹ್ಮಸಾಕ್ಷಾತ್ಕಾರವಾದರೆ ಅದೇ ಸಮಾಧಿಯೆನಿಸುವುದು: 
ಸಂಪಿಗೆಯನಳಿನೆಮ್ಮಿದಂತೆ- ಭ್ರಮರವು ಇಂಪೆಗೆಯ ಹೂವನ್ನು ಆಶ್ರಯಿಸಿದ ಹಾಗೆ 


ಟಿಪ್ಪಣಿ: ಸಂಪಿಗೆಯನಳಿನೆಮ್ಮಿದಂತೆ-ಭ್ರಮರವು ಸಂಪಗೆಯ ಹೂವನ್ನು ಆಶ್ರಯಿಸಿದ ಹಾಗೆ 
ಸಂಪಿಗೆಯ ಹೂವನ್ನು ಮುತ್ತಿದ ಭ್ರಮರವು ತನಗರಿವಿಲ್ಲದಂತೆ ತನ್ನ ದೇಹವನ್ನು ಕಳೆದುಕೊಂಡು 
ಆ ಸುವಾಸನೆಯಲ್ಲಿ ಒಂದಾಗಿ ಹೋಗಿಬಿಡುತ್ತದೆ. 





ಶ್ರವಣದಿಂದಜ್ಞಾನ ಕೆಡಲಂ 
ತವಿರಳಪರಂಜ್ಯೋತಿ ಮನನದಿ 
ಸವನಿಸಲು ದೃಢವಾಗಿ, ನಿಶ್ಚಲವಾದ ನಿಜಪದವು । 


338 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಧ್ರುವಪದವೆನಿಪ್ಪುದದು ನಿದಿಧ್ಯಾ 
ಸವದು ಜೀವನ್ಮುಕ್ತಿ ನಿನಗಂ 
ತವುಗಳಿಂದಲಿ ದೊರಕುವದು ಶುಕಯೋಗಿ ಕೇಳೆದ ೫೩ 


ತಾತ್ಪರ್ಯ: ಶ್ರವಣದಿಂದಲೆ ಅಜ್ಞಾನವು ಹೋದಮೇಲೆ ಮನನ ನಿದಿಧ್ಯಾಸನಗಳೇಕೆ? 
ಹಾಗೆಯೇ ಅತಿಶಯವೂ ಆನಂದಮಯವೂ ಆದ ಪರಂಜ್ಯೋತಿಯು ಮನನದಿಂದ 
ದೊರಕಿದಾಗ ಶಾಶ್ಚತವೂ ದೃಢವೂ ಆದ ಪದವಿ (ಧುವ ಪದವಿ) ಎನಿಸುತ್ತದೆ. 
ಅದೇ ನಿದಿಧ್ಯಾಸವು. ಆ ನಿದಿಧ್ಯಾಸದಿಂದಲೇ ನಿನಗೆ ಜೀವನ್ಮುಕ್ತಿ ಲಭಿಸುವುದೆಂದು 
ತಿಳಿ ಎಂದು ಶುಕಯೋಗಿಗೆ ವ್ಯಾಸನು ಹೇಳಿದನು. 


ಶಬ್ದಾರ್ಥ: ಶ್ರವಣದಿಂದಜ್ಞಾನಕೆಡಲು (ಶ್ರವಣದಿಂದ ಅಜ್ಞಾನಕೆಡಲು) ಶವಣದಿಂದಲೇ ಅಜ್ಞಾನವು 
ಹೋದ ಮೇಲೆ ಇನ್ನು ಮನನ ನಿದಿಧ್ಯಾಸನಗಳೇಕೆ? ಸವನಿಸಲು-ದೊರೆಯಲು; 
ಧ್ರುವಪದವೆನಿಪ್ಪುದು-ಶಾಶ್ವತವಾದ ಪದವಿಯೆನಿಸಿಕೊಳ್ಳುವುದು; 


ಟಿಪ್ಪಣಿ-೧: ಶ್ರವಣದಿಂದಜ್ಞಾನಕೆಡಲುಇಲ್ಲಿ ಅಜ್ಞಾನವೆಂಬ ಶಬ್ದಕ್ಕೆ ಸಂಪೂರ್ಣವಾಗಿ 
ಅಕ್ಷರಾರ್ಥವನ್ನು ಮಾಡಿಕೊಳ್ಳಬಾರದು. ಅದರ ಮಡಿಕೆಯು ಕಡಿಮೆಯಾಯಿತೆಂದಿಷ್ಟೇ 
ಮಾಡಿಕೊಳ್ಳಬೇಕು ಏಕೆಂದರೆ ಇದು ಸಾಧನದ ಪ್ರಕರಣ. ಶ್ರವಣವಾದ ಮೇಲೆ ಮನನ 
ನಿದಿಧ್ಯಾಸನಗಳ ಮೆಟ್ಟಿಲುಗಳನ್ನೇರುವ ವಿಚಾರವೂ ಇಲ್ಲಿ ಬೇಕು. ಯಾವ ಮೆಟ್ಟಿಲೂ ಇಲ್ಲದಂಥ 
ವಿಚಾರ ಪ್ರಕರಣವು ಮುಂದಿನ ಅಧ್ಯಾಯದಲ್ಲಿರುವುದು. 


ಟಿಪ್ಪಣಿ-೨: * ಜೀವನ್ಮುಕ್ತಿ- ದೇಹಾದಿ ಪ್ರಪಂಚದ ಪ್ರತೀತಿ ಆದಾಗ್ಯೂ ಬ್ರಹ್ಮಸ್ವರೂಪದಿಂದ 
ಸ್ಥಿತಿ ಉಂಟಾಗುವುದೇ ಜೀವನ್ಮುಕ್ತಿ ಆಗಿರುವುದು. ಶ್ರೀ ಶೃತಿವಿಚಾರ ಚಂದ್ರೋದಯ- 
ಪುಟ-೧೮೯. 





ಸಮಾಧಿಯ ಆರು ಭೇದಗಳು (೫೪-೩೦) 

ನಿತ್ಯವಧ್ಯಾತ್ಮದ ವಿಚಾರದಿ 

ಚಿತ್ತವಂತರ್ಮುಖವದಾಗಲು, 

ಚಿತ್ತಿನನುಸಂಧಾನದಪರೋಕ್ಷಾನುಭವದಿಂದ | 

ಸತ್ಯ ಸಹಜಾನಂದ ಪರತರ 

ವಸ್ತು ಸಾಕ್ಸಾತೃರಿಸಿ, ಬುದ್ಧಿಯ 

ವೃತ್ತಿಯೊಡನೇಕತ್ವವಾಗೆ ಸಮಾಧಿಯೆನಿಸುವದು ॥ ISP 
ತಾತ್ಪರ್ಯ: ಮನಸ್ಸು ಪ್ರತಿನಿತ್ಯವೂ ಅಧ್ಯಾತ್ಮದ ವಿಚಾರದಲ್ಲಿ ಮಗ್ನವಾಗಿ ಒಳಮುಖಿ 
ಆದಾಗ ಚಿದ್ರೂಪವಾದ ಆತ್ಮನ ಅನುಸಂಧಾನದಿಂದ ಪ್ರತ್ಯಕ್ಷಾನುಭವವಾಗುತ್ತದೆ. 
ಆಗ ನಿಜವಾದ ಮತ್ತು ಸಹಜಾನಂದಮಯವಾದ ಪರಾತ್ಸರವಸ್ತು ಸಾಕಾರ 
ಗೊಳ್ಳುವುದು. ಅದು ಬುದ್ಧಿಯ ವೃತ್ತಿಯೊಡನೆ ಏಕತ್ವ ಹೊಂದಿ ಸಮಾಧಿ ಎನ್ನಿಸುತ್ತದೆ. 


339 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಅಂತರ್ಮುಖ-ಒಳಮುಖ; * ಅಪರೋಕ್ಷಾನುಭವ-ಪ್ರತ್ಯಕ್ಷಾನುಭವ, ಬ್ರಹ್ಮಾನುಭವ; 
ಚಿತ್ತಿನ-ಚಿದ್ರೂಪವಾದ ಆತ್ಮನ; 


ಟಿಪ್ಪಣಿ: * ಅಪರೋಕ್ಷಾನುಭವ-ಭಕ್ತಿಗೆ ಕಾರಣವಾದ ಜ್ಞಾನವು ಮೊದಲು ಪರೋಕ್ಷ ಕ್ಷ ಅಭ್ಯಾಸದಿಂದ 
ಅದು ಪಕ್ಚವಾಗಿ ಅಪರೋಕ್ಷವಾಗುತ್ತದೆ. ಮತ್ತೊಂದು ಭಾವಕ್ಕೆ ಅವಕಾಶಕೊಡದೆ “ತಾನೇ ತಾನಾಗಿ 
ಸದಾ ಸರ್ವಥಾ ಇರುವುದೇ ಅಪರೋಕ್ಷ ಕ್ಷ ಜ್ಞಾನದ ನಿರ್ದೋಷಾವಸ್ಥೆ (ಪರಮಾರ್ಥ ಪದಕೋಶ 
ಪುಟ-೩೭) 





ಧ್ಯಾನನಿಶ್ಚಲವೇ ಸಮಾಧಿಯ 

ದೇ ನಿದಾನಿಸಲಾರುಭೇದವು 

ಮಾನನಿಧಿ ಸವಿಕಲ್ಪಕವು ತಿಳಿ ನಿರ್ವಿಕಲ್ಪಕವು | 

ಧ್ಯಾನಿಸಲು ಸವಿಕಲ್ಪಕವೆ ದೃ 

ಶ್ಯಾನುವಿದ್ಧವದೇ ಮಗುಳೆ "ಕ 

ಬ್ಲಾನುವಿದ್ಧವಿವೆರಡು ಬಾಹ್ಯಾಭ್ಯಂತರಗಳಿಂದ ॥ ೫೫ 


ತಾತ್ಪರ್ಯ: ವಿಚಾರಮಾಡಿದರೆ ನಿಶ್ಚಲವಾದ ಧ್ಯಾನವೇ ಸಮಾಧಿ. ಇದು ky 
ಭೇದಗಳಿಂದ ಕೂಡಿದೆ. ೧) ಸವಿಕಲ್ಲಕ; ೨) ನಿರ್ವಕಲ್ಪಕ; ೩) ದೃಶ್ಯ; 
೪) ದೃಶ್ಯಾನುವಿದ್ಧ; ೫) ಶಬ್ದ; ೬) ಶಬ್ದಾನುವಿದ್ಧ; ಸಮಾಧಿಯು. ಸವಿಕಲ್ಪಕ ಮತ್ತು 
ನಿರ್ವಿಕಲ್ಪಕವೆಂದು. ಎರಡು ಬಗೆ. ಸವಿಕಲ್ಪಕದಲ್ಲಿ ದೃಶ್ಯಾನುವಿದ್ಧ ಮತ್ತು ಶಬ್ದಾನುವಿದ್ಧಿ 
ಎಂದು ಎರಡು ಬಗೆ. ಈ ದೃಶ್ಯಾನುವಿದ್ಧವು. ಬಾಹ್ಯ ಅಭ್ಯಂತರ ಎಂಬ ಭೇದಗಳಾಗುತ್ತವೆ. 
ಶಬ್ದಾನಿವಿದ್ದವು ಬಾಹ್ಯ ಅಭ್ಯಂತರಗಳೆಂದು ಎರಡು ಭೇದಗಳಾಗುತ್ತವೆ. ಇನ್ನು 

ನಿರ್ವಿಕಲದಲ್ಲೂ ಬಾಹ್ಯ ಅಭ್ಯಂತರ ಎರಡು ವಿಧವಾಗಿರುತ್ತದೆ. ಹೀಗೆ ಒಟ್ಟಿನಲ್ಲಿ ೧ 
ಬಾಹ್ಯ ದೃಶ್ಯಾನುವಿದ್ಧಿ; ೨) ಅಂತರ ದೃಶ್ಯಾನುವಿದ್ಧಿ; ೩) ಬಾಹ್ಯ ಶಬ್ದಾನುವಿದ್ಧ; 
೪) ಅ೦ತರಶಬ್ದಾನುವಿದ್ಧ; ೫) ಬಾಹ್ಯ ನಿರ್ವಿಕಲ್ಪ; ೬) ಅ೦ತರನಿರ್ವಿಕಲ್ಪ ಎಂದು 
ಆರು ಬಗೆಗಳಾಗಿವೆ. 


ಶಬ್ದಾರ್ಥ: ನಿಧಾನಿಸಲು-ವಿಚಾರ ಮಾಡಿ ನೋಡಿದರೆ; * ದೃಶ್ಯಾನುವಿದ್ಧ-ದೃ ಶ್ಯೃದಿಂದ ಕೂಡಿದ್ದು; 
ಸೆ ಶಬ್ದಾನುವಿದ್ಧ- ಶಬ್ದದಿಂದ ಕೂಡಿದ್ದು; * ಹ x "ಅಂತರೆ-ಒಳಗು; ಸ ಸವಿಕಲ್ಪಕ 
ಪ್ರತ್ರ ಕದ ಒಂದು 'ಭೇದ; xk ನಿರ್ವಿಕಲ್ಪಕ-ಜ್ಞಾನ, ಜ್ಞಾ » ಜ್ಞೇಯಗಳು ಇಲ್ಲವಾದ ಸಿತಿ 
[ಪರಮಾರ್ಥಪದಕೋಶ ಪು ಪುಟ ೨೨೧) 


ಟಿಪ್ಪಣಿ-೧: ಸವಿಕಲಕ, ನಿರ್ವಿಕಲ್ಪಕ, ದೃಶ್ಯಾನುವಿದ್ಧ (ದ್ಧ ೈಶ್ಯದಿಂದ ಕೂಡಿದ್ದು). ಶಬ್ದಾನುವಿದ್ಧ 
(ಶಬ್ದದಿಂದ ಕೂಡಿದ್ದು) ಬಾಹ್ಯ, "ಅಂತರ, ಬಾಹ್ಯ "ಅಭ್ದಂ ೦೫ರ, ಬಾಹ್ಯ ಅಭ್ಯಂತರ; 
ಟಿಪ್ಪಣಿ-೨: ಸರಸ್ಪತೀರಹಸ್ಕೋಪನಿಷತ್ತಿನಲ್ಲಿ (ಸಂ ೧೦೭) ದೃಶ್ಯಾನುವಿದ್ದಿ, ಶಬ್ದಾನುವಿದ್ಧಿ, 
ನಿಃಸ೦ಕಲ್ಪ, ನಿರ್ವಿಕಲ್ಪ, ನಿರ್ವ್ವತ್ತಿಕ, ನಿರ್ವಾಸನ ಎಂದು ೬ ಬಗೆ ಸಮಾಧಿ ಹೇಳಿದೆ. (ಶ್ರೀವತ್ಸ 
ನಿಘಂಟು ಪುಟ ೩೨೭) 


340 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೩: ಆರುಭೇದಗಳನ್ನು ನಕ್ಷೆರೂಪದಲ್ಲಿ ಹೀಗೆ ತೋರಿಸಬಹುದು. 


ಸವಿಕಲ್ಲಕ ನಿರ್ವಿಕಲ್ಪಿಕ 
| 
ದೃಶ್ಯಾನುವಿದ್ದ ಶಬ್ದಾನುವಿದ್ಧ ೫. ಬಾಹ್ಯ ೬. ಅಂತರ 
(ದೃಶ್ಯದಿಂದ (ಶಬ್ದ ದಿಂದ 
ಕೂಡಿದ್ದು) ಕೂಡಿದ್ದು) 


| 


೧. ಬಾಹ್ಯ ೨. ಅಂತರ ೩. ಬಾಹ್ಯ ೪. ಅಂತರ 





ಒಳಗೆ ಕರಣಂಗಳನು ಕುರುಹಿ 
ಟ್ವಳವಡಲು ದೃಶ್ಯತ್ವದಿಂ, ತಾ 
ತಿಳಿಯುತವನೊಂದೊಂದನಿದಿರಿಟ್ಟರಿದು, ತಾನದಕೆ । 
ತಳೆದು ಸಾಕ್ಷಿತ್ಸವನು, ಬೇರಾ 
ಗುಳಿವುದೇ ದೃಶ್ಯಾನುವಿದ್ದವು; 


ಬಳಕೆಯ ಸಮಾಧಿಯು ಕುಮಾರನೆ ಕೇಳು ನೀನೆಂದ ॥ ॥೫೬॥ 
ತಾತ್ಪರ್ಯ: ಒಳಗಣ ಇಂದ್ರಿಯಗಳನ್ನು ದೃಶ್ಯತ್ವದಿಂದ ಗುರುತಿಸಿ ಅಳವಡಿಸಲು 


ಇದು ನೋಡುವ ಕಣ್ಣು, ಕೇಳುವ ಕಿವಿ, ಇತ್ಯಾದಿಯಾಗಿ ಇಂದ್ರಿಯಗಳನ್ನು ತನ್ನ 
ಇದಿರಿನವುಗಳ ಹಾಗೆ ಮಾಡಿಕೊಂಡು ತಾನು ಅವುಗಳಿಗೆ ಸಾಕ್ಷಿಯಾಗಿ ಬೇರೆಯಾಗಿ 
ಉಳಿಯುವುದೇ ಅಭ್ಯಂತರ ದೃಶ್ಯಾನುಎದ್ದವು. ಏಕೆಂದರೆ ಇಲ್ಲಿ ದೃಶ್ಯಗಳಾದ 
ಕರಣಗಳೆಲ್ಲ ಒಳಗಿನವುಗಳಾಗಿವೆ. ಇದನ್ನೇ ರೂಢಿಯಲ್ಲಿ ಜನರು ಸಮಾಧಿ 
ಎನ್ನುತ್ತಾರೆ. ಕುಮಾರಾ, ಇದನ್ನು ತಿಳಿ ಎಂದು ವ್ಯಾಸನು ನುಡಿದನು. 


ಶಬ್ದಾರ್ಥ: * ಕರಣಂಗಳನು-ಇಂದ್ರಿಯಗಳು; ಕುರುಹಿಟ್ಟು-ಗುರುತಿಸಿ; ಅಳವಡಲು-ದೃಶ್ಯತ್ವದಿಂದ 


ಅಳವಡಲು; ಒಂದೊಂದನು-ಅದಿರು4ಇಟ್ಟುಅರಿದು-ಇದು ನೋಡುವ ಕಣ್ಣು, ಕೇಳುವ 
ಕಿವಿ, ಮುಂತಾಗಿ ಇಂದ್ರಿಯಗಳನ್ನು ತನ್ನ ಇದಿರಿನವುಗಳ ಹಾಗೆ ಮಾಡಿಕೊಂಡು; 


ದೃಶ್ಯಾನುವಿದ್ದವು-ಇಲ್ಲಿ ದೃಶ್ಯಗಳಾದ ಕರಣಗಳೆಲ್ಲ ಒಳಗಿನವುಗಳಾದ್ದರಿಂದ ಇದು ಅಭ್ಯಂತರ 


ದೃಶ್ಯಾನುವಿದ್ದವು. ಬಳಕೆಯ ಸಮಾಧಿಯು-ರೂಢಿಯಲ್ಲಿ ಜನರು ಇದನ್ನೇ ಸಮಾಧಿ ಎನ್ನುತ್ತಾರೆ. 





ಅವನಿದ ಕೇಳುವನು, ಕಾಣುವ 
ನಾವನಾಸ್ವಾದಿಸುವ, ಗಂಧವ 
ನಾವನಾಘ್ರಾಣಿಸುವ, ಶೀತೋಷ್ಟಗಳನರುಹಿಸುವ, । 


341 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆ ವಿಭುವೆ ತಾನೆನ್ನುತಲಿ ತಾ 
ನೀ ವಿಷಯಗಳ ಕುರಿತು ಕುರುಹನು 
ಭಾವಿಸಲು ದೃಶ್ಯಾನುವಿದ್ಧವು ಮಗನೆ ಕೇಳೆಂದ ॥ ೫ಬ 


ತಾತ್ಪರ್ಯ: ಯಾವನು ಇದನ್ನು ಕೇಳುತ್ತಾನೆಯೋ, ಯಾವನು ಇದನ್ನು ಕಾಣುತ್ತಾನೆಯೋ, 
ಯಾವನು ರುಚಿ ನೋಡುತ್ತಾನೆಯೋ, ಯಾವನು ವಾಸನೆಯನ್ನು ಮೂಸಿನೋಡು 
ತ್ರಾನೆಯೋ, ಯಾವನು ಶೀತೋಷ್ಟಗಳನ್ನು ತಿಳಿಸುತ್ತಾನೆಯೋ, ಅದೇ ದೃಶ್ಯಾನುವಿದ್ಧವು 
ಎ೦ಬ ಸಮಾಧಿ ಆಗಿರುತ್ತದೆ. ಆ ಆತ್ಮವೇ ಪ್ರಭುವೇ ತಾನಾಗಿ ಪಂಚಭೂತಗಳಿಗೆ 
ವಿಷಯಗಳಾದ ಶಬ್ದ, ಸರ್ಶ, ರೂಪ, ರಸ, ಗಂಧಗಳೆಂದು ಭಾವಿಸಿದರೆ ಅದೇ 
ದೃಶ್ಯಾನುವಿದ್ದವು ಎ೦ದು ಶುಕನೇ ತಿಳಿ ಎ೦ದು ವ್ಯಾಸನು ಹೇಳಿದನು. 


ಟಿಪ್ಪಣಿ: ಈ ವಿಷಯಗಳ ಕುರಿತು ಕುರುಹನು ಭಾವಿಸಲು-ಕೇಳುವಿಕೆ, ಕಾಣುವಿಕೆ ಮೊದಲಾದವು 
ಗಳಿಗೆಲ್ಲ ಶಕ್ತಿಯನ್ನು ಕೊಡುವ ವಸ್ತು ಬೇರೆ ಇರಬೇಕೆಂದು ಇವುಗಳ ಸಹಾಯದಿಂದ ಅದನ್ನು 
ಸಿಲುಕಿಸಿಕೊ೦ಡರೆ; ಇಂದ್ರಿಯಗಳ ಪ್ರೇರಕನು ಆತ್ಮನೆ೦ಬ ಅರ್ಥದಲ್ಲಿ ಕೇನೋಪನಿಷತ್ತು ಹೀಗೆ 
ಹೇಳಿದೆ:ಕೇನೇಷಿತಂ ಪತತಿ ಪ್ರೇಷಿತಂ । ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ | ಕೇನೇಷಿತಾಂ 
ವಾಚಮಿಮಾಂ ವದಂತಿ । ಚಕ್ಷುಃ ಶ್ರೋತ್ರಂ ಖಲು ದೇವಾಯುಕಕ್ತಿ ॥ 





ಮನಕೆ, ವಚನಕೆ, ಕಣ್ಣಗೋಚರ 

ನೆನಿಸುವಾತ್ಮನನಾವ ಪರಿಯಲಿ 

ನೆನೆಯಬಹುದೆಂದೆನಲು ಕೇಳು ತಟಸ್ಥಲಕ್ಷಣವ; । 

ಅನುವಿನಿಂ ಶಾಖಾಗ್ರದಲಿ ಚಂ 

ದ್ರನನು ಸಾಧಿಸುವಂತೆ ಕರಣಗ 

ಳನಿತುವನು ಕುರುಹಿಟ್ಟರಿಯೆ ದೃಶ್ಯಾನುವಿದ್ಧವದು ॥ SE 
ತಾತ್ಪರ್ಯ: ಮನಸಿಗೆ, ಮಾತಿಗೆ, ಕಣ್ಣಿಗೆ ಕಾಣಿಸದಿರುವ ಆತ್ಮನನ್ನು ಯಾವ ರೀತಿಯಲ್ಲಿ 
ಧ್ಯಾನಿಸಲು ಸಾಧ್ಯ? ಎಂದು ಕೇಳುವವರಿಗೆ ಹೇಳುತ್ತೇನೆ ಕೇಳು. ತಟಸ್ಥಲಕ್ಷೂದ ಮೂಲಕ 
ಕಾಣಬಹುದು. ಹಾಗೆಂದರೆ ಕ್ರಮವಾಗಿ ಕೊಂಬೆಯ ತುದಿಯ ಮೂಲಕವಾಗಿ ಚಂದ್ರನನ್ನು 
ತೋರಿಸುವಂತೆ ಒಂದರ ಸಹಾಯದಿಂದ ತೋರಿಸಿ ಹೇಳುವುದು. ಆ ರೀತಿಯಲ್ಲಿ 
ಇಂದ್ರಿಯಗಳೆಲ್ಲವನ್ನು ಗುರುತಿಸಿಕೊಂಡು ತಿಳಿಯುವುದೇ ದೃಶ್ಯಾನುವಿದ್ಧವೆನಿಸುತ್ತದೆ. 
ಶಬ್ದಾರ್ಥ: * ಕಣ್ಣಗೋಚರನೆನಿಸುವಾತ್ಮನನಾವದಿರಿಯಲಿ- ಕಣ್ಣೆ ಅಗೋಚರನು.-ಎನಿಸುವ* 
ಆತ್ಮನನ್ನು4ಆವರಿಯಲಿ=ಕಣ್ಣಿಗೆ ಕಾಣಿಸದಿರುವ ಆತ್ಮನನ್ನು ಯಾವ ರೀತಿಯಲ್ಲಿ; 


* ನೆನೆಯಬಹುದು-ಧ್ಯಾನಿಸಬಹುದು; * ಅನುವಿನಿಂ-ಕ್ರಮವಾಗಿ; * ಶಾಖಾಗ್ರಹದಲಿ-ಕೊಂಬೆಯ 
ತುದಿಯಲಿ; * ಕರಣಗಳು=-ಇಂದ್ರಿಯಗಳು; * ಕುರುಹಿಟ್ಟುರಿಯೆ-ಗುರುತಿಸಿಕೊಂಡು; 


ಟಿಪ್ಪಣಿ: ತಟಸ್ನಲಕ್ಷಣ=ಕೊಂಬೆಯ ತುದಿಯ ಮೂಲಕವಾಗಿ ಚಂದ್ರನನ್ನು ತೋರಿಸುವಂತೆ 


ಇ ಇಷ 


ಒಂದರ ಸಹಾಯದಿಂದ ತೋರಿಸಿ ಹೇಳುವುದು. 





342 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಹಲವು ಛಿದದ ಘಟದೊಳಗೆ ಹೊಳೆ 

ಹೊಳೆವ ದೀಪಜ್ಞಾಲೆಯಂದದೊ 

ಳೊಳಹೊರಗೆ ಬೆಳಗುತಲಿ ಕರಣದ್ದಾರದಿಂದಾವ, । 
ತಿಳಿಯುತಿಹನೋ ಆತ ತಾನೆಂ 

ದೊಳಗೆ ತನ್ನನು ಕಂಡು ಮನನದೊ 

ಳೊಲಿದು ಸೋಹಮ್ಮೆನುತಲಿರೆ ಶಬ್ದಾನುವಿದ್ಧವದು ॥ 1೫೯೫ 


ತಾತ್ಸರ್ಯ: ಹಲವಾರು ತೂತುಗಳಿರುವ ಮಡಕೆಯೊಳಗೆ ಇಟ್ಟ ದೀಪದ. ಬೆಳಕು 
ಒಳಗೂ ಹೊರಗೂ ಬೆಳಗುತ್ತದೆ. ಅದರಂತೆ ಒಳಗೂ ಹೊರಗೂ ಇಂದ್ರಿಯಗಳ 
ಮೂಲಕ ಪ್ರಕಾಶಿಸುವ ಆತ್ಮನು ತಾನೇ ಎಂದು ತಿಳಿದುಕೊಂಡು ಮನನದಿಂದ 
ಸಾಧನೆಮಾಡಿ ಅವನೇ ನಾನು ಎಂದುಕೊಳ್ಳುತ್ತಿದ್ದರೆ ಅದೇ ಶಬ್ದಾನುವಿದ್ದವು. 
ಮನಸ್ಸಿನಲ್ಲಿಯೇ ಸೋಹಮೆನ್ನುತ್ತಲಿರುವುದರಿಂದ ಇದು ಅಭ್ಯಂತರ ಶಬ್ದಾನುವಿದ್ದವು. 


ಶಬ್ದಾರ್ಥ: * ಛಿದ್ರ-ತೂತು; * ಘಟ-ಮಡಕೆ, ಗಡಿಗೆ; * ದೀಪದ ಜ್ಞಾಲೆ-ದೀಪದ ಬೆಳಕು; 
* ಕರಣ ದ್ವಾರದಿಂದ-ಇಂದ್ರಿಯಗಳ ಮೂಲಕ; ಸೋಹಮ್ಮೆನುತಲಿರೆ-ಅವನೇ 
ನಾನೆಂದುಕೊಳ್ಳುತ್ತಿದ್ದರೆ; ಶಬ್ದಾನುವಿದ್ಧ್ದವದು-ಮನಸ್ಸಿನಲ್ಲಿಯೇ ಸೋಹಮೆನುತ್ತಲಿರುವದರಿಂದ 
ಇದು ಅಭ್ಯಂತರ ಶಬ್ದಾನುವಿದ್ಧವು. 


ಟಿಪ್ಪಣಿ: ಹಲವು ಛಿದ್ರದ ಘಟದೊಳಗೆ ಹೊಳೆಹೊಳೆವ ದೀಪಜ್ಞಾಲೆಯಂದದೊಳು-ಇದೇ 
ಅಭಿಪ್ರಾಯವನ್ನು ಶ್ರೀ ಶಂಕರ ಭಗವತ್ಪಾದರು ದಕ್ಷಿಣಾಮೂರ್ತಿ ಸ್ತೋತ್ರ (ಸಂಖ್ಯೆ ೪)ರಲ್ಲಿ 
ಹೇಳಿದ್ದಾರೆ. ನಾನಾಛಿದಘಟೋದರಸ್ಥಿತಮಹಾದೀಪಪ್ರಭಾಭಾಸ್ವರಂ । ಜ್ಞಾನಂ ಯಸ್ಯ ತು 
ಚಕ್ಷುರಾದಿಕರಣದ್ದಾರಾ ಬಹಿಃ ಸ್ಪಂದತೇ ॥ ಜಾನಾಮಾತಿ ತಮೇವ ಭಾಂತಮನುಭಾತ್ಯೇ ತತ್ಸಮಸ್ತಂ 
ಜಗತ್ತಸ್ಥೈ ಶ್ರೀಗುರುಮೂರ್ತಯೇ ನಮ ಇದಂ ಶ್ರೀದಕ್ಷಿಣಾಮೂರ್ತಯೇ ॥ 


* ಅನುವಾದ: ಅನೇಕ ರಂಧ್ರಗಳನ್ನುಳ್ಳ ಗಡಿಗೆಯ ಹೊರಗೆ ಆ ರಂಧ್ರಗಳಿಂದ ಬೆಳಕು 
ಹೊರಡುತ್ತಿದ್ದರೆ ಆ ಬೆಳಕು ಗಡಿಗೆಯಿಂದಲೇ ಬಂದುದು ಆಗಿರುತ್ತದೆಯೇ? ಗಡಿಗೆಯು 
ಬೆಳಕಿಲ್ಲದ ಪದಾರ್ಥವಾದ್ದರಿಂದ ಅದರಿಂದ ಬೆಳಕು ಬರುವ ಹಾಗಿಲ್ಲ. ಆದ್ದರಿಂದ ಗಡಿಗೆಯ 
ರಂಧ್ರಗಳಿಂದ ಬೆಳಕು ಹೊರಹೊಮ್ಮುತ್ತಿದ್ದರೆ ಅದರೊಳಗಡೆಯಲ್ಲಿ ಬೆಳಕಿನದೀಪ ಇರಲೇಬೇಕೆಂದು 
ನಿಶ್ಚಿತವಾಗುತ್ತದೆ. ಇದರಂತೆ ಈ ದೇಹೇ೦ದ್ರಿಯಗಳೆಲ್ಲಾ ಜಡಗಳೆಂದು ನಿದ್ರೆಯ ಕಾಲದಲ್ಲಿಯೂ, 
ಮರಣ, ಮೂರ್ಛ್ಯಾದಿ ಅವಸ್ಥೆಗಳಲ್ಲಿಯೂ ಸ್ಪಷ್ಟವಿರುವುದರಿಂದ ಇದರಿಂದಲೇ ಹೊರಗಿನ 
ಪದಾರ್ಥಗಳ ಜ್ಞಾನವಾಗುವುದೆಂದು ಹೇಳಲಾಗುವುದಿಲ್ಲ. ಆದ ಕಾರಣ ಈ ದೇಹದ ಒಳಗೆ 
ಜ್ಞಾನ ಸ್ವರೂಪವಾದ ಪದಾರ್ಥವೊಂದಿರಬೇಕು ಇದರ ಜ್ಞಾನವೇ ದೇಹದ ರಂಧ್ರಗಳಂತಿರುವ 
ಇಂದ್ರಿಯಗಳ ಮೂಲಕ ಹೊರಹೊರಟು ಹೊರಗಿನ ಪದಾರ್ಥಗಳನ್ನು ತಿಳಿಯುತ್ತದೆ ಎಂದೂ 
ನಿಶ್ಚಿತವಾಗುತ್ತದೆ. ಈ ದೇಹಾದಿ ಸಮೂಹಕ್ಕೆ ಬೇರೆಯಾಗಿರುವ ಈ ಜ್ಞಾನಸ್ವರೂಪವಸ್ತುವೇ 
ಆತ್ಮನು ಎಂದು ತಾತ್ಪರ್ಯವು. 


[ಅನುವಾದ: ಶೃಂಗಗಿರಿ ಕವಿ ನರಸಿಂಹಶರ್ಮ] 





343 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬ್ರಹ್ಮ ತೊಡಗಿ ತೃಣಾಂತವಾಗಿಯು 

ಬಹ್ಮವೇ ಮಣಿಗಣದ ಸೂತ್ರದ 
ಧರ್ಮದಲನುಸ್ಯೂತಚೈತನ್ಯಸ್ಪರೂಪದಲಿ | 
ನೆಮ್ಮಿಕೊಂಡಿಹುದೆಂದದನು ಸೋ 

ಹಮ್ಮೆನುತಲನವರತ ನೆನೆಯುವ 

ಧರ್ಮವೇ ಶಬ್ದಾನುವಿದ್ಧವು ಮಗನೆ ಕೇಳೆಂದ ॥ NO 


ತಾತ್ಪರ್ಯ: ಚತುರ್ಮುಖ ಬ್ರಹ್ಮನನ್ನು ಮೊದಲು ಮಾಡಿಕೊಂಡು ಹುಲ್ಲುಕಡ್ಡಿಯವರೆಗೆ 
ಪರಬ್ರಹ್ಮವೇ ಪೋಣಿಸಿದ ಮುತ್ತುಗಳ ಸರದ ಹಾಗೆ ಎಲ್ಲೆಲ್ಲಿಯೂ ತೂರಿಕೊಂಡಿರುವ 
ಚೈತನ್ಯಸ್ತರೂಪದಿಂದ ಆವರಿಸಿರುವುದನ್ನೇ ಸೋಹಂ (ಅವನೇ ನಾನು) ಎಂಬುದಾಗಿ 
ತಿಳಿದು ಸದಾ ಮನನಮಾಡುವ ಧರ್ಮವೇ ಶಬ್ದಾನುವಿದ್ದವು ಎಂದು ತಿಳಿ ಎನ್ನುತ 
ವ್ಯಾಸ ಶುಕನಿಗೆ ಹೇಳಿದನು. 


ಶಬ್ದಾರ್ಥ: ಬ್ರಹ್ಮ ತೊಡಗಿಐಚತುರ್ಮುಖಬ್ರಹ್ಮನನ್ನು ಮೊದಲು ಮಾಡಿಕೊಂಡು; 
ಬ್ರಹ್ಮವೇ-ಪರಬ್ರಹ್ಮವೇ; ಜೇ ಮಣಿಗಣದಸೂತ್ರದ-ಪೋಣಿಸಿದ ಮುತ್ತುಗಳ ಸರದ ಹಾಗೆ; 
ಅನುಸ್ಕೂ ತ-ಎಲ್ಲೆಲ್ಲಿಯೂ ತೂರಿಕೊಂಡಿರುವ; * ನೆನೆಯುವ ಮನನ “ಮಾಡುವುದೇ; 


ಟಿಪ್ಪಣಿ-೧: ಶಬ್ದಾನುವಿದ್ಧವುಎಇಲ್ಲಿ ಬಾಯಿಂದ ಅವನೇ ನಾನು ಎನ್ನುವುದರಿಂದ ಬಾಹ್ಯ 
ಶಬ್ದಾನುವಿದ್ಧವಾಯಿತು. “ಮುಂದಿನ ಪದ್ಯದಲ್ಲಿ ಕವಿಯು ನಿರ್ವಿಕಲ್ಪಸಮಾಧಿಯ ವರ್ಣನೆಗೆ 
ಹೊರಟಿರುವುದರಿಂದ ಬಾಹ್ಯದ ಶ್ಯಾನುವಿದ್ದಸಮಾಧಿಯ ವರ್ಣನೆಯು ಉಳಿದಂತಾಗುತ್ತದೆ. 
ಈ ಪದ್ಯ ದಲ್ಲಿ ಬ್ರಹ್ಮವನ್ನು "ಮೊದಲು ಮಾಡಿಕೊಂಡು ಹುಲ್ಲುಕಡ್ಡಿಯವೆರೆಗಿನ ಬಾಹ್ಯ 
ವಿಷಯಗಳನ್ನು ಕುರುಹಟ್ಟು ಸೋಹಮೆನ್ನು ನ್ನುವುದರಿಂದ ಇದೇ ಬಾಹ್ಯದ್ಭ ಶ್ಯಾನುವಿದ್ಧವೂ ಆಯಿತೆಂದು 
ಸಮಾಧಾನ ಮಾಡಿಕೊಳ್ಳಬಹುದು. 


ಟಿಪ್ಪಣಿ-೨: ಬಾಹ್ಯ ್ಯ ದೃಶ್ಯಾನುವಿದ್ಧವೆಂದರೆ ವಸ್ತುಗಳ ನಾಮರೂಪಗಳನ್ನು ಉಪೇಕ್ಷಿಸಿ ಅಸ್ತಿಭಾತಿ 
ಪ್ರಿಯರೂಪ ಗಳನ್ನು ಅಂದರೆ ಅವುಗಳ ಇರುವಿಕೆ ತೋರುವಿಕೆ ಮತ್ತು ನಮಗೆ ಬೇಕೆನಿಸುವಕೆ 
ಇವುಗಳನು ಸ್ಮರಿಸುವುದು ಎಂದು ಸರ್ಪಭೂಷಣ ಶಿವಯೋಗಿಗಳು ಹೇಳುತ್ತಾರೆ- [ಸರ್ಪಭೂಷಣ 
ಶಿವಯೋನಿ-ಕೈವಲ್ಯ ಕಲ್ಪವಲ್ಲರಿ.] 





ಕನಸಿನಂದದಿ ತೋರ್ಪ ಜಗವಿದು 

ಮನದ ಭ್ರಮೆಯೆಂದರಿದು, ಕೇಳಾ 

ಮನವನದ್ವಯವಾದ ಬ್ರಹ್ಮದೊಳ್ಳಕ್ಕವನು ಮಾಡೆ, । 

ನೆನಹಡಗಿ, ಬಾಹ್ಯವನು ಮರೆದಾ 

ತ್ಮನಲಿ ರಮಿಸುತ್ತಿರ್ಪವಸ್ಥೆಯ 

ನನಫ, ತಿಳಿಯ್ಯೈ ನಿರ್ವಿಕಲ್ಪಸಮಾಧಿಯೆಂದದನು ॥ ॥ ೬೧ ॥ 


344 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ತಾತ್ಪರ್ಯ: ಸ್ಪಪ್ನಪ್ರಾಯನಾಗಿ ತೋರುತ್ತಲಿರುವ ಮಿಥ್ಯಾ ರೂಪವಾದ ಜಗತ್ತಿನ 
ವ್ಯವಹಾರಗಳೆಲ್ಲ ಮನಸ್ಸಿನ ಭ್ರಮೆಗಳೆಂದು ತಿಳಿದು ಆ ಮನಸ್ಸನ್ನು ಏಕಾತ್ಮವಾದ 
ಅಖಂಡಬ್ರಹ್ಮನೊಂದಿಗೆ 'ಶೀನಗೊಳಿಸಿದಾಗ ಭ್ರಾಂತಿರೂಪವಾದ 'ಕಲ್ಪನೆಗಳೆಲ್ಲ 'ಅಡಗಿ 
ಹೋಗಿ ಬಾಹ್ಯ ರೂಪವಾದ ಮನಸ್ಸಿನ ಚೇಷ್ನೆಗಳೆಲ್ಲಾ ಮರೆಯಾಗಿ "ಆತ್ಮನಲ್ಲಿ 
ಆನಂದದಿಂದ ವಿಹರಿಸುವ ಅವಸ್ಥೆಯನ್ನೇ (ಬಾಹ್ಯ) ನಿರ್ವಿಕಲ್ಪ ಸಮಾಧಿ ಎನ್ನು; ವರು. 


ಶಬ್ದಾರ್ಥ: ನೆನಹು- =ಕಲನೆಗಳು; * ತೋರ್ಪ-ಕಾಣುವ; * ಅದ್ವಯವಾದ-ಅಖಂಡವಾದ, 
ಏಕಾತ್ಮವಾದ; ಜೇ ರಮಿಸುತಿರ್ಪ-ವಿಹರಿಸುತ್ತಿರುವ; 

ಟಿಪ್ಪಣಿ-೧: ನಿರ್ವಿಕಲ್ಪಸ ಸಮಾಧಿಯೆಂದು-ಈ ಪದ್ಯದಲ್ಲಿ ತಾನೇ ಬ್ರಹ್ಮವೆಂಬ ಕಲ್ಪನೆಯ 
ಸೂಚನೆಯಾಗದೆ ಬಹದಲ್ಲಿ ಮನಸ್ಸು ಐಕ್ಕವಾಗುವುದೆಂದು. ಸಾಮಾನ್ಯವಾಗಿ "ಹೇಳಿರುವುದರಿಂದ 
ಇದು ಬಾಹ್ಮನಿರ್ವಿಕಲ್ಪಸಮಾಧಿ. 


ಮಾನಾ 

ಮಕುಟಕಟಕದ ನಾಮರೂಪಿನ 

ವಿಕೃತಿಯಳಿದ ಸುವರ್ಣದಂದದಿ, 

ವಿಕರಿಸಿದ ತೆರೆನೊರೆಗಳಡಗಿದ ಶರಧಿಯಂದದಲಿ, । 

ಸಕಲಭೇದದಿ ತೋರ್ಪ ಮಾಯಾ 

ಸಕತಿಯಳಿದೇಕತ್ವ ನಿರುಪಾ 

ಧಿಕನಿಜತ್ತವೆ ನಿದ್ದಿಕಲ್ಪಸಮಾಧಿಯೆನಿಸುವದು ॥ ೬೨ | 
ತಾತ್ಸರ್ಯ: ಚಿನ್ನದಿ೦ದ ಕಿರೀಟ, ಬಳೆ ಮೊದಲಾದ ನಾನಾರೂಪದ ಒಡವೆಗಳಾಗು 
ತ್ತವೆ. ಅವುಗಳನ್ನು ಬೆಂಕಿಯಲ್ಲಿ ಕಾಯಿಸಿ ಕರಗಿಸಿದರೆ ಅವುಗಳ ಆಕಾರ ಹೋಗಿ 
ಮೂಲರೂಪವಾದ ಚಿನ್ನ ವಾಗುತ್ತದೆ. ಅಂತೆಯೇ ಬೇರೆಬೇರೆ ವಿಕಾರತಳದ (ರೂಪು 
ಧರಿಸಿದ) ಸಮುದ್ರದ ತರೆನೊರೆಗಳು ಅಡಗಿದಮೇಲೆ ನಿಜಸ್ಥಿತಿಯ ಪ್ರಶಾಂತ 
ಸಮುದವೇ ಕಾಣುತ್ತದೆ. ಹಾಗೆಯೇ ನಾನಾಬಗೆಯಲ್ಲಿ ಕಂಡುಬರುವ ಮಾಯಾಶಕ್ತಿ 
ಅಳಿದರೆ ಮನಸ್ಸೂ ಕೂಡ ಅಡಗಿಹೋಗಿ ಉಪಾಧಿರಹಿತವಾದ ಏಕತ್ಚವಾದ ನಿಜಾತ್ತೆ 
ಕಂಡುಬರುತ್ತದೆ. "ಅದೇ ನಿರ್ವಿಕಲ್ಪಸಮಾಧಿ ಎನಿಸುತ್ತದೆ. 


ಶಬ್ದಾರ್ಥ : ಮಕುಟ-ಕಿರೀಟ; ಕಟಕ-ಬಳೆ; ವಿಕೃತಿ-ವಿಕಾರ; ವಿಕರಿಸಿದ-ವಿಕಾರ ಹೊಂದಿದ 
(ಭಿನ್ನರೂಪ ತಳೆದ); 


ಟಿಪ್ಪಣಿ: ನಿರ್ವಿಕಲ್ಪ ಸಮಾಧಿ-ಇಲ್ಲಿ ಮನಸ್ಸೂ ಕೂಡ ಅಡಗಿ ಹೋಗಿರುವುದರಿಂದ ಇದು 
ಅಭ್ಯಂತರ ನಿರ್ವಿಕಲ್ಪ ಸಮಾಧಿ. 





ಒಳಹೊರಗೆ ಪರಿಪೂರ್ಣದನುಭವ 
ನೆಲೆಗೊಳುತಲಿರುತಿರೆ ನಿವಾತ 
ಸ್ಥಲದ ದೀಪದವೋಲು ನಿಶ್ಚಲವಾಗಿ ತೋರುತಿಹ | 


345 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಉಳಿಮೆಯೇ ತಾನಾಗಿ ನಿಂದಾ 
ನಿಲವದೇ ನಿಶ್ಚೇಷ್ಟೆವಡೆದಿರ 
ಲಲಘುಮತಿ ತಿಳಿ ನಿರ್ವಿಕಲ್ಪಸಮಾಧಿಯೆಂದದನು ॥ NLA 


ತಾತ್ಪರ್ಯ: ಒಳಗೂ ಹೊರಗೂ ಪರಿಪೂರ್ಣವಾಗಿಯೂ, ಅದ್ವಯವಾಗಿಯೂ, 
ನಿಜವಾಗಿಯೂ ಇರುವ ಅನುಭವವು ದೃಢವಾಗಿ ನಿಲ್ಲಲು ಗಾಳಿ "ಇಲದ ಸ್ಥಲದಲ್ಲಿ 
ಇರಿಸಿದ ದೀಪದ ಹಾಗೆ " ನಿಶ್ಚಲವಾಗಿ ಕಾಣಬರುವ ಶೇಷವೇ ತಾನಾಗಿ ನಿ03ಿರಲು 
ಆ ನಿಶ್ಚೇಷ್ಟಿತವಾದ ಸ್ಥಿ ತಿಯೇ" ನಿರ್ವಿಕಲ್ಪಸಮಾಧಿ ಎನ್ನಿ ಸುತ್ತದೆ ಎಂಬುದಾಗಿ ಶ್ರೇಷ್ಠ 
ಯತಿ ಶುಕನೇ ತಿಳಿ ಎಂದನು ವ್ಯಾಸ. 


ಶಬ್ದಾರ್ಥ: ನಿವಾತಸ್ಥಲ-ಗಾಳಿಯಿಲ್ಲದ ಜಾಗ; ಉಳಿಮೆ-ಶೇಷ; ಅಲಘುಮತಿ-ಶ್ರೇಷ್ಠಮತಿ; 
ಪಾಠಾಂತರ: ನಿಶ್ಚೇಷ್ಟವಡೆದಿರಲಲಘುಮತಿ್ಪನಿಶ್ಚೇಷ್ಟವಡೆದಿರಲನಘ ತಿಳಿಯೈ (ಕು) 


ಟಿಪ್ಪಣಿ: ನಿವಾತಸ್ನಲದ ದೀಪ-ಗಾಳಿಯಿಲ್ಲದಕಡೆಯ ದೀಪ. ಇದೇ ಅಭಿಪ್ರಾಯವು 
ಭಗವದ್ಗೀತೆಯಲ್ಲಿದೆ (ಅಧ್ಯಾಯ ೬ ಶ್ಲೋಕ ೧೯) ಯಥಾ ದೀಪೋ ನಿವಾತಸ್ಥೋ ನೇಂಗತೇ 
ಸೋಪಮಾಸ ತಾ। ಯೋಗಿನೋ ಯತಚಿತ್ತಸ  ಯುಂಜತೋ ಯೋಗಮಾತ್ಮನಃ ॥ 

ಗಾಳಿ ಇಲ್ಲದ ಕಡೆಯ ದೀಪವು ಅಲ್ಲಾಡದೆ ಇರುವ ಸ್ಥಿತಿಯು ಧ್ಯಾನವನ್ನು ಅಭ್ಯಾಸ ಮಾಡುವ 
ಮನೋನಿಗ್ರಹವುಳ್ಳ ಯೋಗಿಯಾದ 'ಸಾಧಕನಿಗೆ ಹೋಲಿಕೆಯೆಂದು ದೊಡ್ಡವರು ಹೇಳಿರುವರು. 
[ಗೀತೆಯ ಕೈಗನ್ನಡಿ ಪುಟ-೧೦೭-ಹೊಸಕೆರೆ ಚಿದಂಬರಯ್ಯ] 





ಶ್ರವಣಮನನಗಳಿಂದಲೀ ಮನ 

ಸವನಿಸಿಯೆ ಸಾರೂಪ್ಯವಡೆದಿರೆ 

ಲವಣರಸದಲಿ ಬಿದ್ದ ಪತ್ರತೃಣಾಳಿಯಂದದಲಿ, 

ಜವದಿ ಕತಕದ ರಜವು ಕಲುಷಿತ 

ಭುವನದೊಳು ಬೆರೆವಂತೆ, ಕೀಟವು 

ಶಿವಶಿವಾ! ತಾ ಭ್ರಮರವಾದಂತಾಯಿತಾತ್ಮನಲಿ | ॥೬೪॥ 


ತಾತ್ಪರ್ಯ: ಈ ಮನಸ್ಸೆಂಬುದು ಶ್ರವಣ, ಮನನಗಳಿಂದ ರೂಪುಗೊಂಡು 
ಆತ್ಮನೊಂದಿಗೆ ಸೆ ಸೇರಿ ಸ ಸಾರೂಪ್ಯಮೋಕ್ಷವನ್ನು ಹೊಂದಿರುತ್ತದೆ. ಹೇಗೆ೦ದರೆ, ಉಪ್ಪು 
ನೀರಿನಲ್ಲಿ ಬಿದ್ದ ಎಲೆ ಕಡ್ಡಿಗಳು ನೀರಿನಲ್ಲಿ ಕೊಳೆತುಹೋದರೂ ರುಚಿಯಲ್ಲಿ 
ಉಪ್ಪುಪ್ಪಾಗಿಯೇ ಇರುವುದು; ಚಿಲ್ಲದ ಬೀಜವನ್ನು (ಕತಕಬೀಜ) ತೇಯ್ದು ಪುಡಿ 
ಪುಡಿ ಮಾಡಿ ನೀರಿನಲ್ಲಿ ಕದಡಿದರೆ ಅದು ನೀರಿನಲ್ಲಿ ಬೆರೆತು ನೀರನ್ನು ತಿಳಿಮಾಡಿ 
ಇದ್ದ ಕಲ್ಮಷಗಳನ್ನು ಕೂಡಿಕೊಂಡು ತಳಸೇರುತ್ತದೆ; ಅದೇರೀತಿ ಕಣಜದ ಹುಳ 
ಅವರೆಕಾಯಿ ಹುಳುವನ್ನು ತನ್ನ ಗೂಡಿನಲ್ಲಿಟ್ಟುಕೊಂಡು ಪದೇಪದೇ ಕುಕ್ಕಿ 
ಸಾಯಿಸಿದಾಗ ಆ ಹುಳು ಮನಸ್ಸಿನಲ್ಲಿ ಕಣಜವನ್ನೇ ಕನವರಿಸಿಕೊಳ್ಳುತ್ತಾ ಸತ್ತು 
ಕಣಜವೇ ಆಗಿಬಿಡುತ್ತದೆಯಂತೆ. ಈ ರೀತಿಯಲ್ಲಿ ಮನಸ್ಸು ಶ್ರವಣ, ಮನನಗಳಿಂದ 
ರೂಪುಗೊಂಡು ಆತ್ಮನೊಂದಿಗೆ ಸೇರಿ ಸಾರೂಪ್ಯಮೋಕ್ಷವನ್ನು ಹೊಂದುತ್ತದೆ. 


346 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: * ಸವನಿಸಿಯೆ-ಸೇರಿಕೊಂಡು; * ಸಾರೂಪ್ಯಪಡೆದಿರೆ-ಸಾರೂಪ್ಯಮೋಕ್ಷ ಹೊಂದಿರಲು; 
sk ಲವಣರಸದಲಿಉಪ್ಪು ನೀರಿನಲ್ಲಿ; ಪತ್ರತೃಣಾಳಿಯಂದದಲಿ-ಎಲೆ ಕಡ್ಡಿಗಳ ರೀತಿಯಲ್ಲಿ; 
* ಜವದಿ-ಬೇಗನೆ; * ಕತಕದ ರಜವು:- ಇಚಿಲ್ಲದ. ಬೀಜವನ್ನು ಜಜ್ಜಿಮಾಡಿದ ಪುಡಿಯು (ಆಂಕೋಲ 
ಬೀಜಗಳು). * ಕಲುಷಿತ ಭುವನದೊಳು-ಕಲ್ಪಷಗಳನ್ನು ಕೂಡಿಕೊಂಡು ತಳಕ್ಕೆ ಹೋದಂತೆ; 
* ಕೀಟಐಹುಳು; * ಭ್ರಮರ=ಕಣಜದ ಹುಳು. 


ಟಿಪ್ಪಣಿ-೧: ಲವಣರಸದಲಿ ಬಿದ್ದಪತ್ರತೃ ಣಾಳಿಯಂದದಲಿ-ಉಪ್ಪುನೀರಿನಲ್ಲಿ ಬಿದ್ದ ಎಲೆಗಳಾಗಲಿ, 
ಕಡ್ಡಿಗಳಾಗಲಿ ಬೇಗ ಕರಗಿಹೋದರೂ (ಕೊಳೆತು ಹೋದರೂ) ಆ ಕರಗಿದ ರೂಪದಲ್ಲಿಯೇ 
ತಮ್ಮ ಸ್ವರೂಪವನ್ನು ಅಷ್ಟಿಷ್ಟು ತೋರಿಸಿಕೊಳ್ಳುತ್ತ ರುಚಿಯಲ್ಲಿ ಎಲ್ಲ ಉಪ್ಪುಪ್ಪಾಗಿ ಇರುವುವು. 
ಅದರಂತೆ ಮನಸ್ಸು ಆತ್ಮನಲ್ಲಿ ಕರಗಿಹೋದರೂ "ಹೇಗೋ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುತ್ತ 
ಆತೃಸ್ಸರೂಪವಾಗಿ ಕಾಣಿಸಿಕೊಳ್ಳುವುದು. ಇದು ಕನಿಷ್ಠಪಕ್ಷ ಸ ಸಾಶೋಪ್ಯಮೋಕ್ಷ. 


ಟಿಪ್ಪಣಿ-೨: ಜವದಿಕತಕದರಜವು ಕಲುಷಿತಭುವನದೊಳು ಬೆರೆವಂತೆ-ಚಿಲ್ಲ ಬೀಜವನ್ನು (ಕತಕದ 
ಬೀಜವನ್ನು) ತೇಯ್ತು ನೀರೊಳಗೆ ಕದಡಿದರೆ ಅದು ಒಡನೆ ನೀರಿನಲ್ಲಿ ಬೆರೆತು ನೀರನ್ನು 
ತಿಳಿಯಾಗಿ ಮಾಡಿ ತನ್ನ ಸ್ವರೂಪವನ್ನು ಮೇಲೆ ತೋರಿಸಿಕೊಳ್ಳದಿದ್ದರೂ ನೀರಿನಲ್ಲಿ ಇತರ 
ಕಲ್ಮಷಗಳನ್ನು ಕೂಡಿಕೊಂಡು ತಳಕ್ಕೆ ಹೋಗಿ ಅಡಗಿಕೊಂಡಿರುವುದು. ಇದರಿಂದ "ಮುಂದೆ 
ಅದು ಸಮಯ ಬಂದಾಗ ಮೇಲಕ್ಕೇಳುವ ಸಂಭವವುಂಟು. ಈ ರೀತಿಯಲ್ಲಿ ಆತ್ಮನಲ್ಲಿ 
ಮನಸ್ಸು ಬೆರೆಯುವುದು ಮಧ್ಯಮ ಪಕ್ಷ (ದಸಾರೋಪ್ಯ ಮೋಕ್ಷ) 


ಟಿಪ್ಪಣಿ-೩: ಕೀಟವು ಶಿವಶಿವಾ! ತಾ ಭ್ರಮರವಾದಂತೆ-ಕಣಜವು ಅವರೆಕಾಯಿ ಹುಳುವನ್ನು 
ತನ್ನ ಗೂಡಿನೊಳಗಿಟ್ಟುಕೊಂಡು ಗಳಿಗೆಗೊಂದು ಸಲ ತನ್ನ ಮುಳ್ಳುಗಳಿಂದ ಅದನ್ನು ಕಕ್ಕುವುದಂತೆ. 
ಅದು ಒಮ್ಮೆ ಕುಕ್ಕಿ ಹೋದ ಮೇಲೆ ಆ ಹುಳು ಮನಸಿನಲ್ಲಿ ಆ ಕಣಜವನ್ನೇ 
ಕನವರಿಸಿಕೊಳ್ಳುತ್ತಿರುವದಂತೆ. ಹೀಗಾಗುತ್ತ ಆಗುತ್ತ ಕೊನೆಗೆ ಆ ಹುಳು ಸತ್ತು ಕಣಜವೇ ಆಗಿ 
ಸ್‌ ಇದರಂತೆ ಮನಸ್ಸು ಆತ್ಮನಲ್ಲಿ "ಬೆರೆತರೆ ಮನಸೆಂಬ ಅದರ ತುಚ್ಛವಾದ 

ರೂಪವೇ ಹೋಗಿ ಅದು ಆತ್ಮವೇ ಆಗಿಬಿಡುವುದು ಅದರಿಂದ ಇದು ಉತ್ತಮಪಕ್ಷ ಸಾರೂಪ್ಯ 
ಹಾ 


* ಟಿಪ್ಪಣಿ-೪: ಇವುಗಳನ್ನು ಸಂಸ್ಕೃತದಲ್ಲಿ ಲೌಕಿಕ ನ್ಯಾಯಗಳೆಂದು ಕರೆಯುತ್ತಾರೆ. ರಂಗನಾಥ 
ಶರ್ಮರ ಲೌಕಿಕನ್ಯಾಯ ಹ ವಿವರಗಳಿಗೆ. 





ಅರಣಿಗಳಲುದುಭವಿಸಿ ಪಾವಕ 

ನರಣಿಗಳ ತನ್ನಂತೆ ಮಾಡುವ 

ಪರಿಯಲೀ ಸೋಹಂಪದಾರ್ಥದಿ ಪುಟ್ಟಿದಾ ಜ್ಞಾನ | 
ಎರಡುತನುವೆಂದೆಂಬ ಭೇದವ 

ಪರಿಹರಿಸಿ ತನ್ಮಯವದಾಗಲು 

ನಿರುಪ ಮಾದ್ದಯರೂಪನಾಗಿಹನೆಂದನಾ ಮುನಿಪ ॥ (೬೫॥ 


ತಾತ್ತರ್ಯ: ಅರಣಿಗಳನ್ನು (ಅರಳಿಯ ಕಟ್ಟಿಗೆಗಳನ್ನು ) ಉಜ್ಜಿದಾಗ ಅದರಲ್ಲಿ ಹುಟ್ಟಿದ 
ಅಗ್ನಿ ಆ ಅರಣಿಗಳನ್ನೇ ತನ್ನ೦ತೆ ಮಾಡಿಕೊಳ್ಳುವ ಎಂದರೆ ಬೆಂಕಿಯಾಗಿಸುವ 


347 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ರೀತಿಯಲ್ಲಿ (ಸೋಹಂ) ಎಂಬ ಪದದಿಂದ ಹುಟ್ಟಿದ ಎಂದರೆ, ಅವನೇ ನಾನೆಂದು 
ಎಡಬಿಡದೆ ಮನನ ಮಾಡಿದ್ದರಿಂದ ಉಂಟಾದ ಅರ್ಥದಿಂದ ಜೀವ ಈಶ್ವರಗಳೆಂಬ 
ಎರಡು ಶರೀರಗಳೆಂಬ ಭೇದವನ್ನು ಕಳೆದು ತಾನೇ ತನ್ನಯವಾಗಲು ಆಗ ಸಾಧಕನು 
ಉಪಮಾರಹಿತನೂ ಏಕರೂಪನೂ ಆಗುತ್ತಾನೆ. 


ಶಬ್ದಾರ್ಥ: ಅರಣಿಗಳಲಿ (ಅರಳಿಯ ಕಟ್ಟಿಗೆಗಳಿಂದ); * ಪಾವಕಾಅಗ್ನಿ, ಬೆ೦ಕಿ, ಎರಡುತನು 
ವೆಂದೆಂಬಎಜೀವ ಈಶ್ವರ ಎಂದೆರಡು ಶರೀರಗಳ; * ನಿರುಪಮ-ಉಪಮಾತೀತ; * ಅದ್ವಯಎ 
ಏಕರೂಪನು; ಪರಿಹರಿಸಿ-ಎರಡೆಂಬ ಭೇದವೇ ಇಲ್ಲವೆಂಬ ಸಂಶಯಕಳೆದು; ಸೋಹಂ 
ಪದಾರ್ಥದಿಂ-ಅವನೇ ನಾನೆಂದು ಎಡಬಿಡದೆ ಮನನ ಮಾಡಿದ್ದರಿಂದ ಉಂಟಾದ ಅರ್ಥದಿಂದ. 





ತನಯ ಕೇಳೆ, ಪ್ರಣವವೇ ಧನು 

ವನುಪಮಾತ್ಮನೆ ಬಾಣ; ಬ್ರಹ್ಮವೆ 

ಘನತರದ ಲಕ್ಷ್ಯವು; ನಿರಂತರ ಸಾವಧಾನದಲಿ । 
ಮನನವನುಮಾಡುತ್ತ ಶರದಂ 

ತನುಸರಿಸಿ ಲಕ್ಷ್ಯದೊಳು ತಾ ತ 

ನ್ನನುಭವಾನಂದೈಕರಸಮಯವಾಗಿ ತೋರುವನು ॥ ॥೬೬॥ 


ತಾತ್ಪರ್ಯ: ಮಗನೇ ಕೇಳು, ಓಂಕಾರವೇ ಬಿಲ್ಲು, ಅನುಪಮ ಜೀವನೇ ಬಾಣ, ಬ್ರಹ್ಮವೇ 
ಶ್ರೇಷ್ಠವಾದ ಗುರಿ, ಎಡಬಿಡದೆ ಮನಸ್ಸಿಟ್ಟು ಮನನಮಾಡುತ್ತಾ ಹೋದರೆ ಬಿಟ್ಟಬಾಣವು 
ಗುರಿಮುಟ್ಟುವಂತೆ ಲಕ್ಷ್ಯವಾದ ಬ್ರಹ್ಮವನ್ನು ಅನುಸಂಧಿಸಿ ಜೀವೇಶ್ವರರ ನಿಜಸ್ಟರೂಪದ 
ಐಕ್ಯಾನಂದರೂಪಾನಂದದ ಅನುಭವವಾಗುತ್ತದೆ. 


ಶಬ್ದಾರ್ಥ: ಪ್ರಣವವೇಧನು-ಓಂಕಾರವೇ ಬಿಲ್ಲು; ಅನುಪಮಾತ್ಮನೆ ಬಾಣಎ(ಆತ್ಮ ಎಂದರೆ 
ಜೀವ) ಜೀವನೇ ಬಾಣ ಎಂದರ್ಥ; ನಿರಂತರ-ಎಡಬಿಡದೆ; ಸಾವಧಾನದಲಿ-ಮನಸ್ಸಿಟ್ಟು; 
ಶರ-ಬಾಣ, ಲಕ್ಷ್ಯವಗುರಿ; 


ಟಿಪ್ಪಣಿ-೧: ಪ್ರಣವವೇ ಧನು-ಈ ಬಗೆಯ ಕಲ್ಪನೆಗೆ ಆಧಾರವಾಗಿ ಮುಂಡಕಶ್ರುತಿಯಲ್ಲಿರುವು 
ದೇನೆಂದರೆ: ಪ್ರಣವೋ ಧುಶ್ಶರೋಹ್ಯಾತ್ಮಾ ಬ್ರಹ್ಮ ತಲ್ಲಕ್ಷ್ಯಮುಚ್ಛತೇ। ಅಪ್ರಮತ್ತೇನ ವೇದ್ಧವ್ಯಂ 
ಶರವತ್ತನ್ಮಯೋ ಭವೇತ್‌ ॥ 


ಟಿಪ್ಪಣಿ-೨: ಅನುಪಮಾತ್ಮನೆ ಬಾಣ-ಇಲ್ಲಿ ಆತ್ಮಶಬ್ದಕ್ಕೆ ಜೀವನು ಎಂದರ್ಥವನ್ನು ಮಾಡಬೇಕು. 
ಏಕೆಂದರೆ ಅವನು ಹೋಗಿ ಬ್ರಹ್ಮನಲ್ಲಿ ಐಕ್ಕವಾಗಬೇಕಾಗಿದೆ. ಇಂಥ ಪ್ರಯತ್ನವನ್ನು ಮಾಡುವವರೇ 
ಕಡಿಮೆಯೆಂಬ ಅರ್ಥವನ್ನು ತೋರಿಸುವುದಕ್ಕಾಗಿ ಕವಿಯು ಈ ಪ್ರಯತ್ನ ಮಾಡುವ ಜೀವನಿಗೆ 
ಅನುಪಮನೆಂಬ ವಿಶೇಷಣವನ್ನು ಕೊಟ್ಟಿದ್ದಾನೆ. 





ತಾನು ತಾನಾಗೇನು ತೋರದೆ 
ತಾನೆಯಾಗಿರೆ ನಿರ್ವಿಕಲ್ಪ; 
ಧ್ಯಾನಧಾರಣದಿಂದ ಬುದ್ಧಿ ಸಮಾಧಿಯಾಗಿಹುದು । 


348 


ಅಧ್ಯಾಯ ೬ ದ ಸಪ್ತಭೂಮಿಕೆಗಳ ಅಭ್ಯಾಸ 


ಮಾನನಿಧಿ ಸವಿಕಲ್ಪಕವು ತಿಳಿ; 

ಭಾನು ಜಲದಲಿ ತೋರ್ಪವೋಲದು 

ಸ್ಪಾನುಭವಸ ಸಂಸಿದ್ದವಾಗಿಹುದಾಗಿ ಸೋಪಾಧಿ ॥ ೬೭ 
ತಾತ್ಪರ್ಯ: ಎಲ್ಲಿ ನೋಡಿದರೂ ಬೇರೇನೂ ಕಾಣದೆ ತಾನೇತಾನಾಗಿಯೇ ಆತ್ಮನು 
ತೋರಿದರೆ ಅದು ನಿರ್ವಿಕಲ್ಪ ಸಮಾಧಿ; ಧ್ಯಾನ ಧಾರಣದಿಂದ ಬುದ್ಧಿಯನ್ನು ಸಮಾಧಿ 
ಸ್ಥಿತಿಗೆ ತಂದರೆ ಅದು ಸವಿಕಲ್ಪಸ ಮಾಧಿ ಎಂದು ಮಾನನಿಧಿ ಶುಕಣೇ ತಿಳಿದುಕೋ. 


ನೀರಿನಲ್ಲಿ ಸೂರ್ಯನು ಪ್ರತಿಫಲಿಸುವಂತೆ ಕಾಣುವುದೇ ವಿಕಲ್ಪ. ನಿಜಾನುಭವದಿಂದ 
ಸಿದ್ಧಿಸತಕ್ಕದ್ದೇ ಉಪಾಧಿ. 


ಶಬ್ದಾರ್ಥ: * ಭಾನು-ಸೂರ್ಯ; *ಸೋಪಾಧಿ-ಉಪಾಧಿಯನ್ನು ಒಳಗೊಂಡಿದ್ದು; xk ಸ್ವಾನುಭವ 
ಸಂಸಿದ್ಧವಾಗಿಹುದು-ನೈಜಾನುಭವದಿಂದ ಸಿದ್ದಿಸತಕ್ಕದ್ದು; 

೪ ೧ 
ಟಿಪ್ಪಣಿ-೧: ಈ ಪದ್ಮಕ್ಕೆ ಹೊಸಕೆರೆ ಚಿದಂಬರಯ್ಯನವರು ಶಬ್ದಾರ್ಥವನ್ನಾಗಲಿ ಟಿಪ್ಪಣಿಯನ್ನಾಗಲಿ 
ಬರೆದಿಲ್ಲ. ಬರೆದಿರುವ ಶಬ್ದಾರ್ಥ ಅನುವಾದಕನದು. 


ಟಿಪ್ಪಣಿ-೨: ಸಮಾಧಿ-ಆತ್ಮನಲ್ಲೇ ಮನಸನ್ನು ನಿಲ್ಲಿಸುವುದು; ನಿಶ್ಚಲ ಸಮಾಧಿ; ಸವಿಕಲ್ಪಸಮಾಧಿ 
ತುರ್ಯಾವಸ್ಥೆ ಬರುವುದು; ನಿರ್ವಿಕಲ್ಪ ಇಮಾಧಿ-ಮನೋಲಯವಾಗುವುದು; (ಪರಮಾರ್ಥ 
ಪದಕೋಶ, ಪುಟ ೩೯೮) 





ಮನವಡಗಲೇಕತ್ವವಾಗಿಹ 

ಘನಸುಖವೆ ತಿಳಿ ನಿರ್ವಿಕಲವು; 

ಮನಸಹಿತಲಹ ಸುಖವೆ ಸವಿಕಲ್ಲಕಸಮಾಧಿಯದು; | 

ತನಯ, ತುರ್ಯಾವಸ್ಥೆ ಬುದ್ಧಿಗೆ 

ಜನಿಸುವದೆ ಸವಿಕಲ್ಪವಾತ್ಮಗೆ 

ಮನವಳಿಯೆ ನಿರವಸ್ಥೆ ನಿರ್ಗುಣ ನಿರ್ವಿಕಲ್ಪಕವು ॥ ೬೮॥ 
ತಾತ್ಪರ್ಯ: ಮನಸ್ಸೆಂಬುದು ಬಹ್ಮದಲ್ಲಿ ಲಯವಾಗಿ ಒಂದೇ ಆಗಿರುವ ಬ್ರಹ್ಮಾನಂದ 
ಸುಖವೇ ನಿರ್ವಿಕಲ್ಪಕಸಮಾಧಿಯಂದು ತಿಳಿ, ಮನಸ್ಸು ಬ್ರಹ್ಮದಲ್ಲಿ ಲಯವಾಗದೆ 
ಇರುವ ಸುಖವು ಸವಿಕಲ್ಪಕಸಮಾಧಿ ಎನಿಸುತ್ತದೆ. ಬುದ್ಧಿಗೆ : ತುರ್ಯಾವಸ್ಥೆ ಸವಿಕಲಾತ್ಮ 
ನಾದವನಿಗೆ ಹುಟ್ಟಿದಾಗ ಮನಸ್ಸು ಲಯವಾಗಿ ಆತ್ಮನಿಗೆ ನಿರವಸ್ಥೆಯೂ ನಿರ್ಗುಣವೂ' 
ನಿರ್ವಿಕಲ್ಪಕವೂ ಉಂಟಾಗುವುದು. 


ಶಬ್ದಾರ್ಥ: ತುರ್ಯಾವಸ್ಥೆ ಸೈಎಆತ್ಮಸ್ಥಿತಿ; ನಿರವಸ್ಥೆ ಸ್ಸಎಯಾವ ಅವಸ್ಥೆಯೂ ಇಲ್ಲದ ಸಿತಿ; * ಘನ 
ಸುಖ-ಬ್ರಹ್ಮಾನಂದ ಸುಖ; * ನಿರ್ಗುಣ ಎಗುಣರಹಿತವಾದುದು; 





ಅಂತು ತನ್ನೊಳು ತಾನೆ ಆತ್ಮನ 
ಚಿಂತಿಸುತ್ತಲನಾತ್ಮಗಳ ಕಳೆ 
ದಂತರಂಗದಲುಜ್ಜಳಿಪ ಚಿಜ್ಜೊ ನತಿರೂಪವನು | 


349 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಂತತವು ಸಚ್ಛಾಸ್ತಗುರು ಪೇ 
ಛಂತೆ ತಿಳಿದು ಸಮಾಧಿ ನೆಲೆಗೊಳ 
ಲಂತವಿಲ್ಲದ ಸುಖವ ಪಡೆದವ ಶಾಂತನಾಗಿಹನು ॥ ೬೯] 


ತಾತ್ಪರ್ಯ: ಈ ಪ್ರಕಾರವಾಗಿ ತನ್ನಲ್ಲಿತಾನೇ ಆತ್ಮನನು ಕುರಿತು ಚಿಂತಿಸುತ್ತಾ 
ಅನಾತಗಳನ್ನು ದೂರೀಕರಿಸಿದಾಗ "ಅಂತರಂಗದಲ್ಲಿ ಪ್ರಕಾಶಿಸುವ ಚಿದಾನಂದ 

ಪವನ್ನು | ಸಚ್ಛಾಸ್ತಗಳನ್ನು ಸದ್ಗುರುವಿನ ಉಪದೇಶದಂತೆ ತಿಳಿದು ಸಮಾಧಿ 
ಸನ್ನು ಪಡೆದಾಗ ಆತನು ಅನಂತಸುಖವನು ಪಡೆದ ಶಾಂತಾತ್ಮನು ಆಗಿರುತ್ತಾನೆ. 


ಶಬ್ದಾರ್ಥ: * ಇಂತು-ಈ ಪ್ರಕಾರವಾಗಿ; * ಅನಾತ್ಮ-ಆತ್ಮವಲ್ಲದ್ದು; ಉಜ್ಜಳಿಪ-ಪ್ರಕಾಶಿಸುವ; 
ಚಿಜೊ ್ರೋತಿಚಿದಾನಂದರೂಪ್ಯ; ಸಚ್ಛಾಸ್ತ-ಮೋಕ್ಷಸಾಧನವಾದ ಶಾಸ್ತ್ರಗಳು; ಗುರುಪೇಳಿದಂತೆವ 
ಗುರುಬೋಧೆ; ಅಂತವಿಲ್ಲದ ಸುಖ-ಸಾಯುಜ್ಯ; 


ಪಾಠಾಂತರ: ಚಿಂತಿಸುತ್ತಲನಾತ್ಮಗಳ ಕಳೆದು-ಚಿಂತಿಸುತ್ತಿರಲಾತ್ಮವನು ತಿಳಿದು (ಕು. ಪುಟ-೧೯೯) 


ಟಿಪ್ಪಣಿ: ಸಚ್ಚಾಸ್ತ ಸ್ತಗುರುಎಸಚ್ಛಾಸ್ತ್ರ ಮತ್ತು ಸದ್ಗುರು. ಸಮತ್ವವನ್ನು ಉಪದೇಶಮಾಡುವ ಶಾಸ್ತ್ರಗಳೂ 
ಹ ಸೇವ್ಯರೆಂದು ಹೋಗವಾಶಿಷ್ಠದ ಈ ಶ್ಲೋಕ ಹೇಳುತ್ತದೆ. 


ಅನಂತಂ ಸಮತಾನಂದಂ ಪರಮಾರ್ಥಂ ವಿದುರ್ಬುಧಾಃ | 
ಸ ಏಭ್ಯಃ ಪ್ರಾಪ್ಯತೇ ನಿತ್ಯಂ ತೇ ಸೇವ್ಯಾಃ ಶಾಸ್ತ್ರಸಾಧವಃ ॥ 





ಅಂತು ಷಡ್ಡಿಧವಹ ಸಮಾಧಿಯ 

ಸಂತತಾಭ್ಯಾಸದಲಿ ಮನವೇ 

ಕಾಂತವಾಗಿರುತಿರಲದೇನೋ | ನೆನಹಡಗಿನಿಂದ । 

ಅಂತದನು ಪೇಳಲ್ಕವಾಚ್ಯವು 

ಕಂತುಹರನೇ ಬಲ್ಲ ಯೋಗಿಯ 

ಸಂತತಸಮಾಧಿಯನದಾರಿಗು ತಿಳಿಯಲರಿದೆಂದ ॥ ॥೭೦॥ 
ತಾತ್ಪರ್ಯ: ಈ ಪ್ರಕಾರವಾಗಿ ಆರು ವಿಧವಾಗಿರುವ ಸಮಾಧಿಗಳನ್ನು ಸತತವಾಗಿ 
ಅಭ್ಯಾಸ ಮಾಡುತ್ತಾ ಬಂದರೆ ಮನಸ್ಸು ಒಂದು ಬಗೆಯಾಗಿ ಏಕಾಂತವಾಗಿ 
ಶಾ೦ತವಾಗಿರುವುದು. ಆಗ ನೆನಹು ಅಡಗುವುದರಿ೦ದ ಎಂದರೆ ಯಾವ ಕಲ್ಪನೆಯೂ 
ಇಲ್ಲದೆ ಹೋಗುವುದರಿಂದ ಆ ಬ್ರಹ್ಮಾನಂದ ಸುಖಾನುಭವವನ್ನು ಹೇಳುವುದಕ್ಕೆ 
ಆಗುವುದಿಲ್ಲ. ಅದನ್ನು ಆ ಪರಶಿವನೇ ಬಲ್ಲ. ಆದ್ದರಿ೦ದ ಯೋಗಿಯ ಸಂತತ 
ಸಮಾಧಿಯನ್ನು ತಿಳಿಯಲು ಯಾರಿಗೂ ಶಕ್ಕವಿಲ್ಲ. 


ಟಿಪ್ಪಣಿ: * ಷಡ್ಡಿಧವಹ ಸಮಾಧಿಯ-ಆರು ಬಗೆಯಾಗಿರುವ ಸಮಾಧಿಯನ್ನು; ೧) ಬಾಹ್ಯ 
ದೃಶ್ಯಾನುವಿದ್ಯ ೨) ಅಂತರ ದೃಶ್ಯಾನುವಿದ್ಧ; ೩) ಬಾಹ್ಯಶಬ್ದಾನುವಿದ್ಧ; ೪) ಅಂತರಶಬ್ದಾನುವಿದ್ದ; 
೫) ಬಾಹ ನಿರ್ವಿಕಲ್ಪ ೬) ಅಂತರನಿರ್ವಿಕಲ್ಯ; (ಶ್ರುತಿವಿಚಾರಚಂದ್ರೋದಯ ಪುಟ ದ” 


350 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: ನೆನಹಡಗಿನಿಂದ-(ನೆನಹು ಅಡಗಿನಿಂದ) ಯಾವ ಕಲ್ಪನೆಯೂ ಇಲ್ಲದೆ ಹೋಗು ವುದರಿಂದ; 
ಅವಾಚ್ಛವು-ಬಾಯಿಂದ ಹೇಳಲು ಆಗುವುದಿಲ್ಲ; * ಕಂತುಹರನೇಬಲ್ಲ-ಪರಶಿವನೇ ಬಲ್ಲ. 





ವಾಗ್ಭೂಮಿ ಮೊದಲಾದ ನಾಲ್ಕು ಭೂಮಿಕೆಗಳು (೭೧-೭೮) 

ನಿರ್ವಿಕಲ್ಪ ಸಮಾಧಿಸಿದ್ಧಿಯ 

ನಿರ್ವಹಿಸಲೀ ನಾಲ್ಕು ಭೂಮಿಯ 

ಸರ್ವದಾಭ್ಯಾಸವನು ಮಾಡಲುಬೇಕದೇಕೆನಲು । 

ದುರ್ವಿಷಯಗಳ ನೆನೆವ ಮನಸಿನ 

ಗರ್ವವನು ಕೆಡಿಸುವದು; ನಿಜಸುಖ 

ಪರ್ನೆ ಪಸರಿಸಿ ಪರಮಪದವಾಗಿಹುದು ಕೇಳೆಂದ ॥ de 
ತಾತ್ಪರ್ಯ: ನಿರ್ವಿಕಲ್ಪಸಮಾಧಿಯು ಸಿದ್ದಿಸಬೇಕಾದರೆ ಮುಂದೆ ಹೇಳುವ ನಾಲ್ಕು 
ಸಾಧನಗಳನ್ನು (ವಾಗ್ಳೂಮಿಕೆ, ಮನೋಭೂವಮಿಕೆ, ಜ್ಞಾನಭೂಮಿಕೆ ಮತ್ತು ಶಾಂತಾತ್ಮ 
ಭೂಮಿಕೆ) ತಪ್ಪದೆ ಅಭ್ಯಾಸಮಾಡಬೇಕು ಏಕೆಂದರೆ ಅವು ಹೀನವಿಷಯಗಳನ್ನು 


ನೆನೆಯುವ ಮನಸ್ಸಿನ ದರ್ಪವನ್ನು ಮಾಡುತ್ತದೆ; ಅದರಿಂದ ಚಿತ್ಸುಖರೂಪವಾದ 
ಬ್ರಹ್ಮಾನಂದವು ವಿಸ್ತರಿಸಿ ಹರಡಿ ಮುಕ್ತಿಸಿಗುತ್ತದೆ. 


ಶಬ್ದಾರ್ಥ: ನಾಲ್ಕು ಭೂಮಿಯ- ಇವಾಗ್ಳೂಮಿಕೆ, ಮನೋಭೂಮಿಕೆ, ಜ್ಞಾನಭೂಮಿಕೆ ಮತ್ತು 
ಶಾಂತಾತ್ಮಭೂಮಿಕೆ; * ಸರ್ವದಾವತಪ್ಪದೆ; * ದುರ್ವಿಷಯಗಳ- ಹೀನವಿಷಯಗಳು, 
ತುಚ ವಿಷಯಗಳು, ದುಷ್ಪವಿಷಯಗಳು, ನಿಕ ೈಷ್ಠ್ಟವಿಷಯಗಳು; * ಗರ್ವ-ದರ್ಪ; ನಿಜಸುಖ- 
ಚಿತ್ತುಖರೂಪ ವಾದ ಬ್ರಹ್ಮಾನಂದ; ಪರ್ವೆ-ವಿಸ್ತರಿಸಲು, ಹಬ್ಬಲು; 





ಕೇಳು ಶುಕಯೋಗೀಂದ್ರ, ಪಶುಗಳ 

ವೋಲು ವಾಗ್ವ್ಯಾಪಾರವಳಿದು, ಸು 

ಶೀಲವಹ ಮೌನದಿ, ಮನೋರಾಜ್ಯತ್ವಮಾತ್ರದಲಿ, । 

ಕಾಲವನು ಕಳೆಯುತ್ತಲಿರುತಿರೆ 

ಮೇಲೆ ನೆಲೆಗೊಂಡಿರ್ಪವಸ್ಥೆಯ 

ಹೇಳುವರು ಮೊದಲನೆಯ ಭೂಮಿಕೆಯೆಂದು ಬಲ್ಲವರು ॥ ॥ಓ೨॥ 


ತಾತ್ಪರ್ಯ: ಶುಕಮುನಿಯೇ ಕೇಳು, ತಿರ್ಯಕ್‌ಜಂತುಗಳ ಹಾಗೆ ಮಾತು ಬಾರದ, 
ಇಂದ್ರಿಯಗಳನ್ನು ಬಿಗಿಹಿಡಿದು ನಿರ್ಮಲವಾದ ಮೌನದಿಂದ ಮನೋರಾಜ್ಯದಲ್ಲಿಯೇ 
ಇರುವ ಅವಸ್ಥೆಯಲ್ಲಿ ಕಾಲಕಳೆಯುವ ನೆಲೆಯನ್ನು ಮೊದಲನೆಯ ಭೂಮಿಕೆಯಾದ 
ವಾಗ್ಳೂಮಿಕೆಯಂದು ತಿಳಿದವರು ಹೇಳುತ್ತಾರೆ. 


351 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಪಶುಗಳವೋಲು-ಮಾತು ಬಾರದ ಪ್ರಾಣಿಗಳಂತೆ; ಮನೋರಾಜ್ಯತ್ವದಲ್ಲಿ-ಮನಸ್ಸು 
ಬಾಹ್ಯವ್ಯಾಪಾರ ಬಿಟ್ಟು ವ್ಯಾನವೆಂಬ ಯೋಗಸಾಧನೆಯಲ್ಲಿದ್ದರೆ; * ಮೊದಲನೆಯಭೂಮಿಕೆ-ಎ 


ವಾಗ್ಯೂ ಮಕ್ಕಿ 


ಟಿಪ್ಪಣಿ-೧: ವಾಗ್ವ್ಯಾಪಾರವಳಿದು- ಮಾತಾಡು ವುದನ್ನು ಬಿಟ್ಟು ಇಲ್ಲಿ ವಾಗೀಂದ್ರಿಯವನ್ನು 

ಉಪಲಕ್ಷಣವಾಗಿ "ಭಾವಿಸಿ ಇಂದ್ರಿಯಗಳನ್ನೆಲ್ಲ ಬಿಗಿ ಹಿಡಿಯಬೇಕೆಂದು ತಿಳಿಯಬೇಕು. ಹ 

ail ಭೂಮಿಕೆಗಳಿಗೆ ಕಠವಲ್ಲಿಯಲ್ಲಿರುವ ಆಧಾರವೇನೆಂದರೆ: ಯಚ್ಛೇದ್ವ್ಹಾಜ್ಮನಸೀ 
ಜ್ವಸ್ತದ್ಯಚ್ಛೇಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್ತದ್ಯ ಚ್ಛೇಚ್ಛಾಂತ ಆತ್ಮನಿ fy 


Bs a ಒಂದನೆಯದು ಮನಸಿನಲ್ಲಿ ವಾಕ್‌ ಮೊದಲಾದ ಇಂದ್ರಿಯಗಳನ್ನು 
ಅಡಗಿಸಬಿಡುವಂಥ ವಾಗ್ಳೂಮಿಕೆ. ಎರಡನೆಯದು. ಆ ಮನಸನ್ನು ನಾನೊಬ್ಬನಿದ್ದೇನೆಂಬಷ್ಟು 
ಮಾತ್ರ ಸಾಮಾನ್ಕಾಹಂಕಾರ ಜ್ಞಾನದಲ್ಲಿ ಅಡಗಿಸಿ ಬಿಡುವಂಥ ಜ್ಞಾನಭೂಮಿಕೆ 'ಮೂರನೆಯದು 
ಆ ಸಾಮಾನ್ಯಾಹಂಕಾರವನ್ನು ಮಹತ್ತಾದ ಚಿದಾನಂದ ಸ್ವರೂಪ ದಲ್ಲಿ ಅಡಗಿಸಿಬಿಡುವಂಥ 
ಮಹದ್ಭೂಮಿಕೆ. ನಾಲ್ಕನೆಯದು ಅಹಂಕಾರದ ವಾಸನೆಯೇ ಇಲ್ಲದ ಆತ್ಮಸ್ಪರೂಪದಲ್ಲಿ 
ನೆಲೆಯಾಗಿರುವಂಥ ಶಾಂತಾತ್ಮಭೂಮಿಕ್ಕ.] 





ಆ ಮನೋರಾಬ್ಯತ್ವ ಮಾತದ 

ಭೂಮಿಕೆಯಲಭ್ಯಾಸವಳವಡ 

ಲಾ ಮನೋರಾಜ್ಯವನು ಮೆಲ್ಲನೆ ಬಿಟ್ಟು ಕ್ರಮದಿಂದ । 

ನೇಮ ನೆಲೆಗೊಳೆ ತೊಟ್ಟಿಲೊಳಗಿ 

ರ್ದಾ ಮಗುವಿನಂದದೊಳಗೆರಡನೆ 

ಭೂಮಿಯೆನಿಪುದು ಕೇಳಹಂಪ್ರತ್ಯಯದ ಮಾತ್ರದಲಿ ॥ ೬೭೩ 
ತಾತ್ಪರ್ಯ: ಆ ಮನೋರಾಜ್ಯತ್ವವು ಕ್ಯ ಸೇರಿದಮೇಲೆ ಉಳಿದಭೂಮಿಕೆಗಳ 
ಅಭ್ಯಾಸವನ್ನು ಮಾಡುತ್ತಾಬರಬೇಕು. ಬ ನಿಧಾನವಾಗಿ ಮನೋ ರಾಜ್ಯತ್ತವನ್ನು 
ಕ್ರಮಕ್ರಮವಾಗಿ ಬಿಡುತ್ತಾಬ೦ದರೆ ಆ ನಿಯಮವು ನೆಲೆಗೊಂಡು ತೊಟ್ಟಿಲಲ್ಲರುವ 
ಮಗುವಿನ ಹಾಗೆ ನಾನೊಬ್ಬನಿದ್ದೇನೆ ಎ೦ಬ ಅಹಂ ಪ್ರತ್ಯಯವೆನ್ನುವ ಎರಡನೆಯ 
ಭೂಮಿಕೆ ಸಿದ್ಧಿಸುವುದು. 
ಶಬ್ದಾರ್ಥ: * ಮನೋರಾಜ್ಯತ್ವನಮನೋಭೂಮಿಕೆ; ಎರಡನೆಯ ಭೂಮಿ-ಅಹಂಭೂಮಿಕೆ 


ಎಂಬ ಎರಡನೆಯ ಭೂಮಿಕೆ; * ಅಹಂಪ್ರತ್ಯಯ-ನಾನೊಬ್ಬನಿದ್ದೇನೆ ಎಂಬ ಭಾವ; 
* ನೇಮವಎನಿಯಮ; 


ಟಿಪ್ಪಣಿ: ಹೊಸಕೆರೆ ಚಿದಂಬರಯ್ಯನವರು ಈ ಪ ಪದ್ಯಕ್ಕೆ ಟೀಕೆ ಬರೆದಿಲ್ಲ ಶಬ್ದಾರ್ಥ ಅನುವಾದಕನದು. 





352 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಮೂರನೆಯ ಭೂಮಿಕೆ ನಿಸಂಗದ ಲಕ್ಷಣ (೭೪) 


ಕೇಳಹಂಪ್ರತ್ಯಯವನುಳಿದವ 

ಮೇಲೆ ತೂಕಡಿಪವನ ತೆರದಲಿ 

ಪೇಳಲೇನದ ಸದ್ವದೊಳುದಾಸೀನವಾಗಿರಲು | 
ಹೇಳುತಿಹರಿಂತಿರ್ಪವಸ್ಥೆಯ 

ಕಾಲವನು ಮೂರನೆಯ ಭೂಮಿಯ 

ಶೀಲವೆಂದರಿದವರು ಶುಕಯೋಗೀಂದ್ರ ಕೇಳೆಂದ ॥ ॥೭೪॥ 


ತಾತ್ಪರ್ಯ: ಅಹಂಕಾರ ದೋಷದಿಂದ ದೂರವಾದವನು ಎಂದರೆ ಸಾಮಾನ್ಯವಾದ 
ಅಹಂಕಾರವು ಮಹತ್ತಾದ ಚಿದಾನಂದ ಸ್ವರೂಪದಲ್ಲಿ ಅಡಕವಾದಾಗ, ನಿದ್ರಾವಸ್ಥೆಗೆ 
ಸಿಲುಕಿದವನಿಗೆ ಯಾವುದರ ಮೇಲೂ ಮಮತೆಯೇ ಇಲ್ಲದೆ ಅಲಕ್ಷ್ಯನಾಗಿರುವವನಂತೆ 
ಎಲ್ಲ ವಿಷಯಗಳಲ್ಲೂ ವಿಷಯಗಳ ನೆನಪನ್ನು ಮನಸ್ಸಿಗೆ ತಂದುಕೊಳ್ಳದೆ 
ವಿಷಯಾಸಕ್ಷರೊಡನೆ ಬೆರೆಯದೆ ಕರ್ಮದಸೋಂಕು ದೇಹೇಂದ್ರಿಯಗಳಿಗೆ ಹೊರತು 
ತನಗಲ್ಲವೆಂದು ನಿಶ್ಚಯಿಸಿ ಅಲಕ್ಷ್ಯಭಾವದಿಂದಿರುವ ಅವಸ್ಥೆಯ ಕಾಲವನ್ನು 
ಮೂರನೆಯ ಭೂಮಿಕೆಯಾದ ನಿಸ್ಪಂಗದ ಲಕ್ಷಣವೆಂದು ತಿಳಿದವರು ಹೇಳುತ್ತಾರೆ, 
ಕೇಳು ಶುಕಯೋಗೀಂದ್ರ. 


ಶಬ್ದಾರ್ಥ: * ಅಹಂಪ್ರತ್ಯಯವನುಳಿದವ=-ಅಹಂಕಾರ ದೋಷದಿಂದ ದೂರವಾಗಿ ಉಳಿದವನು 
ಎಂದರೆ ಸಾಮಾನ್ಯ ಅಹಂಕಾರವನ್ನು ಮಹತ್ತಾದ ಚೆದಾನಂದ ಸ್ವರೂಪದಲ್ಲಿ ಅಡಗಿಸಿದವನು. 
* ತೂಕಡಿಪವನತೆರದಲಿ-ನಿದ್ರಾವಸ್ಥೆಗೆ ಸಿಲುಕಿದವನ ರೀತಿಯಲ್ಲಿ ಯಾವುದೇ ವಿಷಯದಲ್ಲೂ 
ಮಮತೆಯೇ ಇಲ್ಲದೆ ಅಲಕ್ಷ್ಯವಾಗಿರುವವನಂತೆ. * ಉದಾಸೀನವಾಗಿರಲು-ಅಲಕ್ಷ್ಯಭಾವದಿಂದಿರುವ 
ಅವಸ್ಥೆಯ ಕಾಲವನ್ನು; * ಮೂರನೆಯ ಭೂಮಿಕೆಯಶೀಲ=-ಮೂರನೆಯ ಭೂಮಿಕೆಯಾದ 
ನಿಸಂಗದ ಲಕ್ಷಣವಾಗಿದೆ. 


ಪಾಠಾಂತರ-೧: ಕೇಳಹಂಪ್ರತ್ಯಯವನುಳಿದವ-ಕೇಳುಭೂಮಿಕೆಯಲಭ್ಯಾಸವಡೆದಿರ (ಅರಾಸೇ) 
ಪಾಠಾ೦ತರ-೨: ಭೂಮಿಯ ಶೀಲವೆಂದರಿದವರು- ಭೂಮಿಯ ಶೀಲವನು ಬಲ್ಲವರು (ಅರಾಸೇ) 


ಟಿಪ್ಪಣಿ-೧: ಹೊಸಕೆರೆ ಚಿದಂಬರಯ್ಯನವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ, ಶಬ್ದಾರ್ಥ ಪಾಠಾಂತರ 
ಅನುವಾದಕನದು. 





ನಾಲ್ಕನೆಯ ಭೂಮಿಕೆ - ಶಾಂತಾತ್ಮ ಭೂಮಿಕೆ (೭೫) 
ಮೌನ ಮೊದಲಾಗಿರಲುಳಿದುದಾ 


ಸೀನ ಕಡೆಯಾದವರಲನುಸಂ 
ಧಾನವನು ಮರೆದಾಗ ಚಿತ್ತದ ವೃತ್ತಿಯಳಿದಿರಲು | 


353 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆ ನಿದಾನದವಸ್ಥೆ ನೆಲೆಗೊಳ 

ಲಾ ನಿಲವದಾತ್ಮಸ್ಫುರಣ ಮಾ 

ತ್ರಾನುಭವ ನಿದ್ರಾಳುವಿನವೊಲ್ನಾಲ್ಕನೆಯಭೂಮಿ ॥ 1೭೫ 
ತಾತ್ಪರ್ಯ: ಮೌನ ಪ್ರಧಾನವಾದ ಮೊದಲನೆಯ ಭೂಮಿಕೆಯಿಂದ ಉದಾಸೀನತ್ವ 
ಪ್ರಧಾನವಾದ ಮೂರನೆಯದರವರೆಗಿನವುಗಳಲ್ಲಿ ಆಚರಣೆಗಳನ್ನು ಮರೆತು ಬಿಟ್ಟಾಗ 
ಉಂಟಾದ ಚಿತ್ತವೃತ್ತಿ ನಶಿಸಿರಲು, ಆ ಮೂಲಕಾರಣವಾದ ಅವಸ್ಥೆ ನೆಲೆಗೊಂಡು 
ಸ್ಥಿರವಾಗಿ ನಿಲ್ಲುವುದು. ಆ ರೀತಿ ಏಕಪ್ರಕಾರವಾದ ನಿಲುವಾಗಿರುವುದು ಹಾಗೆ 
ಮನೋನಿಶ್ಚಲತೆಯು ಆತ್ಮಸ್ವರೂಪದ ಸ್ಫುರಣವನ್ನು ಮಾತ್ರ ಅನುಭವಿಸುತ್ತಿರುವ 
ನಿದ್ರಾಳುವಿನ ಹಾಗೆ ಇರುವಸ್ಥಿತಿಯೇ ನಾಲ್ಕನೆಯ ಭೂಮಿಕೆ ಆಗಿದೆ. 


ಶಬ್ದಾರ್ಥ: ಮೌನ ಮೊದಲಾಗಿರಲುಳಿದುದಾಸೀನ ಕಡೆಯಾದವರಲಿ-ಮೌನ ಪ್ರಧಾನವಾದ 
ಮೊದಲನೆಯದರಿಂದ ಉದಾಸೀನ ಪ್ರಧಾನವಾದ ಮೂರನೆಯದರವರೆಗಿನವುಗಳಲ್ಲಿ. 


ನಿಲುವು ಅದು-ಆ ರೀತಿ ಏಕಪ್ರಕಾರವಾಗಿರುವಿಕೆಯು; ಆತ್ಮಸ್ಸುರಣ ಮಾತ್ರಾನುಭವ 
ನಿದ್ರಾಳುವಿನವೋಲ್‌-ಎಆತ್ಮಸ್ವರೂಪದ ಸ್ಫುರಣವನ್ನು ಮಾತ್ರ ಅನುಭವಿಸುತ್ತಿರುವ ನಿದ್ರಾಳುವಿನ 
ಹಾಗೆ; ಇದುವರೆಗೆ ಎರಡನೆಯದನ್ನು ತಿಳಿಯದೆ 'ಸುಖವಾಗಿದ್ದೇನೆಂದು "ಎಚ್ಚರದಲ್ಲಿ ಆಗುವ 
ನೆನಹು ನಿದ್ರಾಳುವಿನ ಅನುಭವ; * 'ನಿದಾನದವಸ್ಥೆ-ಎಚ್ಚರದಲ್ಲಿ ಆಗುವ ನೆನಹು; 





ಸಮಾಧಿಯೊಳಿರ್ದ ಯೋಗಿಗ 
ದೇಸುದಿನವಾದೊಡೆಯುಮಗುಳಂ 
ಸಮಯದೊಳಗಾದಡೆಯು ತನ್ನಿಂದ ಪರರಿಂದ |। 
ಸೂಸುತೆಚ್ಚರದೋರದಾ ಮನ 
ಕಾ ಶರೀರವ್ಯವಹರಣೆ ನಿ 
೯ಸನೆಯಲಿ ಜಡಾಂಧಮೂಕರ ಭಾವವಾಗಿಹುದು ॥ AN 
ತಾತ್ಪರ್ಯ: ಆ ಸಮಾಧಿಸ್ಥಿತಿಯು ಹತ್ತಿದ ಕಾಲದಲ್ಲಾಗಲಿ ಮತ್ತು ಆಮೇಲೆ ಎಷ್ಟು 
ದಿನಗಳ ಮೇಲಾದರೂ ಆಗಲಿ ಸಮಾಧಿಸ್ಥಿತಿಯಲ್ಲಿರುವಾಗ, ತನ್ನಿಂದಾಗಲಿ, 
ಬೇರೆಯವರಿಂದಾಗಲಿ ಬಹಿರ್ಮುಖವಾಗುತ್ತ ಮನಸಿಗೆ ಎಚ್ಚರವೇ ಆಗುವುದಿಲ್ಲ. 
ಅಂಥ ವ್ಯಕ್ತಿಯು ಹೇಗೆ ಜಡರೂ, ಅಂದರೂ, 'ಮೂಕರೂ, ವಿಷಯಗಳನು 
ನೋಡದೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹೇಳದೆ ವ್ಯವಹರಿಸುವರೋ ಹಾಗೆ 


ಜಾನಿಗಳು ನಿವಾಕಸನೆಯಂದ ವ್ಯವಹರಿಸುವಂತೆ ವರ್ತಿಸುವರು ಎಂದರೆ ವ್ಯವಹಾರಕ್ಕೆ 
ಮೌಸು ಹಾಕುವುದಿಲ್ಲ. 


ಶಬ್ದಾರ್ಥ: ಸೂಸುತ=-(ಸಮಾಧಿಯು ಹತ್ತಿದ ಕಾಲದಲ್ಲಾಗಲಿ ಮತ್ತು ಆಮೇಲೆ ಎಷ್ಟು ದಿನಗಳ 
ಮೇಲಾದರೂ ಆಗಲಿ) ಬಹಿರ್ಮುಖವಾಗುತ್ತ; * ಎಚ್ಚರದೋರದ.-ಆ ಮನಕೆ-ಮನಸ್ಸಿಗೆ ಎಚ್ಚರವೇ 
ಉಂಟಾಗದಿರುವಾಗ; ಜಡ=ಚೇತನವಿಲ್ಲದವನು; * ಅಂಧ-ಕುರುಡ; * ಮೂಕ-ಮಾತಿಲ್ಲದವನು; 


354 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೧: ಜಡಾಂಧಮೂಕರಭಾವವಾಗಿಹುದು-ಹೇಗೆ ಜಡರೂ, ಅಂಧರೂ, ಮೂಕರೂ, 
ವಿಷಯಗಳನ್ನು ನೋಡದೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹೇಳದೆ ವ್ಯವಹರಿಸುವರೋ 
ಹಾಗೆ ಜ್ಞಾನಿಗಳೂ ವ್ಯವಹರಿಸುವರು. "ಇಲ್ಲಿ ಜಡರೂ, ಅಂಧರೂ ಮೊದಲಾದವರು 
ವಾಸನೆಯಿಂದ ಕೂಡಿದವರಾಗಿದು ಘಿ ಯೋಗ್ಯತೆ ಇಲ್ಲದ್ದರಿಂದ ಆ ರೀತಿ ವ್ಯವಹರಿಸುವರೆಂದು 
ತಿಳಿಯಬೇಕು.) ಸಮಾಧಿಯಲ್ಲಿರುವವರು ವ್ಯವಹಾರಕ್ಕೆ ಮನಸ್ಸನ್ನು ಹಾಕುವುದಿಲ್ಲ. 


ಟಿಪ್ಪಣಿ-೨: ನಮಭ ಒಪಪ ಕ್ಷೇಪರಹಿತರಾಗಿ; ಕ್ಷೇಪ ಎಂದರೆ ಚಿತ್ತದ 
೫ ಭೂಮಿಕೆಗಳಲ್ಲಿ ಒಂದು "ಕ್ಷೇಪ ' ಲೋಕವಾಸನಾ, ದೇಹವಾಸನಾ, ಶಾಸ್ತ್ರವಾಸನಾ ಎಂಬ 
ರಜೋಗುಣದ ಪರಿಣಾಮವಾದ ದೃಢ ಅನಾತ್ಮ ವಾಸನೆಯನ್ನು ಕ್ಷೇಪವೆನ್ನು; ತ್ತಾರೆ. ವಿವರಗಳಿಗೆ 
ನೋಡಿ ಶ್ರೀ ವಿಚಾರ ಸಾಗರ ೭ನೇ ತರಂಗ, "ಪಟ ೨೨೮, 





ಮನವಳಿದು, ಕರ್ತೃತ್ವಬುದ್ಧಿಯ 

ನೆನಹಡಗಿ, ಸಂಸ್ಕೃತಿಯ ಹೊಲಬಿನ 

ಬಿನುಗು ತೋರದೆ, ಹೊರಗೊಳಗೆ ಸಂತತ ಸಮಾಧಿಯನು । 
ಅನುಭವಿಸುತಿರಲವಗೆ ನಿಜಸುಖ 

ವನವರತ ಬಿಡದಿರ್ಪುದಾಗಿಯೆ 
ವಿನುತನಾತ್ಮಾರಾಮನಾಗಿಹನೆಂದನಾ ಮುನಿಪ ॥ Il ೭೭ ॥ 


ತಾತ್ಪರ್ಯ: ಮನಸ್ಸು, ಲಯವಾಗಿ ಅಹಂಭಾವವು ಅಡಗಿ ಹೋಗಿ ಸಂಸಾರ 

ವಾಸನೆಯ ವ್ಯಾಮೋಹ ಕಾಣಿಸಿಕೊಳ್ಳದಿರಲು, ಅಂತರಂಗ ಬಹಿರ೦ಗಗಳಲ್ಲಿ ಏಕರೀತಿ 

ಯಾಗಿ ಸ ರವಾದ ಸಮಾಧಿಯನ್ನು ಅನುಭವಿಸುತ್ತ ಇರುವವನಿಗೆ ಸದಾಕಾಲವು 
ಸ್ಲಿರಸುಖವು ಇರಲಾಗಿ ಆತನು ಸೋತ್ರಾರ್ಹನಾಗಿ ಆತ್ನಾನಂದದಲ್ಲಿರುತ್ತಾನೆ ಎಂದು 
ಕನಿಗೆ ವ್ಯಾಸನು ಹೇಳಿದನು. 


FAR ಕರ್ತೃತ್ವ ಬುದ್ಧಿಯ-ಅಹಂಭಾವವು; ಸ ನೆನಹು--ಅಡಗಿ-ಸ್ಕತಿಯು ಲಯವಾಗಿ; 

ಸಂಸ್ಕೃತಿಯ ಹೊಲಬಿನ-ಸಂಸಾರದ ವ್ಯಾಮೋಹದ ಭಾಂತಿ, ವಾಸನೆಯ; * ಬಿನುಗು-ಬಿನ್ನಾಣ, 
ಮ್ನ * ಅನವರತ-ಸದಾ; ವಿನುತನು-ಸ್ತೋತ್ರಾರ್ಹನು; ಹಃ ಆತ್ಮಾರಾಮನಾಗಿಹನು- 
ಆತ್ಮಾನಂದದಲ್ಲಿ ಲೀನನಾಗಿರುವವನು; 





ಸಗುಣ ನಿರ್ಗುಣವೆಂದು ಯೋಗದ 
ಬಗೆಗಳೆರಡಾಗಿರ್ಪುವದರೊಳು 

ಸಗುಣವೇ ಸಾಕಾರ; ನಿರ್ಗುಣವೇ ನಿರಾಕಾರ; । 

ಸಗುಣದಲಿ ಸಾಲೋಕ್ಯ ಮೊದಲಾ 

ದಗಣಿತದ ಮುಕ್ತಿಗಳ ಪಡೆವರು; 

ಮಗನೆ, ನಿರ್ಗುಣದಿಂದಲಾ ಸಾಯುಜ್ಯವಹುದೆಂದ | ೭೮ 


355 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ತರ್ಯ: ಯೋಗಸಾಧನೆಯಲ್ಲಿ ಸಗುಣಾರಾಧನೆ, ನಿರ್ಗುಣಾರಾಧನೆ ಎಂಬ ಎರಡು 
ಮಾರ್ಗಗಳಿವೆ. ಅದರಲ್ಲಿ ಸಗುಣವು ಸಾಕಾರಸ್ಪರೂಪದ್ದಾ ಗಿದೆ. ನಿರ್ಗುಣವು 
ನಿರಾಕಾರಸ್ಪರೂಪದ್ದಾಗಿದೆ. ಸಗುಣಾರಾಧನೆಯಿಂದ ಸಾಲೋಕ್ಕ ಸಾಮಾಷ್ಠ ಸಾರೂಪ್ಪವೆಂಬ 
ಮೂರುಬಗೆಯ ಮುಕ್ತಿಗಳನ್ನು ಹೊಂದುವರು. ನಿರ್ಗುಣಾರಾಧನೆ ಯಿಂದ 
ಸಾಯುಜ್ಯಮೋಕ್ಷವನ್ನು ಹೊಂದುತ್ತಾರೆ, ಕೇಳು ಶುಕನೆ, ಎ೦ದು ವ್ಯಾಸನು ಹೇಳಿದನು. 


ಶಬ್ದಾರ್ಥ: * ಯೋಗದ ಬಗೆಗಳು-ಯೋಗಸಾಧನೆಯ ಎರಡು ವಿಧಗಳು; * ಸಾಕಾರ-ಸಾಕಾರ 
ಸ್ವರೂಪದ್ದು; * ನಿರಾಕಾರ-ನಿರಾಕಾರ ಸ್ಹರೂಪದ್ದು; ನಿರ್ಗುಣ-ಶುದ್ಧಬ್ರಹ್ಮದ ಆರಾಧನೆ (ವಿಚಾರ 
ಚಂದ್ರೋದಯ ಪಂಚದಶಕಲಾ ಅಧ್ಯಾಯ ಪುಟ-೧೮೫, ನೋಡಿ ವಿವರಗಳಿಗೆ) ಸಗುಣ 
=ಕಾರಣಬ್ರಹ್ಮ (ಈಶ್ವರ) ಮತ್ತು ಕಾರ್ಯಬ್ರಹ್ಮ (ಹಿರಣ್ಯಗರ್ಭಾದಿ) ಇದರ ಉಪಾಸನೆ. 
(ವಿಚಾರ ಚಂದ್ರೋದಯ-೧೫ನೇ ಕಲಾ ಅಧ್ಯಾಯ) 


ಟಿಪ್ಪಣಿ: ಸಾಲೋಕ್ಕ-ಇಷ್ಟ ದೇವತೆಯ ಲೋಕದಲ್ಲಿರುವುದು (ಪಪ ಪುಟ ೪೧೨), ಗುರು 
ಸೇವೆಯೇ ಸಾಲೋಕ್ಯ, ಸಾಮಾಪ್ಯ-ಇಷ್ಟ ದೇವತೆಯ ಸಮೀಪದಲ್ಲಿರುವುದು, ಗುರುವಿನ 
ನಂಬಿಕೆಯೇ ಸಾಮಾಪ್ಯ, ಸಾಲೋಕ್ಯ-ಇಷ್ಟ ದೇವತೆಯ ಲೋಕದಲ್ಲಿರುವುದು, ಗುರುಸೇವೆಯೇ 
ಸಾಲೋಕ್ಯ, ಸಾಯುಜ್ಯ-ಶುದ್ಧ ವಾದ ಅರಿವೊಂದೇ ಉಳಿಯುವುದು, ಇಷ್ಟ ದೇವತೆಯೊಡನೆ 
ಒಂದಾಗುವುದು, ಪರಬ್ರಹ್ಮನಲ್ಲಿ ಲೀನವಾಗುವುದು (ಪರಮಾರ್ಥ ಪದಕೋಶ ಪುಟ ೪೧೨) 





ರಾಜಯೋಗದ ಅಷ್ಟಾಂಗಗಳು (೭೯-೮೦) 


ಇಹಪರದ ಭೋಗದ ವಿರಕ್ತಿಯ 

ಲಿಹುದೆ ತಾ ಯಮ; ತತ್ತ್ವದರ್ಥದ 

ಸಹಜದನುರಕ್ತಿಯೆ ನಿಯಮ; ಬಾಹ್ಯದೊಳುದಾಸೀನ । 

ಅಹುದದೇ ಆಸನವದಿಂದ್ರಿಯ 

ಗಹಣವದು ಸಂಯಮನ ವದನಿ 

ಗ್ರಹಿಸಿ ವಶವನು ಮಾಡೆ ಪ್ರತ್ಯಾಹಾರವೆನಿಸುವುದು ॥ A 


ತಾತ್ಪರ್ಯ: ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖಾಪೇಕ್ಷೆಯ ಬಗ್ಗೆ ವಿರಕ್ತ 
ಭಾವ ತಳೆಯುವುದೇ ಯಮ; ಬ್ರಹ್ಮಜ್ಞಾನದ ಚಿಂತನೆಯಲ್ಲಿ ಸಹಜವಾದ ಆಸಕ್ತಿ 
ಹೊಂದಿರುವುದೇ ನಿಯಮ, ಲೌಕಿಕದಲ್ಲಿ ಬಾಹ್ಯವಸ್ತುಗಳ ಬಗ್ಗೆ ಅಲಕ್ಷ್ಯ ಭಾವ 
ದಿಂದಿರುವದೇ ಆಸನ; ಇಂದ್ರಿಯಗಳನ್ನು ಬಿಗಿದಿಟ್ಟುಕೊಳ್ಳುವುದೇ ಸಂಯಮ 
(ಪ್ರಾಣಾಯಾಮ); ಬಿಗಿದಿಟ್ಟುಕೊ೦ಡ ಇಂದ್ರಿಯಗಳನ್ನು ಸ್ನಾಧೀನಪಡಿಸಿಕೊಳ್ಳುವುದೇ 
ಪ್ರತ್ಯಾಹಾರ. 

ಟಿಪ್ಪಣಿ-೧: ಈ ಪದ್ಯ (೬-೭೯) ಮತ್ತು ಮುಂದಿನ ಪದ್ಯ (೬-೮೦) ಇವೆರಡನ್ನು ಒಟ್ಟಿಗೆ 
ಅರ್ಥೈಸಬೇಕು. ಈ ಬಗೆಯ ಎರಡು ಪದ್ಯಗಳನ್ನು ಒಟ್ಟಿಗೆ ಅರ್ಥೈಸುವ ಪದ್ಯಗಳನ್ನು "ಯುಗ್ನ' 
ಎ೦ದು ಕರೆಯುತ್ತಾರೆ. 


356 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೨: ಯಮ-ಯಮ, ನಿಯಮ, ಮೊದಲಾದವು ಪಾತಂಜಲ ಯೋಗಶಾಸ್ತ್ರದ ಮಾತುಗಳು. 
ಇವುಗಳು ಆ ಶಾಸ್ತ್ರದಲ್ಲಿ ಹೇಳಿರುವ ಅರ್ಥವನ್ನು ಅಧ್ಯಾಯ ೨ ಪದ್ಯ ೩೬ರಲ್ಲಿ ವಿಚಾರಿಸಿದೆ ನೋಡಿ. 


ಟಿಪ್ಪಣಿ-೩: ಶ್ರೀಮನ್ನಿಜಗುಣ ಶಿವಯೋಗಿಗಳು ನಿರ್ಗಣಾಷ್ರಾಂಗವೆಂಬ ವಿಚಾರದ (ಅಧ್ಯಾಯ) 
ಯಮಾದಿಗಳ ಅರ್ಥ ವಿವರಣೆಯನ್ನು ಮಹಲಿಂಗರ೦ಗ ಹೇಳಿದಂತೆಯೇ ಹೇಳಿದ್ದಾರೆ. 


ಟಿಪ್ಪಣಿ-೪: ಶ್ರೀಸ್ವಾಮಿ ವಿವೇಕಾನಂದರು ಅಷ್ಟಾಂಗಗಳನ್ನು ಸ೦ಗ್ರಹಿಸಿರುವ ತಮ್ಮ ಗ್ರಂಥವನ್ನು 
ರಾಜಯೋಗವೆ೦ದು ಕರೆದಿದ್ದರೂ ಶ್ರೀ ಮಚ | ೦ಕರಭಗವತ್ಪಾದರು "ಇವುಗಳಲ್ಲಿ 
ಹಠಪ್ರಧಾನವಾಗಿರುವುದರಿಂದ ಹಠವೆಂದು ಕರೆದು “ಈ ಹಠವನ್ನು "ಅಪಕ್ಷಮನಸ್ಸಿನವರಿಗೆ 
ಬಿಟ್ಟು ಚಿತ್ತಶುದ್ಧಿಯಾದವರಿಗೆ ೧೫ ಬಗೆಗಳನ್ನು ಅಪರೋಕ್ಷಾನುಭೂತಿ ಎಂಬ ಗಂಥದಲ್ಲಿ 
ಹೇಳಿ ಅವುಗಳನ್ನು ರಾಜಯೋಗವೆಂದು ಕರೆದಿದ್ದಾರೆ. ಆ ೧೫ ಬಗೆಗಳಲ್ಲಿ ಯಮ ಮೊದಲಾದ 
ಎಂಟಾಂಗಗಳೂ. ಇವೆ. 

ಟಿಪ್ಪಣಿ-೫: ಅಪರೋಕ್ಷಾನುಭೂತಿಯಲ್ಲಿ ಶಿ ಶ್ರೀಮಚ್ಚ೦ಕರರು ಹೇಳಿರುವ ಅಷ್ಟಾಂಗಗಳ ಲಕ್ಷಣಗಳೂ 
ಹೀಗಿವೆ: ೧) ಯಮ: ಸರ್ವವೂ ಬಹವೆಂದು ಇಂದ್ರಿಯಗಳನ್ನು 'ಏಗಿಹಿಡಿಯುವುದು; 
೨) ನಿಯಮ: ಒಂದೇ ಕಲ್ಪನೆಯನ್ನು ಸಾಧಿಸುವುದು; ೩) ಆಸನ: ಅಖಂಡ ಬ್ರಹ್ಮಚಿ೦ತನೆಗೆ 
ಅನುಕೂಲವಾಗಿ ಕುಳಿತುಕೊಳ್ಳುವ ತಿ; ೪) ಪ್ರಾಣಾಯಾಮ: ಎಲ್ಲವೂ ಬ್ರಹ್ಮವೆಂದು ತಿಳಿದು 
ವೃತ್ತಿಯನ್ನು ನಿರೋಧಿಸುವುದು; ೫) ಪ್ರತ್ಯಾಹಾರ: ವಿಷಯಗಳನ್ನೆಲ್ಲ ಬ್ರಹ್ಮಸ್ಪರೂಪವನ್ನಾಗಿ 
ಕಾಪು: ೬) ಧಾರಣಾ: ಮನಸ್ಸು ಸೋದಕಡೆಯಲ್ಲೆಲ್ಲಾ. 'ಬ್ರಹ್ಮವನ್ನೆ ರಿಯುವುದು; 
೭) ಧ್ಯಾನ: ದೇಹಾದಿಗಳ ಎಚ್ಚರವಿಲ್ಲದೆ ತಾನು ಬ್ರಹ ; ಸ್ವರೂಪವೆಂದಿರುವುದು; ೮) ಸಮಾಧಿ: 
ಆ ವೃತ್ತಿಯನ್ನು ಕೂಡ ಮರೆತು ಜ್ಞಾನರೂಪಾಗುವುದು; ಮಹಲಿಂಗರಂಗನು ಈ ಪದ್ಯಗಳಲ್ಲಿ 
(೬, ೭, ೮೦) ಯಮ, ನಿಯಮಾದಿಗಳಿಗೆ ಮೇಲಿನ ಲಕ್ಷಣವನ್ನೇ ಹೇಳದಿದ್ದರೂ "ಅದೇ 


ಬಗೆಯ ಲಕ್ಷಣಗಳನ್ನು ಹೇಳಿರುವುದರಿಂದ ಇದನ್ನು ರಾಜಯೋಗವೆಂದು ಅರಿಯಬೇಕು. 
KAS ES ಚತವ EDEL IN, SSS ುಸವ 


ವಶವ ಮಾಡಿದ ಚಿತ್ರವಾತ್ಮನ 

ವ್ಯಸನದಲ್ಲಿರೆ ಧಾರಣವು; ಶೋ 

ಧಿಸಿದ ನಿಜಚೈತನ್ಯ ತಾನೆಂದೆಂಬುದೇ ಧ್ಯಾನ; । 

ಎಸೆಯಲಾತ್ಮಧ್ಯಾನದಲಿ ಮನ 

ನಧನ ಪಿಟಕ 

ಸಸಿನೆ ನಿಲೆ ಸುಸಮಾಧಿಯದು ಶುಕಯೋಗಿ ಕೇಳೆಂದ ॥ ॥೮೦॥ 
ತಾತ್ಪರ್ಯ: ಸ್ವಾಧೀನಪಡಿಸಿಕೊಂಡ ಚಿತ್ತವು ಆತ್ಮನಚಿ೦ತನೆಯಲ್ಲೇ ಇದ್ದರೆ ಧಾರಣವು, 
ತೃಪ ದ ಮತ್ತು 'ತತ್ತದ-ಇವುಗಳಲ್ಲಿ ಭಾಗ ತ್ಕಾಗ ಲಕ್ಷಣೆಯಿಂದ 'ವಿರೋಧಾಂಶಗಳನ್ನು 
ಬಿಟ್ಟು ಲಕ್ಷಾ ರ್ಥವಾಗಿ ಕಂಡುಕೊಂಡಂಥ ಶುದ್ಧಚ್ಛೆ ೈತನ್ಯ ವೇ ತಾನು 
ತಿಳಿಯುವುದೇ ಧ್ಯಾನ; ಹೀಗೆ ಆತ್ಮ ಧ್ಯಾನದಲ್ಲಿ ನಿಗ ಮನಸ್ಸು ಕದಲದೆ ನೆಲೆ 
ನಿಂತು ಪರಮಾತ್ಮನ ಧ್ಯಾನದಲ್ಲಿ "ನಿಶ್ಚಲರೀತಿಯಲ್ಲಿ ಲೀನವಾದರೆ ಅದು ಶ್ರೇಷ್ಠ 
ಸಮಾಧಿ ಯೋಗ ಎನಿಸಿಕೊಳ್ಳುತ್ತದೆ ಎಂದು ಈ ರೀತಿಯಾಗಿ ಅಷ್ಟಾಂಗಯೋಗವನ್ನು 
ಶುಕನಿಗೆ ವ್ಯಾಸನು ಹೇಳಿದನು. 


357 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ವ್ಯಸನ-ಬಿಟ್ಟಿರಲಾರದಿರುವಿಕೆ, ಚಿಂತನೆಯಲ್ಲಿ ತೊಡಗಿರುವಿಕೆ; ಶೋಧಿಸಿದ 
ಚೈತನ್ಯ-ತ್ವಂಪದ ಮತ್ತು ತತ್ತದ-ಇವುಗಳಲ್ಲಿ ಭಾಗ ತ್ಯಾಗ ಲಕ್ಷಣೆಯಿಂದ ವಿರೋಧಾಂಶಗಳನ್ನು 
ಬಿಟ್ಟು ಲಕ್ಷ್ಯಾರ್ಥವಾಗಿ ಕಂಡುಕೊಂಡಂಥ ಶುದ್ಧ ಚೈತನ್ಯ. ಸಸಿನೆ-ನಿಶ್ಚಲವಾಗಿ; * ಮಿಸುಕದೆಎ 
ಕದಲದೆ; * ಏಕಾಕಾರವಾಗಿ-ತಲ್ಲೀನವಾಗಿ; ಎಸೆಯಲಾ-ನಿರತವಾಗಲು; 





ಲಯ ಮೊದಲಾದ ಅಂತರಾಯಗಳು (೮೧-೮೭) 


ಮಗನೆ ಲಯ, ವಿಕ್ಷೇಪವು, ಕಷಾ 

ಯಗಳು ಮೊದಲಾದಂತರಾಯಗ 

ಛಗಣಿತಗಳಾಗಿಹವು ಯೋಗಾಭ್ಯಾಸಕಾಲದಲಿ; 

ಬಗೆಯಲವಕವಕೆಲ್ಲ ಪರಿಹಾ 

ರಗಳ ಹೇಳುವ ಶುತಿಪುರಾಣಾ 

ದಿಗಳನರಿದವಕೆಲ್ಲ ಪರಿಹಾರವನು ಮಾಡುವುದು ॥ WSO 
ತಾತ್ಪರ್ಯ: ನಿರ್ವಿಕಲ್ಪ ಸಮಾಧಿಯ ಯೋಗಾಭ್ಯಾಸ ಕಾಲದಲ್ಲಿ ಲಯ (ಆಲಸ್ಯ 
ದಿಂದಾಗಲಿ ಅಥವಾ ಸುಷುಪ್ತಿಯಿ೦ದಾಗಲಿ ಉಂಟಾಗುವ ವೃತ್ತಿಯ ಅಭಾವ), 
ವಿಕ್ಷೇಪ (ಧ್ಯಾನದಲ್ಲಿ ಪ್ರವೃತ್ತನಾದ ಚಿತ್ತವು ಕದಾಚಿತ್‌ ಬಾಹ್ಯ ಪ್ರವೃತ್ತಿಗೆ ಒಳಗಾಗುವುದು) 
ಕಷಾಯಗಳು (ಬಾಹ್ಯ-ಅಂತರರಾಗಾದಿ ದೋಷಗಳು), ಮೊದಲಾದ 
(ರಸಾಸ್ವಾದವೆಂಬ) ಅ೦ತರಾಗಾದಿಗಳು (ಎಫ್ನಗಳು), ಅನೇಕಭೇದಗಳಿಂದ ಕೂಡಿವೆ. 
ವಿಚಾರ ಮಾಡಿದರೆ ಆ ವಿಘ್ನಗಳಿಗೆಲ್ಲ ಪರಿಹಾರಮಾರ್ಗವನ್ನು ವೇದೋಪನಿಷತ್ತು 
ಪುರಾಣಗಳು ಹೇಳುವುದನ್ನು ತಿಳಿದರೆ ಪರಿಹಾರಮಾರ್ಗ ತಿಳಿಯುತ್ತದೆ. 


ಶಬ್ದಾರ್ಥ: ಲಯ -ಆಲಸ್ಕ್ಯದಿಂದಾಗಲಿ, ಅಥವಾ ಸುಷುಪ್ತಿಯಿಂದಾಗಲಿ ಉಂಟಾಗುವ ವೃತ್ತಿಯ 
ಅಭಾವ. (ಪರಮಾರ್ಥ ಪದಕೋಶ, ಪುಟ-೩೩೯)) ವಿಕ್ಷೇಪ-ಧ್ಯಾನದಲ್ಲಿ ಪ್ರವೃತ್ತವಾದ 
ಚಿತ್ತವು ಬಾಹ್ಯ ಪ್ರವೃಕ್ತಿಗೆ ಒಳಗಾಗುವುದು; ಕಷಾಯಗಳು-ಬಾಹ್ಯ-ಅ೦ತರ ರಾಗಾದಿ ದೋಷಗಳು); 
ಮೊದಲಾದ_ರಸಸ್ವಾದವೆಂಬ ವಿಘ್ನ; ಅಂತರಾಯ-ವಿಫ್ಯ 


ಟಿಪ್ಪಣಿ-೧: ಶ್ರುತಿ-ವಿಘ್ನಗಳ ಪರಿಹಾರದ ವಿಷಯಕ್ಕೆ ಮಾಂಡೂಕ್ಕಕಾರಿಕೆಯಲ್ಲಿ ಹೇಳಿರುವುದು 
ಹೀಗೆ "ಆಯೇ ಸಂಬೋಧಯಿೇಚ್ಛೆತ್ರಂ ವಿಕ್ಷಿಪ್ತಂ ಶಮಯೇತ್ಪನ್ನಃ | ಸಕಷಾಯಂ ವಿಜಾನೀಯಾತ್ರಮ 
ಪ್ರಾಪ್ತಂ ನ ಚಾಲಯೇತ್‌ ॥ ಎಂದರೆ ಲಯವಾದರೆ ಮನಸ್ಸನ್ನು ಎಚ್ಚರಗೊಳಿಸಬೇಕು. ಹೊರಕ್ಕೆ 
ನುಗ್ಗಿದರೆ ಮತ್ತೆ ಸಮಾಧಾನಕ್ಕೆ ತರಬೇಕು, ಸಮಕ್ಕೆ ನಿಂತದ್ದನ್ನು ಕದಲಿಸಬಾರದು. ಆ ಸಮತ್ವದ 
ಸುಖವನ್ನೇ ಸವಿ ನೋಡುತ್ತಿರಬಾರದು. ತಿಳಿವಳಿಕೆಯಿಂದ ಆಸಕ್ತಿಯಿಲ್ಲದವನಾಗಿರಬೇಕು. 


ಟಿಪ್ಪಣಿ-೨: ಗ್ರಂಥಕಾರನು ಈ ಪರಿಹಾರಗಳ ವಿಷಯಕ್ಕೆ ಶ್ರುತಿಯನ್ನು ನೆನಪುಗೊಟ್ಟಿದ್ದರೂ 
ತಾನು ಮುಂದೆ ೮೬ ಮತ್ತು ೮೭ನೇ ಪದ್ಯಗಳಲ್ಲಿ ಬೇರೆ ಉಪಾಯಗಳನ್ನೇ ಹೇಳಿರುವನು. 


358 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಲಯ ಎಂದರೇನು? (೮೨) 
ತನ್ನೊಳಪರೋಕ್ಷಾನುಭವ ಸಂ 
ಪನ್ನವಾದ ಸಮಾಧ್ಯವಸ್ಥೆಯ 
ಲನ್ಯವೇನೂ ತೋರದೇ ತಾ ತೋರುತಿರ್ಪಾಗ । 
ಶೂನ್ಯಭಾವದ ನಿದ್ರೆ ಬರೆ ತಾ 
ಮುನ್ನಿನನುಭವ ಕೆಡುವುದಂತದ 
ನಿನ್ನು ಲಯವೆಂದೆಂಬರೈ ಯೋಗಾಂತರಾಯವನು ॥ ೮೨೫ 


ತಾತ್ಪರ್ಯ: ತನ್ನಲ್ಲಿ ಪ್ರತ್ಯಕ್ಷಾನುಭವಗಳಿ೦ದ ಸಿದ್ಧಿಯಾದ ಸಮಾಧಿಯೆಂಬ ಅವಸ್ಥೆಯಲ್ಲಿ 
ಅನ್ಯ ವಿಚಾರವೇನೂ “ಫೋರದೆ ತಾನೇ (ಆತ್ರ ತೋರುತಿರುವಾಗ ಶೂನ್ಯ ಭಾವ 
ಉರಿಟಾಗಿ ನಿದ್ದೆ (ಸುಷುಪ್ತಿ ಸ್ಥಿತಿ) ಉಂಟಾದರೆ ಮೊದಲು ಗಳಿಸಿದ ಅನುಭವವು 
ಕೆಡುತ್ತದೆ. ಹೀಗೆ ಯೋಗಸಾಧನೆಗೆ ಅಡ್ಡಿಯಾದ ವಿಘ ಕಾರಿ ಸ್ಥಿತಿಯನ್ನು ಲಯ 
ವನ್ನು; ತಾರೆ. 


ಶಬ್ದಾರ್ಥ: ಅಪರೋಕ್ಷಾನುಭವ-ಪುತ್ಯಕ್ಷಾನುಭವ; ಸಂಪನ್ನವಾದ-ಸಿದ್ದವಾದ; ಅನ್ಯ-ಬೇರೆ ವಿಚಾರ; 
ತಾ-ತಾನು (ಆತ್ಮ); ನಿದ್ರೆನಿದ್ದೆ (ಸುಷುಪ್ತಿ); ಮುನ್ನಿನ-ಮೊದಲಿನ; ಯೋಗ--ಅಂತರಾಯ- 
ಯೋಗಸಾಧನೆಗೆ ಅಡ್ಡಿಯಾದ ಎಫ್ಟ 


* ಟಿಪ್ಪಣಿ-೧: ಈ ಪದ್ಯಕ್ಕೆ ಹೊಸಕೆರೆ ಚಿದಂಬರಯ್ಯನವರು ಟೀಕೆ ಬರೆದಿಲ್ಲ, ಕೊಟ್ಟಿರುವ 
ಶಬ್ದಾರ್ಥ, ಟಿಪ್ಪಣಿಗಳು ಅನುವಾದಕನದು. 


* ಪಾಠಾಂತರ: ಈ ಪದ್ಯದಲ್ಲಿ ಶೂನ್ಯಭಾವ, ಲನ್ಯವೇನೂ ಎಂಬ ರೂಪಗಳು ಎಲ್ಲ ೪ 
ಪ್ರತಿಗಳಲ್ಲೂ (ಅರಾಸೇ, ಕೊಮಾಂಡೂರು, ಅಜ್ಜಾತಪ್ರತಿ, ಬಿ.ಎಸ್‌.ಸಣ್ಣಯ್ಯ) ಇದೆ. ನ 
ಇವು ಪ್ರಾಸ ತಪ್ಪಿದ್ದಕ್ಕೆ ನಿದರ್ಶನವಾಗಿದೆ. ಈ. ಪದಗಳಿಗೆ ಶೂನ್ಯಭಾವ-ಸೊನ್ನೆಭಾ 

ಅನ್ಯವೇನೂ-ಭಿನ್ನವೇನೂ ಎಂಬ ಊಹಾಪಾಠಗಳನ್ನು ಸೂಚಿಸಬಹುದಾಗಿದೆ ೬. 





ವಿಕ್ಷೇಪ ಎಂದರೇನು? (೮೩) 
ಮನನವನು ಮಾಳ್ಬಾಗ ಚಿತ್ರದ 
ನೆನಹು ಚಂಚಲವಾಗಿ, ಬ್ರಹ್ಮದ 
ಲನುಭವವನುಳಿದನ್ಯವಿಷ ಯಾಪೇಕ್ಷೆಯಿಂದಿರ್ದು, | 
ಎನಿತು ಪರಿಯಲಿ "ಮರಳಿಚಿದೊದದು 
ತನಯ, ಮರಳದೆ ತೋರ್ಪವಸ್ತೆ ಸೆಯು 
ಘನವೆನಿಪ ವಿಕ್ಷೇಪವೆನಿಸಿರ್ಪಂತರಾಯವದು | NCSA 


ತಾತ್ಪರ್ಯ: ಧ್ಯಾನಸ್ಥನಾಗಿ ಮನನ ಮಾಡುತ್ತಿರುವಾಗ ಮನಸ್ಸಿನ ಸ್ಥಿರತ್ವ ಹೋಗಿ 
ಚಂಚಲತೆ ಉಂಟಾಗಿ, ಬ್ರಹ್ಮಾನುಭವವನ್ನು ಬಿಟ್ಟು ಉಳಿದ ಬೇರೆ 'ವಿಷಯಾಸಕ್ತಿಗಳನ್ನು 


359 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹೊಂದಿರುತ್ತದೆ. ಆಗ ಮನಸ್ಸನ್ನು ಆ ವಿಷಯಾಸಕ್ತಿಗಳಿ೦ದ ಬ್ರಹ್ಮಾಸಕ್ತಿಗೆ ಹಿಂದಿರುಗಿಸಲು 
ಎಷ್ಟೇ ಪ್ರ ಪ್ರಯತ್ನಿ ಸಿದರೂ ಮನಸ್ಸು ಹಿಂತಿರುಗದೆ ಮತ್ತೆ ಮತ್ತೆ ಅತ್ತ “ಕಡೆಗೇ ಹೋಗುವ 
ಅವಸ್ಥೆ ಯು ವಿಕ್ಷೇಪವೆನ್ನುವ ಅಂತರಾಯ (ವಿಫು ವಾಗಿರುವುದು. 


ಶಬ್ದಾರ್ಥ: * ಮಾಳ್ಬಾಗ-ಮಾಡುತ್ತಿರುವಾಗ; * ಚಿತ್ತದ ನೆನಹು-ಮನಸಿನ ಧ್ಯಾನ ನ ಸ್ಥಿತಿ (ಸ್ಥಿರತ್ತು; 
sk ಅನ್ಯ- =ಬೇರೆ; * ಎನಿತುಪರಿಯಲಿ-ಎಪ್ಪೇ ರೀತಿ ಪ್ರಯತ್ನಿಸಿದರೂ; xk ದುರಳಿಚಿದೊಡೆ- 
ಮನಸನ್ನು ಬ್ರಹ್ಮಸತ್ತಿಯ ಕಡೆಗೆ ಹಿಂದಿರುಗಿಸಲು ಪ್ರಯತ್ನಿ ಸಿದರೂ; * ಮರಳದೆ-ಹಿಂದಿರುಗದೆ; 
sk ಸಟ ತೋರುವ; * ಘನನಭಾರಿ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಸಕೆರೆ ಚಿದಂಬರಯ್ಯನವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ 
ಅನುವಾದಕನದು. 


ಟಿಪ್ಪಣಿ-೧: * ವಿಕ್ಷೇಪ ವಿಘ್ನ-ಹದ್ದು ಇಲ್ಲವೆ ಬೆಕ್ಕಿಗೆ ಭಯ ಪಟ್ಟು ಗುಬ್ಬಿ ಮೊದಲಾದ 
ಳು ಗೃಹವನ್ನು ಪ್ರವೇಶ ಮಾಡುತ್ತವೆ. a ಭಯದಿಂದ ವ್ಯಾಕುಲವಾದುದರಿಂದ 
ಮನೆಯೊಳಗೂ ಸ್ಥಾನ ಸಿಗುವುದಿಲ್ಲ. ಆದುದರಿಂದ ಅವು ಅನೇಕ ಸಾರಿ "ಒಳಗೂ ಹೊರಗೂ 
ಓಡಾಡಿ ನಂತರ ಹೊರಗೆ ಬಂದು ಸತ್ತು ಹೋಗುತ್ತವೆ. ಅದರಂತೆ ಅನಾತ್ಮಪದಾರ್ಥಗಳು 
ದುಃಖ ಹೇತುವೆಂದು ತಿಳಿದು ಅದೆ ಕ್ರೈ ತಾನಂದವನ್ನು 'ವಿಷಯೀಕರಿಸುವುದಕ್ಕಾಗಿ ಅಂತಃಕರಣ 
ವೃತ್ತಿಯು ಅಂತರ್ಮುಖವಾದರೂ ಅಲ್ಲಿಗೆ ವೃತ್ತಿಗೆ ವಿಷಯವಾದ ಚೈತನ್ಯವು ಅತಿ 
ಸೂಕ್ಷ ವಾದದ್ದರಿಂದ ಅಲ್ಲಿ ನಿಲ್ಲಲಾರದಾದುದರಿಂದ. ತತ್ಕಾಲದಲ್ಲಿಯೇ ಚೈತನ್ಯ ಸ್ವ ಸರೂಪದ 
ಆನಂದದ ಲಾಭ ಆಗುವುದಿಲ್ಲ. 'ಆದುದರಿಂದ ತೊಂದರೆಗೆ ಒಳಪಟ್ಟು ವೃತ್ತಿಯು ಬಓರ್ಮುಖ 
ವಾಗುತ್ತದೆ. ಈ ಬಹಿರ್ಮುಖ ವೃತ್ತಿಯನ್ನು ವಿಕ್ಷೇಪ ಎನ್ನು; ತ್ತಾರೆ. ಈ “ಟಗ ವಿಕ್ಷೇಪ 
ರೂಪವಿಘಕ್ಕೆ ವಿರೋಧಿಯಾದ ಯೋಗಿಯ ಪ್ರಯತ್ನಕ ಗೌಡಪಾ ದಟಾರ್ಯರು ಶಮ ಎನ್ನುತ್ತಾರೆ- 
ವಿಚಾರ ಸಾಗರ (ಅನು ಪುಟ ೨೧೮, ೭ನೇ ತರಂಗ) 





ಕಷಾಯ ವಿಘ್ನ ಎಂದರೇನು (೮೪) 


ಭಾವಶುದ್ಧಿಯನೊಂದಿ, ಚಿತ್ತವ 

ಸಾವಧಾನವ ಮಾಡಿ, ಬ್ರಹ್ಮವ 

ಭಾವಿಸುವ ಹೊತ್ತಿನಲಿ ಬುದ್ಧಿಯ ವೃತ್ತಿ ಜಡವಾಗಿ । 

ಆವುದನು ತೋರಿಸದೆ ಸ್ತಂಭೀ 

ಭಾವವಾಗಿರಲಾ ಅವಸ್ಥೆಯ 

ಭಾವಿಕರು ಹೇಳುವರು ಮಗನೆ ಕಷಾಯವೆಂದದನು ॥ ॥೮೪॥ 


ತಾತ್ಪರ್ಯ: ಚಿತ್ತ ಶುದ್ಧಿಯನ್ನು ಹೊಂದಿ ಮನಸ್ಸನ್ನು ಸ ಸಮತಕ್ಕೆ ತಂದುಕೊಂಡು 
ಬ್ರಹ್ಮಾನಂದದಲ್ಲೆ ಮನಸ್ಸನ್ನು ನಿಲ್ಲಿಸುವ ಸಮಯಕ್ಕೆ "ಬುದ್ಧಿಯ ವೃತ್ತಿ ಜಡವಾಗಿ 
ಮನಸ್ಸು ಬಳಮುಖಬಭಾದರನ ಬ್ರಹ್ಮಾಕಾರವಾಗದೆ "ಏನೂ ತೋಟದ ಸ್ಥಿತಿಯಲ್ಲಿ 
ಮನಸ್ಸು ನಿಂತುಬಿಟ್ಟರೆ (ಸಂಭೀಭಾವ) ಆ ಅವಸ್ಥೆಗೆ ತಿಳಿದವರು ಕಷಾಯ ಎಫ್ನವೆಂದು 
ಹೇಳುತ್ತಾರೆ. 


360 


ಅಧ್ಯಾಯ ೬ ದ ಸಪ್ತಭೂಮಿಕೆಗಳ ಅಭ್ಯಾಸ 


ಶಬ್ದಾರ್ಥ: ಭಾವಶುದ್ಧಿಯನು-ಚಿತ್ತಶುದ್ಧಿಯನ್ನು; ಸ ಸಾವಧಾನವ ಮಾಡಿ-ಸಮತ್ತಕ್ಕೆ ತಂದುದು; 
ಆವುದನು ತೋರಿಸ =ವಿಕ್ಷೇಪವೆಂಬ ದೋಷವನ್ನು ಕಳೆದುಕೊಂಡಿರುವುದರಿಂದ  ವಿಷಯಾಕಾರ 
ವಾಗುವುದಂತು ಇಲ್ಲವಷ್ಟೇ; ಬಳ ಜಾರ ಇ ಬ್ರಹ್ಮಾಕಾರವಾಗದೆ ಇರುವುದರಿಂದ 
ಯಾವುದನ್ನೂ ತೋರಿಸದೆ ಇದ್ದ ಹಾಗಾಯಿತು. * ಸ್ವಂಭೀಭಾವ- ಏನೂ ತೋಚದ ಸ್ಥಿತಿಯಲ್ಲಿ 
ಮನಸ್ಸು ಇರುವ ಅವಸ್ಥೆ; * ಭಾವಿಕರು ತಿಳಿದವರು; 


ಟಿಪ್ಪಣಿ-೧: ಕಷಾಯ ವಿಘ್ನರಾಗಾದಿ ದೋಷವನ್ನು ಕಷಾ ಯವೆನ್ನುತ್ತಾರೆ. ರಾಗಾದಿಗಳು 
ಎರಡು ಬಗೆ, ಬಾಹ್ಯ ಅ೦ತರವೆಂದು. ಬಾಹ್ಯ ರಾಗಾದಿಗಳು ಎಂದರೆ ಪುತ್ರ ಸ್ತ್ರೀ, ಧನಾದಿಗಳಾದ 
ಎಷ್ಟು ವಿಷಯಗಳು ವರ್ತಮಾನಗಳಾಗಿರುವುವು. ಅಂತರಂಗಾದಿಗಳು ಎಂದರೆ ಹಿಂದೆ ಆಗಿ 
ಹೋದ ವಿಷಯಗಳ (ಭೂತ) ಎಷ್ಟು ಮುಂದೆಬರುವ ವಿಷಯಗಳ (ಭವಿಷ್ಯತ್‌) 
ಚಿಂತನರೂಪವಾದ ಮನೋರಾಜ್ಯವು. ಈ ಎರಡು ಪ್ರಕಾರ ರಾಗಾದಿಕವು ಸಮಾಧಿಯಲ್ಲಿ 
ಪ್ರಮತ್ತನಾದ ಯೋಗಿಯಲ್ಲಿ ಸಂಭವಿಸಲಾರವು. (ಲೇ: ವಿಚಾರಸಾಗರ-ಶಂಕರಾನಂದ, ಅನುವಾದ, 
ಪುಟ-೨೧೯, ೭ನೇ ತರಂಗ) 





ಶ್ರವಣಮನನಂಗಳಲಿ ಚಿತ್ತವು 

ಸವನಿಸಿಯೆ ಸತ್ಯಾದ್ವಯಾನಂ 

ದವನು ಪಡೆದಿರಲಾ ಸಮಯದಲಿ ತತ್ಪುಖಕೆ ಮೆಚ್ಚಿ | 

ಸವಿಸವಿದು ಸುಸಮಾಧಿಯಳಿದಿ 

ರ್ಪವಸರವ ಬಲ್ಲವರು ಹೇಳುವ 

ರವಗತರಸಾಸ್ವಾದವೆಂದಾ ಅಂತರಾಯವನು ॥ NSE 


ತಾತ್ಪರ್ಯ: ಮನಸ್ಸು ಶ್ರವಣ ಮನನಗಳಲ್ಲಿ ಸೇರಿಕೊಂಡು ನಿಜವಾದ ಅದ್ವೆ ತೌ 
ನಂದವನ್ನು ಹೊಂದಿದ ಸ ಸಮಯದಲ್ಲಿ ಆ ಹೊಸ ಪರಿಸ್ಥಿತಿಯ ಆನಂದದ ರುಚಿಯನ್ನು 
ನೋಡುತ್ತಾ ಅದೇ ಬ್ರಹ್ಮವನ್ನು ಮರೆಯುತ್ತ ಇರುವ ಅವಸ್ಥೆ ಸ್ಥೆಯನ್ನೇ ತಿಳಿದವರು. 
ಅವಗತರಸಾಸ್ವಾದವೆಂಬ' ವಿಘ್ಯ ವೆಂದು ಹೆಳುವರು. 


ಶಬ್ದಾರ್ಥ: ಸವನಿಸಿಯೆ-ಒಳಗೊಂಡು; ತತ್ತುಖಕೆ ಮೆಚ್ಚಿಎಹೊಸ ಪರಿಸ್ಥಿ ತಿಯ ಆನಂದದ 
ರುಚಿಯನ್ನು ನೋಡುತ್ತಾ ಸುಸಮಾಧಿ ಅಳಿದಿರ್ಪಃ ಅವಸರವ-ಬ್ರಹ್ಮವನ್ನು ಮರೆಯುವ ಸ್ಥಿತಿಯೇ; 
ಅವಗತ ರಸಾಸ್ಥಾದ-ಸಾರಹೀನವಾದ ರಸಾಸ್ವಾದವೆಂಬ ವಿಘ್ನ; ಡರು =ವಿಘೃ 


ಟಿಪ್ಪಣಿ-೧: ಅವಗತ ರಸಾಸ್ವಾದ-ಮನಸ್ಸು ಬ್ರಹ್ಮಾಕಾರವಾಗುತ್ತಲೇ ಆ ಹೊಸ ಪರಿಸ್ಥಿತಿಯ 
ಆನ೦ದದ ರುಚಿಯನ್ನು ನೋಡುತ್ತಾ ಬ್ರಹ್ಮವನ್ನು ಮರೆಯುವ ಅವಸ್ಥೆಯನ್ನೇ ತಿಳಿದವರು 
ಅವಗತ ರಸಾಸ್ಟಾದವೆಂದು ಗ್ರಂಥಕಾರನ ಅಭಿಪ್ರಾಯ. 


ಟಿಪ್ಪಣಿ-೨: ಈ ಹೊಸಪರಿಸ್ಥಿತಿಯ ಸುಖವನ್ನು ಇತರ ಸುಖದ ಜತೆಗೆ ಹೋಲಿಸಿ ಅದರ 
ಹೆಚ್ಚುಗಾರಿಕೆಯಿ೦ದ ಹಿಗ್ಗಿ ಏಳಬೇಕೆಂಬ ಲವಲವಿಕೆಯನ್ನು ಪಡೆಯುವುದು ರಸಾಸ್ಟಾದವೆಂದು 
ಜೀವನ್ಮುಕ್ತಿ ವಿವೇಕ ಗ್ರಂಥರಚನಾಕಾರರಾದ ವಿದ್ಯಾರಣ್ಯರ ಅಭಿಪ್ರಾಯ. 


ಟಿಪ್ಪಣಿ-೩: ರಸಾಸ್ವಾದವೆಂದರೆ ಹರಿದಾಟದ ದುಃಖವಿಲ್ಲದ್ದರಿಂದ ತೋರುವ ಸುಖಕ್ಕೆ 
ಮರುಳಾಗುವುದೆಂದು ಅಥವಾ ಸವಿಕಲ್ಪ ಸಮಾಧಿಯು ಹೋಗಿ ನಿರ್ವಿಕಲ್ಪ ಸಮಾಧಿಯು 


361 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮೈಗೂಡುವದರ ನಡುವಣಕಾಲದ ಆನಂದದ ಕಡೆಗೆ ಲಕ್ಷ್ಯವನ್ನು ಕೊಡುವುದು ಎಂದು 
ಕಾಗ ಲೇಖಕರಾದ ಸಾಧುನಿಶ್ಚಲದಾಸರ ಅಭಿಪ್ರಾಯ. (ಎಚಾರಸಾಗರ ೭ನೇ ತರಂಗ, 
ಪುಟ-೨೨೪). 


ಟಿಪ್ಪಣಿ-೪: * ಸಮಾಧಿಗೆ ರಸಾಸ್ವಾದವು ಅಂತರಾಯ (ವಿಘ್ನವು) ಹೇಗಾಗುತ್ತದೆ ಎಂಬುದಕ್ಕೆ 
ವಿಚಾರಸಾಗರ ಗ್ರಂಥದಲ್ಲಿ (೭ನೇ "ತರಂಗದಲ್ಲಿ) ಸೊಗಸಾದ ದೃಷ್ಟಾಂತವನ್ನು “ಕೊಡಲಾಗಿದೆ. 
(ಪುಟ ೨೨೪). ದುಃಖ ನಿವೃತ್ತಿಯುಂಟಾದ ಆನಂದಾನುಭವದಲ್ಲಿಯೇ ಯೋಗಿಯು 
ಅಲಂಬುದ್ಧಿಯನ್ನು ಮಾಡಿದರೆ ಅ ಕಲೋಪಾಧಿರಹಿತವಾದ ಬ್ರಹ್ಮಾನಂದಾಕಾರ ವೃತ್ತಿಯ 
ಅಭಾವದಿಂದ ಸಮಾಧಿಯಲ್ಲಿ ಅವನಿಗೆ ಬ್ರಹ್ಮಾನಂದವು ಲಭ್ಯ ವಾಗಲಾರದು. ಆದುದರಿಂದ 
ರಸಾಸ್ಟಾದವು ಸಮಾಧಿಗೆ ವಿಫ್ನವೆಂದು ಹೇಳಲ್ಪಡುತ್ತದೆ. 


ಇದಕ್ಕೆ ದೃಷ್ಟಾಂತ ಇದು: ಪೃಥ್ವಿಯಲ್ಲಿ ನಿಧಿ ಇದೆ ಎಂದು ಭಾವಿಸೋಣ. ಆ ನಿಧಿಯು 
ವಿಷಧರ ಇರ್ಪದಿಂದ ರಕ್ಷಿತವಾಗಿರುತ್ತದೆ ಎಂದೂ ಭಾವಿಸೋಣ. ಅಲ್ಲಿ ನಿಧಿ ಪಾಪ್ತಿಗಿಂತ 
ಮೊದಲೇ ಅದಕ್ಕೆ ವಿರೋಧಿಯಾದ ಸರ್ಪದ ನಿವೃತ್ತಿಯಿಂದ ಆನಂದವಾಗುತ್ತದೆ. ಆಗ ಸರ್ಪ 
ನಿವೃತ್ತಿಯಿಂದ ಉಂಟಾದ ಆನಂದದಲ್ಲಿ ಅಲಂಬುದ್ಧಿಯನ್ನು ಮಾಡಿದರೆ ಅನಂತರ ಮಾಡುವ 
ಉದ್ಯೋಗವನ್ನು ಮಾಡದಿದ್ದರೆ ನಿಧಿ 'ಪ್ರಾಪಿಯಿಂದ ಖಂಟಾಗುವ ಪರಮಾನಂದವು ಪ್ರಾಪ್ತಿ 
ಆಗಲಾರದು. ಇದರಂತೆ ಅದ್ವೆ ತೆ ಬ್ರಹ್ಮರೂಪನಿಧಿ ಇರುತ್ತದೆ. ಅದರ ಮೇಲೆ ದೇಹಾದಿ 
ಅನಾತ್ಮ ಪ್ರತೀತರೂಪ ವಿಕ್ಷೇಪಪೆಂಬ ಸ ಸರ್ಪವಿರುತ್ತದೆ. ಆ ಸರ್ಪನಿವೃತ್ತಿಯಿಂದ ಉಂಟಾದ 
ಅವಾಂತರ ಆನಂದರೂಪರಸದ ಅನುಭವರೂಪರಸಾಸ್ವಾದವು ನಿಧಿರೂಪ ಬ್ರಹ್ಮಪ್ರಾಪ್ತಿಗೆ 
ಪ್ರತಿಬಂಧಕವಾಗುವುದರಿಂದ ಅದನ್ನು ವಿಘವೆನ್ನುತ್ತಾರೆ. ರಸಾಸ್ಟಾದಕ್ಕ ಇನ್ನೊಂದು ಅರ್ಥವಿದೆ. 
ಸವಿಕಲ್ಪಸಮಾಧಿ ನಂತರ ನಿರ್ವಿ ಕಲ್ಪಸಮಾಧಿ ಆಗುತ್ತದೆ. ಸವಿಕಲ್ಪಸಮಾಧಿಯಲ್ಲಿ ಪ್ರಾಪ್ತವಾದ 
ಆನಂದವು ತ್ರಿ ಪುಟೀರೂಪ ಉಪಾಧಿಸಹಿತವಾದ್ದರಿಂದೆ. ಅದನ್ನು ಸೋಪಾಧಿಕಾನಂದವೆನ್ನು ತ್ತಾರೆ. 
ತ್ರಿಪುಟೀ ಪ್ರತೀತಿಯಿಲ್ಲದ ಆನ೦ದವನ್ನು ನಿರುಪಾಧಿಕ ಆನಂದವನ್ನು ತ್ತಾರೆ. ಸವಿಕಲಸಮಾಧಿಯ 
ಆನಂದವಾಗಲಿ ಅಥವಾ ವಿಕ್ಷೇಪವೃತ್ತಿಯಿಂದುಂಟಾದ ಆನಂದವಾಗಲಿ ನಿರ್ವಿಕಲ್ಪಸಮಾಧಿಯ 
ಪರಮಾನಂದಾನುಭವಕ್ಕೆ ಅಡ್ಡಿ (ವಿರೋಧಿ-ವಿಫ್ನ-ಅಂತರಾಯ) ಆದುದರಿಂದ ಅದನ್ನು 
ರಸಾಸ್ಟಾದ ಅಂತರಾಯ ps ಕರೆಯುತ್ತಾರೆ. ಯೋಗಿಯು ಈ ಎರಡು ಪ್ರಕಾರದ ಸವಿಕಲ್ಪ 
ಸಮಾಧಿಯ ಸೋಪಾಧಿಕಾರವನ್ನು ಬಿಡಬೇಕು. (ವಿಚಾರಸಾಗರ, ೩ನೇ ಭಾಗ, ೭ನೇ ತರಂಗ 
ಪುಟ-೨೨೫, ಅನುವಾದಕ ಶಂಕರಾನಂದ) 





ನಿದೆಗಾದ್ಯಂತದಲಿ ಬಹ್ಮವು 

ಸಿದ್ಧವಾಗಿಯೆ ತಿಳಿಯಲದರಿಂ 

ಮಧ್ಯಕಾಲವ ಬ್ರಹ್ಮವೆಂಬುದು ಲಯಕೆ ಪರಿಹಾರ; | 

ಬುದ್ಧಿ ತಾನಾವಾವ ವಿಷಯವ 

ಹೊದ್ದಿ ಚೇಷ್ಟಿಸಲಾ ವಿಷಯವೇ 

ಶುದ್ಧಬ್ರಹ್ಮವದೆಂದರಿಯೆ ವಿಕ್ಷೇಪಪರಿಹಾರ ॥ ॥ ೮೬ ॥ 


ತಾತ್ಪರ್ಯ: ಬ್ರಹ್ಮವನ್ನು ಮೊದಲು ತಿಳಿದುಕೊಂಡ ಮೇಲೆ ಯೋಗನಿದ್ರೆಯು 
ಅಂತಹವನಿಗೆ ಸಂಘಟಿಸುತ್ತದೆ. ಆ ನಿದ್ರೆಯ ಮೊದಲಿನಲ್ಲಿ, ಕೊನೆಯಲ್ಲಿಯೂ 


362 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಬ್ರಹ್ಮವು ಸಿದ್ಧವಾಗಿಯೇ ತೋರುತ್ತಿರುವುದು. ಈ ಸ್ಥಿತಿಯು ನಿತ್ಯವಾದುದು ಎಂದು 
ತಿಳಿದರೆ ಮಧ್ಯಕಾಲದಲ್ಲಿ ಎಂದರೆ. ಯೋಗನಿದ್ರೆಯಲ್ಲಿರುವಾಗಲೂ ಬ್ರಹ್ಮವೊ೦ದೇ 
ಹೊರತು ಅನ್ಯ ಪದಾರ್ಥಗಳೊಂದರಲ್ಲೂ ಇರುವುದಿಲ್ಲವೆಂದು ತಿಳಿದುಕೊಳ್ಳುವುದೇ 
ಲಯದ ಅಂತರಾಯಕ್ಕೆ (ವಿಫ್ನಕ್ಕೆ) ಪರಿಹಾರವೆಂದು ತಿಳಿಯಬೇಕು. ಬುದ್ಧಿಯು 
ಬೇರೆಬೇರೆ ವಿಧವಾದ ವಿಷಯಗಳನ್ನು ಹೊಂದಿ ಚೇಷ್ಟೆ ಮಾಡುತ್ತಿದ್ದರೆ ಆ ವಿಷಯವೇ 
ಶುದ್ದಬ್ರಹ್ಮವೆಂದು ತಿಳಿಯುವುದೇ ವಿಕ್ಷೇಪವೆಂಬ ಅ೦ತರಾಯಕ್ಕೆ "ಪರಿಹಾರವಾಗಿದೆ. 


ಶಬ್ದಾರ್ಥ: * ಲಯಕೆ ಪರಿಹಾರ-ಲಯವೆಂಬ ವಿಘಕ್ಕೆ ಪರಿಹಾರ ಮಾರ್ಗ; * ವಿಕ್ಷೀಪ 
ಪರಿಹಾರ-ವಿಕ್ಷೇಪವೆಂಬ ವಿಘಕ್ಕೆ ಪರಿಹಾರ ಮಾರ್ಗ. 


ಟಿಪ್ಪಣಿ-೧: ಲಯಕೆ ಪರಿಹಾರ-ಈ ಪದ್ಯದ ಪೂರ್ವಾರ್ಧದಲ್ಲಿ ಹೇಳಿರುವ ಈ ಲಯದ 
ಪರಿಹಾರವು ವಿಚಾರ ದೃಷ್ಟಿಯಿ೦ದ ಸರಿ. ಸಾಧನದ ದೃಷ್ಟಿಯಿಂದ ಮಾಂಡೂಕ್ಕಕಾರಿಕೆಯಲ್ಲಿ 
“ಲಯೇಸಂಬೋಧಯೇಚ್ಚಿತ್ತಂ' ಎಂದಿದೆ. ಎ೦ದರೆ ಮನಸ್ಸು ನಿದ್ರೆಯನ್ನು ಪಡೆಯುವ ಹಾಗೆ 
ಕಂಡರೆ ಎಚ್ಚರಿಸಬೇಕು ಎಂದರ್ಥ. 


ಟಿಪ್ಪಣಿ-೨: ವಿಕ್ಷೇಪ ಪರಿಹಾರ-ಈ ಪದ್ಯದ ಉತ್ತರಾರ್ಧದಲ್ಲಿ ಹೇಳಿರುವ ಈ ವಿಕ್ಷೇಪ ಪರಿಹಾರವು 
ವಿಚಾರದ | ಪಿಯಿಂದ ಸರಿ. ಸಾಧನದದ ಷ್ಟಿಯಿಂದ ಮಾಂಡೂಕ್ಕ ಕಾರಿಕೆಯಲ್ಲಿ “ಎಕ್ಷಿಪ್ತಂ 
ಶಮಯೇತುನಃ” ಎಂದಿದೆ. ಎ೦ದರೆ ಮನಸ್ಸು ಹೊರಕ್ಕೆ ಹರಿಯ ಹೋದರೆ ಅದನ್ನು ಮತ್ತೆ 
ತಿರುಗಿಸಿಕೊಂಡು ಬರಬೇಕೆಂದರ್ಥ. 





ಸಿದ್ಧವಾಗಿದಿರಿಟ್ಟು ತೋರುವ 

ಬುದ್ಧಿ ದೃಶ್ಯವಿದೆಂದು ತಿಳಿಯು 

ತ್ತಿದ್ದ ಸಾಕ್ಷಿಯನೊಳಗೆ ಕಾಣೆ ಕಷಾಯಪರಿಹಾರ; । 
ಬುದ್ಧಿಯನು ಮೀರಿರ್ದತೀಂದ್ರಿಯ 

ಶುದ್ಧ ಸಂವಿನ್ಮಾತ್ರವಾಗಿರು 


ತಿರ್ದೊಡೆ ರಸಾಸ್ಟಾದಕದು ಪರಿಹಾರ ಕೇಳೆಂದ ॥ ॥ ೮೭ ॥ 
ತಾತ್ಪರ್ಯ: ಸಿದ್ಧವಾಗಿ ಎದುರಿನಲ್ಲಿ ಪ್ರತ್ಯಕ್ಷವಾಗಿ ಕಾಣುವ ಬುದ್ಧಿಯನ್ನು ಇದು 


ದೃಶ್ಯ ಜಗವಿದು “ಎಂದು ತಿಳಿಯುತ್ತಿರುವ ಸಾಕ್ಷೀಭೂತವಾದ ಅಂತಃಕರಣವನ್ನು 
ಕರಿಡುಹಿಡಿಯುವುದೇ ಕಷಾಯವೆಂಬ ವಿಘಕ್ಷೆ ಪರಿಹಾರ ಎಂದರೆ ಆತ್ಮಾಕಾರವಾಗದೆ. 
ಸ್ತಬ್ಧವಾಗಿದ್ದ ಮನಸ್ಸನ್ನು ಆತ್ಮಾಕಾರವಾಗಿ ಮಾಡುವುದು. ಬುದ್ಧಿಯನ್ನು ಮೀರಿದ 
ಇಂದ್ರಿಯಗಳನ್ನು ಅತಿಕಮಿಸಿ ಶುದ್ಧಜ್ಞಾನರೂಪಯಾಗಿಯೇ ಇದ್ದರೆ ಅದು ರಸಾಸ್ವಾದಕ್ಕೆ 
ಪರಿಹಾರವೆನಿಸುವುದು ಎಂದರೆ ಸಮಾಧಿಸ್ಥಿತಿಯನ್ನು ಬಿಟ್ಟು ಇಳಿಯದಿರುವುದು 
ರಸಾಸ್ವಾದ ಎಫ್ನಕ್ಕೆ ಪರಿಹಾರ. 


ಶಬ್ದಾರ್ಥ: ಕಷಾಯ ಪರಿಹಾರ-ಕಷಾಯವೆಂಬ ವಿಘಕ್ಕೆ ಪರಿಹಾರ; ಸಾಕ್ಷಿಯನು-ಸಾಕ್ಷೀ 
ಭೂತವಾದ ಅಂತಃಕರಣವನ್ನು; ಅತೀಂದ್ರಿಯ-ಇಂದ್ರಿಯಗಳನ್ನು ಮೀರಿದ; ಹ್‌. 
ಸಂವಿತ್ಮಾತ್ರಾಶುದ್ಧ ಜ್ಞಾನ, ಅರಿವು; ದೃಶ್ಯ=ದೃಶ್ಯ ಜಗತ್ತು ರಸಾಸ್ಥಾದಕಿ-ರಸಾಸ್ಥಾದವೆಂಬ ಎಿಫಕ್ಕೆ; 


363 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಆತ್ಮಾಕಾರವಾಗೆ ಸ್ವಬ್ಧವಾಗಿದ್ದ ಮನಸ್ಸನ್ನು ಆತ್ಮಾಕಾರವಾಗಿ ಮಾಡುವುದು ಕಷಾಯ 
ಪರಿಹಾರ. ಸಮಾಧಿ (ಸ್ಥಿತಿ)ಯನ್ನು ಬಿಟ್ಟು ಇಳಿಯದಿರುವುದು ರಸಾಸ್ಪಾದಕ್ಕೆ (ವಿಘ್ನಕ್ಕಿ) ಪರಿಹಾರ. 


ಆಲಸ್ಯ ಮೊದಲಾದ ವಿಘ್ನಗಳು (೮೮-೮೯) 


ತನಯ, ಕೇಳಾಲಸ್ಯ, ರೋಗಗ 

ಳನುಗತದ ದುಃಖತ್ರಯಂಗಳು, 

ಮನದಲುದಿಸಿದ ಸಂಶಯಪ್ರಮಾದಗಳು, ಚಿತ್ತದಲಿ । 

ನೆನಹು ತೋರ್ಪನವಸ್ಥೆ, ತತ್ವವ 
ದೆನುವುದೊಮ್ಮನವಿಷಯಚಿಂತನೆ 

ಯನಘ, ದರುಶನಭ್ರಾಂತಿಯಶ್ರದ್ದೆಗಳು ವಿಘ್ನಗಳು ॥ ೮೮ ॥ 


ತಾತ್ಪರ್ಯ: ಪುಣ್ಯಜೀವಿ ಪುತ್ರನೇ ಕೇಳು-ನಿರ್ವಿಕಲ್ಪಸಮಾದಿಯನ್ನು ಹೊಂದಲು 
ಇರುವ ಪ್ರಮುಖವಾದ ನಾಲ್ಕು ವಿಘ್ನಗಳನ್ನು (ಲಯ, ವಿಕ್ಷೇಪ, ಕಷಾಯ, ರಸಾಸ್ವಾದ) 
ಹೇಳಿದ ಮೇಲೆ, ಉಳಿದ ಹತ್ತುವಿಘ್ನಗಳನ್ನು ತಿಳಿಸುತ್ತಿರುವೆ. ೧) ಆಲಸ್ಯ; ೨) 
ರೋಗ; ೩) ಬಿಡದೆ ಬೆನ್ನಟ್ಟಿದ ದುಃಖತಾಪತ್ರಯಗಳು ಎಂದರೆ ಶರೀರದಲ್ಲಿ 
ಹುಟ್ಟಿದ ಆಧ್ಯಾತ್ಮಿಕ, ಇತರ ಪ್ರಾಣಿಗಳಿಂದುಂಟಾಗುವ ಆದಿಭೌತಿಕ, ಪಂಚಭೂತ 
ಗಳಿಂದಾದ ಅಧಿದೈವಿಕ ದುಃಖಗಳು. ೪) ಮನಸ್ಸಿನಲ್ಲಿ ಉಂಟಾದ ಸಂಶಯ; ೫) 
ಪ್ರಮಾದ (ತಪ್ಪು); ೬) ತತ್ತ್ವ (ಅದು ಎಂದರೆ ತನಗಿಂತ ಭಿನ್ನವಾದುದು); ೭) 
ಚಿತ್ತದಲ್ಲಿ ಉಂಟಾದ ಅನವಸ್ಥೆ (ದೃಢವಾಗಿಲ್ಲದಿರುವಿಕೆ); ೮) ಒಂದೇ ಮನಸಿನಿಂದ 
ಮಾಡುವ ವಿಷಯಾ ಚಿಂತನೆ; ೯) ದರುಶನಭಾಂತಿ (ಭಾಂತಿದರುಶನ=ಬೇರೆಯಾಗಿ 
ತಿಳಿಯುವುದು), ೧೦) ಅಶ್ರದ್ಧೆ ಹೀಗೆ ಹತ್ತು ಬಗೆ ವಿಘ್ನಗಳು ಉಂಟಾಗುತ್ತವೆ. 


ಶಬ್ದಾರ್ಥ: * ಆಲಸ್ಸ =ಜಡತ್ವ * ಅನುಗತದ-ಬಿಡದೆ ಬೆನ್ನಟ್ಟುವ; * ದುಃಖತ್ರಯಗಳು-ಶರೀರದಲ್ಲಿ 
ಹುಟ್ಟಿದ ಆಧ್ಯಾತ್ಮಿಕ, ಇತರ ಪ್ರಾಣಿಗಳಿಂದ ಉಂಟಾಗುವ ಆದಿಭೌತಿಕ, ಪಂಚಭೂತಗಳಿಂದುಂ 
ಟಾಗುವ ಆಧಿದೈವಿಕ; * ಸಂಶಯ-ಸಂದೇಹ; ಪ್ರಮಾದ-=ತಪು ಅನವಸ್ಥೆ-ದೃಢವಾಗಿಲ್ಲ 
ದಿರುವಿಕೆ ಅಥವಾ ಒಂದಕ್ಕೊಂದು ಕಾರಣವಾಗುತ್ತಾ ಕೊನೆ ಇಲ್ಲದಿರುವಿಕೆ; ತತ್ವ-ಅದು 
ಎ೦ದರೆ ತನಗಿಂತ ಭಿನ್ನವಾದುದು; ವಿಷಯಚಿಂತನೆ-ಇಂದ್ರಿಯ ಸುಖ ಚಿಂತನೆ; ದರ್ಶನಭ್ರಾಂತಿ 
=ಭ್ರಾಂತಿದರ್ಶನ ಅಂದರೆ ಬೇರೆ ತಿಳಿಯುವುದು; ಅಶ್ರದ್ದೆ-ಶ್ರದ್ದೆಯಿಲ್ಲದಿರುವುದು; 


hos We ದ್‌ 

ಟಿಪ್ಪಣಿ-೧: ಪಾತಂಜಲಯೋಗಸೂತ್ರಗಳಲ್ಲಿ ಈ ಬಗ್ಗೆ ೯ ವಿಘ್ನಗಳನ್ನು ಹೇಳಲಾಗಿದೆ. 
ವ್ಯಾಧಿಸ್ತ್ಯಾನಸಂಶಯಪ್ರಮಾದಾಲಸ್ಯವಿರತಿಭ್ರಾಂತಿದರ್ಶನಾಲಬ್ದ ಭೂಮಿಕತ್ವಾನವಸ್ಥಿತತ್ವಾನಿ 
ಚಿತ್ತವಿಕ್ಷೇಪಾಸ್ತೇಂ೦ತರಾಯಾಃ ॥ ೩೦ ॥ ೧. ವ್ಯಾಧಿ (ರೋಗ), ೨. ಸ್ತ್ಯಾನ (ಸಂಶಯ), 
೩. ಪ್ರಮಾದ, ೪. ಆಲಸ್ಯ, ೫. ಅವಿರತಿ, ೬. ಭ್ರಾಂತಿ ದರ್ಶನ, ೭. ಅಲಬ್ದಭೂಮಿಕತ್ವ, 
ಲೆ. ಅನವಸ್ಥೇತತ್ವ, ೯. ಇವು ಚಿತ್ತದ ವಿಕ್ಷೇಪಗಳು, ಇವೇ ಯೋಗಕ್ಕೆ ಅಡಚಣೆಗಳು 
(ಪಾತಂಜಲಯೋಗದರ್ಶನ ಪುಟ ೩೫) 


364 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಟಿಪ್ಪಣಿ-೨: ೧) ವ್ಯಾಧಿ (ರೋಗ)-ಧಾತುಗಳು, ರಸಗಳು, ಇಂದ್ರಿಯಗಳು ಇವು ವೈಷಮ್ಯವಾದಾಗ 
ವ್ಯಾಧಿ ಎನಿಸುತ್ತದೆ. ೨) ಸ್ತಾ ಕನ (ಮನಸ್ಸಿನ ಬೇಸರ)-ಚಿತ್ತವು ಕೆಲಸ ಮಾಡದಿದ್ದಾಗ ಸ್ತ್ಯಾನ 
ಎನಿಸುತ್ತದೆ. ೩) ಸಂಶಯ (ಸಂದೇಹ)-ಇದು ಹೀಗಿರಬಹುದು, ಇದು ಹೀಗಿರದೆ ಇರಬಹುದು 
ಎಂದು ತೀರ ವಿರುದ್ಧವಾದುವುಗಳನ್ನು ಮುಟ್ಟುವ ಭಾವನೆಯು ಸಂಶಯ. ೪) ಪ್ರಮಾದ 
(ತಪುು)-ಸಮಾಧಿಯ ಸಾಧನಗಳನ್ನು ಚಿಂತಿಸದೆ ಇರುವುದು ಪ್ರಮಾದ; ೫) ಅಲಸಿಕೆ 
(ಉತ್ಸಾಹವಿಲ್ಲದಿರುವುದು)-ಕಫಾದಿಗಳ ಆಧಿಕ್ಕ, ಶರೀರಭಾರದಿ೦ದ ಶರೀರ ಮನಸ್ಸುಗಳು 
ಕೆಲಸ ಮಾಡದೆ ಇರುವುದು; ೬) ಬಯಕೆ-ವಿಷಯವಸ್ತುಗಳಿಗಾಗಿ ಮನಸಿಗಿರುವ ತೃಷ್ಟೈ 
ಅವಿರತಿ; ೭) ಸುಳ್ಳು ತಿಳಿವಳಿಕೆ-ವಿಪರೀತ ಭಾವನೆಗಳು ಭ್ರಾಂತಿ ದರ್ಶನ; ೮) (ಮಧುಮತೀ 
ಮೊದಲಾದ) ಸಮಾಧಿಯ ಭೂಮಿಯನ್ನು ಪಡೆದರೂ ಚಿತ್ತವು ಅಲ್ಲಿ ನೆಲೆಸದೆ ಇರುವುದು, 
ಅನವಸ್ಥಿತತ್ವ ಇರುವುದು ಅಲಬ್ಧಾಭೂಮಿಕತ್ವ. ೯) ಅನವಸ್ಥಿತ್ವ-ಸಮಾಧಿಯ ಭೂಮಿಯನ್ನು 
ಪಡೆದರೂ ಚಿತ್ತವು ಅಲ್ಲಿ ನೆಲಸದೆ ಇರುವುದು. ಅನವಸ್ಥತತ್ವ ಸಮಾಧಿಯನ್ನು ನಿಜವಾಗಿ 
ಪಡೆದ ಮೇಲೆ ಮನಸ್ಸು ಸ್ಥಿರವಾಗುತ್ತದೆ. ಈ ಚಿತ್ರ ವಿಕ್ಷೇಪಗಳೆಲ್ಲ ಯೋಗದ ೯ ದೋಷಗಳು 
ಮತ್ತು ಯೋಗದ ೯ ಶತ್ರುಗಳು ಎನಿಸಿವೆ. ಪಾತಂಜಲಯೋಗದರ್ಶನ (ವ್ಯಾಸಭಾಷ್ಯಸಹಿತ) 
ಸ್ವಾಮಿ ಆದಿದೇವಾನಂದ, ಪುಟ-೩೫, ಅ-೧-೩೧; ಪ್ರ: ರಾಮಕೃಷ್ಣಾಶ್ರಮ, ಮೈಸೂರು. 


ಟಿಪ್ಪಣಿ-೩: ಶ್ರೀಮನ್ನಿಜಗುಣಶಿವಯೋಗಿಗಳು ತಮ್ಮ ಪರಮಾತ್ಮ ಪ್ರಕಾಶಿಕೆಯಲ್ಲಿ ಈ ವಿಘ್ನಗಳನ್ನೆಲ್ಲ 
ಹೇಳಿರುತ್ತಾರೆ. ಇವುಗಳ ವಿವರವೇನೆಂದರೆ: ೧) ಆಲಸ್ಯ, ೨) ರೋಗ ೩) ದುಃಖತ್ರಯಗಳು 
(ಶರೀರದಲ್ಲಿ ಹುಟ್ಟಿದ ಆಧ್ಯಾತ್ಮಿಕ, ಇತರ ಪ್ರಾಣಿಗಳಿಂದುಂಟಾದ ಆಧಿಭೌತಿಕ, ಪಂಚಭೂತಗಳಿಂದ 
ಉಂಟಾಗುವ ಆಧಿದೈವಿಕ); ೪) ಸಂಶಯ; ೫) ಪ್ರಮಾದ (ತಪ್ಪು), ೬) ಅನವಸ್ಥೆ (ದೃಢವಾಗಿಲ್ಲ 
ದಿರುವಿಕೆ ಅಥವಾ ಒಂದಕ್ಕೊಂದು ಕಾರಣವಾಗುತ್ತ ಕೊನೆ ಇಲ್ಲದಿರುವಿಕೆ; ೭) ತತ್ವ (ಅದು 
ಎಂದರೆ ತನಗಿಂತ ಭಿನ್ನವಾದದ್ದು ತತ್ವವೆನ್ನುವರು); ೮) ವಿಷಯ ಚಿಂತನೆ (ಒಂದೇ ಮನಸಿನಿಂದ 
ವಿಷಯ ಚಿಂತನೆ; ೯) ದರ್ಶನಭ್ರಾಂತಿ (ಭ್ರಾಂತಿ ದರ್ಶನ ಎಂದರೆ ಬೇರೆ ತಿಳಿಯುವುದು); 
೧೦) ಅಶ್ರದ್ಧೆ-ಹೀಗೆ ಆಗುವುವು; ಪರಮಾತ್ಮ ಪ್ರಕಾಶಿಕೆಯಲ್ಲಿ ತನಗಿಂತ ಭಿನ್ನವಾದದ್ದನ್ನು 
ತತ್ತ ನೆನ್ನುವ ಮಾತಿಲ್ಲ; ಇಚ್ಛಾಭಂಗದಿಂದಾದ ಕದಡು ಎಂದಿದೆ; 


ಟಿಪ್ಪಣಿ-೪: * ನಿಜಗುಣಶಿವಯೋಗಿಗಳ ಪಾರಮಾರ್ಥಿಕ ಪ್ರಕಾಶಿಕೆ ಗಂಥದ ೩ನೇ ಪರಿಚ್ಛೇದ 
(ಪುಟ ೫೯, ಸಂ: ಉಮಾಪತಿಶಾಸಿ) ಹೇಳಿರುವ ಮೂಲ ಪಾಠ ಹೀಗಿದೆ: ಮತ್ತಮಾ ಯೋಗವಿಘ್ನಂ 
ಗಳಾದೊಡೆ-ದೇಹ ಮನಸ್ಸುಗಳಿಂದ ಪುಟ್ಟುವ ಆಲಸ್ಕವು; ೨) ಧಾತುಜ ಕರ್ಮಜವೆಂದೆರಡು 
ಪ್ರಕಾರವಾದ ರೋಗವು; ೩)ಿಯೋಗಸಾಧನಗಳಿಲ್ಲದಿಹತನವೆಂಬ ಪ್ರಮಾದವು; ೪) ಇದಹುದೋ 
ಇದಲ್ಲವೋ ಎಂಬ ಸ್ಥಾನ ಸಂಶಯವು; ೫) ಮನಸಿಗೆ ದೃಢವಿಲ್ಲದಿರ್ಪ; ೬) ಯೋಗಮಾರ್ಗದಲ್ಲಿ 
ವಿಶ್ವಾಸವಿಲ್ಲದಿರ್ಪ ಅತ್ರದ್ಧೆಯು; ೭) ಯೋಗಲಕ್ಷಣವು ಬೇರೊಂದು ಪ್ರಕಾರವಾಗಿ ತಿಳಿವ-ಭ್ರಾಂತಿ 
ದರ್ಶನವು; ೮) ಅಧ್ಯಾತ್ಮಿಕಾದಿ ತಾಪತ್ರಯ ರೂಪ ದುಃಖವು; ೯) ಇಚ್ಛಾಭಂಗದಿಂದಾದ ಮನದ 
ಕದಡು; ೧೦) ವನಿತಾದಿ ವಿಷಯ ಲೋಲತ್ವ ಎಂಬ ದಶವಿಧ ಯೋಗ ವಿಘ್ನಗಳು; 


* ಟಿಪ್ಪಣಿ-೫: ನಿಜಗುಣ ಶಿವಯೋಗಿಗಳು ಪಾರಮಾರ್ಥ ಪ್ರಕಾಶಿಕೆಯಲ್ಲಿ ಮೇಲಿನ ೧೦ 
ಅಲ್ಲದೆ ಇತರ ೨೦ ಯೋಗ ವಿಘ್ನಗಳನ್ನು ಹೇಳುತ್ತಾರೆ. ೧) ಅತ್ಯುಷ್ಟ, ೨) ಅತಿಲವಣ;೩) 
ಅತ್ಯಾಮ್ಸ; ೪) ಅತಿಕಟು; ೫) ಅಪವಿತ್ರಾನ್ನ; ೬) ತೈಲ; ೭) ಪಿಣ್ಯಾಕ; ೮) ಸರ್ಷಪ; ೯) 
ಲಶುನ; ೧೦) ಮೂಲಕ; ೧೧) ಬದರೀಫಲ ಸೇವನೆಗಳು; ೧೨) ದುರ್ಜನ ಸಂಗ; ೧೩) 
ಸ್ತ್ರೀ ಸಂಗ; ೧೪) ವಹ್ನಿ ಸಂಗ; ೧೫) ಸ್ನಾನ; ೧೬) ಉಪವಾಸ; ೧೭) ದೇಶ 


365 


ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


ಪರ್ಯಟನಾದಿಗಳು; ೧೮) ಬಹುಭಾಷೆ; ೧೯) ಬಹ್ಹಾಹಾರ; ೨೦) ಬಹು ನಿದ್ರಾದಿಗಳು- 
ಯೋಗ ವಿಘ್ನಗಳು. ಇವೆಲ್ಲವನ್ನು ಸರ್ವದಾ ಬಿಡಬೇಕು. (ತೃತೀಯಪರಿಚ್ಛೇದ ಪುಟ ೫೫೯) 


ಪ್ರತಿಭಾಶ್ರವಣ ಮೊದಲಾದ ಸಿದ್ಧಿಗಳು (೮೯) 

ಮತಿಯುತನೆ ಪ್ರತಿಭಾ, ಶ್ರವಣ, ಮೇ 

ಣತಿಶಯದ ವಾರ್ತಾ, ದರುಶನಗ 

ಳತುಳವಪ್ಪಾಸ್ವಾದನವು ವೇದನೆಯುಮೆಂಬಾರು । 

ಗತಿಗೆ ವಿಗಡಗಳೆನಿಸುವೀ ಪ್ರಾ 

ಕೃತಗಳಾದೈಶ್ಚರ್ಯಗಳು ಕೇ 

ಳ್ಲುತನೆ ಬ್ರಹ್ಮಾಭ್ಯಾಸಕಾಲದಲಂತರಾಯಗಳು ॥ 1೮೯ 
ತಾತ್ಪರ್ಯ: ಕುಶಾಗ್ರಮತಿಯೆ, ಪ್ರತಿಭೆ (ಪ್ರತಿಭೆಯೆಂಬ ಶಕ್ತಿಯಿಂದ ಎಲ್ಲಾ ತಿಳಿವಳಿಕೆ 
ಆಗುವುದು) ಶ್ರವಣ (ಇತರರಿಗೆ ಕೇಳದ್ದು ತನಗೆ ಕೇಳಬಹುದು); ಅತಿಶಯದವಾರ್ತಾ 
(ಮತ್ತೆ ಎಲ್ಲೆಲ್ಲಿ ಸುದ್ದಿಯಾದರೂ ತನಗೆ ತಿಳಿಯುವ ವಿಶೇಷ), ದರುಶನಗಳು 
(ತಲೆಯ ಮೇಲಿಂದ ಹೊರಡುತ್ತಿರುವ ಬೆಳಕಿನಲ್ಲಿ ಸಿದ್ದರನ್ನು ಕಾಣುವುದು); 
ಅತುಳವಾದ ಆಸ್ಪಾದನವು (ಇತರರಿಗೆ ದೊರೆಯದ ರುಚಿ) ವೇದನೆ (ಇತರರಿಗೆ 
ಅನುಭವಕ್ಕೆ ಬರದೆ ಇರುವುದು, ತನ್ನ ಅನುಭವಕ್ಕೆ ಬರುವುದು), ಇವು ವ್ಯಾಕುಲಕ್ಕೆ 
ಕಾರಣವಾದ ಸಾಮಾನ್ಯ ರೀತಿಯ ಆರು ಸಿದ್ಧಿಗಳಾಗಿದ್ದು ಇವು ಬ್ರಹ್ಮಾಭ್ಯಾಸ 
ಕಾಲದಲ್ಲಿ ಎಂದರೆ ನಿರ್ವಿಕಲ್ಪಸಮಾಧಿಸ್ಥಿತಿ ಹೊಂದಲು ಅಡ್ಡಿಯಾಗಿವೆ. 


ಟಿಪ್ಪಣಿಗಳು-೧: ಪ್ರಾತಿಭಾದ್ವಾಸರ್ವಂ (ಪಾತಂಜಲಯೋಗ ಸೂತ್ರ ೩-೩೩) ಪ್ರತಿಭೆಯೆಂಬ 
ಶಕ್ತಿಯಿ೦ದ ಎಲ್ಲಾ ತಿಳಿವಳಿಕೆಯೂ ಆಗುವುದು (ಹೊಚಿ); 


ಭಾಷ್ಯ: ಪ್ರತಿಭೆಯು ತಾರಕವು, ಉದಯಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಬೆಳಕು 
ಹರಿಯುವ ಹಾಗೆ ಇದು ವಿವೇಕದಿಂದ ಹುಟ್ಟುವ ಜ್ಞಾನಕ್ಕೆ ಪೂರ್ವಭಾವಿ, ಪ್ರತಿಭಾಜ್ಞಾನದ 
ಉತ್ಪತ್ತಿಯಾದ ಮೇಲೆ ಯೋಗಿಯು ಎಲ್ಲವನ್ನೂ ತಿಳಿದುಕೊಳ್ಳುತ್ತಾನೆ. ಪಾತಂಜಲಯೋಗಶಾಸ್ತ್ರ- 
ಸ್ವಾಮಿ ಆದಿದೇವಾನಂದ, ಪುಟ ೧೫೬; ೩-೩೩) 


ಟಿಪ್ಪಣಿ-೨: ದರುಶನಗಳ್‌: ಮೂರ್ಧಜ್ಯೋತಿಷಿ ಸಿದ್ಧ ದರ್ಶನಮ್‌ (ಪಾತಂಜಲಯೋಗಸೂತ್ರ 
೩-೩೨) ಎಂಬ ಯೋಗಸೂತ್ರದಂತೆ ತಲೆಯ ಮೇಲಿಂದ ಹೊರಡುತ್ತಿರುವ ಬೆಳಕಿನಲ್ಲಿ 
ಸಿದ್ಧರನ್ನು ಕಾಣುವುದು. ಇಲ್ಲಿ ಸಿದ್ಧರೆಂದರೆ ದೆವೃಗಳಿಗಿಂತ ಸ್ವಲ್ಪ ಉತ್ತಮರಾದವರೆಂದು 
ಯೋಗಿಯ ತಲೆಯಮೇಲೆ ಮನಸ್ಸನ್ನು ಇಟ್ಟಾಗ ಅವರು ಕಾಣುವರೆಂದು ಶ್ರೀ ವಿವೇಕಾನಂದರು 
ತಮ್ಮ ರಾಜಯೋಗ ಗ್ರಂಥದಲ್ಲಿ ತಿಳಿಸಿದ್ದಾರೆ. 


ಶಬ್ದಾರ್ಥ: ವೇದನೆ-ಇತರರಿಗೆ ಅನುಭವಕ್ಕೆ ಬರದೆ ಇರುವುದು. ತನ್ನ ಅನುಭವಕ್ಕೆ ಬರುವುದು; 
ಐಶ್ವರ್ಯಗಳು-ಸಿದ್ದಿಗಳು; ಅಂತರಾಯಗಳು-ತೇ ಸಮಾಧಾವುಪಸರ್ಗಾ ವುತ್ಥಾನೇ ಸಿದ್ಧಯಃ 
ಎಂಬ ಯೋಗಸೂತ್ರದಂತೆ ಇವು ಸಮಾಧಿಗೆ ಅಡ್ಡಿಗಳು; ವ್ಯವಹಾರದಲ್ಲಿ ಸಿದ್ಧಿಗಳು. ಶ್ರವಣ- 


366 


ಅಧ್ಯಾಯ ೬ - ಸಪ್ಪಭೂಮಿಕೆಗಳ ಅಭ್ಯಾಸ 


ಇತರರಿಗೆ ಕೇಳದ್ದು ತನಗೆ ಕೇಳಿ ಬರುವುದು; ವಾರ್ತಾ-ಎಲ್ಲೆಲ್ಲಿಯೂ ಸುದ್ದಿಯಾದರೂ 
ತಿಳಿಯುವುದು; ಆಸ್ಚಾದನೆ-ಇತರರಿಗೆ ದೊರೆಯದ ರುಚಿಯಾಗೋಣ 


ರ ಪ ಅ ರಾಕಾ ಸನ 
ಉಪಸಂಹಾರ (೦-೯೧) 


ಈ ವಿಧದೊಳಭ್ಯಾಸವನು ಬಿಡ 

ದಾವಗಲು ತಪ್ಪದಲೆ ನೆರೆ ತಾ 

ನೋವಿ ಮಾಡುತ್ತಿರಲು ಚಂಚಲವಳಿದು ಚಿತ್ರಕ್ಕೆ | 

ಆವ ವೃತ್ತಿಯು ಹುಟ್ಟದೆಯೆ, ಮೇ 

ಣಾವ ವಾಸನೆಯಿಲ್ಲದೆಯೆ, ಸ 

ತಾ ಸ್ವಾವಲಂಬನೆಯಾಗಿ ಶಾಂತಿಯು ತೋರಿ ಸುಖವಹುದು ॥ ॥೯೦।॥ 


ತಾತ್ಪರ್ಯ: ಈ ರೀತಿಯಾಗಿ ಸದಾ ಎಡಬಿಡದೆ ಅಭ್ಯಾಸವನ್ನು ಶ್ರದ್ದೆಯಿಂದ 
ಮಾಡುತ್ತಾ ಬ೦ದರೆ ಚಾ೦ಚಲ್ಯ ಪರಿಹಾರವಾಗಿ ಮನಸ್ಸಿನಲ್ಲಿ ಯಾವ ವೃತ್ತಿಯೂ 
ಹುಟ್ಟದೆಯೇ ಯಾವ ವಾಸನೆಯೂ ಇಲ್ಲದೆ, ಸತ್ತ್ವ ಗುಣವನ್ನು ಆಶ್ರಯಿಸಿದ 
ಮನಸ್ಸು ಶಾಂತಿಯನ್ನು ಹೊಂದಿ ನಿಜಾನುಭವದ ಸುಖವನ್ನು ಹೊಂದುತ್ತದೆ. 


ಶಬ್ದಾರ್ಥ: ಸತ್ತ್ವಾವಲಂಬನೆ-ಸತ್ತ್ವಗುಣವನ್ನು ಆಶ್ರಯಿಸುವುದು; * ಆವಗಲು-ಸದಾ; 
* ತಪ್ಪದಲೆ-ಎಡಬಿಡದೆ; * ಓವಿ-ಶ್ರದ್ಧೆಯಿಂದ; * ಚಿತ್ತಕ್ಕೆ- ಮನಸ್ಸಿಗೆ; * ವಾಸನೆ-ಅನುಭವದಿಂದ 
ಉಂಟಾಗುವ ಸಂಸ್ಕಾರ (ಮಾಂಡೂಕ್ಯ) ಕನಸಿನಲ್ಲಿ ಬೇರೆಯ ವಸ್ತುವಿನಂತೆ ತಪ್ಪು ತಿಳಿವಳಿಕೆಯಿ೦ದ 
ಉಂಟಾಗುವ ಸಂಸ್ಕಾರ (ಬೃಹದಾರಣ್ಯಕ) ಎಚ್ಚರದ ಅನುಭವದಿಂದಾದ ಅಂತಃಕರಣ ಸಂಸ್ಕಾರ 
(ಪಾರಿಭಾಷಿಕ ಶಬ್ದಕೋಶ, ಪುಟ ೨೬೬) * ವೃತ್ತಿ-ಪ್ರಾಣದ ವ್ಯಾಪಾರ, ಅಂತಃಕರಣದ 
ವಿಕಾರ ವಿಶೇಷ, ಇಂದ್ರಿಯ ವ್ಯಾಪಾರ, ಶಬ್ದದ ವ್ಯಾಪಾರ; (ಪಾರಿಭಾಷಿಕ ಶಬ್ದಕೋಶ ಪುಟ-೨೭೬) 
* ಸುಖ-ನಿಜಾನುಭವ; 





ಲೇಸೆನುಸುವೀ ಭೂಮಿಕೆಗಳ 
ಭ್ಯಾಸದಲಿ ಶ್ರವಣಾದಿಯಾದಿಂ 
ಸಮಸ್ತಸಮಾಧಿಯಳವಡುವಂತೆ ಯೋಗವನು । 

ಪೋಷಿಸುತಲೆಲೆ ಮಗನೆ, ಶಾಸ್ತ್ರದ 

ವಾಸನೆಯ ನೆಲೆಗೊಳಿಸಿ, ಯೋಗಾ 

ಭ್ಯಾಸ ಸಹಜಾನಂದಗುರುಪದವೊಂದಿ ಸುಖಿಯಾಗು ॥ NEO 
ತಾತ್ಪರ್ಯ: ಅತ್ಯುತ್ತಮವೆನಿಸಿಕೊಳ್ಳುವ ಸುಖೇಚ್ಛಿ, ಆತ್ಮವಿಚಾರ, ನಿಸ್ತ೦ಗ, ವಾಸನಾಕ್ಷಯ, 
ಆನಂದಿನಿ, ತುರ್ಯ, ತುರ್ಯಾತೀತಗಳೆಂಬ ಸಪ್ತ ಭೂಮಿಕೆಗಳನ್ನು ಅಭ್ಯಾಸ ಮಾಡುತ್ತ 
ಶ್ರವಣ, ಮನನ, ನಿದಿಧ್ಯಾಸನ ಮೊದಲಾದ ಸಮಾಧಿಗಳು ಸಿದ್ಧಿಸುವ ಹಾಗೆ 
ಅಧ್ಯಾತ್ಮಯೋಗವನ್ನು ಅವಲಂಬಿಸಿ, ಜೀವಬ್ರಹ್ಮೈಕ್ಕವು ಮನಸ್ಸಿನಲ್ಲಿ ಚೆನ್ನಾಗಿ 


367 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬೇರೂರುವಂತೆ ಮಾಡುವ ಶಾಸ್ತ್ರ ವಾಸನೆಯನ್ನು ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಾ 
ಯೋಗಾಭ್ಯಾಸದಿಂದ ಸಹಜಾನೆ೦ದ ಗುರುವಿನಪಾದದಲ್ಲಿ (ನಿಜಾನುಭವದಲ್ಲಿ 
ಲೀನವಾಗಿ) “ಫರಮಸುಖಿಯಾಗಬೇಕು. 


ಶಬ್ದಾರ್ಥ: * ಭೂಮಿಕೆಗಳ-ಸ ಪ್ರಭೂಮಿಕೆಗಳು ೧) ಸುಖೇಚ್ಛೆ, ೨) ಆತ್ಮವಿಚಾರ, ೩) ನಿಸ್ಸಂಗ, 
೪) 'ವಾಸನಾಕ್ಷಯ, ೫) ಆನಂದಿನಿ, ೬) ತುರ್ಯ. ೭) ತುರ್ನಾಶೀತ (ಇದೇ ಗಂಥದ ೬7೪೧ 
ನೋಡಿ) * * ಶ್ರವಣಾದಿ--ಆದ- ಶ್ರವಣ, ಮನನ ನಿಧಿಧ್ಯಾಸನಗಳನ್ನು ಒಳಗೊಂಡ ಎಲ್ಲ ಬಗೆ 
ಸಮಾಧಿಗಳ "ಯೋಗಾಭ್ಯಾಸ; 


ಟಿಪ್ಪಣಿ: ಶಾಸ್ತದವಾಸನೆಯ ಬಲಗೊಳಿಸಿಎಇಲ್ಲಿ ಶಾಸ್ತ್ರದ ವಾಸನೆಯೆಂದರೆ, ಹಿಂದೆ ದೇಹದವಾಸನೆ 
ಮೊದಲಾದೆದುಗಳೊಡನೆ ಸೇರಿದಂಥ ಅನೇಕ ಘಸಾರ್ಥಗಳ ಗಡಿಬಿಡಿಯಿಂದ ತೊಳಲುವ 
ಶಾಸ್ತವಾಸನೆಯಲ್ಲ. ಶಾಸ್ತ್ರವೆಂದರೆ ವೇದ. ವೇದವು ಹೆಘರುವಂಥ ಜೀವಬ್ರಹೈಕ್ಯವು ಮನಸಿನಲ್ಲಿ 
ಚೆನ್ನೌಗಿ ಬೇರೂರುವರೆಕೆ ಮಾಡುವುದೇ ಚ್ಯಾ ಈ ವಾಸನೆಯು 'ೈಗತ್ಯವಾದುದು. 
ಸಹಜಾನಂದ ಗುರುಪಾದ=ಇಲ್ಲಿ ಶ್ಲೇಷೆಯಿದೆ. ಸಹಜಾನಂದ ಗುರುಗಳ ಪಾದದಲ್ಲಿ ಶರಣಾ 
ಗಿರುವುದು ಒಂದರ್ಥ, ಶ್ರೇಷ್ಠವಾದ | ನಿಜಾನುಭವದಲ್ಲಿ ಲೀನವಾಗಿ ಎಂದು ಇನ್ನೊ ೦ದು ಅರ್ಥ. 





ಮಂಗಲ (೯೨) 


ಹರನೆ, ಗಂಗಾಧರನೆ, ಗೌರೀ 

ವರನೆ, ಶಿತಿಕಂಧರನೆ, ಚರ್ಮಾಂ 

ಬರನೆ, ಪುರಸಂಹರನೆ, ಪುಣ್ಯಾಕರನೆ, ಸುಖಕರನೆ । 
ತರಣಿಶಶಿಶೇಖರನೆ, ಭವಭಯ 

ಹರನೆ, ಪರಶುಮೃಗಾಭಯಾಂಬುಜ 

ಕರನೆ, ಸಲಹೈ ಭಕ್ತಜನರನು ಶ್ರೀಗಿರಿಶ್ಚರನೆ ॥ ॥ ೯೨॥ 


ತಾತ್ಪರ್ಯ: ಪಾಪ ಪರಿಹಾರ ಮಾಡುವವನೇ, ಶಿರಸ್ಸಿನಲ್ಲಿ ಗಂಗೆಯನ್ನು ಧರಿಸಿದವನೇ 
ಚರ್ಮವನ್ನೇ ವಸ್ತವಾಗಿ ಹೊದ್ದವನೇ, ಪಾರ್ವತೀಪತಿಯೇ, ವಿಷಕ೦ಠವುಳ್ಳವನೇ, 
ತ್ರಿಪುರಾಸುರನನ್ನು ಕೊಂದವನೇ, ಪುಣ್ಯಗಳ ಗಣಿಯೇ, ಸರ್ವರಿಗೂ ಸುಖ 
ದಾಯಕನೇ, ಬಾಲಚಂದ್ರನನ್ನು ಶಿರದಲ್ಲಿ. ಧರಿಸಿದವನೇ, ಜನ್ಮಾಂತರ ಪಾಪಗಳ 
ಭಯವನ್ನು ನಿವಾರಿಸುವವನೇ, ಗಂಡುಕೊಡಲಿ, ಜಿಂಕೆ, ಅಭಯಹಸ್ತ ಕಮಲಗಳನ್ನು 
ಕೈಗಳಲ್ಲಿ ಧರಿಸಿರುವವನೇ ಶ್ರೀಶೈಲಮಲ್ಲಿಕಾರ್ಜುನನೇ ಭಕ್ತ ಜನರನ್ನು ಹು 


ಶಬ್ದಾರ್ಥ: ಪರಶುಮ್ಕ ್ರಿಗಾಭಯಾಂಬುಜಕರನೆ-ಕೊಡಲಿಯನ್ನೂ, ಜಿಂಕೆಯನ್ನೂ, ಅಭಯ 
ಮುಡೆಯನ್ನೂ ಕಮಲವನ್ನೂ ಕೈಯ್ಯಲ್ಲಿ ಧರಿಸಿದವನೇ; ಶ್ರೀಗಿರೀಶ್ವರನೇ- ಶ್ರೀಶೈಲಮಲ್ಲಿಕಾರ್ಜುನನೇ; 
# ತರಣಿಶಶಿತೇ ಖರನೆ-ಬಾಲಚಂದ್ರನನ್ನು ಶಿರದಲ್ಲಿ `ಧರಿಸಿದೆವನೆ; ಹ ಪುರಹರನೆ-ತಿಪುರಗಳ 
ಒಡೆಯನಾದ ತ್ರಿಪುರಾಸುರನನ್ನು ಕೊಂದವನೆ; * ಶಿತಿಕಂಧರನೇ-ವಿಷಕಂಠನೆ; *ಚರ್ಮಾಂಬರನೇ- 
ವ್ಯಾಪ್ರಚರ್ಮವನ್ನು ವಸ ಸ ಹೊದ್ದವನೇ; * ಹರನೇ-ಪಾಪ ಪರಿಹಾರಕನೇ; 
ತೇ ಗೌರೀವರನೆ-ಪಾರ್ವತೀಪೆ ಈೌಯೇ; ತೇ ಭವಭಯಹರನೇ-ಸಂಸಾರದಲ್ಲಿನ ಜನ್ಮಾಂತರಗಳ 
ಪಾಪಗಳ ಭಯಗಳನ್ನು ಪರಿಹರಿಸುವವನೇ; 


368 


ಅಧ್ಯಾಯ ೬ - ಸಪ್ತಭೂಮಿಕೆಗಳ ಅಭ್ಯಾಸ 


ಮುಕ್ತಾಯ 


ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ ಪಾದಕಮಲ 
ಭೃಂಗಾಯಮಾಣ ಸ ಸಹವಾಸಿ ಇರು ೫] ವಿರಚಿತವಾದ ಅನುಭವಾಮೃ ತವೆಂಬ 
ಗಂಥದಲ್ಲಿ ಸಪ್ತಭೂಮಿಕೆಗಳ ಅಭಾ ್ಯಸವೆಂಬ ಆರನೆಯ ಅಧ್ಯಾ ಯವು ಅ 


ರಸಂಗಹ 


ಆರನೆಯ ಅಧ್ಯಾಯ - ಸಪ್ಪಭೂಮಿಕಗಳ ಅಭ್ಯಾಸ 

ಪೂರ್ವಿಕ ಸಂಪ್ರದಾಯಜ್ಞರು ಆ ಅಖಂಡವಸು ಬ ಜ್ಞಾನ ಸಿದ್ಧಿಗೆ ಸಪ್ತ ಭೂಮಿಕೆಗಳ ಅಭ್ಯಾಸವನ್ನು 
ಹೇಳಿರುವರು. ಒಂದನೆಯದು ಸುಖೇಚ್ಛೆ; “ಎಂದರೆ ಈ ಲೋಕದ ಮತ್ತು ಪರಲೋಕದ 
ವಿಷಯಸುಖವನ್ನು ತುಚ್ಛ ವಾಗಿ ತಿಳಿದು ಸಹಜಾನಂದವನ್ನು ಬಯಸುವದು. “ಎರಡನೆಯದು 
ಆತ್ಮ ವಿಚಾರ; ಎಡ ತಾನು ಯಾರು, ತಾನು ಸಂಸಾರದಲ್ಲಿ ಬಿದ್ದದ್ದು ಹೇಗೆ? ಎಂದು 
ವಿಚಾರಪರನಾಗಿ ಗುರುಗಳನ್ನು ಸೇರಿ ಜೀವೇಶ್ವರರ ಸ್ವರೂಪವನ್ನು ತಿಳಿಯುವದು. ಮೂರನೆಯದು 
ನಿಸಂಗ; ಎಂದರೆ ವಿಷಯಗಳ ನೆನಪನ್ನು. ಮನಸಿಗೆ ತಂದುಕೊಳ್ಳದೆ ವಿಷಯಾಸಕ್ತರೊಡನೆ 
ಬೆರೆಯದೆ ಕರ್ಮದ ಸೋಂಕು ದೇಹೇಂದ್ರಿಯಗಳಿಗೇ 'ಹೊರತು ತನಗಲ್ಲವೆಂದು ನಿಶ್ಚಯಿಸುವದು. 
ನಾಲ್ಕನೆಯದು 'ವಾಸನಾಕ್ಷಯ; ಎಂದರೆ ಕಾಣುವದೆಲ್ಲ ಸತ್ಯವೆಂದು ಭ್ರಮಿಸದೆ ತ್ರಿವಿಧ 'ವಾಸನೆಗಳನು 
ಬಿಟ್ಟು ಕಿಲುಬನ್ನೆಲ್ಲ ಕ್ಕ ತೊಳೆದ ಕನ್ನ ಡಿಯಂತೆ ಇರುವದು. ಐದನೆಯದು ಆನಂದಿನಿ; 
ಎಂದರೆ, ಮನಸ್ಸು ಆತ್ಮ ಸ್ವರೂಪದಲ್ಲಿ. ಮುಳುಗಿ ಸಹಜಾನಂದವನ್ನ; ನುಭವಿಸುವ ಯೋಗ 
ನಿದ್ರಾಸ್ಥಿತಿ. ಆರನೆಯದು "ಕೀವಲ ಸ್ವಭಾವಸ್ಥಿತಿಯಲ್ಲಿರುವ ತುರ್ಯಾವಸ್ಥೆ ಬಿಳನೆಯದು ತುರ್ಯಾತೀತ; 
ಎಂದರೆ ವಿದೇಹಮುಕ್ತಿಯಂಥ ಸ್ಥಿತಿ. ಮೊದಲನೆಯ ಮೂರು ಭೂಮಿಕೆಗಳಿಗೆ ಸಾಧನವೆಂದು 
ಹೆಸರು. ಆಗ ಜ್ಞಾನವು ಉದಿಸಿರುವದಿಲ್ಲ. ನಾಲ್ಕನೆಯ ಭೂಮಿಕೆಯಲ್ಲಿ ಜ್ಞಾನವುಂಟಾಗಿರುವದು. 
ಕೊನೆಯ ಮೂರು ಭೂಮಿಕೆಗಳು ಜೀವನ್ಮುಕ್ತಿಯ ಅವಸ್ಥೆಗಳು. 


ಈ ಭೂಮಿಕೆಗಳಂತೆಯೇ ಬೇರೆ ರೀತಿಯಾಗಿ ಸಾಧನಗಳ ಮೂರು ಬಗೆಗಳಿರುವವು. ಅವೇನೆಂದರೆ: 
ಆತ್ಮನ ಸ್ವರೂಪವನ್ನು ಶ್ರವಣಮಾಡಬೇಕು; ಆ ಮೇಲೆ ಅದನ್ನು ಶ್ರುತಿಯುಕ್ತ ;ನುಭವಗಳಿಂದ 
ಮನನ ಮಾಡಬೇಕು; ಮತ್ತು ಆ ಬ್ರಹ್ಮವನ್ನೆ ಏಕಾಗ್ರಚಿತ್ತದಿ೦ದ ಧ್ಯಾನಿಸಬೇಕು. ಅದು ಬಲಿತು 
ಬ್ರಹ್ಮಸಾಕ್ಷಾತ್ಕಾರವಾದಾಗ ಆ ಬುದಿಯು ಮಾದಿ ಎನಿಸಿಕೊಳ್ಳುವದು. ಆಗ ಅವನು ಪ್ರಾರಬ್ಧ ದಿಂದ 
ಬ೦ದಿರುವ ದೇಹದಲ್ಲಿರುವಂತೆ ಕಂಡರೂ ಮುಂದೆ ಜನ್ಮ ಮರಣಗಳಿಲ್ಲದವನಾಗುವನು. 
ಮನಸ್ಸು ನಿರ್ವಿಕಲ್ಪ ಸಮಾಧಿಯನ್ನು ಪಡೆಯುವದಕ್ಕೆ ವಾಗೂಮಿ ಮೊದಲಾದ ಬೇರೆ ಬಗೆಯ 
ನಾಲ್ಕು "ಭಮೂಮಿಸೆಗಳೂ ರಾಜಯೋಗದ ಅಷ್ಟಾಂಗಗಳೂ ನೆರವಾಗುವವು. ಈ ಬಗೆಯ 
ಯೋಗಾಭ್ಯಾಸಕ್ಕೆ ಲಯ, ವಿಕ್ಷೇಪ-ಮೊದಲಾದ ನಾಲ್ಕು ಅಂತರಾಯಗಳೂ ಆಲಸ್ಯ ಮೊದಲಾದ 
ವಿಘ್ನಗಳೂ ಪ್ರತಿಭಾ, ಶ್ರವಣ-ಮೊದಲಾದ ಸಿದ್ಧಿಗಳೂ ಅಡ್ಡ ಬರುವವು. ಇವುಗಳನ್ನೆಲ್ಲ 
ಹಿಮ್ಮೆಟ್ಟಿಸಿ ಮುಂದುವರಿದ ಧೀರನು ಬ್ರಾಹ್ಮೀಸ್ಥಿತಿಯನ್ನು ಪಡೆಯುವನು. 


%% kkk 


369 


ಏಳನೆಯ ಅಧ್ಯಾಯ 


ಪರಮಾತ್ಮಪದ ನಿರೂಪಣ 
ಸೂಚನೆ॥ 


ಸಕಲ ತತ್ತ್ವರಹಸ್ಯವನು ಬಹು 
ಯುಕುತಿಯಿಂದಲಿ ತಿಳುಹಿ ಮುನಿಪತಿ 
ಶುಕಮುನಿಗೆ ಪರಮಾತ್ಮಪದವ ನಿರೂಪಿಸಿದನೊಲಿದು ॥ 


ತಾತ್ಪರ್ಯ: ವ್ಯಾಸ ಮುನೀಂದ್ರನು ಶುಕಮುನಿಗೆ ಪ್ರೀತಿಯಿಂದ ಎಲ್ಲಾ ರೀತಿಯ 
ತತ್ತ್ವ ರಹಸ್ಯಗಳನ್ನು ನಾನಾ ವಿಧಾನಗಳಿಂದ ತಿಳಿಸುತ್ತಾ ಪರಮಾತ್ಮಪದವನ್ನು 
(ಮೋಕ್ಷ ಮಾರ್ಗವನ್ನು) ವಿವರಿಸಿದನು. 


ಶಬ್ದಾರ್ಥ: ಜಃ ಪರಮಾತ್ಮಪದ-ಮೋಕ್ಷಮಾರ್ಗವನ್ನು; * ಓಲಿದು-ಪ್ರೀತಿಯಿ೦ದ; * ನಿರೂಪಿಸಿದನು 
ವಿವರಿಸಿದನು; * ಬಹುಯುಕ್ತಿಯಿಂದಲಿ=ನಾನಾವಿಧಾನಗಳಿಂದ; * ಮುನಿಪತಿ-ವ್ಯಾಸಮುನೀಂದ್ರ 





ಸೃಷ್ಟಿಸುವ ಭವನಾಗಿ ಜಗವನು; 

ನೆಟ್ಟನೇ ಮೃಡನಾಗಿ ಸಲಹುವ; 

ಕಟ್ಟಕಡೆಯಲಿ ಸಂಹರಿಪ ಲೋಕವನು ಹರನಾಗಿ; । 

ಇಷ್ಟು ವಿಧವಾಗಿರ್ಪ; ಗುಣದಿಂ 

ದಷ್ಟಮೂರುತಿ; ನಿರ್ಗಣದಿ ಶಿವ; 

ಭ್ರಷ್ಟರರಿವರದೆಂತು ಶ್ರೀಗಿರಿ ಮಲ್ಲಿಕಾರ್ಜುನನ ॥ ॥೧॥ 
ತಾತ್ಪರ್ಯ: ಪರಮಾತ್ಮನು ಭವ ಎಂಬ ಹೆಸರುಳ್ಳವನಾಗಿ ಜಗತ್ತನ್ನು ಸೃಷ್ಟಿಸುತ್ತಾನೆ. 
ಮೃಡ ಎಂಬ ಹೆಸರುಳ್ಳವನಾಗಿ ಪ್ರಪಂಚವನ್ನು ನೇರವಾಗಿ ರಕ್ಷಿಸುತ್ತಾನೆ. ಹರ 
ಅಂತ್ಯದಲ್ಲಿ ಲೋಕವನ್ನು ನಾಶಮಾಡುತ್ತಾನೆ. ಈ ರೀತಿಯಾಗಿ ಸೃಷ್ಟಿಕರ್ತ, ರಕ್ಷಕ, 
ಲಯಕರ್ತನಾಗಿ ತ್ರಿಮೂರ್ತಿಯಾಗಿ ಇರುವವನು, ಸಗುಣದಿಂದ ಅಷ್ಟ 
ಮೂರ್ತಿಯಾಗಿಯೂ ನಿರ್ಗುಣದಿಂದ ಮೋಕ್ಷಸ್ವರೂಪನಾದ ಶಿವನಾಗಿಯೂ 


ಇರುವ ಶ್ರೀಗಿರಿ ಮಲ್ಲಿಕಾರ್ಜುನನನ್ನು ಭ್ರಷ್ಟರಾದವನು ಹೇಗೆ ತಾನೆ ತಿಳಿಯಬಲ್ಲರು? 
(ತಿಳಿಯಲಾರರು ಎಂದರ್ಥ) 


ಶಬ್ದಾರ್ಥ: ಭವ-ಇರುವವನು. ಅದರಿಂದ ಭವ ಎಂಬ ಹೆಸರುಳ್ಳವವನಾಗಿ; ಮೃಡ-ಸುಖ 
ವನ್ನುಂಟುಮಾಡುವವನು ಎಂಬರ್ಥದ "ಮೃಡ' ಎಂಬ ಹೆಸರುಳ್ಳವನಾಗಿ; ಹರಎ 
ಕೊಲ್ಲುವವನೆಂಬರ್ಥದ "“ಹರ' ಎಂಬ ಹೆಸರುಳ್ಳವನಾಗಿ; * ಅಷ್ಟ ವಿಧವಾಗಿ- ಇರ್ಪ-ಹೀಗೆ 
ಸೃಷ್ಟಿಕರ್ತ-ಸ್ಥಿತಿಕರ್ತ-ಲಯಕರ್ತ ಎಂಬ ತ್ರಿಮೂರ್ತಿ ಸ್ವರೂಪನಾಗಿದ್ದಾನೆ. ಶಿವನಮೋಕ್ಷ 
ಸ್ವರೂಪನಾದ ಶಿವನಾಗಿ 


370 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 
ಟಿಪ್ಪಣಿ-೧: ಅಷ್ಟ ಮೂರ್ತಿ (ಅಷಿ-ಪದ್ಯ-೧ ನೋಡಿ) ೧) ಕ್ಷಿತಿಮೂರ್ತಿಶರ್ವ; ೨) ಜಲಮೂರ್ತಿ 
ಭವ; ೩) ಅಗ್ನಿಮೂರ್ತಿ ರುದ್ರ; ೪) ವಾಯುಮೂರ್ತಿ ಉಗ್ರ ೫) ಆಕಾಶಮೂರ್ತಿ ಭೀಮ; 
೬) ಯಜಮಾನಮೂರ್ತಿ ಪಶುಪತಿ; ೭) ಚಂದ್ರಮೂರ್ತಿ ಮಹಾದೇವ; ೮) ಸೂರ್ಯಮೂರ್ತಿ 
ಈಶಾನ; 

ಟಿಪ್ಪಣಿ-೨: ಈ ಪದ್ಯ ಶಿವಮಹಿಮ್ನಾಸ್ತೋತ್ರದ (ಶ್ಲೋಕ) ಅನುವಾದವಾಗಿದೆ. 


ಬಹುಲರಜಸೇ ವಿಶ್ನೋತ್ಸತ್ತೌ ಭವಾಯ ನಮೋನಮಃ 
ಪ್ರಬಲ ತಮಸೇ ತತ್ನಂಹಾರೇ ಹರಾಯ ನಮೋನಮಃ 
ಸತ್ತ್ವೋದ್ರಿಕ್ಕ್‌ ಮೃಡಾಯ ನಮೋ ನಮಃ 

ಪ್ರಮಹಸಿ ಪದೇ ನಿಸ್ತ್ರೈಗುಣ್ಯೇ ಶಿವಾಯ ನಮೋ ನಮಃ ॥ 


ಹ ರಾಸ -:ೌೂಂೂ ಉ]ು್ಣ ಾತಾಸಾಸಾಸಾಗಾಗಘಾಘ)ಾಣಾಣಾಗಾಗಾಗ;/7 /ಘಕಾಪಘಾದರಾರಕಣಥಾಘಘಾ ಘಘಾಘ ಘೂ ಪ ಘ ಕ ಘೊ ಘ್ರ ಘ್‌ 


ಶುಂಠರಿಗೆ, ಶ್ರುತಿ ವಿಮುಖರಿಗೆ, ಜನ 

ಕಂಟಕರಿಗೆ, ಕಠೋರ ವಚನದಿ 

ಗಂಟು ಬಿಡದಾವಾಗ ವಿಷಯಾಸಕ್ತರಾದವರಿಗೆ, । 

ನಂಟರಿಷ್ಟರು ಗುರು ಹಿರಿಯರೊಳು 

ಟೆಂಠಣಿಸಿ ಕಡುಮೂರ್ಯರಾಗಿಹ 

ಗಂಟುಗಳ್ಳರಿಗರುಹದಿರು ಮರೆದನುಭವಾಮೃತವ ॥ ॥೨॥ 


ತಾತ್ಪರ್ಯ: ಈ ಕಾವ್ಯ ಶ್ರವಣಕ್ಕೆ ಅಪಾತ್ರರು ಯಾರ್ಯಾರು ಎಂಬುದನ್ನು ಈ 
ಪದ್ಯದಲ್ಲಿ ಹೇಳಲಾಗಿದೆ. ಈ ಕಾವ್ಯವನ್ನು ಏನೂ ತಿಳಿಯದ ಶುಂಠರಿಗೆ, ವೇದಬಾಹಿರ 
ರಾದವರಿಗೆ, ಜನಹಿಂಸಕರಾದವರಿಗೆ, ಬಿರುನುಡಿಗಳಿ೦ದ ಹಠ ಬಿಡದವರಿಗೆ, ಸದಾಕಾಲ 
ಇಂದ್ರಿಯಸುಖದಲ್ಲಿ ನಿರತರಾದವರಿಗೆ, ನೆಂಟರು, ಇಷ್ಟರು, ಗುರುಗಳು, ಹಿರಿಯರು, 
ಮೊದಲಾದವರಿಗೆ ಎದುರು ನುಡಿಗಳಾಡುತ್ತಾ ನಿಂದಿಸುವ ಕಡುಮೂರ್ಪ್ಯರಿಗೆ, 
ಗಂಟುಕಳ್ಳರಿಗೆ ಅಪ್ಪಿತಪ್ಪಿಯೂ ಹೇಳದಿರು. 


ಶಬ್ದಾರ್ಥ: ಶುಂಠರಿಗೆ-ಏನೂ ತಿಳಿಯದವನು; * ಶ್ರುತಿವಿಮುಖರಿಗೆ-ವೇದಬಾಹಿರರಿಗೆ 
(ನಾಸಿಕರಿಗೆ); * ಜನಕ೦ಟಕರಿಗೆ-ಜನರನ್ನು ಹಿಂಸಿಸುವವರಿಗೆ; * ಕಠೋರವಚನದಿಎ 
ಬಿರುನುಡಿಗಳಿ೦ದ; * ಗಂಟುಬಿಡದೆ-ಹಠಬಿಡದವರಿಗೆ; ವಿಷಯಾಸಕ್ತರಿಗೆಇಂದ್ರಿಯ ಸುಖದಲ್ಲೇ 
ಮುಳುಗಿರುವವರಿಗೆ; ಟೆಂಶಣಿಸಿ-ಎದುರು ಬಿದ್ದು ನಿಂದಿಸುವವರಿಗೆ; ಮರೆದು-ಅಪ್ಪಿ ತಪ್ಪಿ; 
* ಅರುಹದಿರುತತಿಳಿಸದಿರು; 

ಟಿಪ್ಪಣಿ: * ಹಿ೦ದಿನ ಕವಿಗಳು ತಮ್ಮ ಕಾವ್ಯದಲ್ಲಿ ಜನರ ನಿಂದೆ, ಸುಜನರ ಸ್ತುತಿ ಎಂಬುದಾಗಿ 
ಕಾವ್ಯ ಪ್ರಾರಂಭದಲ್ಲಿ ದುರ್ಜನರನ್ನು ದೂಷಿಸುತ್ತಾರೆ, ಸುಜನರನ್ನು ಸ್ತುತಿಸುತ್ತಾರೆ, ಇದೊಂದು 
ಕಾವ್ಯ ಸಂಪ್ರದಾಯ, ಅದರಂತೆ ಕವಿ ಇಲ್ಲಿ ಕುಜನರ ನಿಂದೆ ಮಾಡಿದ್ದಾನೆ. 


ನಾನಾನಾ 


371 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆದರದೊಳಧ್ಯಾತ್ಮವಿದ್ಯೆಯ 

ಸಾಧಿಸುವ ಸತ್ಪುರುಷರಿಗೆ, ಮೈ 

ತ್ರ್ಯಾದಿ ಸದ್ಗುಣಗಳನು ಪಡೆದ ಮಹಾನುಭಾವರಿಗೆ, । 
ಬೋಧೆನಿಲುವಂದದಲಿ ಸದ್ಗುರು 

ಪಾದಪದ್ಮವ ಸೇವಿಸುತ್ತಿಹ 

ಹಾದರ ಬಿಡದೀ ಅನುಭವಾಮೃತವ ॥ Nal 


ತಾತ್ಪರ್ಯ: ಬಹಳ ಆಸಕ್ತಿಯಿಂದ ವೇದಾಂತ ವಿದ್ಯೆಯನ್ನು ಸಾಧನೆ ಮಾಡುವಂಥ 
ಸಜ್ಜನರಿಗೆ, ಚಿತ್ತ ಶುದ್ದಿಯ ಸಾಧನಗಳಾದ ಮೈತ್ರೀ ಕರುಣೆ ಮುದಿತ, ಉಪೇಕ್ಷೆ 
ಇವೇ ಮುಂತಾದ ಸದ್ಗುಣಗಳನ್ನು ಪಡೆದ ಮ ಜನರಿಗೆ ಗುರುವಿನ ಉಪ ಪದೇಶ 
ಜೀವನದಲ್ಲಿ ನೆಲೆಗೊಳ್ಳುವ ಹಾಗೆ ಸದ್ಗುರುವಿನ ಪಾದ ಕಮಲಗಳ ಸೇವನೆ 
ಮಾಡುವ ಅಭ್ಯಾಸ ಶೀಲರಿಗೆ, ಈ ಅನುಭವಾಮೃ ತವನ್ನು ನಿರಂತರವಾಗಿ 
ಉಪದೇಶಿಸತಕ್ಕದ್ದು. 


ಶಬ್ದಾರ್ಥ: * ಆದರದೊಳು-ಬಹಳ ಆಸಕ್ತಿಯಿಂದ; * ಅಧ್ಯಾತ್ಮವಿದ್ಯೈ-ವೇದಾಂತವಿದ್ಯೆ; 
xk ಜಚೋಧೆನಿಲುವಂದದಲಿ-ಗುರುವಿನ ಉಪ ಪದೇಶ ಜೀವನದಲ್ಲಿ ನೆಲೆಗೊಳ್ಳುವ ಹಾಗೆ; 
* ಸೇವಿಸುತ್ತಿಹ-ಆರಾಧಿಸುವ; * ಸಾಧಕರಿಗೆ-ಅಭ್ಯಾಸಶೀಲರಿಗೆ; ಶೆ ಬಿಡದೆಇನಿರಂತರವಾಗಿ; 
* ಅರುಹುವುದು-ಬೋಧಿಸತಕ್ಕದ್ದು; 


ಟಿಪ್ಪಣಿ-೧: ಮೈತ್ರಾದಿ ಸದ್ಗುಣಗಳುಪಾತಂಜಲಯೋಗಸೂತ್ರದಲ್ಲಿ ಬರುವ ಮೈತ್ರಿಕರುಣಾ- 
ಮುದಿತೋಪೇಕ್ಷಾಣಾ................. ಎಂಬ ಮಾತಿನ ಅನುವಾದವಾಗಿದೆ. 


ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷಾ ಈ ನಾಲ್ಕು ಗುಣಗಳು ಚಿತ್ತಶುದ್ಧಿಗೆ ಸ ಸಾಧನಗಳು. ಮೈತ್ರಿ 
ಎಂದರೆ ಸುಖಿಗಳೊಡನೆ ಸ್ನೇಹ; ಕರುಣೆಯೆಂದರೆ ದುಃಖಿಗಳ ವಿಷಯದಲ್ಲಿ ಮರುಕ; ಮುದಿತ 
ಎಂದರೆ ಒಳ್ಳೆಯ ವಿಷಯಗಳನ್ನು ಕಂಡರೆ ಸಂತೋಷ; ಉಪೇಕ್ಷೆ ಎಂದರೆ ಕೆಟ್ಟ ವಿಷಯಗಳಲ್ಲಿ 
ಉದಾಸೀನತೆ. 





ಮುನಿವರನೆ ಚಿತ್ತಯಿಸು ತತ್ತ್ವದ 

ಘನರಹಸ್ಯ ವನೆಲ್ಲವೆನ್ನಯ 

ತು ಚು ಶಾಸ್ತಾರ್ಥವನು ಬೋಧಿಸಿದೆ; 
ಜನನಮರಣದ ಕೋಟಲೆಯ “ಕಳೆ 

ದೆನು; ಭವತ್ಕಾರುಣ್ಯ ದೃಷ್ಟಿಯೊ 

ಳನುಪಮದ ಪರಮಾತ್ಮಪದವನು ತಿಳುಹಬೇಕೆಂದ ॥ ॥೪॥ 


ತಾತ್ಪರ್ಯ: ಶುಕಯೋಗಿ ಇ ಭಾಭಾ ಹೀಗೆ ಕೇಳಿಕೊಂಡನು. “ಎಲೈ 
ತಂದೆಯೆ, ವೇದಾಂತ ಶಾಸ್ತ್ರದ ಸೂಕ್ಷ್ಮಾರ್ಥಗಳನ್ನೆಲ್ಲ ನನ್ನ ಮನಸ್ಸಿಗೆ ನಾ 
ಶಾಸ್ತ್ರ ಪ್ರಮಾಣಗಳಿಂದ ಮರವಾಗಿ" ಕದ. ನಿನ್ನ ಕೃಪಾಕಟಾಕ್ಷದಿಂದ 


372 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ಜ್ಞಾನಬೋಧೆಯಿಂದ ಜನನ ಮರಣಗಳೆಂಬ ಕಷ್ಟ ಪರಂಪರೆಯನ್ನು ಪರಿಹರಿಸಿ 
ಕೊಂಡೆನು. ಇನ್ನು ನಿನ್ನ ಕಾರುಣ್ಯ ನೋಟದಿಂದ ನನಗೆ ಅನುಪಮ ಮೋಕ್ಷ 
ಮಾರ್ಗವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ” ಎಂದನು. 


ಶಬ್ದಾರ್ಥ: * ಚಿತ್ತಯಿಸು-ಪರಾ೦ಬರಿಸು; * ತತ್ತ್ವ ದ ಘನರಹಸ ೈವನೆಲ್ಲ-ವೇದಾಂತ ಶಾಸ್ತ್ರದ 
ಅಂತರಾರ್ಥಗಳನ್ನೆಲ್ಲ: x ಮನಕೊಡಂಬಡುವಂತೆ೨ ಮನಸಿಗೆ ನಾಟುವಂತೆ; ತ ಕೋಟಲೆ-ಕಷ್ಟ 
ಪರಂಪರೆ; * ಭವತ್ಯಾರುಣ್ಯ ದೃಷ್ಟಿಯೊಳುಎನಿನ್ನ ದಯಾ ದೃಷ್ಟಿಯಿಂದ; x ಪರಮಾತ್ಮಪದ-ಮೋಕ್ಷ 
ಮಾರ್ಗ 


ಟಿಪ್ಪಣಿ-೧: ಪಾಠಾಂತರ: ಮುನಿವರನೆ ಚಿತ್ತು ತತ್ತ್ವದಎಇಲ್ಲಿರುವ ಚಿತ್ತಯಿಸು ಪಾಠಕ್ಕೆ 
ಬದಲಾಗಿ ಉಳಿದೆಲ್ಲ ಪ್ರತಿಗಳಲ್ಲಿ ಚಿತ್ತೈಸು ಎಂದಿದೆ ಇದು ಅಶುದ್ಧ ಪ ಪಾಠ. 
ಅರ್ಥವ ತ್ಯಾಸವಿಲ್ಲದಿದ್ದರೂ `ಭಛಂದೋದ ಷ್ಟಿಯಿರಿದ ೧ ಮಾತ್ರೆ ಕಡಿಮೆ ಆಗುತ್ತದೆ. ಚಿತ್ತಯಿಸು 


ಶುದ್ಧ ಪಾಠ. ಚಿತ್ತೆ ಸು ಛಂದೋರೂಪ ಪಾಠ. 


ಟಿಪ್ಪಣಿ-೨: ಹೊ.ಚಿದಂಬರಯ್ಯನವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಪಾಠಾಂತರ 
ಅನುವಾದಕನದು. 





ಕೇಳು ಶುಕಯೋಗೀಂದ್ರ ನಿಜಪದ 

ಹೇಳಲಳವಲ್ಲಾದೊಡೆಯು ಸಂ 

ಭಾಳಿಸುತಲರುಪುವೆನು ನಿಜನಿರ್ದ್ವಂದ್ವ ನಿರ್ಗುಣವ; 

ತಾಳಿ ನೀನಪರೋಕ್ಷದನುಭವ 

ಮೇಳವಿಸುವಂದದಲಿ ತಿಳಿವನು 

ಕೂಲವನು ಮಾಡುವದು ಮನದಲಿ ಮಗನೆ ಕೇಳೆಂದ ॥  ॥ ೫ ॥ 
ತಾತ್ಪರ್ಯ: ವ್ಯಾಸರು ಶುಕನಿಗೆ ಹೇಳಿದರು: ಪರಮಾತ್ಮಪ ದದ ಸತ್ಯ ಸ್ವರೂಪ ಪವನ್ನು 
ವಿವರಿಸುವುದು ಸಾಧ ೈವಿಲ್ಲದಿದ್ದರೂ ಪ್ರಯತ್ನ ದಿಂದ ಅಳವಡಿಸಿಕೊಳ್ಳುತ್ತಾ 
(ಸಂಭಾಳಿಸುತ್ತಾ) ತಿಳಿಸುತ್ತೇನೆ. ನಿಶ್ಚಯವೂ ಏಕವೂ ಗುಣರಹಿತವೂ ಆದ ಮೋಕ್ಷ 
ಮಾರ್ಗವನ್ನು ಗ್ರಹಿಸಿ ಪ್ರತ್ಯಕ್ಷಾನುಭವವನ್ನು ಹೊಂದಿಸಿಕೊಂಡು ಮನಸ್ಸನ್ನು 
ಸತ್ಯಾನ್ವೇಷಣೆಗೆ ಸಿದ್ಧಮಾಡಿಕೋ ಎಂದನು. 
ಶಬ್ದಾರ್ಥ: * ನಿಜಪದ-ಪರಮಾತ್ಮಪದ; ತಾಳಿ-ಗ್ರಹಿಸಿ; * ಹೇಳಲು--ಅಳವಲ್ಲ.-ಆದೊಡೆಯು 
=ವಿವರಿಸಲು ಸಾಧ್ಯ ಇಲ್ಲದಿದ್ದರೂ; * ನಿಜನಿರ್ದ್ವಂದ್ವ ನಿರ್ಗುಣವ-ನಿಶ್ಚಯವೂ ಏಕವೂ 
ಗುಣರಹಿತವೂ ಆದ; ಅಪರೋಕ್ಷಾನುಭವ-ಪ್ರತ್ಯಕ್ಷಾನುಭವ; ತಿಳಿವ ಮೇಳವಿಸುವಂದದಲಿ- 
ಹೊಂದಿಕೊಳ್ಳುವ ಹಾಗೆ; ಮನದಲಿ ಅನುಕೂಲವನು ಮಾಡುವುದು-ಮನಸ್ಸನ್ನು ಸತ್ಯಾನ್ವೇಷಣೆಗೆ 
ಸಿದ್ಧ ಮಾಡಿಕೊ; ಸಂಭಾಳಿಸುತಲಿ-ಪ್ರಯತ್ನದಿಂದ ಹೊಂದಿಸಿಕೊಳ್ಳುತ್ತ 





373 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ದರ್ಪಣದವೊಲು ಶುದ್ಧವಾಗಿಯೆ 

ತೋರ್ಪ ಬುದ್ಧಿಯ ವೃತ್ತಿ ನಿಜವಾ 

ಗಿರ್ಪ ನಿತ್ಯಜ್ಯೋತಿ ರೂಪಿನೊಳೇಕರಸವಾಗಿ । 
ಕಪ್ಪುರವನುರಿಯಾವರಿಸಿದೋ 

ಲ್ಬೇರ್ಪಡದೆ ನಿರ್ದಂದ್ದಪದವಾ 

ಗಿರ್ಪುದದು ಪರಮಾತ್ಮಪದವೆಂದರಿತುಕೋ ಎಂದ ॥ Wl 


ತಾತ್ಪರ್ಯ: ಕನ್ನಡಿಯ ಹಾಗೆ ನಿರ್ಮಲವಾಗಿ ಕಾಣುವ ಬುದ್ಧಿಯ ವ್ಯಾಪಾರವು 
ನಿಜವಾಗಿಯೂ ಶಾಶ್ವತ ಜ್ಯೋತಿ ಸ್ವರೂಪದಲ್ಲಿ ಏಕರಸವಾಗಿ ಉರಿಯು 
ಕರ್ಪೂರವನ್ನು ಆವರಿಸಿದಂತೆ ಸುಖದುಃಖಗಳಿಲ್ಲದೆ ನಿರ್ದ್ವಂದ್ವ ಸ್ಥಿತಿಯನ್ನು 
ಹೊಂದಿರುವುದೇ ಪರಮಾತ್ಮಪದ (ಮೋಕ್ಷ ಸ್ಥಿತಿ) ಎಂದು ತಿಳಿದುಕೋ ಎಂಬುದಾಗಿ 
ವ್ಯಾಸನು ಹೇಳಿದನು. 


ಶಬ್ದಾರ್ಥ: * ದರ್ಪಣದವೊಲು-ಕನ್ನಡಿಯ ಹಾಗೆ; * ಶುದ್ಧವಾಗಿಯೇ ತೋರ್ಪ-ನಿರ್ಮಲವಾಗಿ 
ಕಾಣುವ; * ಬುದ್ಧಿಯ ವೃತ್ತಿ-ಬುದ್ಧಿಯ ವ್ಯಾಪಾರವು; * ಕಪ್ಪುರಾಕರ್ಪೂರ; ಆವರಿಸಿದಂತೆಎ 
ಹಬ್ಬಿಕೊ೦ಡಂತೆ; * ಬೇರ್ಪಡದೆ-ಪ್ರತ್ಯೇಕವಾಗದೆ, ದುಃಖಗಳಿಲ್ಲದೆ; 





ನೆನಹಡಗಿ, ಮನವೇನು ತೋರದೆ, 

ತನಗೆ ತಾನೆಂದೆಂಬ ಹಮ್ಮಿನ 

ಬಿನುಗು ನೆರೆ ಬಯಲಾಗಿ, ಭಾವಭ್ರಾಂತಿಯಳಿದುಳಿದ । 

ಘನ ಪರಂಜ್ಯೋತಿ ಸ್ವರೂಪವು 

ಮನದೊಳನುಭವವಿಲ್ಲದನುಪಮ 

ವೆನಿಪುದೇ ಪರಮಾತ್ಮಪದವೆಂದರಿತುಕೋ ಎಂದ ॥ !ಓ 
ತಾತ್ಪರ್ಯ: ನಿಶ್ಚಯ ಜ್ಞಾನವೆಂಬ ನೆನಪು ಮರೆಯಾಗಿ ಮನಸ್ಸಿಗೆ ಏನೂ ತೋಚದೆ 
ತನಗೆ ತಾನೇ ಎಂಬ ಅಹಂಕಾರದ ಮತ್ತು ಮಮಕಾರ ಭಾವ ವ್ಯರ್ಥವಾಗಿ ಭೇದಬುದ್ಧಿ 


ಅಳಿದುಹೋದ ಮೇಲೆ ಉಳಿಯುವ ಘನ ಪರಂಜ್ಯೋತಿ ಸ್ವರೂಪವು ತಾನೇ ತಾನಾಗಿ 
ಮನಸ್ಸು ಮೀರಿ ಇರುವ ಆತ್ಮಸ್ಥಿತಿಯೇ ಪರಮಾತ್ಮಪದ ಎಂದು ತಿಳಿ. 


ಶಬ್ದಾರ್ಥ: * ನೆನಹು-ನಿಶ್ಚಯಜ್ಞಾನವೆಂಬ ನೆನಪು; * ತನಗೆ ತಾನೆಂದೆಂಬ ಹಮ್ಮಿನ 
ಬಿನುಗು-ಅಹಂಕಾರ, ಅಳಿದುಹೋದ ಮೇಲೆ ಉಳಿಯುವ; ಮನದೊಳು ಅನುಭವವಿಲ್ಲದ 
ಅನುಪಮವುಎಎಲ್ಲ ಸ್ಥಿತಿಗಳೂ ಮನಸ್ಸಿನಲ್ಲಿ ಅನುಭವಕ್ಕೆ ಬರತಕ್ಕವುಗಳಾಗಿರುವಾಗ ಆತ್ಮಸ್ಥಿತಿಯು 
ಮನಸ್ಸನ್ನು ಮೀರಿರುವುದರಿಂದ ಹೋಲಿಕೆ ಇಲ್ಲದ್ದು; ಪರಮಾತ್ಮಪದ-ಆತೃಸ್ಥಿತಿ; 





374 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ಬುದ್ಧಿಯೆನಿಸುವ ಕರಣವನುಭವ 

ಸಿದ್ಧವಾಗಿಹುದಾತ್ಮನಡಿಯೊಳ 

ಗಿರ್ದ ತೋರುತ ಬಯಲೊಳೆಸೆಯುವ ಬಿಂಗದಂದದಲಿ; | 

ಬುದ್ಧಿಗಾದಾಕಾರವಡಗಿರ 

ಲದ್ವಯಾನಂದಾಬ್ಧಿಯಾಗುತ 

ಭೇದ್ಯವದು ಪರಮಾತ್ಮಪದವೆಂದರಿತುಕೋ ಎಂದ ॥ ISI 
ತಾತ್ಸರ್ಯ: ಬುದ್ಧಿಯೆನಿಸುವ ಇಂದ್ರಿಯವು ಆತ್ಮನ ಹತ್ತಿರದಲ್ಲಿಯೇ ಇದ್ದು ಕಾಣುತ್ತ 
ಬಯಲಲ್ಲಿ ಕಾಗೆಯ ಬಂಗಾರವು ತಾನು ತೇಜೋಮಯವಾದ ವಸುವಲ್ಲದಿದ್ದರೂ 
ಸೂರ್ಯನ ತೇಜಸನ್ನು ಪಡೆದು ಸೂರ್ಯನ ಹಾಗೆ ಬೆಳಗುವಂತೆ ಬುದ್ಧಿಯು 
ಜ್ಞಾನಸ್ವರೂಪ ಪವಲ್ಲದಿದ್ದರೂ ಆತ್ಮ ಸಾನ್ನಿಧ್ಯ ಬಲದಿಂದ ಆತ್ಮನ ಹಾಗೆ 'ಜ್ಞಾನ 
ಸ್ವರೂಪವಾಗಿ ಕಾಣಿಸಿಕೊಳ್ಳುತ್ತದೆ. ಸೂರ್ಯನನ್ನು ಅನುಕರಣ ಮಾಡುತ್ತಿದ್ದ 
ಎರಡನೆಯ ಪ್ರಕಾಶವಸ್ತುವಾಗಿ ಕಾಣಿಸುತ್ತಿದ್ದ ಕಾಗೆ ಬಂಗಾರವು ಹೋದರೆ 
ಸೂರ್ಯನೊಬ್ಬನೇ ಆಗುವಂತೆ, ಬುದ್ಧಿಯ ವೃತ್ತಗಳೆಲ್ಲಾ ಮರೆಯಾದರೆ ಅದ್ವಯನೂ, 
ಆನಂದಸಾಗರನೂ ಆದ ಅಭೇದ್ಯ ಅಖಿಂಡನಾದ ಆತ್ಮನೊಬ್ಬನೇ ಕಾಣಿಸಿಕೊಳ್ಳುತ್ತಾನೆ. 
ಅದೇ ಪರಮಾತ್ಮಪದ ಎಂದು $೪. 


ಶಬ್ದಾರ್ಥ: * ಬುದ್ಧಿಯೆನಿಸುವ ಕರಣ: ಇಬುದ್ಧಿಯೆಂಬ ಇಂದ್ರಿಯ; * ಆತ್ಮನಡಿಯೊಳಗಿರ್ದು-ಆತ್ಮನ 
ಹತ್ತಿರದಲ್ಲಿಯೇ ಇದ್ದು ಕಾಣುತ್ತ; ಬಯಲೊಳೆಸೆಯುವ ಬಿಂಗದಂದದಲಿ-ಬಯಲಲ್ಲಿ ಕಾಗೆ 
ಬಂಗಾರವು ಥಳಥಳ ಹೊಳೆಯುತ್ತ ಎದ್ದು ಕಾಣುವಂತೆ; ಬುದ್ದಿಗೆ ಅದು ಆಕಾರವಡಗಲು-ಬುದ್ದಿಯ 
ವೃತ್ತಿಗಳೆಲ್ಲಾ ಹೋದರೆ ಆತ್ಮನೊಬ್ಬನೇ ಅಖಂಡವಾಗಿ ಕಾಣಿಸಿಕೊಳ್ಳುವನು. 


ಪಾಠಾಂತರ: ಬುದ್ಧಿಯೆನಿಸುವ-ಬುದ್ಧಿಯೆನಿಸಿದ (ಕು); ಅಡಿಯೊಳಗಿರ್ದು-ಅಡಯೊಳಗಿದ್ದು 
(ಕು); ಬಯಲೊಳೆಸೆಯುವ=ಬಯಲೊಳತ್ತಿದ (ಕು); ಬುದ್ಧಿಗಾದಾಕಾರವಡಗಿರಲು-ಶುದ್ಧ 
ವಾದಾಕಾರವಡಗಿರಲು (ಕು). 





ಅಚ್ಚಬೆಳದಿಂಗಳಿನ ಪ್ರಭೆಯಲಿ 

ಸ್ವಚ್ಛವಾದಾ ಸ್ಫಟಿಕ ಮಣಿಯ ಶಿ 

ಲೋಚ್ಚಯದ ನಿಜವೇನು ತೋರದಭೇದ್ಯವಾದಂತೆ | 
ಅಚ್ಚಬರಿಯರಿವಾಗಿ ತತ್ಪುಖ 

ಪೆರ್ಚಿ ತನ್ನಯ ಬುದ್ಧಿಯೊಳು ವಿಗೆ 

ಬೆಚ್ಚಲದು ಪರಮಾತ್ಮಪದವೆಂದರಿತುಕೋ ಎಂದ ॥ ॥೯॥ 


ತಾತ್ಪರ್ಯ: ಸ್ವಚ್ಛವಾದ ಬೆಳದಿಂಗಳಿನ ಕಾಂತಿಯಲ್ಲಿ ನಿರ್ಮಲವಾದ ಸ್ಪಟಿಕ 
ಮಣಿಗಳಿಟ್ಟರೆ ಆ ಮಣಿಗಳ ಸ್ವಾಭಾವಿಕ ಕಾಂತಿ ಏನೂ ತೋರದೆ ಇದು ಚಂದ್ರನ 
ಬೆಳಕು, ಇದು ಸ್ಫಟಿಕಮಣಿಯ ಬೆಳಕು ಎಂದು ಬಿಡಿಸಿ ತಿಳಿಯುವುದಕ್ಕೆ ಹೇಗೆ 


375 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬರುವುದಿಲ್ಲವೋ ಹಾಗೆ ಶುದ್ಧ ಆತ್ಮ ಜ್ಞಾನದ ಆನಂದವು ಅಧಿಕವಾಗಿ ಬುದ್ಧಿಯಲ್ಲಿ 
ಚೆನ್ನಾಗಿ ಬೆಸುಗೆ ಹೊಂದಿಕೊಂಡರೆ ಅದೇ ಪರಮಾತ್ಮಪದ ಎಂದು ತಿಳಿ. 


ಶಬ್ದಾರ್ಥ: ಶಿಲೋಚ್ಚಯದ-ನಿಜವುಎ ನಿರ್ಮಲವಾದ ಸ್ಫಟಿಕಮಣಿಗಳ ಸ ಸ್ವಾಭಾವಿಕ ಕಾಂತಿಯು; 
ಅಭೇದ್ಯವಾದಂತೆ- -ಬೆಳದಿಂಗಳಲ್ಲಿ ಇದು ಚಂದನ ಬೆಳಕೆಂದೂ ಇದು ಸ್ಫಟಿಕಶಿಲೆ ಎಂದೂ 
ಬಿಡಿಸಿ ತಿಳಿಯುವುದಕ್ಕೆ ಬರದೆ ಇರುವ ಹಾಗೆ; ಬೆಚ್ಚಲು-ಜೆನ್ನಾಗಿ ಬೆಸುಗೆಯಿ೦ದ ಕೂಡಿಕೊಳ್ಳಲು; 
* ಮಿಗೆ-ಅತಿಶಯವಾಗಿ; ತತ್‌ಸುಖ-ಜ್ಜಾನರೂಪದ ಸುಖ. ಚಿದಾನಂದ; 





ಜೀವನೆನಿಸುವ ಸಂವಿದದ್ದಯ 
ನಾವದೊಂದನು ಮನದಿ. ವಿಷಯವ 

ಭಾವಿಸದೆ ನಿರ್ವಿಷಯನಾಗಿಹನಾವ ಹೊತ್ತಿನಲಿ | 

ಕೇವಲ ಚಿದಾನಂದಮಯವಹ 

ಭಾವವಿರಹಿತವಾದ ನಿರ್ಮಲ 

ವಾವುದದು ಪರಮಾತ್ಮಪದವೆಂದರಿತುಕೋ ಎಂದ ॥ HAO 
ತಾತ್ಪರ್ಯ: ಜೀವನೆಂಬ ಅದ್ವಯನೂ ಜ್ಞಾನಸ್ವರೂಪನೂ ಆದ ಬ್ರಹ್ಮದ ಸ್ವರೂಪ 
ಆತ್ಮನು ಯಾವ ವಿಷಯವನ್ನೂ ಭಾಂತಿ ಬುದ್ದಿಯಿಂದ ಮನಸಿಗೆ 'ತಂದುಕೊಳ್ಳದೆ 
ನಿರ್ವಿಣ್ಣನಾಗಿರುತ್ತಾನೋ ಸದಾಕಾಲವೂ ಯಾವ ಕಲ್ಪನೆಯೂ ಇಲ್ಲದಂಥ 


ಭಾವದೂರನಾಗಿರುತ್ತಾನೋ ಅಂಥ ಹೊತ್ತಿನಲ್ಲಿ ಶುದ್ಧ ಚಿದಾನಂದ ಸ್ವರೂಪವಾಗಿರುವ 
ನಿಷ್ಕಲ್ಪಷ ವಸ್ತುವನ್ನೇ ಪರಮಾತ್ಮ ಪದವೆಂದು ತಿಳಿದುಕೊ. 


ಶಬ್ದಾರ್ಥ: ಸಂವಿದದ್ವಯನು-(ಜೀವನೆ೦ಬ) ಅದ್ವಯವೂ, ಜ್ಞಾನಸ್ವರೂಪವೂ ಆದ 
ಬ್ರಹ್ಮಸ್ವರೂಪನು; ನಿರ್ವಿಷಯನಾಗಿಹನು-ಯಾವ ವಿಷಯವನ್ನೂ ಮನಸ್ಸಿಗೆ ತಂದುಕೊಳ್ಳದೇ 
ಇರುವನು; ಭಾವವಿರಹಿತನಾದ=ಯಾವ ಕಲ್ಪನೆಯೂ ಇಲ್ಲದಂಥ; ಆವ ಹೊತ್ತಿನಲ್ಲ-ಅಂಥ 
ಸ್ಥಿತಿಯಲ್ಲಿ; ನಿರ್ಮಲ-ನಿಷ್ಕಲ್ಮಶ; 


ಪಾಠಾಂತರ: ನಾವುದೊಂದನುಮನದಿ=-ನಾವುದಾನೊಂದಖಿಲ (ಕು) ನಿರ್ದಿಷಯನಾಗಿಹನಾವ= 
ನಿರ್ವಿಣ್ಣನಾಗಿಹನಾವ (ಕು) 





ತನ್ನ ನಿಜವನು ತಿಳಿದು, ತಾ ಸಂ 

ಪನ್ನ ಸುಖಮಯನಾಗಿ, ತನ್ನಿಂ 

ದನ್ಯವಹ ತನುಕರಣಗಳ ಪ್ರಾರಬ್ಧಕರ್ಮವನು | 

ಅನ್ಯರನುಭವದಂತೆ ಕಂಡವ 

ಮುನ್ನಲೇ ಪರಿಹರಿಸಿ ನಿಂದ ನಿ 

ಜೋನ್ನತಿಯೆ ಪರಮಾತ್ಮಪದವೆಂದರಿತುಕೋ ಎಂದ ॥ NAO 


376 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ತಾತ್ಪರ್ಯ: ತನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ತಾನು ಸಂಪೂರ್ಣ ಸುಖ 
ಸ್ವರೂಪನಾಗಿ ತಾನಲ್ಲದ ತನ್ನ ದೇಹ ಮತ್ತು ಪ್ರಾಣಾದಿಕರಣಗಳ ಪ್ರಾರಬ್ಧ ಕರ್ಮಗಳನ್ನು 
ಇತರರ ಅನುಭವದಂತೆ “ಅದು ಅವುಗಳನ್ನು ಮೊದಲೇ ಪರಿಹರಿಸಿಕೊಂಡ 
ಮೇಲೆ ಆದ ಸತ್ಯ ಸ್ವರೂಪದ ಉನ್ನತಿಯೇ ಪರಮಾತ್ಮಪದವೆಂದು ತಿಳಿ, 
ಶಬ್ದಾರ್ಥ: ಕಂಡು--ಅವ (ಆ ಪ್ರಾರಬ್ಧ ಕರ್ಮಗಳನ್ನು); ಪರಿಹರಿಸಿ-ಕೈಬಿಟ್ಟು;* ಸಂಪನ್ನ 
ಸುಖಮಯನಾಗಿ-ಸ೦ಪೂರ್ಣ ಸುಖಸ್ಟರೂಪನಾಗಿ; 

ಟಿಪ್ಪಣಿ: ಪ್ರಾರಬ್ಧ ಕರ್ಮವನು-ಅನೇಕ ಸಂಚಿತ ಕರ್ಮಗಳ ಮಧ್ಯ ದಲ್ಲಿ ಪರಿಪಕ್ಷವಾದ ಮತ್ತು 


ಠಃಶ್ತರೇಚ್ಛ ಯಿಂದ ಈ ವರ್ತಮಾನ ದೇಹದ ಆರಂಭಿಕವಾದ ಯಾವುದಾದರೊಂದು ಸಂಚಿತ 
ಕರ್ಮವೇ ಪ್ರಾರಬ್ಧ ಕರ್ಮವೆನಿಸುವುದು. (ಶೃತಿ ವಿಚಾರ ಚಂದ್ರೋದಯ; ಪುಟ:೧೭೮) 





ಬಗೆಯೆ ಸಕಲಾಕಾರವಾಗಿರ 

ಲೊಗೆದು ತೋರ್ಪುದು; ತಿಳಿಯಲಂತಾ 

ಬಗೆಯಳಿಯೆ ತಾನಾಗಿ ತೋರ್ಪದಖಂಡ ವಸ್ತುವೆನೆ | 
ನಿಗಮನಿಕರಂಗಳಿಗೆ ನಿಲುಕದ, 

ಸಗುಣನಿರ್ಗುಣವೆನಿಸದಾ ಚಿ 

ದ್ವಗನವದು ಪರಮಾತ್ಮಪದವೆಂದರಿತುಕೋ ಎಂದ ॥ N೧೨ 


ತಾತ್ಪರ್ಯ: ಮನಸ್ಸೇ ಭೇದಜ್ಜಾನಾತ್ಮಕವಾದ ಭಾವನೆಯಿಂದ ನಾಮರೂಪವಾದ 
ಜಗತ್ತನ್ನು ನಾನಾ ಬಗೆಯ ಸ್ವರೂಪದಲ್ಲಿ ಕಾಣುತ್ತದೆ. ಈ ರೀತಿಯ ಮನಸ್ಸು 
ನಾಶವಾದರೆ ಆಗ ಅಖಂಡ ವಸ್ತುವಾದ ಪರಬ್ರಹ್ಮ ಸ್ಚರೂಪ ಕಾಣಿಸುತ್ತದೆ. ಆದ್ದರಿಂದ 
ವೇದ ಸಮೂಹಗಳಿಗೂ ಸಿಗದ ಸಗುಣ ರೂಪದಲ್ಲಾಗಲಿ, ನಿರ್ಗಣ ರೊಪದಲ್ವಾಗಲಿ 
ತೋರದಿರುವ ಚಿದಾಕಾಶವೇ ಪರಮಾತ್ಮ ಪದವೆಂದು ತಿಳಿ. 


ಶಬ್ದಾರ್ಥ: ಬಗೆಯೆ-ಮನಸ್ಯೆ ಬಗೆಯಳಿಯೆ-ಮನಸ್ಸು ನಾಶವಾದರೆ; * ತೋರ್ಪುದು:ಕಾಣಿಸುತ್ತದೆ; 
* ಅಖಂಡವಸ್ತು-ಪರಬ್ರಹ್ಮಸ್ವರೂಪ; ಚಿದ್ಧಗನ-ಚಿದಾಕಾಶ. 





ತೋರಿಸುವುದೆಲ್ಲವನು ತನ್ನೊಳು; 

ತೋರದಡಗಿದೊಡಡಗಿತೆಂಬ ವಿ 

ಚಾರವೇನೂ ತೋರದೇ ಸ್ತಿಮಿತಾಂಬುಧಿಯವೋಲು । 

ಮೀರಿ ಮಿಕ್ಕಿಹ ಸತ್ಯಸಂವಿದ 

ಪಾರಪರಮಾನಂದ ಸಹಜಾ 

ಕಾರವದು ಪರಮಾತ್ಮಪದವೆಂದರಿತುಕೋ ಎಂದ ॥ ॥೧೩। 


3717 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಎಲ್ಲವನ್ನೂ ತನ್ನಲ್ಲಿ ತೋರಿಸುತ್ತ, ಆ ತೋರಿಕೆ ಅಡಗಿದೊಡೆ ಅದು 
ಮರೆಯಾಯಿತು ಎಂಬ ವಿಚಾರವೇನನ್ನೂ ಕಾಣಿಸದೆ, ಅಲುಗಾಡದ ಶಾಂತಸಾಗರದ 
ಹಾಗೆ, ಅದನ್ನೂ ಮೀರಿ ಮಿಕ್ಕು ಸತ್ಯ ಜ್ಞಾನ ಸಂಪನ್ನವಾದ ಅಪಾರ ಪರಮಾನಂದ 
ವೆನಿಸಿದ ಸಹಜಾಕಾರವಾಗಿ ತೋರುವುದೇ ಪರಮಾತ್ಮಪದವೆಂದು ತಿಳಿ, 
ಶಬ್ದಾರ್ಥ: * ತೋರಿಸುವುದು-ಕಾಣಿಸುವುದು; * ಅಡಗಿದೊಡೆ-ಮರೆಯಾದರೆ; * ಮೀರಿಮಿಕ್ಕು 
=ಅದರಾಚೆಗೆ; * ಸಂವಿದ-ಸತ್ಯ, ಜ್ಞಾನ, ಸತ್ಯಾನುಭವ; ಸ್ತಿಮಿತಾಂಬುಧಿಯವೋಲು-ಅಲುಗಾಡದ 
ಸಮುದದಂತೆ; 

ಪಾಠಾಂತರ: ತೋರಿಸುವುದೆಲ್ಲವನು-ತೋರಿಸುತ್ತಿಹುದೆಲ್ಲ (ಕು); ತೋರದಡಗಿದೊಡಡಗಿತೆಂಬ- 
ತೋರಲಡಗಿರಲಡಗಿತೆಂಬ (ಕು); 





ಜ್ಞೇಯವೆನಿಸಿಯೆ ಮೆರೆದು ತೋರುವ 

ದೀಯಶೇಷವು; ಸಕಲಕರಣೋ 

ಪಾಯವಿವು ಜ್ಞಾನಂಗಳೆನಿಪುವು; ನಿಜದೊಳವನರಿವ | 

ಆಯರಿವೆ ಜ್ಞಾತೃತ್ಸವೆನಿಸುವ 

ದೀಯಿನಿತು ತಿಳಿ ತ್ರಿಪುಟಿಯಿವನಳಿ 

ದಾಯವಸ್ಥೆಯನರಿತುಕೋ ಪರಮಾತ್ಮಪದವೆಂದು ॥ NOVY 
ತಾತ್ಪರ್ಯ: ಪ್ರಕಾಶಿಸಿ ತೋರುತ್ತಿರುವ ಸಮಸ್ತ ವಸ್ತುಗಳೂ ಜ್ಞೇಯವೆನಿಸಿಕೊಳ್ಳುತ್ತವೆ; 
ಎಲ್ಲ ಕರಣೋಪಾಯಗಳೂ ಜ್ಞಾನವೆನಿಸಿಕೊಳ್ಳುತ್ತವೆ. ಈ ಜ್ಞೇಯ, ಜ್ಞಾನಗಳನ್ನು 
ತಿಳಿದುಕೊಳ್ಳುವಂಥ ತಿಳಿವೇ ಜ್ಞಾತೃತ್ವ ಎನಿಸುತ್ತದೆ. ಈ ಜ್ಞಾನ, ಜ್ಞೇಯ, ಜ್ಞಾತೃತ್ವ 
ಎಂಬ ಈ ಮೂರೂ ಸೇರಿ ತ್ರಿಪುಟಿ' ಎನ್ನಿ ಸಿಕೊಳ್ಳುತ್ತದೆ. ಇಂಥ ತ್ರಿಪುಟಿಯನ್ನು ಮೀರಿದ 
ಅವಸ್ಥೆ (ಸ್ಥಿತಿ) ಯಾವುದು ಇದೆಯೋ ಅದೇ" 'ಪರಮಾತ್ಮ ಪದ ಎಂದು ತಿಳಿ. 


ಶಬ್ದಾರ್ಥ: ತ್ರಿಪುಟಿಮೂರುದಲಗಳುಳ್ಳದ್ದು (ಜ್ಞಾನ, ಜ್ಹೇಯ, ಜ್ಞಾತೃ); 


ಟಿಪ್ಪಣಿ; ಜ್ಞಾನ-ಅರಿವು, ತಿಳಿವಳಿಕೆ, ಶಾಸ್ತ್ರ ಜ್ಞಾನ, ತಾನು ಬ್ರಹ್ಮವೆಂಬ ಅರಿವು; ಜ್ಛೇಯ- 
ತಿಳಿದುಕೊಳ್ಳಬೇಕಾದುದು ಪರಬ್ರಹ್ಮ ಅದಕ್ಕೆ” ಆದಿ ಅಂತ್ಯಗಳಿಲ್ಲ. ಇದೆ. ಇಲ್ಲ ಎಂಬೆರಡರಿಂದಲೂ 
ಅದನ್ನು ಹೇಳಲಾಗುವುದಿಲ್ಲ. ಇರುವುದು ಅದೊಂದೇ ಪರಬ್ರಹ್ಮ ಜ್ಞಾತ್ಸೃ =ದೇಹದಲ್ಲಿರುವಂತೆ 
ತೋರಿ. ಇಂದ್ರಿಯಗಳ ಮೂಲಕ ಹೊರವಸ್ತುಗಳನ್ನು ಅರಿಯುವವನು. ಅಶೇಷವುಎಸಮಸ್ತ 
ವಸುಗಳ್ಳೂ; ಕರಣೋಪಾಯಗಳು-ಇಂದ್ರಿಯಸಾಧನಗಳು; (ಪರಮಾರ್ಥಪದಕೋಶ ಪುಟ 
೧೬೧, ೧೬೪) 





ಒತ್ತರದ ನಿದ್ರೆಯೊಳು ನಿಜಸುಖ 
ವ್ಯಕ್ತವಾಗಿಯೆ ತೋರುತಿರಲದ 
ಮರ್ತ್ಯ “ಸುಖಮಸ್ವಾಪ್ಷಮಹ” ಮಿಂತೆಂದು ಪೇಳುವನು; । 


378 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ಪ್ರತ್ಯಭಿಜ್ಞೆಯನಿಪ್ಪುದಾ ಸುಖ; 

ನಿತ್ಯ ನಿರುಪಾಧಿಕವದಾಗಿಹ 

ಸತ್ಯಸಹಜಾನಂದವದು ಪರಮಾತ್ರ ಪದವೆಂದ ॥ ೧೫ 
ತಾತ್ಪರ್ಯ: ಗಾಢನಿದ್ರೆ (ಸಕ್ಕರೆ ನಿದ್ರಿಯಲ್ಲಿ ನಿಜವಾದ ಸುಖವು ಸ್ಪಷ್ಟವಾಗಿಯೆ 
ಕಾಣಿಸಿಕೊಂಡಾಗ ಅದನ್ನು ಮಾನವನು “ನಾನು ಸುಖವಾಗಿ ನಿದ್ದೆಗೈದೆನು” 
ಎಂಬುದಾಗಿ ಹೇಳುತ್ತಾನೆ. ನಿದ್ರೆಯಲ್ಲಿ ಅನುಭವಕ್ಕೆ ಬಂದ ಆ ಸುಖದ ನೆನಪೇ 
ಪ್ರತ್ಯಭಿಜ್ಞೆ ಎ೦ದೆನ್ನಿಸಿಕೊಳ್ಳುತ್ತದೆ. ಆದರೆ ಪರಮಾತ್ಮ ಪದವಾದರೇ ಉಪಾಧಿರಾಹಿತ್ಯವೂ, 
ಶಾಶ್ಚತವೂ, ನಿತ್ಯವೂ ಆದ ಸಹಜಾನಂದಮಯವಾಗಿರುತ್ತದೆ. 


ಶಬ್ದಾರ್ಥ: ಸುಖಮಸ್ವಾಪ್ತಮಹಂ-ನಾನು ಸುಖವಾಗಿ ನಿದ್ದೆಗೈದೆನು; ಪ್ರತ್ಯಭಿಜ್ಜೆಹಿ೦ದೊಮ್ಮೆ 
ನೋಡಿದ್ದನ್ನು ನಡುವೆ ಮರೆತಿದ್ದು ಆಮೇಲೆ ಗುರುತಿಸುವುದಕ್ಕೆ ಪ್ರತ್ಯಭಿಜ್ಞೆ ಎ೦ದು ಹೆಸರು. 
(ಇಲ್ಲಿ ಕವಿಯು ನಿದ್ರೆಯಲ್ಲಿ ಅನುಭವಕ್ಕೆ ಬಂದ ಸುಖದ ನೆನಪನ್ನು ಪ್ರತ್ಯಭಿಜ್ಞೆ ಎಂದಿದ್ದಾನೆ. 
* ನಿರುಪಾಧಿಕ-ಉಪಾಧಿರಹಿತ; 


ಟಿಪ್ಪಣಿ: ಉಪಾಧಿಐಒ೦ದು ವಸುವಿನ ಸುತ್ತಲಿರುವುದು ಆ ವಸ್ತುವನ್ನು ತಿಳಿಯಲು ಅಡ್ಡಿಯಾದರೆ 
ಅದು ಉಪಾಧಿ ಇದು ವಸ್ತುವಿನ ಸ್ವರೂಪಕ್ಕೆ ಸಂಬಂಧಿಸಿಲ್ಲ. 


ಉದಾ: ಆತ್ಮನಿಗೆ ದೇಹವು ಉಪಾಧಿ, ಈ ಉಪಾಧಿ ಇಲ್ಲದ್ದೆ ನಿರುಪಾಧಿಕ, ಉಪಾಧಿರಹಿತ. 
(ಪರಮಾರ್ಥಿಕ ಪದಕೋಶ, ಪುಟ-೯೯) 





ಕತ್ತಲೆಗೆ ಸೈರಿಸದೆ ತೇಜವ 

ನರ್ಥಿಸುವ ನಯನಗಳ ತೇಜೋ 

ಮೂರ್ತಿಯೆಂತಂತಖಳ ದುಃಖವ ಸೈರಿಸದೆ ಸುಖವ । 

ಪ್ರಾರ್ಥಿಸುವ ನಿಜವಾದ ನಿರುಪಮ 

ವಸ್ತುವೇ ಸುಖಮಯವದೆನಲೇ 

ಕತ್ಸವದು ಪರಮಾತ್ಮ ಪದವೆಂದರಿತುಕೋ ಎಂದ ॥ ೧೬0 
ತಾತ್ಪರ್ಯ: ತೇಜೋಮೂರ್ತಿಗಳಾದ ಕಣ್ಣುಗಳು ಕತ್ತಲೆಯನ್ನು ಸಹಿಸದೆ ಬೆಳಕನ್ನು 
ಬಯಸುವಂತೆ, ಸುಖಮಯನಾದ ಆತ್ಮನು ಸಮಸ್ತ ದುಃಖವನ್ನು ಸಹಿಸದೆ ಸತ್ಯವೂ 
ಅಸಮಾನವೂ ಆದ ವಸ್ತುವೇ ಸುಖಮಯವೆಂದೂ ಭಾವಿಸಿ ಒಂದಾಗುವುದೇ 
(ಏಕತ್ವವೇ) ಪರಮಾತ್ಮ ಪದವೆಂದು ತಿಳಿ. 
ಶಬ್ದಾರ್ಥ: ನಯನಗಳ-ಕಣ್ಣುಗಳ; ಅರ್ಥಿಸುವ-ಅಪೇಕ್ಷಿಸುವ; ಕತ್ತಲೆಗೆ ಸೈರಿಸದೆ ತೇಜವನರ್ಥಿಸುವ 
ನಯನಗಳ ತೇಜೋಮೂರ್ತಿಯೆಂತು ಅಂತು ಅಖಿಲ ದುಃಖವ ಸೈರಿಸದೆ ಸುಖವ 
ಪ್ರಾರ್ಥಿಸುವ-ತೇಜೋಮೂರ್ತಿಗಳಾದ ಕಣ್ಣುಗಳು ಕತ್ತಲೆಯನ್ನು ಸಹಿಸದೆ ಬೆಳಕನ್ನು ಬಯಸುವಂತೆ 


ಸುಖಮಯನಾದ ಆತ್ಮನು ದುಃಖವನ್ನು ಸೈರಿಸದೆ ಸುಖವನ್ನೇ ಪ್ರಾರ್ಥಿಸುವನು ಎಂದರ್ಥ. 
(ದೃಷ್ಟಾಂತಾಲಂಕಾರ). 


379 


ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


ಸ್ಥಾಲಿಯೊಳಗಿದ್ದಗ್ನಿ ಪುರುಷನು 

ತೈಲಸಿಕ್ಷದ ಬತ್ತಿಯೊಳು ಸ 

ಮ್ಮೇಳವಾಗಲು ಸಕಲವಸ್ತುವ ಬೆಳಗುವಂದದಲಿ । 

ಸ್ಥೂಲ ಸೂಕ್ಷ ಗಳಾದ ತತ್ತ್ವಗ 

ಳೋಳಿಯೊಳಗಿಹ ಸ್ಪಪ್ರಕಾಶವ 

ಹೇಳಲೇನದು ಪರಮಪದವೆಂದರಿತುಕೋ ಎಂದ ॥ ೧೭ 
ತಾತ್ಪರ್ಯ: ಹಣತೆಯೊಳಗಿರುವ ಅಗ್ನಿಯು (ಬೆಳಕು) ಎಣ್ಣೆಯೊಳಗೆ ಅದ್ದಿದ 
ಬತ್ತಿಯಲ್ಲಿ ಸಮ್ಮಿಳಿತವಾಗಿ ಬೆಳಗಿ ಎಲ್ಲ ವಸ್ತುಗಳನ್ನು ಕಾಣಿಸುವ ರೀತಿಯಲ್ಲಿ 
ಸ್ಥೂಲ ಸೂಕ್ಷ್ಮಗಳಾದ ಪಂಚವಿಂಶತಿ ತತ್ವಗಳೆಲ್ಲ “ಭಾತಿ' ಎಂಬ೦ಶವಾಗಿ ತೋರುವ 
ಸ್ಪಪಕಾಶವೇ ಪರಮಪದವೆಂದು ತಿಳಿ. 
ಶಬ್ದಾರ್ಥ: ಸ್ಥಾಲಿಯೊಳಗಿದ್ದು-ಹಣತೆಯಲ್ಲಿದ್ದು; ತೈಲಸಿಕ್ಷದ-ಎಣ್ಣೆಯೊಳಗದ್ದಿದ; ತತ್ತ್ವಗಳೊಳಿ 
ಯೊಳಗಿಹ ಸ್ಪಪ್ರಕಾಶವು-ಪಂಚವಿಂಶತಿ ತತ್ತ್ವಗಳಲ್ಲಿರುವ ಐದು ಅಂಶಗಳ ಪೈಕಿ ಭಾತಿ 
ಎಂಬಂಶವಾಗಿ ತೋರುವ ಅಸ್ತಿಭಾತಿ ಪ್ರಿಯಗಳೇ ಸಚ್ಚಿದಾನಂದ ಸ್ವರೂಪವಾದ ಆತ್ಮನ 


ಅಂಶಗಳು. ಈ ಪೈಕಿ ಭಾತಿ (ತೋರುತ್ತದೆ) ಎಂಬ ಪರಮಾತ್ಮನ ಸ್ವಪ್ರಕಾಶವೇ ಆಗಿದೆ. 
ಪರಮಪದ-ಮೋಕ್ಷ-ಪರಮಾತ್ಮಪದ; 


ಟಿಪ್ಪಣಿ: ಜಗತ್ತೆಂಬುದು ಅಸ್ತಿ (ಇದೆ) ಭಾತಿ (ತೋರುತ್ತದೆ) ಪ್ರಿಯ (ಬೇಕೆನಿಸುವುದು) ನಾಮ 
(ಹೆಸರು), ರೂಪ (ಆಕಾರ) ಎಂಬ ಐದಂಶಗಳಿ೦ದ ಕೂಡಿದೆ. ಇವುಗಳಲ್ಲಿ ನಾಮರೂಪಗಳೆರಡೂ 
ಮಾಯೆಯ ಅಂಶಗಳು ಅಸ್ತಿಭಾತಿ ಪ್ರಿಯಗಳು ಆ ಸಚ್ಚಿದಾನಂದ ಸ್ವರೂಪವಾದ ಆತ್ಮನ 
ಅಂಶಗಳು. ಈ ಪದ್ಯವು ಭಾತಿ (ತೋರುತ್ತದೆ) ಎಂಬಂಶದ ಆತ್ಮ ಸ್ವರೂಪವನ್ನು ತಿಳಿಸುತ್ತದೆ. 


ಜ್ಞಾನವೆಂಬಭಿಮಾನವಿಲ್ಲ 

ಜ್ಞಾನವೇನೂ ತೋರದಾವಗ 

ಭಾನುವಿನವೋಲ್ಟೆಳಗುವನು ಪ್ರಜ್ಞಾನನೆಂದೆನಿಸಿ; । 

ಧ್ಯಾನ ಮೌನಸಮಾಧಿಯಳಿದುಳಿ 

ದಾ ನಿಜಾನಂದೈಕ ವಸ್ತುವೆ 

ತಾನು ತಾನಾಗಿಪ್ಪುದದು ಪರಮಾತ್ಮಪದವೆಂದ ॥ OSH 
ತಾತ್ಪರ್ಯ: ಜ್ಞಾನವೆಂಬ ಅಭಿಮಾನವಿಲ್ಲದೆಯೂ ಅಜ್ಞಾನವೆಂಬುದು ತೋರದೆಯೂ 
ಸದಾ ಕಾಲದಲ್ಲೂ ಪ್ರಜ್ಞಾನಮಯನು (ಜ್ಞಾನರೂಪಿ) ಎನಿಸಿ ಸೂರ್ಯನಂತೆ ಆತ್ಮನು 
ಬೆಳಗುತ್ತಿರುವನು. ಧ್ಯಾನ, ಮೌನ, ಸಮಾಧಿ ಮೊದಲಾದವೆಲ್ಲ ಅಳಿದು ಹೋದ 
ಮೇಲೆ ಉಳಿಯುವ ಆ ನಿಜಾನಂದ ರೂಪವಾದ ಅದ್ವೈತ ವಸ್ತು ತಾನೇ ತಾನಾಗಿ 
ಇರುವುದೇ ಪರಮಾತ್ಮಪದವಾಗಿದೆ. 


380 


ಅಧ್ಯಾಯ ಪ್ರಿ ಪರಮಾತ್ಮಪದ ನಿರೂಪಣ 


ಶಬ್ದಾರ್ಥ: ಜ್ಞಾನವೆಂಬ ಅಭಿಮಾನವಿಲ-ಅಜ್ಞಾನವೇನೂ ತೋರದು ಎಂದು ಪದವಿಭಾಗ. 


ಟಿಪ್ಪಣಿ-೧: * ತೋರದು ಆವಗ-ಇಲ್ಲಿ ಆವಗಂ ಎಂದಿರಬೇಕು. ಆದರೆ ಛಂದಸ್ಸಿಗನುಗುಣವಾಗಿ 
ಆವಗ ರೂಪ ಬಂದಿದೆ. ಕಾವ್ಯಗಳಲ್ಲಿ ಈ ರೂಪದ ಬಳಕೆ ಸಾಮಾನ್ಯ. 


ಟಿಪ್ಪಣಿ-೨: ಧ್ಯಾನ ಮೌನ ಸಮಾಧಿಯಳಿದು-ಧ್ಯಾನ, ಮೌನ, ಸಮಾಧಿ ಮೊದಲಾದ ಸಾಧನ 
ಗಳನ್ನೆಲ್ಲ ಬಿಟ್ಟು "(ಸಿದ್ಧನಾದ ಮೇಲೆ) ಅವನು ಈ ಸಾಧನಗಳಿಗಾಗಿ ಪ್ರಯತ್ನಿಸುವುದಿಲ್ಲ. 


ಕರಣ ಮೊದಲಾಗಿರ್ಪುಪಾಧಿಯ 

ಬೆರೆದುಕೊಂಡಿಹ ಜೀವನೇ ಸ 

ದ್ಗುರುಕಟಾಕ್ಷವ ಪಡೆದು ತನ್ನ ನಿಜಸ್ವರೂಪವನು । 
ಅರಿದೊಡಪರೋಕ್ಷಾನುಭವ ಸು 

ಸ್ಥಿರವದಾಗಲು ತಾನೆ ಸಾಕ್ಷಾ 

ತೃರಿಸಿಹುದು ಪರಮಾತ್ಮಪದವೆಂದರಿತುಕೋ ಎಂದ ॥ ॥೧೯॥ 


ತಾತ್ಪರ್ಯ: ಕರಣ ಮೊದಲಾದವುಗಳೇ ತನ್ನ ಆತ್ಮವೆಂದು ತಿಳಿದುಕೊಂಡಿರುವ 
ಜೀವನೇ ಸದ್ಗುರುವಿನ ಅನುಗ್ರಹವನ್ನು ಪಡೆದು ಸ್ಪಸ್ಥರೂಪಜ್ಞಾನವನ್ನು ತಿಳಿದು 
ಕೊಂಡಾಗ ಅಪರೋಕ್ಷಾನುಭವವು ಸ್ಥಿರವಾಗಿ ನೆಲೆಗೊ೦ಡು ಬ್ರಹ್ಮಾನಂದವು ತಾನೇ 
ತಾನಾಗಿರುವುದು ಅದೇ ಪರಮಾತ್ಮ ಪದವೆಂದು ತಿಳಿ. 


ಶಬ್ದಾರ್ಥ: * ಉಪಾಧಿ- =ದೀಪಕ್ಕೆ ಹಣತೆಯೂ, ಬತ್ತಿಯೂ ಹೇಗೆ ಉಪಾಧಿಗಳೋ ಹಾಗೆ 
ಆತ್ಮನಿಗೆ ಸ್ಥೂಲಸೂಕ್ಷ್ಮ ಗಳಾದ ತತ್ವಗಳು ಉಪಾಧಿಗಳು (ಹಿ೦ದಿನ ಪದ್ಯದ ಟಿಪ್ಪ ಔ್ಷಣಿ ನೋಡಿ) 
ಬೆರೆದುಕೊಂಡಿಹ-ಕರಣ ಮೊದಲಾದವುಗಳೇ ತನ್ನ ಆತ್ಮವೆಂದು ತಿಳಿದುಕೊಂಡಿರುವ. 


ಟಿಪ್ಪಣಿ: ಕರಣ-ಇ೦ದ್ರಿಯಗಳು, ಬುದ್ದಿಗೆ ದ್ವಾರವಾಗಿರುವ ಇಂದ್ರಿಯಗಳು, ಬುದ್ದೀಂದ್ರಿಯಗಳು 
ಐದು; ಕರ್ಮೇಂದ್ರಿಯಗಳು ಐದು; “ಮನಸ್ಸು ಒಂದು-ಹೀಗೆ ಹನ್ನೊಂದು ಇರಿದ್ರಿಯಗಳೂ 
ಆತ್ಮನಿಗೆ ಸಾಧನಗಳಾಗಿರುವುದರಿಂದ ಕರಣಗಳು ಎನ್ನಿಸುವುವು. (ಪಾರಿಭಾಷಿಕಶಬ್ದಕೋಶ 
ಪುಟ-೧೦೩) 


ಟಿಪ್ಪಣಿ-೨: ಅಪರೋಕ್ಷಾ ನುಭವ-ಸಚ್ಚಿದಾನಂದ ಬ್ರಹ್ಮವೇ ನಾನು ಎ೦ಬ ಯಾವ ತಿಳಿವಳಿಕೆ 
ಉಂಟೋ ಅದು ಅಪರೋಕ್ತಾವಾಗಿ ಇದೆ. (ವಿಚಾರಚಂದ್ರೋದಯ-ಪುಟ-೪; ಶಾಂತಾನಂದ 
ಸ್ವಾಮಿ ಅನುವಾದ) 


ಟಿಪ್ಪಣಿ-೩: ಉಪಾಧಿ-ಯಾವ ಪದಾರ್ಥವು ಎಷ್ಟು ದೇಶದಲ್ಲಿ ಇರುತ್ತದೋ ಅಷ್ಟು ದೇಶದಲ್ಲಿರುವ 
ಪದಾರ್ಥವನ್ನು ತೋರಿಸಿ ನಾನು ಅದಕ್ಕಿಂತ ಬೇರೆಯಾಗಿ ಇರುವುದು ಉಪಾಧಿ 
(ವಿಚಾರಸಾಗರು-ಪುಟ ೧೨೮, ಶಾಂತಾನಂದ ಸ್ವಾಮಿ ಅನುವಾದ. 





ಪ ಮೂರರ ಘಸಣಿಯಿಲ್ಲದೆ, 
ಪಾಪಪುಣ್ಯದ ಲೇಪವಿಲ್ಲದೆ, 
ರೂಪರಸಗಂಧಾದಿ ವಿಷಯವ್ಯವಹರಣೆಯಳಿದ | 


381 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ದೀಪದಂದದಿ, ಮೂರವಸ್ಥೆಯ 

ದೀಪಿಸುತ್ತೇಕತ್ಚವಾಗಿ 

ರ್ಪಾ ಪರಂಜ್ಯೋತಿಯೆ ಕಣಾ ಪರಮಾತ್ಮಪದವೆಂದ | IO 
ತಾತ್ಪರ್ಯ: ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ಈ ತಾಪತ್ರಯಗಳಲ್ಲದೆ, ಪಾಪ- 
ಪುಣ್ಯಗಳ ಸರ್ಶವಿಲ್ಲದೆ, ರೂಪರಸ ಗ೦ಧಶಬ್ದಸರ್ಶಗಳಂಬ ವಿಷಯಗಳ ವೃವಹಾರವಿಲ್ಲದೆ 
ಜ್ಯೋತಿಸ್ವರೂಪನಾಗಿರುವ ಜಾಗ್ರತೆ, ಸ್ಪಪ್ನ, ಸುಷುಪ್ತಿಗಳೆ೦ಬ ಮೂರು ಅವಸ್ಥೆಗಳನ್ನು 
ಮೀರಿ ಅವುಗಳಲ್ಲಿ ಸಾಕ್ಷಿಯಾಗಿ ನೋಡುತ್ತಿರುವ ಅದ್ವಯನಾದ ಆ ಪರಂಜ್ಯೋತಿಯೇ 
ಪರಮಾತ್ಮ ಪದವೆಂದು ತಿಳಿ. 


ಶಬ್ದಾರ್ಥ: ಆಧ್ಯಾತ್ಮಿಕಾಶರೀರದಲ್ಲಿ ಹುಟ್ಟಿದ ರೋಗ ಮೊದಲಾದವುಗಳ ತೊಂದರೆ; ಆಧಿಭೌತಿಕ-ಇತರೆ 
ಪ್ರಾಣಿಗಳಿಂದ ಆಗುವ ಹಾನಿ; ಆಧಿದೈವಿಕ-ಭೂತಪಂಚಿಕಗಳಿಂದ ಆಗುವ ಕೇಡು; * ಘಸಣಿ-ತೊಂ೦ದರೆ, 
ಕೇಡು, ಹಾನಿ; * ಲೇಪ-ಸ್ಪರ್ಶ; * ವಿಷಯವೃವಹರಣೆಯಳಿದ= ವಿಷಯಗಳ ವ್ಯವಹಾರಗಳಿಲ್ಲದ; 
ದೀಪಾಜ್ಯೋತಿ ಸ್ವರೂಪ, ಸಾಕ್ಷಿ ಏಕತ್ವಂಅದ್ವಯ; * ದೀಪಿಸುತ್ತ- ಮೀರುತ್ತ, ಬೆಳಗುತ್ತ 


ಪಾಠಾಂತರ: ದೀಪದಂದದಿ ಮೂರವಸ್ಥೆಯ ದೀಪಿಸುತ್ತೇಕತ್ತವಾಗಿರ್ಪಾ-ದೀಪದಂತೇಕತ್ನವಾಗಿಯೆ 
ದೀಪಿಸುವ ಜಾಗ್ರದವಸ್ಥೆಯನಾ (ಕು) 





ತೋರುತಡಗುವ ಸಕಲದೊಳು ತಾ 

ತೋರದಡಗದೆ, ಸಹಜವಾಗಿಯೆ 

ತೋರುತಿರುತಾವಾಗಲೊಂದೇ ಪರಿಯೊಳೆಲ್ಲವನು । 

ತೋರಿಸುವ ಸ್ವಪರಪ್ರಕಾಶನ 

ಪಾರನಿತ್ಯಾನಂದ ಸಂವಿ 

ತ್ಸಾರವೇ ಪರಮಾತ್ಮ ಪದವೆಂದರಿತುಕೋ ಎಂದ ॥ 9೧ 
ತಾತ್ಪರ್ಯ: ಎಲ್ಲದರಲ್ಲೂ ಕಾಣಿಸಿಕೊಂಡು ಮರೆಯಾಗುವ, ಹುಟ್ಟಿ ತೋರುವುದು 
ಮತ್ತು ನಾಶವಾಗಿ ತೋರದೆ ಹೋಗುವುದು ಎಂಬ ವಿಕಾರವಿಲ್ಲದಿರುವ, ಪರ್ವತವು 
ನಿಂತಿದೆ ಎಂಬ ಪ್ರಯೋಗದಂತೆ ನಿತ್ಯವೂ ಸ್ವಭಾವ ಧರ್ಮದಿಂದ ಕಾಣಿಸುತ್ತಿರುವ, 
ಸದಾ ಕಾಲವು ಒಂದೇ ರೀತಿಯಾಗಿ ಎಲ್ಲದರಲ್ಲೂ ಅಭಿವ್ಯಕ್ಷವಾಗಿರುವ, ತಾನೂ 


ಬೆಳಗುತ್ತ, ಬೇರೆಯವುಗಳನ್ನು ಬೆಳಗಿಸುವ ಅಪಾರವೂ ನಿತ್ಯಾನಂದವೂ ಆದ 
ಸುಜ್ಜಾನಸಾರವೇ ಪರಮಾತ್ಮ ಪದವೆಂದು ತಿಳಿ. 


ಶಬ್ದಾರ್ಥ: ತೋರದಡಗದೆ-ಹುಟ್ಟಿ ತೋರುವುದು ಮತ್ತು ನಾಶವಾಗಿ, ತೋರದೆ ಹೋಗುವುದು 

ಎ೦ಬ ವಿಕಾರವಿಲ್ಲದಿರುವ; ಸಹಜವಾಗಿಯೆ-ಪಠ್ವತವು ನಿಂತಿದೆ ಎಂಬ ಪ್ರಯೋಗದಂತೆ ನಿತ್ಯವೂ 

ಸ್ವಭಾವದಿಂದ; ಸ್ಪಪರಪ್ರಕಾಶನ-ತಾನೂ ಬೆಳಗುತ್ತ, ಬೇರೆಯವುಗಳನ್ನು ಬೆಳಗಿಸುವವನ; 
ಜೇ ಸಂವಿತ್ಸಾರ-ಸುಜ್ಜಾನಸಾರ, ಚಿತ್ತಾರ, ಜ್ಞಾನಸ್ಪರೂಪವು 


382 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ಮೂರುತನು, ಮೂರಾದವಸ್ಥೆಯ, 

ಮೂರುಗುಣಗಳ, ಮೂರು ಹಮ್ಮಿನ, 

ಮೂರೆನಿಪ ತ್ರಿಪುಟಿಯ, ತಿವರ್ಗವ, ತ್ರಿಕರಣಂಗಳನು, | 

ಮೂರು ಕಾಲವ, ಮೂರುಲೋಕವ, 

ಮೂರುಶಕ್ತಿಯ, ಮೂರುಗತಿಗಳ, 

ಮೀರಿತೋರುವ ತುರ್ಯವೇ ಪರಮಾತ್ಮ ಪದವೆಂದ ॥  ಟಿ೨। 


ತಾತ್ತರ್ಯ: ಸ್ಥೂಲ, ಸೂಕ್ಷ್ಮ ಕಾರಣ ತನು ಎಂಬ ಮೂರು ಬಗೆಯ ಶರೀರಗಳನ್ನು 
ಜಾಗ್ರತ, ಸ್ಪಪ್ನ, ಸುಷುಪ್ತಿಗಳೆಂಬ ಮೂರು ಬಗೆಯ ಅವಸ್ಥೆಗಳನ್ನು ಸಾತ್ಲಿಕ, ರಾಜಸ, 
ತಾಮಸಗಳೆಂಬ ಮೂರು ವಿಧವಾದ ಗುಣಗಳನ್ನು, ವ್ಯಾವಹಾರಿಕ, ಪಾರಿಭಾಷಿಕ, 
ಪಾರಮಾರ್ಥಿಕಗಳೆಂಬ ಮೂರು ಬಗೆ ಅಹ೦ಗಳನ್ನು, ಜ್ಞಾನ, ಜ್ಞೇಯ, ಜ್ಞಾತೃತ್ಸಗಳೆಂಬ 
ತ್ರಿಪುಟಿಯೂ, ತಂದೆ-ತಾಯಿ, ಗುರು ಅಥವಾ ಧರ್ಮ, ಅರ್ಥ, ಕಾಮಗಳೆಂಬ 
ತ್ರಿವರ್ಗವನ್ನು, ಶರೀರ, ವಾಕ್ಕು, ಮನಸ್ಸುಗಳೆಂಬ ತ್ರಿಕರಣ೦ಗಳೂ, ವರ್ತಮಾನ, 
ಭೂತ, ಭವಿತ್ತೆಂಬ ಕಾಲಗಳನ್ನು, ಸ್ಪರ್ಗ, ಮರ್ತ್ಯ, ಪಾತಾಳಗಳೆಂಬ ಮೂರು 
ಲೋಕಗಳನ್ನು, ಇಚ್ಚಾಶಕ್ತಿ, ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನು, ದೇವತೋಪಾಸಕರ 
ದೇವಯಾನ, ಇಷ್ಟಾಪೂರ್ತಗಳನ್ನು ಮಾಡಿದವರ ಪಿತೃ ಯಾಣವನ್ನು, ಕ್ಷುದ್ರ 
ಜಂತುಗಳ ನರಕಯಾನವನ್ನು ಇವೆಲ್ಲವನ್ನೂ ಮೀರಿ ತೋರುವ ನಾಲ್ಕನೇ ಅವಸ್ಥೆಯೇ 
(ತುರೀಯ ಗತಿ) ಪರಮಾತ್ಮ ಪದವೆಂದು ತಿಳಿ. 


ಟಿಪ್ಪಣಿ-೧: ಮೂರುತನು-ಸ್ಥೂಲ, ಸೂಕ್ಷ್ಮ ಕಾರಣ ತನುಗಳು, ಇಲ್ಲಿ ಮೂರನೆಯ ತನು 
ಎಂದರೆ ಅವಿದ್ಯೆ. ವಿವರಗಳಿಗೆ ಅ೩, ಪ೬ಲನ್ನು ನೋಡಿ. ಇಲ್ಲಿ ತನುಗಳು ಮೂರಾಗುವುದಕ್ಕೆ 
ಸ್ಥೂಲ, ಸೂಕ್ಷ್ಮ ತನುಗಳ ಜೊತೆಗೆ ಪರತನುವನ್ನು ಸೇರಿಸಬಾರದು. ಏಕೆಂದರೆ ಇಲ್ಲಿಯ ಬ್ರಹ್ಮ 
ವಸ್ತು ಮೂರನೆಯ ತನುವನ್ನು ಮೀರಿದ್ದು. ಆದ್ದರಿಂದ ಇಲ್ಲಿ ಮೂರನೆಯ ತನು ಅವಿದ್ಯೆ. 
ಸುಷುಪ್ತಿಯಲ್ಲಿ ನಿಜವಾಗಿ ಎಚ್ಚರ ಕನಸುಗಳಂಥ ತನುವಿಲ್ಲದಿದ್ದರೂ ಜೀವನಿಗೆ ತನ್ನ ನಿಜವಾದ 
ಸ್ವರೂಪ ಜ್ಞಾನವು ಇಲ್ಲದೆ ಇರುವುದರಿಂದ ನಿದ್ರೆಯಲ್ಲಿ ಅವನಿಗೆ ಆ ಅಜ್ಞಾನವೇ ಶರೀರವೆಂದು 
ಶಾಸ್ತ್ರ ಕಲ್ಪಿಸಿರುವುದು ಆ ಕಲ್ಪಿತ ಶರೀರವೇ ಇಲ್ಲಿಯ ಮೂರನೇ ತನು. 


ಟಪ್ಪಣಿ-೨: ಮೂರುಗತಿ-ದೇವತೋಪಾಸಕರ ದೇವಯಾನ, (ಇದಕ್ಕೆ ಶುಕ್ಷ ಮಾರ್ಗವೆಂದೂ 
ಅರ್ಚಿರಾದಿ ಮಾರ್ಗವೆಂದೂ ಹೆಸರು). ಇಷ್ಟಾ ಪೂರ್ತಗಳನ್ನು ಮಾಡಿದವರ ಪಿತೃಯಾಣ 
(ಇದಕ್ಕೆ ಕೃಷ್ಣ ಮಾರ್ಗವೆಂದೂ, ಧೂಮ ಮಾರ್ಗವೆಂದೂ ಹೆಸರು) ಇವೆರಡಕ್ಕೂ ಅರ್ಹರಲ್ಲದ 
ಕ್ಷುದ್ರ ಜಂತುಗಳಂತವರ ಹುಟ್ಟು-ಸಾವು. (ಇದರಲ್ಲಿಯೇ ನರಕವೂ ಸೇರಿತೆಂದು 
“ಅನಿಷ್ಟಾಧಿಕಾರಿಣಾಮಪಿ ಚಶ್ರುತಂ” ಎಂಬ ಬ್ರಹ್ಮ ಸೂತ್ರದ ಮೇಲಿನ ಭಾಷ್ಕದ ಭಾಮತೀಟೀಕಿನಲ್ಲಿ 
ಶ್ರೀ ವಾಚಸ್ಪತಿಮಿಶ್ರರು ಅರ್ಥವನ್ನು ಹೊರಡಿಸಿದ್ದಾರೆ.) 


ಟಿಪ್ಪಣಿ-೩: * ಈ ಪದ್ಯದ ಕೆಲವು ಸಂಖ್ಯಾ ಪದಗಳಿಗೆ ಇತರ ಟೀಕಾಕಾರರು ಬೇರೆ ಬೇರೆ 
ಅರ್ಥ ಕೊಟ್ಟಿದ್ದಾರೆ. ತ್ರಿವರ್ಗಗಳು: ತಂದೆ, ತಾಯಿ, ಗುರು, ಅಥವಾ ಧರ್ಮ, ಅರ್ಥ, 
ಕಾಮಗಳು (ಹೊಚಿ)-ಹುಟ್ಟುವುದು, ಇರುವುದು, ಸಾಯುವುದು (ಅಂಗಡಿ ಮುದ್ರಣ) 


383 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಿಕಾಲಗಳು-ವರ್ತಮಾನ, ಭೂತ, ಭವಿಷ್ಯತ್‌ (ಹೊಚಿ)-ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲಗಳು 
(ಅಂಗಡಿ ಮುದ್ರಣ) ಮೂರು ಶಕ್ತ್ರಇಚ್ಛಾ ಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾ ಶಕ್ತಿ (ಹೊಚಿ)-ಆವರಣ, 
ವಿಕ್ಷೇಪ, ಚಿತ್ತ (ಕುಣ) ಮೂರು ಗತಿ-ದೇವಯಾನ, ಪಿತೈ ಯಾಣ, ನರಕಯಾನ (ಹೊಚಿ)-ಪ್ರಾಪ್ಯ, 
ಪ್ರಾಪಕ, ಪ್ರಾಪ್ತಿ (ಅಂಗಡಿ ಮುದ್ರಣ) (ಕು) * ವಿವರಗಳಿಗೆ ಈ ಆಕರಗಳನ್ನು ನೋಡಿ; 
ಮೂರು ತನು-ಅ೩ ಪ೭ಲ:; ಮೂರಾದವಸ್ಥೆ-ಅಪಿ ಪರ್ಲ; ಮೂರು ಲೋಕ-ಅ೬ ಪ೨೪; 
ಮೂರು ಗುಣ-ಅ೩ ಪದ್ಯ ೭೭, ಮೂರು ಹಮ್ಮು-ಅಳ ಪ೧೧ 





ಈ ಪರಿಯ ಪರಮಾತ್ಮ ಪದವ ನಿ 
ರೂಪಿಸಲು, ಶುಕಮುನಿಯು ಚಿತ್ತದ 
ತಾಪವಡಗೆ, ಮನೋನುರಾಗದಲುಬ್ಬಿ ಮುನಿಪತಿಯ | 
ಶ್ರೀಪದಾಂಬುಜಕೆರಗಿ ಭಕ್ತಿರ 
ಸೋಪಭೋಗದಿ ನುತಿಸಿದನು ಸ 
ತ್ಯಾಪವರ್ಗಿಕವೆನಿಪ ಸಹಜಾನಂದ ಗುರುಪದವ ॥ ॥೨೩ 
ತಾತ್ತರ್ಯ: ವ್ಯಾಸ ಮಹರ್ಷಿಗಳು ಈ ರೀತಿಯಲ್ಲಿ ಪರಮಾತ್ಮ ಪದ ಸ್ವರೂಪವನ್ನು 
ವಿವರಿಸಿದಾಗ ಶುಕಮುನಿಯ ಮನಸ್ಸಿನ ತಳಮಳವು (ತಾಪವು) ಶಮನವಾಯಿತು. 
ಆಗ ಅವನ ಮನಸ್ಸು ಅನುರಾಗದಿಂದ ಉಬ್ಬಿ ಆನಂದದಿಂದ ಮಹರ್ಷಿಯ 
ಪಾದಾರವಿಂದಗಳಿಗೆ "ಭಕ್ತಿ ರಸಾನುಭವದಿಂದ ಸತ್ಯ ಸ್ವರೂಪ ನಾದ ಮೋಕ್ಷದ 
ಸಂಬಂಧಿಯೆನಿಸಿದ ಸಹಜಾನಂದ ಗುರುವಿನ ಪ ಪಾದಗಳ "(ಪರಮಾತ್ಮ ಪದವನ್ನು) 
ಧ್ಯಾನಿಸಿ ನಮಿಸಿದನು. 
ಜನವೂ ಸತ್ಯಾಪ ಪವರ್ಗಿಕ-ಸತ್ಯಸ್ಸರೂಪನಾದ ಮೋಕ್ಷದ ಸಂಬಂಧಿಯಾದ, ಸಹಜಾನಂದಗುರು; 
ಸಹಜಾನಂದ ಗುರುಪದ-ಪರಮಾತ್ಮಪದ, ಮಹಲಿಂಗಕವಿಯ ಗುರುವಾದ ಸಹಜಾನಂದನ 


| * ನುತಿಸಿದನು-ಧ್ಯಾನಿಸುತ್ತಾ ನಮಿಸಿದನು; ಭಕ್ತಿರಸೋಪಭೋಗದಿ-ಭಕ್ತಿ 
ರಸಾನುಭವದಿಂದ; 





ವ್ಯೋಮಕೇಶ, ಮಹೇಶ, ಶಂಕರ, 

ಮಾವುದೇವ, ವರೇಣ್ಯ, ವರಗುಣ 

ಧಾಮ, ವಾಸುಕಿಭೂಷ, ವೃಷಭಾರೂಢ, ವಿಶ್ವೇಶ, । 

ಭೀಮ, ಭರ್ಗ, ಕಪರ್ದಿ, ಶಿವ, ಸು 

ತ್ರಾಮನಮಿತ, ಪಿನಾಕಿ, ಗಿರಿಜಾಕಾ 

ಮುಕ, ಶ್ರೀಮಲ್ಲಿಕಾರ್ಜುನ, ಸಲಹು ಮೂಜಗವ ॥ 9೪ 


ತಾತ್ಪರ್ಯ: ಆಕಾಶವನ್ನೇ ತಲೆಗೂದಲನ್ನಾಗಿ ಉಳ್ಳವನು (ವ್ಯೋಮಕೇಶ) ಸರ್ವಕ್ಕೂ 
ಪ್ರಭುವಾದವನು (ಮಹೇಶ), ಸಕಲರಿಗೂ ಸುಖದಾಯಕನು (ಶಂಕರ) ಎಡಭಾಗದಲ್ಲಿ 


384 


ಅಧ್ಯಾಯ ೭ - ಪರಮಾತ್ಮಪದ ನಿರೂಪಣ 


ಪಾರೃತಿಯನ್ನು ಧರಿಸಿದ ಅರ್ಧನಾರೀಶ್ವರನು, ಸರ್ವಶ್ರೇಷ್ಠನು (ವರೇಣ್ಯ), ಶ್ರೇಷ್ಠ 
ಗುಣಗಳಿಗೆ ಆಶ್ರಯದಾತನು (ವರಗುಣಧಾಮ), ವಾಸುಕಿಯೆಂಬ ಸರ್ಪವನ್ನು 
ಧರಿಸಿದವನು (ವಾಸುಕಿಭೂಷು), ನಂದಿವಾಹನನು, ಲೋಕಕ್ಕೆ ಒಡೆಯನು (ವಿಶ್ವೇಶ), 
ರುದ್ರನು (ಭೀಮನು), ಭರ್ಗನು (ಪಾಪಗಳನ್ನು ಸುಟ್ಟು ಭಸ್ಮ ಮಾಡುವವನು), 
ಜಟಾಮುಕುಟಧಾರಿ (ಕಪರ್ದಿ), ಕಲ್ಯಾಣಕಾರಕನು (ಶಿವ), ಸುತ್ರಾಮನಮಿತ 
(ದೇವೇಂದನಿಂದ ನಮಸ್ಕಾರಗಳನ್ನು ಪಡೆಯುವವನು), ಪಿನಾಕವೆಂಬ ಬಿಲ್ಲನ್ನು 
ಧರಿಸಿದವನು (ಪಿನಾಕಿ), ಪಾರ್ವತಿಗೆ ಪತಿ ಆದವನು (ಗಿರಿಜಾಕಾಮುಕ) ಮೂರೂ 
ಲೋಕಗಳನ್ನು (ಮೂಜಗವ) ಶ್ರೀಮಲ್ಲಿಕಾರ್ಜುನನೇ ಕಾಪಾಡು. 


ಶಬ್ದಾರ್ಥ: ಸುತ್ರಾಮನಮಿತ-ಇ೦ದ್ರನಿಂದ ನಮಸ್ಕಾರಗಳನ್ನು ಪಡೆಯುವ; * ವೃಷಭಾರೂಢ- 
ನಂದಿವಾಹನ; * ಮಾಮದೇವ-ಅರ್ಧ ನಾರೀಶ್ವರ; ಭೀಮ-ಯಾವನಿಗೆ ಅಂಜಿ ಎಲ್ಲರೂ ತಮ್ಮ ತಮ್ಮ 
ಎಲ್ಲೆ ಕಟ್ಟಿನಲ್ಲಿರುವರೋ ಆತನೇ ಭೀಮ; * ವರೇಣ್ಯ-ಶ್ರೇಷ್ಠ ವಾಸುಕಿಭೂಷ-ಸರ್ಪಭೂಷಣ, 
ಪಿನಾಕಿ-ಪಿನಾಕವೆ೦ಬ ಬಿಲ್ಲನ್ನು ಧರಿಸಿದವನು; ಗಿರಿಜಾಕಾಮುಕ:ಪಾರ್ವತೀ ಪ್ರಿಯ; ಕಪರ್ದಿ- 
ಜಟಾಧಾರಿ; ಶಂಕರವಸುಖವುಂಟು ಮಾಡುವವನು; ವರಗುಣಧಾಮ-ಶ್ರೇಷ್ಠಗುಣ ನಿಲಯನು; 
ಭರ್ಗ-ಪಾಪಗಳನ್ನೆಲ್ಲ ಸುಟ್ಟಿರುವಾತನು; 


ಟಿಪ್ಪಣಿ-೧: ವ್ಯೋಮಕೇಶ-ಆಕಾಶವೇ ಯಾವಾತನಿಗೆ ಕೇಶವೋ ಆ ಶಿವನು ಅಥವಾ ಗಂಗೆಯನ್ನು 
ಧರಿಸಿದ ಕಾಲದಲ್ಲಿ ಆಕಾಶದಂತೆ ವ್ಯಾಪಿಸಿಕೊಂಡ ಜಟೆಯುಳ್ಳನಾದ್ದರಿಂದ ಶಿವನಿಗೆ ಹೆಸರು. 
(ಶಿವನಾಮಾಷ್ಟೋತ್ತರ ಶತಕ-ಪುಟ-೨೦) 


ಟಿಪ್ಪಣಿ-೨: ಮಹೇಶ: ಶಿವನೆಂಬುದು ಕಾರಣರೂಪನಾದ ಪರಮೇಶ್ವರನ ನಾಮ; 
ಮಹೇಶನೆಂಬುದು ಕಾರ್ಯರೂಪನಾದ ಪರಮೇಶ್ವರನ ನಾಮ. ಈಶನೆಂದರೆ ಆಳುವವನು, 
ಇಂದ್ರಾದಿಗಳು ಸ್ವರ್ಗಾದಿಗಳನ್ನು ಆಳುತ್ತಾರಾದರೂ ಅವರಿಗೆ ನಿರಂಕುಶವಾದ ಈಶೀತೃತ್ವ 
ಇರುವುದಿಲ್ಲ. ಆದರೆ ಶಿವನು ಈಶ್ವರರಾದ ಇಂದ್ರಾದಿಗಳಿಗೂ ಈಶ್ವರನು. ಎಲ್ಲರನ್ನೂ 
ಆಳುವವನು. ಆದ್ದರಿಂದ ಅವನಿಗೆ ಮಹೇಶ್ವರನೆಂದು ಹೆಸರು (ಶಿವನಾಮಾಷ್ಟೋತ್ತರ ಶತಕ- 
ಪುಟ-೫; ಟೀಕೆ-ವೈ. ಸುಬ್ಬರಾವ್‌) 


ಟಿಪ್ಪಣಿ: ವೃಷಭಾರೂಢಾಧರ್ಮ ರೂಪದಿಂದ ಸರ್ವಕಾಮಗಳನ್ನು ಅನುಗಹಿಸುತ್ತಿರುವುದರಿಂದ 
ವೃಷಭನೆ೦ಬ ಹೆಸರು ಬಂದಿದೆ. ಶಿವನು ಪೂರ್ವಕಾಲದಲ್ಲಿ ಲೋಕಾನುಗ್ರಹಕ್ಕಾಗಿ ತಪಸ್ಸು 
ಮಾಡುತ್ತಿದ್ದಾಗ ಅಡ್ಡಿ ಮಾಡಿದ ಕೆಲವು ಗೋವುಗಳನ್ನು ರೋಷದಿಂದ ಸುಟ್ಟುಹಾಕಿದನು. 
ಆಗ ಒಂದು ಗೋವು ಶಿವನನ್ನು ಬಹುವಾಗಿ ಪ್ರಾರ್ಥಿಸಿ ಶಿವನ ಮನಸ್ಸನ್ನು ಒಲಿಸಿಕೊ೦ಡಿತು. 
ಅಂದಿನಿಂದ ಗೋವುಗಳು ಸಾಧುವಾದವು. ಅವುಗಳ ಬಣ್ಣ ಬದಲಿಸಿತು. ಶಿವನು ಆ ಎತ್ತನ್ನು 
ಧ್ವಜವನ್ನಾಗಿಯೂ ವಾಹನವನ್ನಾಗಿಯೂ ಮಾಡಿಕೊ೦ಡನು. (ಶಿವನಾಮಾಷ್ಟೋತ್ತರ ಶತಕ 
ಟೀಕೆ-ಪುಟ-೧೪) 


385 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮುಕ್ತಾಯ 


ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ ಪಾದಕಮಲ 
ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ ಅನುಭವಾಮೃ ತವೆಂಬ 
ಗ್ರಂಥದಲ್ಲಿ ಪರಮಾತ್ಮಪದ ನಿರೂಪಣವೆಂಬ ಏಳನೆಯ ಅಧ್ಯಾಯವು ಮುಗಿದುದು. 


ಸಾರಸಂಗ್ರಹ 


ಏಳನೆಯ ಅಧ್ಯಾಯ — ಪರಮಾತ್ಮಪದ ನಿರೂಪಣ 


ಆ ಬ್ರಾಹ್ಮೀಸ್ಥಿತಿಯು ಹೇಳುವದಕ್ಕೆ ಆಳವಲ್ಲ. ಆದರೂ ಕೆಲವು ದೃಷ್ಟಾಂತರಗಳಿಂದ ಅದರ 
ಛಾಯೆಯನ್ನು ಮಾತ್ರ ಕೊಡಬಹುದು. ಶುದ್ಧವಾದ ಬುದ್ಧಿವೃ ತಿಯು ಆತ್ಮ ಜ್ಯೋತಿಯಲ್ಲಿ 
ಏಕರಸವಾದಾಗ ಕರ್ಪೂರವನ್ನು ಉರಿಯು ಆವರಿಸಿಕೊಂಡಂತೆ' ಇರುವದು ಮತ್ತು ಬೆಳದಿಂಗಳಲ್ಲಿ 
ಸ್ಫಟಿಕದ ಪರ್ವತದ ಪ್ರಕಾಶವು. ಬೇರೆಯಾಗಿ ತೋರದಂತೆ ಶುದ್ಧ ಮನಸ್ಸು "ಪರಮಾತ್ಮನಲ್ಲಿ 
ಔರತಿರುವದು. ಆ ಜ್ಞಾನಿಯು ತನ್ನ ತನು ಕರಣಗಳ ಕರ್ಮಾನುಭವದನು  ಅನ್ನರ ಅನುಭವದಂತೆ 
ನೋಡುತ್ತಿರುವನು. ಒಂದೇ ಮಾತಿನಲ್ಲಿ ಹೇಳಬೇಕೆ೦ದರೆ-ಆ ಸ್ಥಿತಿಯು ಮೂರು ತನುಗಳು, 
ಮೂರವಸ್ಥೆಗಳು, ಮೂರು ಗುಣಗಳು, ಮೂರು ಹಮ್ಮುಗಳು, ತ್ರಿಪುಟಿ, ತ್ರಿವರ್ಗ, ಮೂರು 
ಕರಣಗಳು, ಮೂರು ಕಾಲಗಳು, ಮೂರು ಲೋಕಗಳು, ಮೂರು ಶಕ್ತಿಗಳು, ಮೂರು ಗತಿಗಳು- 
ಇವುಗಳನ್ನೆಲ್ಲ ಮಾರಿದ್ದಾಗಿರುವದು. 


eke 


386 


ಎಂಟನೆಯ ಅಧ್ಯಾಯ 


ಮಾಯಾಮಿಥ್ಯಾತ್ವ ಪ್ರಕರಣ 


ಸೂಚನೆ 


ಸತ್ಯವಾದದ್ವೈತದಲಿ ತೋ 

ರಿತ್ತು ಪುಸಿಯಹ ಮಾಯೆಯೆಂದೇ 

ಕತ್ನವನು ಶುಕಮುನಿಗೆ ಸಾತ್ಯವತೇಯ ಬೋಧಿಸಿದ ॥ 
ಸರ. ಸತ್ಯವಾದ ಅದ್ವೈತ ವಸ್ತುವಿನಲ್ಲಿ ಮಿಥ್ಯೆಯಾದ ಮಾಯೆಯೆನ್ನುವುದು 
ಕಾಣಿಸಿತ್ತು ಎಂದು ಅದೆ ದ ವಿಚಾರವನ್ನು ಸತ್ಯವತೀ ಪುತ್ರನಾದ ವ್ಯಾಸನು 
ಶುಕಮುನಿಗೆ ಉಪದೇಶಿಸಿದನು. 


ಶಬ್ದಾರ್ಥ: * ಪುಸಿಎಸುಳ್ಳು, ಮಿಥ್ಯೆ ಜಃ ಏಕತ್ವ-ಅದ್ವೈತ; x ಸಾತ್ಯವತೇಯ-ಸತ್ಕವತೀಯ ಪುತ್ರನಾದ; 
* ಬೋಧಿಸಿದನು-ಉಪದೇಶಿಸಿದನು; 


ಬರಿದೆ ನಿಂದಿಸಿ ದಕ್ಷ ಹರನನು 

ಕೊರೆಸಿಕೊಂಡನು ಕೊರಳ; ಮನ್ಮಥ 

ದುರುಳತನದಲಿ ಸರಳತೊಟ್ಟವನುರಿದನಾಕ್ಷಣಕೆ; | 

ಮರುಳುಮಾನವಪಶುಗಳರಿಯದೆ 

ಜರಿವರೀ ಶ್ರೀಶೈಲಪತಿಯನು; 

ಪರಮಪಾತಕರುರುಳ್ವರಂಧತಮಿಸ್ರ ನರಕದಲಿ ॥ NO 
ತಾತ್ಪರ್ಯ: ದಕ್ಷ ಬ್ರಹ್ಮನು ನಿಷ್ಕಾರಣವಾಗಿ ಶಿವನನ್ನು ನಿಂದಿಸಿ ಶಿವನಿಂದ ಕತ್ತನ್ನ 
ಕೊಯಿಸಿಕೊಂಡನು (ಸಾವನ್ನ ಪಿದನು) ದುರಹಂಕಾರದಿಂದ ಮನ್ಮಥನು ಶಿವನ 
ಮೇಲೆ ಬಾಣ ಹೂಡಿ ನೇತಾಗ್ನಿ ಯಿಂದ ಕೂಡಲೇ ಭಸ್ಮವಾದನು, ಅವಿವೇಕಿಗಳಾದ 
ಮಾನವಪಶುಗಳು (ಅಜ್ಞಾನದಿಂದ) ಶ್ರೀಶೈ ಲಮಲ್ಲಿಕಾರ್ಜುನನನ್ನು ನಿಂದಿಸಿ 
ಘೋರಪಾಪಿಗಳಾಗಿ ಏನೂ ಕಾಣದ ಕತ್ತಲೆಯ ಕೂಪವಾದ ಅಂಧತಮಿಸ್ರವೆಂಬ 
ನರಕದಲಿ ಹೊರಳಾಡುತ್ತಾರೆ. 
ಶಬ್ದಾರ್ಥ: * ಬರಿದೆ-ನಿಷ್ಠಾರಣವಾಗಿ; ದಕ್ಷ-ದಕ್ಷಬ್ರಹ್ಮನು, ಪಾರ್ವತಿಯ ತಂದೆ, ಶಿವನ ಮಾವ; 
ಜೇ ಕೊರಳ ಕೊರೆಸಿಕೊಂಡನು-ಸಾವನ್ನ, ಪ್ಪಿದನು; “ದುರುಳತನದಲಿ- =ದುರಹಂಕಾರದಿಂದ; 


* ಸರಳತೊಟ್ಟು-ಬಾಣ ಹೂಡಿ; * ಉರಿದನು- ಭಸ್ಮವಾದನು; *ಆ ಕ್ಷಣಕೆ-ಕೂಡಲೆ; * ಮರುಳು 
ಇಅಜ್ಜಾನಿ; ಷಃ ಪರಮಪಾತಕರು-ಘೋರಪಾಪಿಗಳು; ಹೇ ಉರುಳುವರು- ಹೊರಳಾಡುವರು; 


387 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ದಕ್ಷ ಬ್ರಹ್ಮನ ಕಥೆಗೆ ಅಧ್ಯಾಯ-೨, ಪದ್ಯ ೫೮ರ ಟಿಪ್ಪಣಿ ನೋಡಿ; 
ಟಿಪ್ಪಣಿ-೨: ಮನ್ಮಥನ ಕಥೆಗೆ ಅಧ್ಯಾಯ-೨, ಪದ್ಯ ೫೯ರ ಟಿಪ್ಪಣಿ ನೋಡಿ; 

ಟಿಪ್ಪಣಿ-೩: ಅಂಧತಮಿಸ್ರ-ಏನೂ ಕಾಣದಷ್ಟು ಕತ್ತಲೆಯ ಅಂಧತಮಿಶ್ರ ಎಂಬ ನರಕ; ೩೨ 
ನರಕಗಳು. ಅವುಗಳಲ್ಲಿ ನರಕ, ಮಹಾನರಕ, ರಾಜನರಕ, ರಾಜರಾಜೇಶ್ವರ ನರಕ ಎಂದು 


ನಾಲ್ಕು ಬಗೆ ಇವೆ. ರಾಜರಾಜೇಶ್ವರ ನರಕಗಳು ೮ ಬಗೆ. ಅದರಲ್ಲಿ ೫ನೇ ನರಕ ಅಂಧತಮಿಶ್ರನರಕ 
(ವಿವೇಕಚೂಡಾಮಣಿ-ಪುಟ ೧೫೨, ತೃತೀಯಪರಿಚ್ಛೇದ) 





ದುರ್ಜನ ನಿಂದೆ 


ಕ್ರೂರರಿಗೆ, ಕುಪಥರಿಗೆ, ದುರ್ವ್ಯಾ 

ಪಾರರಿಗೆ, ದುಷರಿಗೆ, ಪಾಪಾ 

ಚಾರರಿಗೆ, ಪರರತಿಶಯವ ಸೈರಿಸದ ಪಿಸುಣರಿಗೆ, | 

ಘೋರದು:ಖಾಗಾರವಹ ಸಂ 

ಸಾರಸಾಗರ ಮಗ್ಗರಿಂಗವಿ 

ಚಾರಿಗಳಿಗುಸುರದಿರು ಮರೆದೀ ಅನುಭವಾಮೃತವ | ॥೨॥ 
ತಾತ್ಪರ್ಯ: ಕಠಿಣಾತ್ಮರಿಗೆ, ದುರ್ಮಾಗಿಗಳಿಗೆ, ದುಷ್ಪಕೃತ್ಯ ಪ್ರವರಕರಿಗೆ, ನೀಚರಿಗೆ, 
ಪಾಪಾತ್ಮರಿಗೆ, ಪರರ ಶ್ರೇಯಸ್ಸನ್ನು ಸಹಿಸದ ಚಾಡಿಕೋರರಿಗೆ, ಭಯಂಕರವಾದ 


ದುಃಖಕ್ಕೆ ಮನೆಯಂತಿರುವ ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿರುವವರಿಗೆ, 
ವಿಚಾರ ಹೀನರಿಗೆ, ಅಪ್ಪಿ ತಪ್ಪಿಯೂ ಈ ಅನುಭವಾಮೃತವನ್ನು ಉಪದೇಶಿಸಬೇಡ. 


ಶಬ್ದಾರ್ಥ: ಕ್ರೂರರಿಗೆ-ಕಠಿಣಾತ್ಮರಿಗೆ; * ಕುಪಥರಿಗೆ-ದುರ್ಮಾರ್ಗಿಗಳಿಗೆ; * ದುಷ್ಟರಿಗೆ =ನೀಚರಿಗೆ; 
* ಪಾಪಾಚಾರರಿಗೆ-ಪಾಪಕೃತ್ಯಗಳಲ್ಲಿ ನಿರತರಾಗಿರುವವರಿಗೆ; ಪರರತಿಶಯವಸೈರಿಸದ-ಅನ್ಯರ 
ಶ್ರೇಯಸ್ಸನ್ನು ಸಹಿಸದ; * ಪಿಶುಣರಿಗೆ-ಚಾಡಿಕೋರರಿಗೆ; ಘೋರದು:ಖ4ಆಗಾರ4ಅಹ= 
ಭಯಂಕರವಾದ ದುಃಖಕ್ಕೆ ಮನೆಯಂತಿರುವ ಸಂಸಾರವೆಂಬ ಸಮುದದಲ್ಲಿ ಮುಳುಗಿರುವವರಿಗೆ; 
* ಅವಿಚಾರಿಗಳಿಗೆ-ವಿಚಾರ ಹೀನರಿಗೆ; ಮರೆತೂ-ಅಪ್ಪಿತಪ್ಪಿಯೂ; ಉಸುರದಿರುಎ 
ಉಪದೇಶಿಸಬೇಡ; 


ಪಾಠಾಂತರ: ಅವಿಚಾರಿಗಳಿಗುಸುರದಿರು-ಅವಿಚಾರವಂತರಿಗುಸುರಬ್ಯಾಡೀ (ಕು) 





ಸುಜನಸ್ತುತಿ 
ಶ್ರುತಿಗುರುಗಳುಪದೇಶವಾಕ್ಯದೊ 
ಳತಿಶಯದ ವಿಶ್ವಾಸವುಳ್ಳರಿ 
ಗಿತರ ಮತದಾಚರಣೆಗೆಳಸದ ಶುದ್ಧಮತಿಗಳಿಗೆ, | 


388 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪ್ರಕರಣ 


ಮಿತವಿಹಾರಾಹಾರಪರಿಭಾ 
ಷಪಿತರಿಗಂತರ್ಮುಖದ ಬುದ್ಧಿಯ 
ಗತಿಯನುಳ್ಳರಿಗೊಲಿದು ಪೇಳೀ ಅನುಭವಾಮೃತವ | ॥೩॥ 


ತಾತ್ಪರ್ಯ: ವೇದದಲ್ಲಿಯೂ ಗುರುಗಳು ಉಪದೇಶಿಸಿದ ವಾಕ್ಯಗಳಲ್ಲಿಯೂ 
ಅಪಾರವಾದ ನಂಬಿಕೆಯಿರುವವರಿಗೆ, ಅದ್ವೈತ ಬಿಟ್ಟು ಇತರ ಸಿದ್ಧಾಂತಗಳನ್ನು 
ಅನುಸರಿಸಲು ಇಚ್ಛಿಸದ ನಿರ್ಮಲ ವಿಚಾರಿಗಳಿಗೆ ಆಹಾರ, ವಿಹಾರ ಮಾತುಕತೆಗಳಲ್ಲಿ 
ಮಿತವಾಗಿರುವವರಿಗೆ ಅಂತರ್ಮುಖಿಗಳಾಗಿ ವಿಚಾರಶೀಲರಾದವರಿಗೆ ಈ 
ಅನುಭವಾಮೃತವನ್ನು ಪ್ರೀತಿಯಿ೦ದ ಹೇಳು. 


ಶಬ್ದಾರ್ಥ: * ಶ್ರುತಿ-ವೇದ; * ಅತಿಶಯ-ಅಪಾರ; * ಇತರಮತದಾಚರಣೆಗೆ-ಅದ್ವೈತ ಬಿಟ್ಟು 
ಇತರ ಸಿದ್ಧಾಂತಗಳನ್ನು ಅನುಸರಿಸಲು ಇಚ್ಛಿಸದ; ಪರಿಭಾಷಿತರು-ಮಾತುಕತೆಗಳನ್ನು ಆಡುವವನು; 
ಗತಿಯನು-ಪ್ರವೃತ್ತಿಯನ್ನು, ಒಲವನ್ನು; 


SSSA 


ಪ್ರಶ್ನೆ (೪-೫) 


ಪ್ರಸರದಿಂ ಬ್ರಹ್ಮಾಂಡತಂಡಗಳುದಿಸಿ ತೋರುತಿರೆ | 
ಉಸುರಬಾರದತರ್ಕ್ಯಮಾಗಿ 

ರ್ಪಸಮತೇಜೋರಾಶಿಯದರೊಳು 

ಪಸರಿಸಿರುತಿಹುದೆಂಬುದಿದು ಹೊಸಪರಿಯಲಾ! ಎಂದ ॥ ॥೪॥ 


ತಾತ್ಪರ್ಯ: ಮಾಯೆಯ ದೆಸೆಯಿಂದ ಮತತ್ತತ್ವ ಮೊದಲಾದ ಬ್ರಹ್ಮಾಂಡ ತಂಡಗಳು 
ಉದಿಸಿ ಪ್ರಕಾಶಿಸುತ್ತಿರುವಾಗ ಮಾತನ್ನು ಮೀರಿದ ಮನಸ್ಸಿಗೆ ನಿಲುಕದ ಅಸಮಾನ 
ತೇಜಸ್ವರೂಪನಾದ ಆತ್ಮನು ಅದರಲ್ಲಿ ವ್ಯಾಪಿಸಿರುವನೆಂಬುದು ವಿನೂತನ 
ಸಂಗತಿಯಾಗಿದೆಯಲ್ಲವೇ। ಈ ವಿಚಾರವನ್ನು ಎನಗೆ ವಿವರಿಸು ಗುರುವೆ ಎಂದು 
ಶುಕನು ಕೇಳಿದನು. 


ಶಬ್ದಾರ್ಥ: ಮಾಯೆಯ ದೆಸೆಯೊಳುಎಮಾಯೆಯ ದೆಸೆಯಿಂದ; ಉಸುರಬಾರದ- 
ಹೇಳಲಿಕ್ಕಾಗದಂಥ (ವಾಕ್ಕಿಗೆ ನಿಲುಕದಂಥ); ಅತರ್ಕೃಮಾಗಿರ್ಪ=-ಊಹಿಸುವುದಕ್ಕೆ ಆಗದಿರುವ 
(ಮನಸಿಗೆ ನಿಲುಕದಂಥ); * ಹೊಸಪರಿ-ವಿನೂತನ ಸಂಗತಿ; ಪ್ರಸರದಿಂ-ಪ್ರಕಾಶಿಸುತ್ತಿರುವಾಗ; 


ಟಿಪ್ಪಣಿ: * ಮಹದಾದಿತತ್ತ್ವ-ಆ ಪ್ರಕೃತಿಯೇ ಭೋಗ್ಯಾತ್ಮಕತ್ವದಿ೦ ಪಾಶಪದಾರ್ಥವೆನಿಸಿಕೊಂಡು 
ಗುಣತ್ರಯ ಸಮಾನಾವಸ್ಥೆಯಿಂದಿರ್ದು ಬಳಿಕ ಅವಿದ್ಯೆಯೊಳ್‌ ಪ್ರತಿಬಿಂಬಿಸಿರ್ದ ಜೀವರ 
ಭೋಗಾರ್ಥ ಮಾಗಿ ಸಕಲ ಕಾರ್ಯಮಾಗಲೊಸುಗ೦ ಈಶ್ವರ ಸನ್ನಿಧಾನ ಲಕ್ಷಣ ನೋಟ 
ಮಾತ್ರದಿಂ ವಿಕರಿಸಿ ಮೊದಲು ಕಾಲತತ್ತ್ವ್ವವಂ ಪಡೆದು ಮೇಲಾ ಕಾಲವಶದಿಂ ಪರಿಣಮಿಸಿ 
ಮಹತ್ತತ್ತವೆನಿಸುವುದು. ಮಹದಾದಿ ತತ್ವಪ್ರಸರ-ಇದರ ವಿವರಣೆಗೆ ನಿಜಗುಣ ಶಿವಯೋಗಿಗಳ 


389 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವಿವೇಕಚಿ೦ತಾಮಣಿ ಪ್ರಥಮಪರಿಚ್ಛೇದ ನೋಡಿ. (ವಿವೇಕ ಚಿಂತಾಮಣಿ ಪರಿಚ್ಛೇದ ಪುಟ- 
೩೩, ಸಂ: ಉಮಾಪತಿ ಶಾಸ್ತಿ) 


ಟಿಪ್ಪಣಿ-೨: * ಮಹದಾದಿತತ್ತ್ವ ನಆತ್ಮ ಮೂರು ವಿಧ; ಜ್ಞಾನಾತ್ಮ- ಬುದ್ಧಿ; ಮಹಾನಾತ್ಮ-ಎ ಮಹತ್ತತ್ವ 
ಶಾಂತಾತ್ಮ್ಮ- ಶುದ್ಧ ಬ್ರಹ್ಮ ಇದರಲ್ಲಿ ಜ್ಞಾನಾತ್ಮ ಎಂದರೆ ಅಂತಃಕರಣರೂಪದ ಬುದ್ಧಿ ಬಬ್ಬ 
ಆತ್ಮನಿಗೆ ಮಾತ್ರ “ಪ್ರಕಾಶ. ಉಪಾಧಿಯಿಂದ ಬೇರೆ ವೃತ್ತಿ ಇರುವಾಗಲೆ; ಮಹಾನಾತ್ಮ ನಂದರೆ 
ಜ್ಞಾನಾತ್ಮನ ಮೇಲಿನ ಸಿತಿ; ಈಶ್ವರ ಮಾತ್ರ ಎಲ್ಲಾ 'ಅತ್ಯಗಳಿಗೂ ಪ್ರಕಾಶ ಸಮಸ್ಪಿ ಬುದ್ಧಿ; 
ಶಾಂತಾತ್ಮ ಎಂದರೆ ಅಂತಃಕರಣದ ಸ್ಥಿತಿ, ಸ ಸಪ್ತ ಭೂಮಿಕೆಯಲ್ಲಿ ಏಳನೇ ಭೂಮಿಕೆ. ತನ್ನಲ್ಲಿಯೂ 
ಎಲ್ಲರಲ್ಲಿಯೂ ತಿಳಿಯತಕ್ಕದ್ದು. 


(ವಿಚಾರ ಚಂದ್ರೋದಯಗ್ರಂಥ; ವೇದಾಂತಸಿದ್ಧಾರ್ಥ ಸಂಜ್ಞಾ ವರ್ಣನ-=ಪುಟ-೧೬ ಭಕ್ತರೊಬ್ಬರ 
ಟಿಪ್ಪಣಿಯಿ೦ದ.) 





ಮಂಜಮೊಟ್ಟೆಯ ಕಟ್ಟುತದರೊಳು 

ಪಂಜಿನುರಿಯನು ಪಿಡಿದ ತೆರದಲಿ, 

ಸಂಜೆಗತ್ತಲೆಯೆನಿಪ ವಸನವನುಡಿಗೆಗಳವಡಿಸಿ । 

ರಂಜಿಸುವ ರವಿಯಂತೆ ತೇಜಃ 

ಪುಂಜಮಾಗಿಹ ಬೊಮ್ಮ ಮಾಯಾ 

ಪಂಜರದೊಳಡಗಿರ್ಪುದಿದು ಬೆರಗಾದುದೆನಗೆಂದ ॥ ೫ 


ತಾತ್ಪರ್ಯ: ಮಂಜನ್ನು ಮೂಟೆಯನ್ನಾಗಿ ಕಟ್ಟಿ ಅದಕ್ಕೆ ದೀವಟಿಗೆ ಉರಿಯನ್ನು 
ಹಿಡಿದುಕೊಂಡ ರೀತಿಯಲ್ಲಿ, ಸರ ಕತ್ತಲೆ ಪ್‌ ವಸ್ತ್ರವನ್ನು ಉಡುಪಾಗಿ. 
ಧರಿಸಿಕೊಂಡು ಪ್ರಕಾಶಿಸುವ ಸೂರ್ಯನಂತೆ ತೇಜೋಮನಮುನಾದ ಬ್ರಹ್ಮನು 
ಮಾಯೆಯೆಂಬ ಪಂಜರದೊಳಗೆ ಸೇರಿರುವನು ಎಂಬ ಸಂಗತಿ ನನಗೆ ಅಚ್ಚರಿ 
ಉಂಟು ಮಾಡುತ್ತಿದೆ ಎಂದು ಶುಕನು ಹೇಳಿದನು. 


ಶಬ್ದಾರ್ಥ: ಮಂಜ-ಮಂಜನ್ನು ಇಬ್ಬನಿಯನ್ನು; * ಮೊಟ್ಟೆಯ ಕಟ್ಟುತ-ಮೂಟೆಯಾಗಿ ಕಟ್ಟಿ; * 
ಪಂಜಿನುರಿಯನು-ದೀವಟಿಗೆಯ ಉರಿಯನ್ನು * ಪಿಡಿದರೀತಿಯಲಿ-ಹಿಡಿದುಕೊಂಡಂತೆ; * 
ವಸನ-ವಸ; ಉಡಿಗೆಗೆ4ಅಳವಡಿಸಿ-ಉಡುಪಾಗಿ ಮಾಡಿ ಕೊಂಡು; * ತೇಜಃಪುಂಜ-ಬೆಳಕಿನ 
ರಾಶಿ, ತೇಶೋಮಯ; ಬೊಮ್ಮಬ್ರಹ್ಮ 





ಬ್ರಹ್ಮಮಾಯೆಗಳೆರಡು ತಮ್ಮೊಳ 

ಗೊಮ್ಮೆಯೂ ಬೇರೆನಿಸದಾವಗ 

ನೆಮ್ಮಿಕೊಂಡಿಹವವರ ಪರಿಯನು ತಿಳುಹಬೇಕೆನಲು । 
ಬ್ರಹ್ಮವೆತ್ತಲೊ! ಮಾಯೆಯೆತ್ತಲೊ! 

ಚರದೃಷಿಗೆ ಮಾಯೆ ತಥ್ಯವು; 

ನಿರ್ಮಲಾತ್ಮಜ್ಞಾನ ದೃಷ್ಟಿಗೆ ಮಿಥೈನೋಡೆಂದ ॥ ॥೬॥ 


390 


ಅಧ್ಯಾಯ ೮ - ಮಾಯಾಮವಿಥ್ಯಾತ್ವ ಪ್ರಕರಣ 


ತಾತ್ಪರ್ಯ: ಬ್ರಹ್ಮ ವಸ್ತು ಮಾಯೆಗಳೆರಡೂ ಬೇರೆಯಾದರೂ ಒಮ್ಮೆಯೂ 
ಭಿನ್ನ! 'ವೆನಿಸದೆ ಒಂದನ್ನೊ ದು ಸದಾ ಆಶ್ರಯಿಸಿಕೊಂಡಿರುವ ರೀತಿ ಹೇಗೆ ಎಂಬುದನ್ನು 
ತಿಳಿಸಬೇಕೆಂದು ಶುಕನು ವ್ಯಾಸನನ್ನು ಕೇಳಿದನು. ಆಗ ವ್ಯಾಸನು ಹೇಳಿದನು. 
ಬ್ರಹ್ಮಕ್ಕೂ, ಮಾಯೆಗೂ ಎತ್ತಣದ ಬರಿ (ಸಂಬಂಧವಿಲ್ಲ) ಅದೆಲ್ಲ ಇದೆಲ್ಲೊ! 
ನಮ , ಚರದೃಷ್ಟಿಗೆ (ದ ಷ್ಟಿಗೆ ಮಾಯೆ ಸತ್ತ ೈವಷ್ಟೆ ಆದರೆ ನಿರ್ಮಲವಾದ | ಜ್ಞಾನವನ್ನು 
ಪಡೆದವರ ವಿಚಾರದ ಷ್ಟಿಗೆ ಅದು ಸುಳ್ಳು ಎಂದು ತಿಳಿ. 


ಶಬ್ದಾರ್ಥ: * ಆವಗ-ಸದಾ; ನೆಮ್ಮಿಕೊಂಡಿಹವು- ಆಶ್ರಯಿಸಿಕೊಂಡಿರುವುವು; * ಪರಿ-ರೀತಿ; 
ಚರ್ಮ "'ದೃಷ್ಟಿಗೆ-ಸ್ಕೂಲ ದೃಷ್ಟಿಗೆ, ವಿಚಾರವಿಲ್ಲದ ದೃಷಿಗೆ; ಮಾಯೆ ತಥ್ಯವು- ಇಮಾಯೆ ನಿಜವು; 
ನಿರ್ನಲಾತ್ಮಕ ಜ್ಞಾನ 'ದೃಷ್ಟಿಸ-ನಿರಲವಾದ ಜ್ಞಾನವನ್ನು ಪಡೆದವರ ವಿಚಾರದೃಷ್ಟಿಗೆ: ಮಿಥೈ-ಸುಳ್ಳು: 


ಮಗನೆ ಮಾಯೆಯ ಪರಿಯ ತಿಳಿಯಲು 

ನಗೆಯಲಾ! ನಾಟಕದ ಬೊಂಬೆಯ 

ಬಗೆಯೊಳಡಗುತ ತೋರುತಿರ್ಪುದು ಮಿಂಚಿನಂದದಲಿ; । 

ಬೆಗಡ ಬೀರುತ ನಾಮರೂಪಿನ 

ಲೊಗೆದ ಬಹುಭೇದಾವಲಂಬನ 

ಜಗದುದಯವದರಿಂದಲಾದುದು ತ್ರಿಗುಣಮಯವಾಗಿ ॥ Nel 


ತಾತ್ತರ್ಯ: ಶುಕನೇ ಕೇಳು, ಮಾಯೆಯ ರೀತಿಯನ್ನು ತಿಳಿಯಲಿಕ್ಕೆ ಯತ್ನಿಸುವುದು 
ನಗೆಪಾಟಲಿನ ಸಂಗತಿಯಾಗಿದೆ. ಸೂತ್ರದ ಗೊಂಬೆಯ ನಾಟಕದಲ್ಲಿ ಬೊಂಬೆಗಳು 
ರಂಗದಿಂದ ಅಚ್ಚರಿಯಿಂದ ಮರೆಯಾಗುತ್ತ ಮತ್ತೆ ಮಿಂಚಿನಂತೆ ಕಾಣಿಸಿಕೊಂಡು 
ಬೆರಗನ್ನುಂಟು 'ಮಾಡುತ್ತವೆ. ಹಾಗೆ ಮಾಯೆಯು ಹಲವು ನಾಮರೂಪಗಳ 
BN: ಹತ್ತಾರು ಭೇದಗಳನ್ನು ಅವಲಂಬಿಸಿಕೊಂಡು ಸತ ತ್ತ್ವ್ವ ರಜ, ತಮ ಗುಣ 
ಗಳಿಂದ ಜಗತ್ತಾಗಿ ಕಾಣಿಸಿಕೊಳ್ಳುತ್ತದೆ. ಅದರಿಂದಲೇ ಉತ್ಪತ್ತಿ ಸ್ಥಿತಿಲಯಗಳಾಗುತ್ತವೆ. 


ಶಬ್ದಾರ್ಥ: ಬಗೆಯೊಳ್‌-ರೀತಿಯಿ೦ದ; ಬೆಗಡಬೀರುತ-ಬೆಡಗನ್ನು (ಬೆರಗನ್ನು) ತೋರುತ್ತ; 
ಬಹುಭೇದಾವಲಂಬನ ಜಗದ-ಬಹಳ ಭೇದಗಳನ್ನು ಎಸಿ ಕೊಂಡಿಹಿ ನ ಜಗತ್ತಿನ; * 
ತ್ರಿಗುಣಮಯವಾಗಿ-ಸತ್ತ್ವ, ರಜ, ತಮ ಗುಣಗಳನ್ನು ಒಳಗೊಂಡು; 


ಟಿಪ್ಪಣಿ: * ಪ್ರಕೃತಿಯು ಮಾಯಾ, ಅವಿದ್ಯಾ, ತಮಃಪ್ರಧಾನ ಎಂದು ರೂಪಾಂತರಗಳಿಂದ 
ವಿಭಾಗವನ್ನು , ಹೊಂದಿರುತ್ತದೆ. ಇದರಲ್ಲಿ ಯಾವುದು ಶುದ್ಧ ಸತ್ತ್ವ ಗುಣವೋ ಅದು ಮಾಯೆ 
(ಶುದ್ಧ ಸತ್ತ್ವ ಗುಣವೆಂದರೆ ರಜ, ತಮಗಳನ್ನು ತಾನು ಅಡಗಿಸಿಕೊಂಡಿರುವ ಸತ್ತ್ವಗುಣ). 
ಯಾವುದು. "ಮಲಿನ ಸತ್ತ್ವ ಗುಣಯುಕ್ತವೋ ಅದು ಅವಿದ್ಯೆಯಾಗಿದೆ (ರಜ ತಮಗಳಿಂದ 
ತಾನು ಅಡಗಿಕೊಂಡಿರುವೆ ಸತ್ತ್ವ ಗುಣ, ಮಲಿನ ಸತ ತ್ರ ಗುಣ ಯಾವುದು ತಮೋ ಗುಣದ 
ಮುಖ್ಯತ್ವದಿಂದ ಯುಕ್ತವಾಗಿದೆಯೋ ಅದು ತಮಃ ಪ್ರಧಾನ ಕೃತಿ ಆಗಿದೆ. (ವಿಚಾರಚಂದ್ರೋದಯ, 
ಪುಟ ೨೩, ದ್ವಿತೀಯ ಪ್ರತಿ, ಅನು: ಸುಬ್ಬಣ್ಣ) 





391 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶುದ್ಧವಾದದ್ವೈತಬ್ರಹ್ಮವ 
ದಿದುದಿದಂತಿದ್ದುದಪ್ರತಿ 
೦ಎ ಎ ೦ಎ 

ಬದ್ಧ ತೇಜಃಪುಂಜ; ತಾನೇ ಸ್ಪಪ್ರಕಾಶವದು; । 

ಸಿದ್ಧವಾಗಿದಿರಿಟ್ಟು ತೋರು 

ತ್ರಿದ್ದಪರಿಯಲಿ ತನಗೆ ತಾನೇ 

ವೇದ್ಯವೆಂಬಭಿಸಂಧಿಯಲಿ ಪುಟ್ಟಿದುದು ಪುಸಿಮಾಯೆ ॥ IS 
ತಾತ್ಪರ್ಯ: ಶುದ್ಧವಾದ ಅದ್ವೈತವಾದ ಬ್ರಹ್ಮವು ಇದ್ದುದ್ದು ಇದ್ದಂತೆಯೇ ಎಂದರೆ 
ಸ್ಪಭಾವಸಿದ್ದವಾಗಿದೆ. ಯಾವುದರಿಂದಲೂ ತಿರಸ್ಕರಿಸಲಾಗದಂಥ ಪ್ರಕಾಶದ ಸಮೂಹ 
ವಾಗಿದೆ. ಸ್ವಯಂ ಪ್ರಕಾಶವಾಗಿದೆ. ಅದು ತನ್ನನ್ನು ತಾನೇ ಇದಿರಿಟ್ಟಂತೆ ನೋಡಬೇಕೆಂದು 
ಮನಸ್ಸು ಮಾಡಿದ ಕಾಲದಲ್ಲಿ ಹಾಗೆ ಕಾಣುವುದು. ಸುಳ್ಳಾದ ರೂಪವೇ ಆಗಿರುತ್ತದೆ. 
ಏಕೆಂದರೆ ನೋಡುವವನಾದವನು ಇದ್ದಂತೆ ಇರಲೇ ಬೇಕಾದುದರಿಂದ ಕಾಣುವುದೆಲ್ಲ 
ಮಾಯಿಕವೆಂದು ಅರಿಯಬೇಕು. ಹೀಗಾಗಿ ಮಾಯೆ ಎನಿಸಿತು. 
ಶಬ್ದಾರ್ಥ: ಅಪ್ರತಿಬದ್ಧತೇಜಃಪುಂಜ-ಯಾವುದರಿ೦ದಲೂ ತಿರಸ್ಕರಿಸಲಾಗುವುದಕ್ಕಾಗದಂಥ 
ಪ್ರಕಾಶದ ಸಮೂಹ; ತನಗೆ ತಾನೇ ವೇದ್ಯವೆಂಬ ಅಭಿಸಂಧಿಯಲಿ-ತನ್ನನ್ನು ತಾನೇ ಇದಿರಿಟ್ಟಂತೆ 
ನೋಡಬೇಕೆಂದು ಮನಸ್ಸು ಮಾಡಿದ ಕಾಲದಲ್ಲಿ; * ಪುಸಿಮಾಯೆ-ಸುಳ್ಳಾದ ಮಾಯೆ; 
ಜಃ ಅಭಿಸಂಧಿಯಲ್ಲಿ-ಪ್ರಯತ್ನದಲ್ಲಿ; 
ಟಿಪ್ಪಣಿ-೧: ಪುಸಿ ಮಾಯೆ-ತನಗೆ ತಾನು ವೇದ್ಯವಾಗುವುದು ಆಗದ ಮಾತು. ಆದರೂ 
ವೇದ್ಯವಾಗುವುದಕ್ಕೆ ಇದಿರಾಗಿ ಕಾಣುವುದಕ್ಕೆ ಪ್ರಯತ್ನ ಪಟ್ಟರೆ ಹಾಗೆ ಕಾಣುವುದು ಸುಳ್ಳಾದ 
ರೂಪವೇ ಆಗಿರಬೇಕು. ನೋಡುವವನಾದ ತಾನು ಇದ್ದಂತೆ ಇರಲೇಬೇಕಾದುದರಿಂದ 
ಕಾಣುವುದೆಲ್ಲ ಮಾಯಿಕವೆಂದು ಅರಿಯಬೇಕು. 





ಕೋಟಿಸೂರ್ಯಪ್ರಭೆಯ ಮೀರಿದ 

ಸಾಟಿಯಲ್ಲದ ಬ್ರಹ್ಮತೇಜಃ 

ಕೂಟದ ಮಹಾಲಹರಿ; ಮಾಯಾ ನಾಟಕಿಯ ಹೊಳಹು | 
ಪಾಟಿಯಲ್ಲದ ನೋಡಿ ತಿಳಿದರೆ 

ಬೂಟಕವು ಭ್ರಮಿತರಿಗೆ ಖಡ್ಗದ 

ನೀಟವಹ ಹೊಗರಂತೆ; ಚಿಜೊ ಫ್ಯೀತಿಯ ವಿಲಾಸವದು ॥ al 


ತಾತ್ಪರ್ಯ: ಕೋಟಿ ಸೂರ್ಯರ ಕಾಂತಿಯನ್ನು ಮೀರಿರುವ ಅಸಮಾನ ಅದ್ವಯ 
ಬ್ರಹ್ಮತೇಜಃಪುಂಜವಾದ ಮಹಾ ಪ್ರವಾಹವಾಗಿದೆ. ವಿಚಾರ ಮಾಡಿದರೆ ಮಾಯೆಯೆಂಬ 
ನಾಟಕಿಯ (ನಟಿಯ) ಹೊಳಪು ಬ್ರಹ್ಮಕ್ಕೆ ಸಮಾನವಲ್ಲ. ಆದರೆ ಭ್ರಮಿತರಿಗೆ 
ಮಾಯೆ ಕತ್ತಿಯನ್ನು ರುಳಪಿಸಿದಾಗ ಅದರ ಹೊಳಪೇ ಒಂದು ಕತ್ತಿಯಂತೆ 
ಕಾಣುತ್ತದೆ, ಆದರೆ ಅದು ಸುಳ್ಳು. ಜ್ಞಾನದೃಷ್ಟಿಯಿಂದ ನೋಡಿದರೆ ಮಾಯೆ 
ಚಿಜ್ಜ್ಯೋತಿಯ ವಿಲಾಸವಾಗಿದೆ. 


392 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪ್ರಕರಣ 


ಶಬ್ದಾರ್ಥ: * ಕೋಟಿ ಸೂರ್ಯಪ್ರಭೆ:ಕೋಟಿ ಸೂರ್ಯರ ಕಾಂತಿ; * ಸಾಟಿಯಿಲ್ಲದ-ಅಸಮಾನ; 
ಬ್ರಹ್ಮತೇಜಃ ಪುಂಜ-ಬ್ರಹ್ಮತೇಜಸ್ಸುಗಳ ಕೂಟವಾದ; ಅದನೋಡಿತಿಳಿದರೆ-ವಿಚಾರ ಮಾಡಿದರೆ; 
ಹೊಗರಂತೆ ಬೂಟಕವು- ಕತ್ತಿಯನ್ನು ರುಳಪಿಸಿದಾಗ ಅದರ ಹೊಳಪೇ ಒಂದು ಕತ್ತಿಯಂತೆ 
ಕಾಣುವುದಷ್ಟೆ ಭ್ರಮಿತರಿಗೆ-ಧ್ರಾಂತರಿಗೆ (ಮಾಯೆಗೆ ಒಳಗಾದವರಿಗೆ); ಚಿಜ್ಜೋತಿಯ ವಿಳಾಸವೆ 
ಅದು-ಆದರೆ ಜ್ಞಾನದೃ ಷ್ಠಿಯಿಂದ ನೋಡಿದರೆ ಮಾಯೆಯ ಹೊಳಪು ಕೂಡ ಚಿಜ್ಜ್ಯೋತಿಯ 
ವಿಳಾಸವೇ ಆಗಿದೆ. 


ನಾನಾನಾ 


ನೆಲ್ಲ ಬೀಜದೊಳೊಗೆದು ತೋರುವ 

ಜಳ್ಳಿನಂದದಿ ತಿಳಿಯೆ ನಿಜವಾ 

ಗುಳ್ಳಬ್ರಹ್ಮದೊಳಿಲ್ಲವೆನಿಸುವ ಸುಳ್ಳಿನೀ ಮಾಯೆ । 

ಹೊಳ್ಳು ತನ್ನೊಳಗೆಲ್ಲ ನೋಡಲು 
ಗುಳ್ಳೆಯುದಕದೊಳುದಿಸಿದ೦ದದಿ, 

ಸಿಳ್ಳುಗಣ್ಣಿಗೆ ಹಗಲು ಮಂಜಾಗೆಸೆದು ತೋರ್ಪಂತೆ ॥ ॥೧೦॥ 


ತಾತ್ಪರ್ಯ: ಬತ್ತದ ಕಾಳಿನಲ್ಲಿ ಹುಟ್ಟಿ ಕಾಣುತ್ತಿರುವ ಜಳ್ಳಿನ ಹಾಗೆ ನಿಜವಾದ ಶುದ್ಧ 
ಬಹ್ಮದಲ್ಲಿ ಇರದ ಮಿಥ್ಕೆಯಾದ "ಈ ಮಾಯೆ ಒಳಗೆ ತಿರುಳಿಲ್ಲದ ಹೊಳ್ಳಾಗಿ 
(ಟೊಳ್ಳಾಗಿರರುತ್ತದೆ. ವಿಜಾರ ಮಾಡಿ ನೋಡಿದರೆ, ನೀರಿನಲ್ಲಿ ಗುಳ್ಳೆ ಹುಟ್ಟುವ 
ರೀತಿಯಲ್ಲಿ ಪರೆ ಬಂದ ಕಣ್ಣಿಗೆ (ಸಿಳ್ಳುಗಣ್ಣಿಗೆ) ಹಗಲು ಮಬ್ಬು ಮಬ್ಬಾಗಿ (ಮಂಜು 
ಮಂಜಾಗಿ) ಕಾಣಿಸುವ ಹಾಗೆ ಮಾಯೆ “ನಿಜವಾದ ಬ್ರಹ್ಮದಲ್ಲಿ ಇರುವುದಿಲ್ಲ 


ಶಬ್ದಾರ್ಥ: ಹೊಳ್ಳುಎಒಳಗೆ ತಿರುಳಿಲ್ಲದ್ದು; ಜಳ್ಳು-ಟೊಳ್ಳು; * ನೆಲ್ಲ ಬೀಜ-ಬತ್ತದ ಕಾಳು; 
ಸೇ ಗುಳ್ಳಿ-ಬುದ್ದುದ, ಬೊಬ್ಬಳ್ಳಿ; ಮಂಜಾಗಿ-ಮಬ್ಬಾಗಿ, ಮ ಸೇ "ಸಿಳ್ಳುಗಣ್ಣಿಗೆ-ಪರೆ ಬಂದ 
ಕಣ್ಣಿಗೆ ಪಿಸುರುಕಣ್ಣಿಗೆ; ಸೇ ಸಿಳ್ಳು ಕಣ್ಣಿನ ಪಿಸುರು: ಗೀಜು, ಜಿಬುರು; 





ಪುಸಿಯೆನಿಪ ಮಾಯಾಪ್ರಪಂಚವ 

ದೆಸೆವ ಬ್ರಹ್ಮದಿ ತೋರಿತೆಂತೆನೆ 

ಬಿಸಿಲದೊರೆ ಸೂರ್ಯನ ಮರೀಚಿಯೊಳುದಿಸಿ ತೋರ್ಪಂತೆ, । 
ಮುಸುಕಿಕೊಂಡಿಹ ಧೂಮವಗ್ಗಿಯೊ 

ಳೆಸೆದು ತೋರ್ಪಂತುಷ್ಠ ನದಿಯೊಳು 

ಪಸರಿಸಿರ್ಪಂದದಲಿ ರಂಜಿಸಿತಸಮತೇಜದಲಿ ॥ ॥೧೧॥ 


ತಾತ್ಪರ್ಯ: ಬರಿಯ ಸುಳ್ಳಾದ ಅಸಹಜ ಮಾಯೆ ಸಹಜವೂ ಸತ್ಯವೂ ಆದ 
ಬ್ರಹ್ಮದಲ್ಲಿ ಹೇಗೆ ತೋರಿತು. ಎಂದರೆ ಸೂರ್ಯನ ಕಿರಣಗಳಿಂದ "ಮೃಗಜಲ 
(ಬಿಸಿಲುಕುದುರೆ) ಹುಟ್ಟಿ ಕಾಣಿಸಿಕೊಳ್ಳುವ ಹಾಗೆ, ಅಗ್ನಿಯಲ್ಲಿ ಹೊಗೆ” ಹುಟ್ಟಿ 
ಕಾಣಿಸಿಕೊಳ್ಳುವಂತೆಯೂ, ನದಿ ನೀರಿನಲ್ಲಿ. ಶಾಖವು (ಉಷ್ಣವು) ಹರಡುವಂತೆಯೂ, 


393 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅಸಮಾನ ತೇಜೋಮಯನಾದ ಬ್ರಹ್ಮದಲ್ಲಿ ಮಿಥ್ಯಾಕಲ್ಪಿತವೆಂಬ ಭ್ರಾಂತಿ ಭಾವದಿಂದ 
ಹುಟ್ಟಿದ ಮಾಯೆಯು ಕಂಗೊಳಿಸುತ್ತದೆ. 


ಶಬ್ದಾರ್ಥ: ಮರೀಚಿ=ಕಿರಣ; ಅಸಮತೇಜದಲಿ-ಬಹಳ ತೇಜೋಮಯವಾದ ಬ್ರಹ್ಮದಲ್ಲಿ; 
sk ಬಿಸಿಲದೊರೆ-ಬಿಸಿಲಮರೀಚಿಕೆ, ಬಿಸಿಲಕುದುರೆ, ಮೃಗಜಲ; * ಧೂಮ-=ಹೊಗೆ; * ಅಗ್ನಿ: =ಬೆಂಕಿ; 


sk ಉಷ್ಣ- =ಬಿಸಿ, ಶಾಖ, ರಂಜಿಸಿತುಎ =ಕಂಗೊಳಿಸುತ್ತಿದೆ. 
ವಾ 


ಜಗದೊಳುತ್ತಾತಗಳು ನಾನಾ 

ಬಗೆಯೊಳುದಿಸುವ ತೆರದಿ, ನೋಡಲು 

ಗಗನದಲಿ ಗಂಧರ್ವನಗರಗಳೆಸೆದು ತೋರ್ಪಂತೆ, | 

ಅಗಣಿತದ ಬಹ್ಮಾಂಡತಂಡಗ 

ಳೊಗೆದು ಬ್ರಹ್ಮದೊಳಾದ ಪರಿಯೊಳೆ 

ಮಗನೆ ತೋರ್ಪುವು ದಿಟಗಳಂದದಿ ಸಟೆಯ ಮಾಯೆಗಳು ॥ ॥೧೨॥ 


ತಾತ್ಪರ್ಯ: ಜಗತ್ತಿನಲ್ಲಿ ಉಲ್ಕಾಪಾತ (ಪರಕೆಯ ಚುಕ್ಕೆ) ಮೊದಲಾದ ಅಪಶಕುನದ 
ಸೂಚನೆಗಳು ನಾನಾ ರೀತಿಗಳಲ್ಲಿ ಕಾಣಿಸಿಕೊಳ್ಳುವ ಹಾಗೆ, ಆಕಾಶದಲ್ಲಿ ಗಂಧರ್ವ 
ನಗರಗಳು ಕಾರಣವಿಲ್ಲದೆ ತೋರುವಂತೆ, ಅಸಂಖ್ಯಾತ ಬ್ರಹ್ಮಾಂಡಗಳು ಬ್ರಹ್ಮದಿಂದ 
ಹುಟ್ಟಿತು ಎಂಬಂತೆಯೇ (ಬ್ರಹ್ಮದಿಂದ ಹುಟ್ಟಿಲ್ಲದಿದ್ದರೂ) ಕಾಣುವ ಹಾಗೆ, ನಿಜದ 
ರೂಪದಂತೆ ತೋರಿಕೆಯಲ್ಲಿ ಮಿಥ್ಯೆ ಯಾದ “ಮಾಯ ಕಾಣಿಸಿಕೊಳ್ಳುತ್ತದೆ. 


ಶಬ್ದಾರ್ಥ: * ಬಗೆಯೊಳುಎ =ರೀತಿಯಲ್ಲಿ; ಉತ್ಪಾತಗಳು-ಭೂಕಂಪ, ಉಲ್ಕಾಪಾತ ಮುಂತಾದ 
ಆಕಸ್ಮಿಕ ಘಟನೆಗಳು, ಅಪಶಕುನಗಳು, 'ಪರಕೆಯ ಚುಕ್ಕೆ ಮೊದಲಾದ ಅಪಶಕುನದ ಸೂಚನೆಗಳು; 
ಒಗೆದು-ಹುಟ್ಟಿ; * ಗಂಧರ್ವ ನಗರ-ಮಾಯಾನಗರ; ಅಗಣಿತ=ಹುಟ್ಟಿ; * ಬ್ರಹ್ಮಾಂಡ 
ತಂಡಗಳು-ಬ್ರಹ್ಮಾಂಡ ಸಮೂಹಗಳು; ದಿಟ-ನಿಜ; ಸಟೆಎಸುಳ್ಳು: ಬ್ರಹ್ಮದೊಳಾದ ಪರಿಎಬ್ರಹ್ಮದೆಂದ 
ಹುಟ್ಟಿತೆಂಬಂತೆಯೇ (ಅಂದರೆ ಬ್ರಹ್ಮದಿಂದ ಹುಟ್ಟಿಲ್ಲ ಎಂದರ್ಥ); 


ಟಿಪ್ಪಣಿ: ಉತ್ಪಾತಗಳು- ಪರಕೆಯ ಚುಕ್ಕೆ (ಉಲ್ಫಾಪಾತ) ಮೊದಲಾದ ಅಪಶಕುನದ ಸೂಚನೆಗಳು, 
ಇಲ್ಲಿ ಮಾಯೆಗೆ ಉತ್ಪಾತದ ಹೋಲಿಕೆಯನ್ನು ಕೊಟ್ಟಿರುವುದರಿಂದ ಮಾಯೆಗೆ ಒಳಗಾಗುವುದು. 
ಅಮಂಗಲಕರವೆಂದು” ಹೇಳಿದಂತೆ ಆಯಿತು ಮತ್ತು ಉತ್ಪಾತಗಳು ಗಂಧರ್ವ ನಗರಗಳೂ 
ಕಾರಣವಿಲ್ಲದೆ ತೋರುವಂತೆ ಮಾಯೆಯ ಕಾರ್ಯವು ಕಾರಣವಿಲ್ಲದೆ ತೋರುವುದೆಂದು ತಾತ್ಪರ್ಯ. 





ನಿಜವಾಗಿರುವುದು ಬ್ರಹ್ಮವೆ (೧೩-೨೫) 
ದಾರು ದಂತಿವಿಕಾರದಂದದಿ 


ತೋರಿತಲ್ಲದೆ ದಂತಿಯುಳಿದಾ 
ದಾರುವನು ತಾ ಬೇರೆ ತೋರಿತೆ? ನಾಮರೂಪಗಳ | 


394 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪಕರಣ 


ತೋರಿಕೆಯ ಕಲ್ಪಿತವು ನಿಜವೇ? 

ದಾರುವಿನ ಪರಿ ಬ್ರಹ್ಮ ಜಗದಾ 

ಕಾರವಾಗಿಯೆ ತೋರಿತಲ್ಲದೆ ಬೇರೆ ಜಗವಿಲ್ಲ ॥ (೧೩ 
ತಾತ್ಪರ್ಯ: ಮರದಿಂದ ಮಾಡಿದ ಆನೆಯು ಮರದ ಇನ್ನೊಂದು ರೂಪವಾಗಿ 
ಕಾಣುತ್ತದೆ ಅಷ್ಟೆ ಆನೆಯನ್ನು ಬಿಟ್ಟು ಆ ಮರವನ್ನು ಬೇರೆಯಾಗಿ ಕಾಣಲಾದೀತೆ? 
ಮರ, ಅನೆ ಎಂಬೆರಡು ನಾಮರೂಪ ಪಗಳಲ್ಲಿ ವೃತ್ಯಾಸವಷ್ಟೆ ಮರವೇ ನಿಶ್ಚಯರೂಪ 
ಆನೆ ರೂಪ ಭೇದ. ಜಗದಾಕಾರವಾಗಿ ಬ್ರಹ್ಮ ಕಾಣಿಸಿಕೊಂಡಿದ್ದಾನೆ. ಜಗತ್ತು 
ಆನೆಯಂತೆ ಕಲ್ಪಿತ ರೂಪವೇ ಹೊರತು ಬೇರೆಯಲ್ಲ. ಜಗತ್ತು ಸ್ವತಂತ್ರವಲ್ಲ. 


ಶಬ್ದಾರ್ಥ: ದಾರುಎಕಟ್ಟಿಗೆಯ, ಮರ; ದಂತಿವಿಕಾರದಂದದಿ-ಆನೆಯ ಆಕಾರದ ಹಾಗೆ; 
ದಂತಿಯುಳಿದು-ಆನೆಯನ್ನು ಬಿಟ್ಟು; 


ಟಿಪ್ಪಣಿ: ದಾರು, ದಂತಿವಿಕಾರದಂದದಿ ಎಂಬ ಉದಾಹರಣೆಯನ್ನು ಉಪಯೋಗಿಸಿ ಶ್ರೀ 
ಸದಾಶಿವ ಬ್ರಹ್ಮರು ಅದ್ವೈತ ತಾರಾವಳಿ ಗ್ರಂಥದಲ್ಲಿ ಹೇಳಿರುವುದೇನೆಂದರೆ: 

ದಂತಿನಿ ದಾರುವಿಕಾರೆ । 

ದಾರು ತಿರೋಭವತಿ ಸೋಪಿ ತತೆ ತ್ರೈವ ॥ 

ಜಗತಿ ತಥಾ ಪರಮಾತ್ಮಾ । 

ಪರಮಾತ್ಮನ್ಯಪಿ ಜಗತ್ತಿರೋಧತ್ತೆ ॥ 

ಪಾಠಾಂತರ: ದಂತಿಯುಳಿದಾ-ದಂತಿ ಬಿಟ್ಟಾ (ಕು); ನಾಮರೂಪಗಳ-ನಾಮರೂಪುಗಳ (ಕು); 
ದಾರುವಾಪರಿ-ದಾರುವಿನ ಪರಿ (ಕು); 





ಲೋಹಮಯವಹ ಪ್ರತಿಮೆಯಾಸನ, 

ವಾಹನವು, ವಸ್ತಾಭರಣ, ಸ 

ಮ್ಮೋಹವಾಗಿರ್ಪಂತೆ ತೋರ್ಪ ಸಮಸ್ತ ವಸ್ತುಗಳ | 
ರೂಹುನಾಮಗಳೆಲ್ಲ ಮಾಯಾ 

ಮೋಹ ಮಾತ್ರಗಳೆಂದು ತಿಳಿಯವ 

ನೂಹಿಸಲು ಬೇರಿಲ್ಲ; ಸರ್ವವು ಬ್ರಹ್ಮಮಯವೆಂದ ॥ ॥೧೪॥ 


ತಾತ್ಪರ್ಯ: ಪಂಚಲೋಹಗಳಿಂದ ಎರಕ ಹೊಯ್ದ ಸಿದ್ಧಪಡಿಸಿದ ವಿಗ್ರಹ, ಪೀಠ, 
ಆಭರಣಗಳೆಲ್ಲ ಮತ್ತು ವಾಹನ, ವಸ್ತಗಳೆಲ್ಲ ನೋಟಕ್ಕೆ ಅಂದವಾಗಿ ಆಕರ್ಷಕವಾಗಿ 
ತೋರುವಂತೆ, ದೃಶ್ಯಗಳಾಗಿರುವ (ಹೆಣಿಸಿಕೊಳ್ಳುವ) ಸಮಸ್ತ ವಸ್ತುಗಳ ನಾಮಗಳೂ 
ರೂಪುಗಳೆಲ್ಲವೂ ಮಾಯೆಯೆಂಬ ಆಕರ್ಷಣೆಯಿಂದ ಕೂಡಿರುತ್ತದೆ ಎ೦ದು ತಿಳಿದರೆ. 
ಅವು ಬ್ರಹ್ಮಕ್ಕಿಂತ ಬೇರೆಯಲ್ಲ ಎಂದರಿವಾಗುತ್ತದೆ. ಆದ್ದರಿಂದ ಈ ಜಗತ್ತೆಲ್ಲವೂ 
ಬ್ರಹ್ಮವೇ ಆಗಿದೆ (ಸರ್ವಂ ಖಲ್ವಿದಂ ಬ್ರಹ್ಮ) ಎಂದು ತಿಳಿಯಬೇಕು. 


395 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಾಠಾಂತರ: * ರೂಹು-ರೂಪು (ಕು); * ತಿಳಿಯವನೂಹಿಸಲು-ತಿಳಿದವನೂಹಿಸಲು (ಕು); 

* ಸರ್ವವು ಬ್ರಹ್ಮಮಯ-ಸರ್ವಂ ಬಹ್ಮ ಮಯ (ಕು) ಅನುಭವಾಮೃತ ಟೀಕೆ ಪುಟ-೨೨೦; 
ಶಬ್ದಾರ್ಥ: ರೂಪು ನಾಮಗಳೆಲ್ಲ-ಪ್ರತಿಮೆ, ಆಸನ ಮೊದಲಾದವುಗಳ ರೂಪಗಳೂ ಹೆಸರುಗಳೂ 
ಎಲ್ಲ; ಅವನು ಊಹಿಸಲು ಬೇರಿಲ್ಲ-ಆ ಪ್ರತಿಮೆ, ಆಸನ, ಮೊದಲಾದವನ್ನು ಕುರಿತು ವಿಚಾರ 
ಮಾಡಿದರೆ ಲೋಹಕ್ಕಿಂತ ಬೇರೆ ಅಲ್ಲ (ಲೋಹವೇ ಆಗಿದೆ); ಸರ್ವವೂ ಬ್ರ ಬ್ರಹ್ಮಮಯವೆಂದ-ಸರ್ವಂ 
ಖಲ್ವಿದಂ ಬ್ರಹ್ಮ 


ನಿ ನಾವಾ 

ಬೆಲ್ಲದಲ್ಲಿ ಬಹುವಿಧದ ಮಾಟದ 

ಬಿಲ್ವ, ಪಸನ, ರಸಾಲ, ದಾಡಿಮ, 

ನೆಲ್ಲಿ ಮೊದಲಾದ ಖಲಫಲಗಳ ನಾಮರೂಪಗಳು | 

ಸೊಲ್ಲು ಮಾತ್ರಗಳ್ಳೆಸೆ! ಸವಿಯಲ 

ವೆಲ್ಲ ಮಾಧುರ್ಯಂಗಳಾ ಪರಿ 

ಯೆಲ್ಲವಿವು ಪರಬೊಮ್ಮವಲ್ಲದೆ ಬೇರೆ ಜಗವಿಲ್ಲ ॥ ॥ ೧೫ ॥ 
ತಾತ್ಪರ್ಯ: ನಾನಾ ವಿಧಗಳಲ್ಲಿ ರೂಪುಗೊಂಡ ಫನವಸ್ತುಗಳಲ್ಲಿ ಬಿಲ್ವ, ಹಲಸು, 
ಮಾವು, ದಾಳಿಂಬೆ, ನೆಲ್ಲಿ ಮೊದಲಾದ ಎಲ್ಲ ಹಣ್ಣುಗಳ ನಾನಾ ಬಗೆಯ ಹೆಸರು 
ಆಕಾರಗಳು ಕೇವಲ ಮಾತಿನಲ್ಲಿ ವ್ಯತ್ಯಾಸ ಕಾಣುವಂತಹವು ಅಷ್ಟೆ ಅವೆಲ್ಲ ರುಚಿಯಲ್ಲಿ 


ಸಿಹಿಯಾದವು (ಮದುರವಾದವು). ಅದೇ ರೀತಿಯಲ್ಲಿ ಈ ಜಗತ್ತಿನ ಬಗೆ 
ಬಗೆಯ ಭೇದಗಳೆಲ್ಲವು ಪರಬ್ರಹ್ಮವಲ್ಲದೆ ಬೇರೆ ಅಲ್ಲ. 


ಶಬ್ದಾರ್ಥ: ಪಸನ-ಪನಸ; ಹಲಸು, ರಸಾ =ಮಾವು; ದಾಡಿಮ-ದಾಳಿಂಬೆ; ಸೊಲ್ಲು 
ನ ತಳು ಮಾತು ಮಾತ್ರದವು; ಎಲ್ಲವು-ಈ ಜಗತ್ತಿನ ಬಗೆ ಬಗೆಯ ಭೇದಗಳೆಲ್ಲ; 
ಸೆಎಆಗೆದೆಯಲ್ಲವೆ (ಆಗಿದೆ) 


2 * ಪಸನ-ಪನಸ ಅಕ್ಷರಪಲ್ಲಟವಾಗಿದೆ (ಸುನ) ಅಸಗ-ಅಗಸ ಎಂಬಂತೆ ಕನ್ನಡದಲ್ಲಿ 
ಈ ಬಗೆಯ ಪದಗಳು ಹಲವುಂಟು. 


ಶಬ್ದಾರ್ಥ: ಬಹು ವಿಧದ ಮಾಟದ ಬೆಲ್ಲದಲಿ-ನಾನಾ ವಿಧಗಳಲ್ಲಿ ರೂಪುಗೊಂಡ ಸಿಹಿ 
ವಸ್ತುಗಳಲ್ಲಿ. 





ತಂತುವೇ ಪಟ; ಮೃತ್ತಿಕೆಯೆ ಘಟ 

ವಂತು ಜಲವೆ ತರಂಗವಾ ಹರಿ 

ಯಂತೆ ಸ್ಪರ್ಣವೆ ವಿವಿಧ ಭೂಷಣವಾಗಿ ತೋರ್ಪಂತೆ | 
ಅಂತವಿಲ್ಲದಪಾರ ಬ್ರಹ್ಮದೊ 

ಳಿಂತು ಕಾರಣಕಾರ್ಯವೆಂಬುದು 

ಭ್ರಾಂತಿಯಲ್ಲದೆ ಬೇರೆ ತೋರ್ಪ ಪ್ರಪಂಚವಿಲ್ಲೆಂದ ॥ ೧೬॥ 


396 


ಅಧ್ಯಾಯ ೮ - ಮಾಯಾಮಿಧ್ಯಾತ್ವ ಪ್ರಕರಣ 

ತಾತ್ಪರ್ಯ: ದಾರವೇ ಬಟ್ಟೆಯಾಗಿ, ಮಣ್ಣೇ ಗಡಿಗೆಯಾಗಿ ಅದೇ ರೀತಿ ನೀರೇ 
ಅಲೆಗಳಾಗಿ ಅದರಂತೆಯೆ ಚಿನ್ನವೇ ಬಗೆ ಬಗೆಯ ಆಭರಣಗಳಾಗಿ ತೋರು 
ತ್ತಿರುವಂತೆ, ಕೊನೆಯೆಂಬುದೇ ಇಲ್ಲದೆ ಅಪಾರ ಬ್ರಹ್ಮನಲ್ಲಿ ಜಗತ್ತು ಕಾರ್ಯವೆಂದೂ 
ಬ್ರಹ್ಮವೇ ಕಾರಣವೆಂದೂ ಹೇಳುವುದು ಮನೋಭ್ರಮೆಯಲ್ಲದೆ ಬೇರೆಯಾಗಿ ತೋರುವ 
ಪ್ರಪಂಚವೇ ಇಲ್ಲವೆಂದು ವ್ಯಾಸನು ಹೇಳಿದನು. 

ಶಬ್ದಾರ್ಥ: ತಂತು-ದಾರ (ನೂಲು); ಪಟ-ಬಟ್ಟೆ; ಮೃತ್ತಿಕ-ಮಣು ಘಟ-ಗಡಿಗೆ; ಅಂತವಿಲ್ಲದ* 
ಅಪಾರ ಬ್ರಹ್ಮ-ಕೊನೆಯಿಲ್ಲದ ಅಪಾರಬ್ರಹ್ಯ ಕಾರಣಕಾರ್ಯವೆಂಬುದು-ಜಗತ್ತು ಕಾರ್ಯವೆಂದೂ 
ಬ್ರಹ್ಮ ಕಾರಣವೆಂದು ಹೇಳುವರು; * ಭ್ರಾಂತಿ-ಮನೋಭ್ರಮೆ; * ತೋರ್ಪ-ಕಾಣುವ; 





ಬಣ್ಣವದು ಚಿನ್ನದಲ್ಲಿ, ಪರಿಮಳ 

-ದುನ್ನತಿಕೆ ಪುಷ್ಪದಲಿ, ಮಧುರತೆ 

ನಿರ್ಣಯಿಸೆ ಕಬ್ಬಿನಲಿಯೆಂತಿಹುದಂತೆ ಸದ್ವದಲಿ । 

ಪೂರ್ಣವಾಗಿಯೆ ತೋರುತಿಹ ಚೈ 

ತನ್ಯವಹ ಪರಬೊಮ್ಮದಲ್ಲಿಯೆ 

ಭಿನ್ನವೆಲ್ಲವು ಚಿತ್ರಿತಲತಾಪತ್ರದಂತಿಹವು ॥ (೧೭ 
ತಾತ್ಪರ್ಯ: ಚಿನ್ನದಲ್ಲಿ ಬಣ್ಣವೂ, ಹೂವಿನಲ್ಲಿ ಶ್ರೇಷ್ಠವಾದ ಪರಿಮಳವೂ, ಕಬ್ಬಿನ 
ಜಲ್ಲೆಯಲ್ಲಿ ಸಿಹಿಯೂ ಹೇಗೆ ಅಡಗಿರುವುದೋ ಹಾಗೆಯೇ ಸಮಸ್ತ ವಸ್ತುಗಳಲ್ಲಿ 
ತೋರುತ್ತಿರುವ ಪರಿಪೂರ್ಣವಾಗಿಯೇ ಕಾಣುವ ಪರಬ್ರಹ್ಮ ಚೈತನ್ಯವು ವೈವಿಧ್ಯವು 
ಬಳ್ಳಿಯಲ್ಲಿಯ ಚೆಗುರುಗಳಂತೆ ಕಾಣುತ್ತಿರುವುವು. 
ಶಬ್ದಾರ್ಥ: * ಉನ್ನತಿಕೆ-ಶ್ರೇಷ್ಠತೆ; ಚಿತ್ರಿತ-ಕಾಣಿಸಿಕೊಳ್ಳುವ; * ಲತಾಪತ್ರ-ಬಳ್ಳಿಯಲ್ಲಿಯ 
ಚಿಗುರುಗಳಂತೆ; 


ಟಿಪ್ಪಣಿ: ಈ ಪದ್ಯಕ್ಕೆ ಚಿದಂಬರಯ್ಯನವರು ಟೀಕೆ ರಚಿಸಿಲ್ಲ, ಅನುವಾದ, ಶಬ್ದಾರ್ಥ 
ಅನುವಾದಕನದು. 





ಬೀಜಪಂಚಕದಿಂದಲೀ ಜಗ 

ಭೂಜದಂದದಲಾಗಲಾ ನಿಜ 

ಬೀಜವಹ ಬ್ರಹ್ಮದಲ್ಲಿ ಜನಿಸಿತು ಬೀಜ ಪಂಚಕವು; । 

ಸೋಜಿಗವೆ? “ಯದ್ದೀಜ ತತ್ಫಲ” 

ನೈಜವಾಗಿರೆ ಜೀವಲೋಕವು 

ತೇಜಿಸುವ ಪರಮಾತ್ಮನಲ್ಲದೆ ಬೇರೆ ಜಗವಿಲ್ಲ ॥ ೧೪% 


397 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಈ ಜಗತ್ತಿನಲ್ಲಿ.ಮರದ ಹುಟ್ಟಿಗೆ ಬೀಜ ಹೇಗೆ ಕಾರಣವೋ ಹಾಗೆ ಪೃಥ್ವಿ, 
ಜಲ, ವಾಯು, ಅಗ್ನಿ, ಆಕಾಶಗಳೆಂಬ ಈ ಐದು ಭೂತಗಳ ಸೂಕ್ಷ್ಮ ತನ್ಮಾತ್ರೆಗಳು, 
ನಿಜವಾದ ಬೀಜ ಸ್ವರೂಪವಾದ ಬ್ರಹ್ಮದಿಂದ ಹುಟ್ಟಿತು. ಬೀಜವು ಎಂಥದ್ದೋ 
ಫಲವು ಅಂತಹುದೇ ಆಗಿರುತ್ತದೆ. ಹಾಗೆಯೇ ಪರಮಾತ್ಮನು ಬೀಜವಾಗಿಯೂ 
ಜಗತ್ತು ಮರದಂತೆ ವಿಸ್ತಾರವಾಗಿ ಅದರ ಫಲವಾಗಿಯೂ ಸಹಜವಾಗಿ ಇರುವುದರಿಂದ 
ಜಗತ್ತನ್ನು ಬೆಳಗಿಸುವವ ಪರಮಾತ್ಮನೇ ಹೊರತು ಬೇರೆ ಅಲ್ಲ. 


ಶಬ್ದಾರ್ಥ: ಬೀಜಪಂಚಕ-ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಈ ಐದು ಭೂತಗಳ ಸೂಕ್ಷ್ಮ 
ತನ್ಮಾತ್ರೆಗಳು; ಭೂಜದಂದದಲಿ-ಮರದಂತೆ ವಿಸ್ತಾರವಾಗಿ; ನಿಜ ಬೀಜವಹ ಬ್ರಹ್ಮದಲಿಎನಿಜವಾದ 
ಬೀಜಸ್ಪರೂಪವಾದ ಬ್ರಹ್ಮದಿಂದ; ಯದ್ದೀಜತತ್ಥಲ-ಬೀಜವು ಎಂಥದ್ದೋ ಫಲ ಅ೦ಥದ್ದೇ; 
ತೇಜಿಸುವ-ಬೆಳಗಿಸುವ, ಹೊಳೆಯುವ; ಪರಮಾತ್ತನಲ್ಲದೆ ಬೇರೆ ಜಗವಿಲ್ಲ-ಜಗತ್ತು ಪರಮಾತ್ಮನೇ 
ಹೊರತು ಬೇರೆ ಅಲ್ಲ. 


ಟಿಪ್ಪಣಿ: ನಿಜಬೀಜವಹಬ್ರಹ್ಮದಲಿ-ನಿಜವಾದ ಬೀಜಸ್ವರೂಪವಾದ ಬ್ರಹ್ಮ ಜಗತ್ತಿನಲ್ಲಿ ಅಡಗಿದೆ 
ಎಂಬ ಮಾತು ಗೀತೆಯಲ್ಲಿ ಬರುತ್ತದೆ. ಯಚ್ಚಾಪಿ ಸರ್ವ ಭೂತಾನಾಂ ಬೀಜಂ ತದಹಂ 
ಅರ್ಜುನ (ಗೀತೆ-೧೦-೩೯) (ಎಲ್ಲ ಭೂತಗಳಿಗೂ ಯಾವುದು ಕಾರಣವೋ ಆ 
ಮಾಯೋಪಾಧಿಯಿಂದ ಕೂಡಿದ ಚೈತನ್ಯವೆಂಬ ಬೀಜವು ನಾನು). 





ಕಟ್ಟುಗೂಳನು ಹೊತ್ತು, ಮಾನವ 

ಬಟ್ಟೆಯಲಿ ಕಡುಬಳಲಿ, ಕಡೆಯಲಿ 

ಹೊಟ್ಟೆಯೊಳಗದನಿಟ್ಟು, ಶ್ರಮವನು ಬಿಟ್ಟುಕಳೆವಂತೆ । 

ನೆಟ್ಟನಿದು ತಾನೆಂಬ ಭೇದದ 

ದೃಷ್ಟಿಯಳಿದೇಕತ್ವವಾಗಲು 

ಕಷ್ಪಿಯಲ್ಲದೆ ಸುಖಿಯೆ ಆಗಿಹನೆಂದ ನಾಮುನಿಪ ॥ ೧೯] 
ತಾತ್ಪರ್ಯ: ಮನುಷ್ಯನು ಪ್ರಯಾಣಕಾಲದಲ್ಲಿ ಅನ್ನದ ಬುತ್ತಿಯ ಗಂಟನ್ನು 
(ಕಟ್ಟುಗೂಳು) ಹೊತ್ತುಕೊ೦ಡು ಬಹುದೂರ ದಾರಿ ಸವೆಸಿ ಅಧಿಕ ಆಯಾಸದಿಂದ 
ತಾನು ತಂದಿದ್ದ ಬುತ್ತಿ ಅನ್ನವನ್ನು ಹೊಟ್ಟೆಗೆ ಸೇರಿಸಿಕೊಂಡು (ತಿಂದು) ಹೊತ್ತ 
ಭಾರದ ಆಯಾಸವನ್ನು ಪರಿಹರಿಸಿಕೊಳ್ಳುವಂತೆ, ನೇರವಾಗಿ ಇದು ಬೇರೆ (ಈ 
ಜಗತ್ತು) ತಾನು (ಆತ್ಮ ಬೇರೆ ಎಂಬ ಭೇದಭಾವನ್ನು ಹೋಗಲಾಡಿಸಿಕೊಂಡು 
ಏಕೀಭಾವವನ್ನು ಇರುವುದೊಂದೇ ಎಂಬ ಅನುಭವವನ್ನು) ಹೊಂದಿದಾಗ 
ದುಃಖಿಯಾಗಿರದೆ ಸುಖಿಯಾಗಿರುತ್ತಾನೆ ಎಂದು ವ್ಯಾಸನು ಶುಕನಿಗೆ ಹೇಳಿದನು. 


ಶಬ್ದಾರ್ಥ: ಕಟ್ಟುಗೂಳನು-(ಕಟ್ಟುಕೂಳನು)-ಅನ್ನದ ಬುತ್ತಿಯ ಗಂಟು; * ಹೊತ್ತುಎ 
ಹೆಗಲಿಗೇರಿಸಿಕೊಂಡು, ಹೊತ್ತುಕೊಂಡು; ಬಟ್ಟೆಯಲಿ-ದಾರಿಯಲ್ಲಿ; * ಕಡುಬಳಲಿ-ಎಪರೀತ 
ಆಯಾಸಗೊಂಡು; * ಹೊಟ್ಟೆಯೊಳಗೆ ಅದನಿಟ್ಟುಕೊಂಡು-ಹೊಟ್ಟೆಗೆ ಸೇರಿಸಿಕೊಂಡು (ತಿಂದು); 


398 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪ್ರಕರಣ 


ಏಕತ್ಸವಾಗಲು-ಏಕೀಭಾವ ಹೊಂದಲು; ಇದು ತಾನೆಂಬ-ಇದು ಬೇರೆ ತಾನು ಬೇರೆ ಎಂಬ 
ಭೇದದ; ಕಷ್ಟಿಯಲ್ಲದೆ= ಸದುಃಖಿ ಆಗಿರದೆ, ಕಷ್ಟವಿಲ್ಲದೆ. 


ESSE 


ಮಿಥ್ಯವಹಮಾಯಾ ಪ್ರಪಂಚವೆ 

ತಥ್ಯವಾ ವಾಗಿಯೆ ತೋರಿ ದೃಶ್ಯವೆ 

ನುತ್ತಹೇಳಿಸಿಕೊಂಬುದದಕಾಶ್ರಯವೆನಿಪ ಸಾಕ್ಷಿ | 

ಉತ್ತಮನೆ, ದೃಕ್ಕಿನಿಸಿಕೊಂಬುದಿ 

ವಿತ್ತೆರನು ಪ 'ದೃಶ್ಯದೃಶ್ಯಗ 

ಛೆತ್ತಣವು! ಸತ್ಯಾದ್ವಯಾನಂದೈಕ ಬ್ರಹ್ಮದಲಿ ॥ ॥೨೦॥ 
ತಾತ್ಪರ್ಯ: ಹುಸಿಯಾಗಿರುವ ಮಾಯಾ ಪ್ರಪಂಚವೇ ಸತ್ಯ ವಾಗಿರುವಂತೆ ತೋರಿ 
ದೃಶ್ಯ ಜಗವೆಂದು ಎನ್ನಿ ಸಿಕೊಳ್ಳುತ್ತದೆ. ಅದಕ್ಕೆ ಆಧಾರವಾಗಿರುವ ಸಾಕ್ಷಿಯು (ಬ್ರಹೃ 
ದೃಕ್‌ ಎನ್ನ ಸಿಕೊಳ್ಳುತ್ತದೆ. ಇವೆರಡು ರೀತಿಗಳೂ ಸುಳ್ಳು. ಸತ್ಯ ವಾಗಿಯೂ ಅದ್ವಯ 
ವಾಗಿಯೂ ಅನಂತವಾಗಿಯೂ ಇರುವ ಏಕ ಬ್ರಹ್ಮದಲ್ಲಿ ಈ ರೀತಿ ದೃಕ್‌-ದೃಶ್ಯ 
ಗಳೆಂಬ ಭೇದಗಳು ಬರಲು ಎಲ್ಲಿ ಸಾಧ್ಯ? 


ಶಬ್ದಾರ್ಥ: * ಮಿಥ್ಯವಹ-ಸುಳ್ಳಾಗಿಹ; * ತಥ್ಯವನಿಜ; ಇವು4ಇತ್ತೆರನು-ಇವೆರಡು ರೀತಿಗಳೂ; 


ಪುಸಿ-ಸುಳ್ಳು ದೃಕ್‌-ಬ್ರಹ್ಯ ದೃಶ್ಯವಜಗತ್ತು; 


ಪದವಿಭಾಗ: ಸತ್ಯ ಅದ್ಧಯ "ಆನಂದ ಏಕ ಬ್ರಹ್ಮದಲಿ-ಸತ್ಯದ್ದಯಾನಂದೈಕಬ್ರಹ್ಮದಲಿ; 


ತನ್ನ ನೆಳಲನು ಕಂಡ ಬಾಲಕ 

ನನ್ಯರಕ್ಕಸಿಯೆಂದು ಬೆದರುವ 

ನಿರ್ಣಯದಿ ತನ್ನಲ್ಲಿ ಕಲ್ಪಿತವಾದ ಮಾಯೆಯಲಿ | 

ಭಿನ್ನವೆಂಬುದು ಭ್ರಮೆಯ ಹೊರತಿ 

ನ್ನನ್ಯವಹುದೇನುಂಟು ತಿಳಿಯಲು 

ಪೂರ್ಣವಹ ಪರಬ್ರಹ್ಮವಲ್ಲದೆ ಬೇರೆ ಜಗವಿಲ್ಲ ॥೨೧॥ 


ತಾತ್ಪರ್ಯ: ಅರಿಯದ ಹುಡುಗ ತನ್ನ ನೆರಳನ್ನು ಕಂಡು ಇದು ಬೇರೆ ಒಬ್ಬ ರಾಕ್ಷಸಿ 
ಎಂದು ಭಾವಿಸಿ ಹೆದರಿಕೊಳ್ಳುವಂತೆ ತನ್ನಲ್ಲಿ ಕಲ್ಪಿಸಿಕೊಂಡ ಮಾಯೆಯಲ್ಲಿ ಬೇರೆ 
ಬೇರೆ ಏನೇನೋ ಇರುವುದೆಂದು ತಿಳಿಯುವುದು ಭ್ರಮೆಯೇ ಹೊರತು ಮತ್ತೇನಿದೆ? 
(ಬೇರೇನೂ ಇಲ್ಲ). ವಿಚಾರ ಮಾಡಿದರೆ ಪೂರ್ಣವಾದ ಪರಬ್ರಹ್ಮವೊಂದೇ ಹೊರತು 
ಬೇರೆ ಜಗತ್ತೆಂಬುದು ಇಲ್ಲ. 


ಶಬ್ದಾರ್ಥ: ಭಿನ್ನವೆಂಬುದು-ಬೇರೆ ಬೇರೆ ಏನೇನೋ ಇರುವುದೆಂಬುದು; * ಕಲ್ಪಿತವಾದ 
೫ .೬ಊಾಂಊಒ * ಭ್ರಮೆ-ಬ್ರಾಂತಿ; ನಿರ್ಣಯದಿ-ತೀರ್ಮಾನಿಸುವಂತೆ; ನೆಳಲು-ನೆರಳ್ಳು; 
ಏನುಂಟು?-ಯಾವುದೂ ಇಲ್ಲ. 


399 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: ತನ್ನನೆಳಲನು ಕಂಡು ಬಾಲಕನು--ಅನ್ಯರಕ್ಕಸಿಯೆಂದು ಬೆದರುವ ನಿರ್ಣಯದಿ-ಬಾಲಕನು 
ತನ್ನ ನೆರಳನ್ನು ನೋಡಿ ರಕ್ಕಸಿಯೆಂದು ಬೆದರುವ ಉದಾಹರಣೆಯನ್ನು ಯೋಗ ವಾಸಿಷ್ಠಕಾರರು 
ಬಹುಕಡೆ ಉಪಯೋಗಿಸಿದ್ದಾರೆ. 

ಪಾಠಾಂತರ: * ಬೇರೆ ಕೆಲವು ಪ್ರತಿಗಳಲ್ಲಿ (ಉದಾ: ಅರಾಸೇ ಪ್ರತಿ) ಪರಬ್ರಹ್ಮವಲ್ಲದೆ ಎಂಬ 
ಪಾಠವಿದೆ. ಇದು ಅಶುದ್ಧ ಪಾಠ ಛಂದೋಭಂಗವಾಗುತ್ತದೆ. ಈ ಪದದಿಂದ ಪರಬೊಮ್ಮ 
ಶುದ್ಧ ಪಾಠ. 

ಪೂರ್ಣವಹ ಪರಬೊಮ್ಮವಲ್ಲದೆ ಬೇರೆ ಜಗವಿಲ್ಲ 


ಪೂರ್ಣವಹ ಪರಬ್ರಹ್ಮವಲ್ಲದೆ ಬೇರೆ ಜಗವಿಲ್ಲ (ಅರಾಸೇ) 





ವಿದ್ಯೆಯೆಂಬುದವಿದ್ಯೆಯೆಂಬುದು 

ಸಿದ್ಧವಹ ಸುಜ್ಜಾನವೆಂತೆನೆ 

ಬುದ್ಧಿವಂತನೆ ಶುಕ್ತಿರಜತಜ್ಞಾನದಂದದಲಿ | 

ಅದ್ವಯವು ದೃಗ್ನತ್ತಿ ರೂಪದ 

ಲಿದ್ದುತೋರುವ ಭ್ರಾಂತಿಯಲ್ಲದೆ 

ನಿರ್ಧರಿಸಲೆರಡುಂಟೆ? ನಿಜದೊಳಗೊಂದೆ ಕೇಳೆಂದ ಓ೨೨॥ 


ತಾತ್ಪರ್ಯ: ಬುದ್ಧಿವಂತನಾದ ಶುಕನೇ ಕೇಳು, ವಿದ್ಯೆಯೆಂಬುದು ಅವಿದ್ಯೆಯೆಂಬುದೂ 
ಎರಡೂ ಜ್ಞಾನಗಳೇ. ಹೇಗೆಂದರೆ, ಕಪೇ ಚಿಪ್ಪಿನ ಬೆಳ್ಳಿಯಂತೆ ಎರಡಾಗಿ ಕಾಣಿಸುವುದೇ 
ಹೊರತು ನಿಜವಾಗಿರುವುದು ಒಂದೇ" ದೃಷ್ಟಿಯ ವೃಕ್ತಿಯ ರೂಪದಿಂದ ಕಾಣಿಸುವುದು 
ಭ್ರಾಂತಿ (ಮಾಯೆ) ಯಲ್ಲದೆ ಬೇರೇನಿಲ್ಲ. ನಿಜವಾಗಿರುವುದು ಪರಬ್ರಹ್ಮವೊ೦ದೇ. 


ಶಬ್ದಾರ್ಥ: ವಿದ್ಯೆಯೆಂಬುದು--ಅವಿದ್ಯೆಯೆಂಬುದು ಸಿದ್ಧವಹ ಸುಜ್ಜಾನವು-ವಿದ್ಯೆಯೂ ಅವಿದ್ಯೆಯೂ 
ಜ್ಞಾನಗಳೆ; ಅದ್ವಯವು-ಎರಡನೆಯದಿಲ್ಲದ ಬ್ರಹ್ಮವು; ದೃಗ್ನತ್ತಿರೂಪದಲ್ಲದ ೈಷ್ಟಿಯ ವೃತ್ತಿಯ 
ರೂಪದಲ್ಲಿ; ಶುಕ್ತರಜತಜ್ಞಾನದಂದದಲಿ ಅದ್ವಯವು- ಕಪ್ಪ ಚಿಪ್ಪಿನ ಬೆಳ್ಳಿಯಂತೆ ಎರಡಾಗಿ 
ತೋರುವುದೇ ಹೊರತು ನಿಜವಾಗಿರುವುದು “ಒಂದೇ; ನಿಜಡೊಳೆಗೊಂದೆ-ನಿಜವಾಗಿರುವುದು 
ಒಂದೇ. 


ಮಗನೆ ವಿದ್ಯಾವಿದ್ಯೆಯೆಂಬೀ 

ಬಗೆಯೆ ಮಾಯಾರೂಪು; ಮಾಯೆಯು 

ನಗೆಯಲಾ! ಅವಿಚಾರಸಿದ್ಧ; ವಿಚಾರಿಸಿದೊಡಿಲ್ಲ; । 

ವಿಗಡವೆನಿಪಾ ಮಾಯೆ ತತ್ಕಾ 

ರ್ಯಗಳ ಸಹಿತಲವೆಲ್ಲ ತಿಳಿವುದು 

ನಿಗಮವಿದ, ಸುಜ್ಞಾನವದು ತಾನೇ ಪರಬ್ರಹ್ಮ ॥ ॥೨೩। 


400 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪ್ರಕರಣ 


ತಾತ್ಪರ್ಯ: ಶುಕನೇ ಕೇಳು, ವಿದ್ಯೆ ಮತ್ತು ಅವಿದ್ಯೆ ಎಂಬುದನ್ನು ಕುರಿತು ಯೋಚಿಸಿದರೆ 
ಅದರ ರೀತಿಯೇ ಬರಿಯ ಮಾಯಾ ರೂಪವಾಗಿದೆ. ಈ ಮಾಯೆಯೆಂಬುದು 
ಹಾಸ್ಯಾಸ್ಪದ ಸಂಗತಿಯಾಗಿದೆ. ವಿಚಾರ ಮಾಡದೆ ಇದ್ದರೆ ನಿಜವಾಗಿರುವಂತೆ 
ತೋರುತ್ತದೆ. ಆತ್ಮಜ್ಞಾನದ ಅರಿವಿನಿಂದ ನೋಡಿದರೆ ಅದು ಮಿಥ್ಯೆ ಎನಿಸುತ್ತದೆ. 
ಹೀಗೆ ಪ್ರಬಲವಾದ ಈ ಮಾಯೆಯನ್ನು ಅದರ ೫: ಜಗತ್ತನ್ನು 
ತಿಳಿಯುವುದೇ ಸುಜ್ಜಾನವು. ಹಾಗೆ ಶ್ರುತಿ ಸಮ್ಮತವಾದ ಜ್ಞಾನವೇ ಪರಬ್ರಹ್ನನೆಂದು 
ವೇದಾರ್ಥವನ್ನು ತಿಳಿದ (ನಿಗಮವಿದ) ಶುಕನೇ ಅರ್ಥ ಮಾಡಿಕೊ. 


ಶಬ್ದಾರ್ಥ: * ಈ ಬಗೆಯೆ-ಈ ರೀತಿಯೆ; * ನಗೆಯಲಾ!-ಹಾಸ್ಕಾಸದ ಸಂಗತಿಯಾಗಿದೆ; 
x ಅವಿಚಾರ ಸಿದ್ಧ-ವಿಚಾರ ಮಾಡದೆ ಇದ್ದಾಗ ನಿಜವಾಗಿರುವಂತೆ ಕಾಣುತ್ತದೆ; 
ಜೆ ವಿಚಾರಿಸಿದೊಡಿಲ್ಲ- ಆತ್ಮಜ್ಞಾನ ಅರಿವಿನಿಂದ ನೋಡಿದರೆ ಅದು ಮಿಥ್ಯೆ ಎನಿಸುತ್ತದೆ. 
ಮಾಯೆ ತತ್ಕಾರ್ಯಗಳು ಸಹಿತಲವೆಲ್ಲ-ಹೀಗೆ ಮಾಯೆಯನ್ನು ಅದರ ಯಾದ ಜಗತ್ತನ್ನು 
ತಿಳಿಯುವುದೇ ಸುಜ್ಞಾನವು:; ನಿಗಮವಿದ-ವೇದಾರ್ಥವನ್ನು ತಿಳಿದ ಶುಕನೆ; 


ಪಾಠಾಂತರ: ತತ್ಕಾರ್ಯಗಳ ಸಹಿತಲವೆಲ್ಲ-ತತ್ಕಾರ್ಯಗಳನೆಲ್ಲವತಾನು (ಅರಾಸೇ) 





ಕಾಮಿನೀಮಯವಾಗಿಹುದು ಜಗ 

ಕಾಮುಕಗೆ ಮಿಗಿಲಾಗಿ; ಲುಬ್ಬಗೆ 

ಪ್ರೇಮದಿಂ ಧನಮಯವು ಸರ್ವವು; ತಿಳಿಯೆ ಬ್ರಹ್ಮವನು | 

ಸಾಮರಸ್ಯವು ಸಕಲವೆಲ್ಲವು; 

ನಾಮರೂಪಿನ ಭ್ರಮೆಯಳಿದ ನಿ 

ಸ್ಲೀಮ ನಿಜಸುಖಧಾಮ ನಿರುಪಾಧಿಕ ಪರಬ್ರಹ್ಮ ॥ ॥ ೨೪ ॥ 
ತಾತ್ಪರ್ಯ: ಸ್ತ್ರೀಲೋಲನಿಗೆ ಈ ಜಗತ್ತೆಲ್ಲವೂ ಚೂಸಿ ಎ! ನಾರೀಮಯವಾಗಿ 
ಕಾಣುತ್ತದೆ. ಜೆಪುಣನಿಗೆ ಈ ಜಗತ್ತೆಲ್ಲವೂ ಪ್ರೀತಿಪಾತ್ರವಾದ ಧನದಿಂದ ಕೂಡಿರುವ 
ಹಾಗೆ "ಕಾಣಿಸುತ್ತದೆ. ಬ್ರಹ್ಮಜ್ಞಾನಿ "5ದವನಿಗೆ ಜಗತ್ತೆಲ್ಲ ಎಲ್ಲವೂ ಸಮಾನವಾಗಿ 


ಎಲ್ಲವೂ ಕಾಣುತ್ತದೆ. ನಾಮ ರೂಪಗಳ ಭಾಂತಿ ಅಳಿದು ಹೋದ ಮೇಲೆ ಜಗತ್ತೆಲ್ಲವೂ 
ನಿಸೀಮವಾದ ಶಾಶ್ವತ ಸುಖ ಸ್ಥಾನವಾಗಿ ಉಪಾಧಿಗಳಿಲ್ಲದ ಪರಬ್ರಹ್ಮ ಸ್ವರೂಪವಾಗಿ 
ಕಾಣುತ್ತದೆ. 

ಶಬ್ದಾರ್ಥ: * ಕಾಮುಕಗೆ-ಸ್ತ್ರೀಲೋಲನಿಗೆ; * ಮಿಗಿಲಾಗಿಐಅತಿಶಯವಾಗಿ; * ಲುಬ್ಬಗೆ-ಎ 
ಜಿಪುಣನಿಗೆ; x ಪ್ರೇಮದಿಂ-ಪ್ರೀತಿಪಾತ್ರವಾದ; ಸಾಮರಸ್ಯವು-ಎಲ್ಲವೂ ಒಂದಾಗಿ ಕಾಣುವುದು; 


* ಭ್ರಮೆಯಳಿದ `ನಾಮರೂಪಗಳ ಭ್ರಾಂತಿ ಜಟ * ನಿರುಪಾಧಿಕ- ಉಪಾಧಿಯಿಲ್ಲ 
ದಿರುವುದು ನಿರುಪಾಧಿಕನೆ೦ದರೆ ಪರಬ್ರಹ್ಮ; ನಿಸ್ಸೀಮ-ಮೇರೆಯಿಲ್ಲದ; 


ಟಿಪ್ಪಣಿ: ಉಪಾಧಿ-ಒಂದು ವಸ್ತುವಿನ ಸುತ್ತಲಿರುವುದು. ಆ ವಸ್ತುವನ್ನು ತಿಳಿಯಲು ಅಡ್ಡಿಯಾಗಿರು 
ತ್ತದೆ. ಅದೇ ಉಪಾಧಿ ಇದು ವಸ್ತುವಿಗೆ ಸಂಬಂಧಿಸಿರುವುದಿಲ್ಲ. ಉದಾ: ಆತ್ಮನಿಗೆ ದೇಹವು 


401 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಉಪಾಧಿ ನಾಮರೂಪಗಳು, ಉಪಾಧಿಗಳು ಬ್ರಹ್ಮಸ್ತರೂಪ ತಿಳಿಯಲು ಅಡ್ಡಿಯಾಗಿರುತ್ತದೆ. 
(ಪರಮಾರ್ಥಪದಕೋಶ: ಪುಟ-೯೯) 





ಒಂದು ಲೆಕ್ಕದ ಮುಂದೆ ಬಿಂದುವ 

ನೊಂದನಿಡೆ ಹತ್ತಾದುದಂತಹ 

ಬಿಂದು ಹತ್ತರಲರ್ಬುದವೆನಿಪುದೊಂದೆ ಸಂಖ್ಯೆಯದು; 

ಬಿಂದು ವೃದ್ಧಿಯೊಳೊಂದನಂತವು 

ಬಿಂದುವೆನಲವ್ಯಕ್ತವದು ಕಡ 

ಲೊಂದು ನಿಲುವುದದ್ದಯಾಮೃತಸಿಂಧು ಕೇಳೆಂದ ॥ ॥ ೨೫ ॥ 


ತಾತ್ಪರ್ಯ: ಒಂದು ಎ೦ಬ ಅಂಕಿಯ ಮುಂದೆ ಒಂದು ಸೊನ್ನೆ ಇಟ್ಟರೆ ಹತ್ತು 
ಎಂಬ ಸಂಖ್ಯೆ ಆಗುತ್ತದೆ. ಹಾಗೆಯೇ ಒಂದರ ಮುಂದೆ ಹತ್ತು ಸೊನ್ನೆಗಳನ್ನು 
ಇಟ್ಟರೆ ಆ ಸಂಖ್ಯೆಯನ್ನು ಅರ್ಬುದ ಎಂದು ಕರೆಯುವರು. ಸಂಖ್ಯೆ ಮಾತ್ರ 
ಒಂದೇ ಆಗಿರುತ್ತದೆ (ಸಾವಿರಕೊಂದು). ಸೊನ್ನೆಗಳನ್ನು ಸೇರಿಸುತ್ತಾ ಹೋದ 
ಹಾಗೆಲ್ಲಾ ಸಂಖ್ಯೆಯ ಬೆಲೆ ವೃದ್ಧಿಸುತ್ತಾ ಹೋಗುತ್ತದೆ. ಒಂದನ್ನು ತೆಗೆದರೆ ಬರಿಯ 
ಸೊನ್ನೆ ಗಳಿಗೆ ಬೆಲೆಯು ಇರುವುದಿಲ್ಲ. ಸೊನ್ನೆ ಗಳನ್ನು ತೆಗೆದರೆ He ಉಳಿಯುತ್ತದೆ. 
ಅದೇ. ಅದ್ವಯವಾದ ಅಮ್ಮ ತಸಾಗರವನಿಸಿದ ಬಹು. ಇದರರ್ಥ ಸೊನ್ನೆಯ 
ಸಂಬಂಧದಿಂದ ಒಂದೆಂಬುದು ಅನಂತವಾಗುವಂತೆ ಮಾಯೆಯ (ಸೊನ್ನೆ) 
ಸಂಬಂಧದಿಂದ ಬ್ರಹ್ಮವು ಅನಂತವಾಗುವುದೆಂದೂ ಸೊನ್ನೆಯನ್ನು ತೆಗೆದರೆ ಒಂದೇ 
ಉಳಿಯುವಂತೆ ಮಾಯಾ ಸಂಬಂಧವನ್ನು ಬಿಟ್ಟರೆ ಬ್ರಹ್ಮವು 'ಅದ್ವೈತವಾಗಿರುವುದಂದು 
ಹೇಳಿದಂತಾಯಿತು. 


ಶಬ್ದಾರ್ಥ: ಬಿಂದು ವೃದ್ಧಿಯೊಳು ಒಂದು ಅನಂತವು-ಸೊನ್ನೆ ಹಚ್ಚಿದರೆ ಒಂದು ಎಂಬ 
ಸಂಖ್ಯೆಯು ಲಕ್ಕವಿಲ್ಲದಷ್ಟುಗುವುದು; ಅವ್ಯಕ್ತ-ಬೆಲೆಯು ಕಾಣಬರದೆ “ರುವುದು; ಅವ್ಯಕ್ತ-ಮಾಯೆ; 
ವೃದ್ಧಿಯೊಳು-ಹೆಚ್ಚಿಸುತ್ತಾ ಹೋದರೆ; 


ಟಿಪ್ಪಣಿ-೧: * ಅರ್ಬುದ-೧೧ ಅಂಕಿಗಳ ಸಂಖ್ಯೆ-ಸಾವಿರಕೋಟಿ; 


ಕಸಾಪ ಸಂಕ್ಷಿಪ್ತ ಕನ್ನಡ ನಿಘಂತಿನಲ್ಲಿ ಹತ್ತು ಕೋಟಿ-ಅರ್ಬುದ ಎಂದಿದೆ. ಅಮರಕೋಶದಲ್ಲೂ 
ಹತ್ತು ಕೋಟಿ ಎಂದು ಅರ್ಥ ಕೊಟ್ಟಿದೆ. ಆದರೆ ಭಾಸ್ಕರಾಚಾರ್ಯರ ಲೀಲಾವತಿ ಗಣಿತ ಗಂಥದಲ್ಲಿ 
(ಅಧ್ಯಾಯ ೧ ಶ್ಲೋಕ ೧೨ರಲ್ಲಿ ಅರ್ಬುದ ೧೦೮=೧೦೦೦೦೦೦೦೦೦ (ಒಂದು ಅಂಕಿ ೯ 
ಸೊನೆ ಗಳು) ಕೊಟ್ಟಿದ್ದಾರೆ. ೧ಕ್ಕೆ ೧೦ ಸೊನ್ನೆ ಇಟ್ಟರೆ ಅದಕ್ಕೆ ಖರ್ವ ಎಂದು ಕರೆದಿದ್ದಾರೆ. 
ಹೀಗಾಗಿ ಅರ್ಬುದ ಸಂಖ್ಯೆಯ ಮೌಲ್ಯ ಎಷ್ಟೆಂಬುದು ಖಚಿತವಿಲ್ಲ, ಇಲ್ಲಿ ಕವಿ ಬಿಂದು 
ಹತ್ತರಲಿ ಅರ್ಬುದವೆನಿಪುದು ಒಂದೇ ಸಂಖ್ಯೆಯದು ಎ೦ಬ ಮಾತಿನಲ್ಲಿ ಸಾವಿರಕೋಟಿಯನ್ನು 
ಅಥವಾ ಖರ್ವವನ್ನು ಹೇಳಿದ್ದಾನೆ. 


ಟಿಪ್ಪಣಿ-೨: ಬಿಂದುವೆನಲು ಅವ್ಯಕ್ತವದು-ಅವ್ಯಕ್ತ (ಬೆಲೆಯು ಕಾಣಬರದೆ ಇರುವುದು, ಈ 
ಮಾತಿನ ಪ್ರಯೋಗದಿಂದ ಅ-೪, ಪ-೧೦ರಲ್ಲಿರುವ ಅವ್ಯಕ್ಷದ ಉತ್ಪತ್ತಿಯ ವಿಚಾರವು 


402 


ಅಧ್ಯಾಯ ೮ - ಮಾಯಾಮವಿಥ್ಯಾತ್ವ ಪ್ರಕರಣ 
ಸೂಚಿತವಾಗುವುದು. ಅವ್ಯಕ್ತವೆಂದರೆ ಮಾಯೆ. ಸೊನ್ನೆಯ ಸಂಬಂಧದಿಂದ ಒಂದೆಂಬುದು 
ಅನಂತವಾಗುವಂತೆ ಮಾಯೆಯ ಸಂಬಂಧದಿಂದ ಬಹ್ಮವು ಅನಂತವಾಗುವುದೆಂದು ಸೊನ್ನೆಯನ್ನು 
ತೆಗೆದರೆ ಒಂದೇ ಉಳಿಯುವಂತೆ ಮಾಯಾ ಸಂಬಂಧವನ್ನು ಬಿಟ್ಟರೆ ಬಹ್ಮವು ಅದ್ವೈತವಾಗಿರುವುದು 
ಎಂದು ಹೇಳಿದಂತಾಯಿತು. 


ಟಿಪ್ಪಣಿ-೩: ಬಿ೦ದು ಎಂಬುದಕ್ಕೆ ಮಾಧವಾಚಾರ್ಯರು ಸೂತಸಂಹಿತೆಯ ಟೀಕೆಯಲ್ಲಿ ಹೀಗೆ 
ಹೇಳಿದ್ದಾರೆ. (ಪುಟ-೯೩, ಅ-೪, ಪದ್ಯ-೧೦) ಪ್ರಾಣಿಗಳಿಗೆ ಕರ್ಮಫಲವನ್ನು ಕೊಡುವುದಕ್ಕಾಗಿ 
ಸೃಷ್ಟಿಯನ್ನು ಮಾಡಬೇಕೆ೦ದು ಈಶ್ವರನಿಗೆ ಇಚ್ಛೆಯಾಗುವುದು. ಮಾಯೆಯು ಪ್ರಾಣಿಗಳ 
ಕರ್ಮದ ಪರಿಪಕ್ಷಾವಸ್ಥೆಯಾಗಿ ಪರಿಣಮಿಸಿದಾಗ ಈಶ್ವರನು ಅದರೊಡನೆ ಕೂಡಿಕೊಳ್ಳುವನು. 
ಈ ಸ್ಥಿತಿಗೆ ಬಿಂದುವೆಂದು ಹೆಸರು. 





ಜಗತ್ತು ಮನಸ್ಸಿನ ಪರಿಣಾಮ (೨೬-೨೮) 

ಬಾಯ ಮಾತಡಗಿದರೆ ಮಾಯೆಗ 

ಪಾಯವಹುದಾ ಮಾಯೆಯಳಿಯಲು 

ಬೀಯವಹುದೈ ಮನ; ಮನಸ್ಸಿನ ನೆನಹು ಕೆಟ್ಟಾಗ | 

ಈಯಶೇಷವದಡಗೆ ನಿಜ ನಿ 

ರ್ಮಾಯ ನಿತ್ಯಾನಂದ ಸಚ್ಚಿ 

ತ್ಕಾಯವಹ ಪರಬೊಮ್ಮವದ್ದಯವಾಗಿ ಮೆರೆದಿಹುದು ॥ ॥೨೬॥ 
ತಾತ್ಪರ್ಯ: ಮಾತಾಡುವುದನ್ನು ನಿಲ್ಲಿಸಿಬಿಟ್ಟರೆ ಮಾತಿನ ಮೂಲಕವಾಗಿ ಬೆಳೆಯುವಂಥ 
ಮಾಯೆಗೆ ಹಾನಿಯಾಗುವುದು. ಆ ಮಾಯೆ ನಾಶವಾದರೆ ಮನಸಿನ ಚಿ೦ತನೆ, 
ಸ್ಮರಣೆಗಳೆಲ್ಲ ಕೆಟ್ಟು ಮನೋಭಾವನೆ ಲಯವಾಗುತ್ತದೆ. ಮನಸ್ಸಿನ ನೆನಪು ಚಿಂತನೆ 
ಕೆಟ್ಟ ಕೂಡಲೇ ಕಾಣುತ್ತಿರುವ ದೃಶ್ಯಗಳೆಲ್ಲಾ ಅಡಗಿ ಹೋಗುತ್ತವೆ ಎಂದರೆ 
ಮಿಥ್ಯಾರೋಪ ಜ್ಞಾನ ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲಾ ನಿಂತು ಹೋಗುತ್ತವೆ. 
ಆಗ ನಿಜವಾದ ನಿರ್ಮಾಯವೆನಿಸಿದ ನಿತ್ಯಾನಂದವಾದ ಚಿತ್ಸುರೂಪವಾಗಿರುವ 
ಪರಬ್ರಹ್ಮವೊ೦ದೇ ಅದ್ವಿತೀಯವಾಗಿ ವಿರಾಜಿಸುತ್ತದೆ. 


ಶಬ್ದಾರ್ಥ: ಬಾಯಮಾತಡಗಿದರೆ ಮಾಯೆಗಪಾಯವಹುದು-ಮಾತಾಡುವುದನ್ನು ನಿಲ್ಲಿಸಿಬಿಟ್ಟರೆ 
ಮಾತಿನ ಮೂಲಕವಾಗಿ ಬೆಳೆಯುವಂಥ ಮಾಯೆಗೆ ಹಾನಿಯಾಗುವುದು. ಮನ ಬೀಯವಹುದೈ- 
ಮನಸ್ಸು ನಾಶವಾಗುವುದು; ಮನಸ್ಸಿನ ನೆನಪು-ಮನಸ್ಸಿನ ಚಿಂತನೆ, ಸ್ಮರಣೆ; 





ಪುಸಿಯ ಮಾಯಾಕಾರ್ಯವೆನಿಸಿಹ 
ವಿಷಮವಹ ಮನಸಿನ ವಿಕಲ್ಪದ 
ಲೆಸೆದು ತೋರುವ ನಾಮರೂಪಿನ ವಿಸರವಹ ಭೇದ । 


403 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಸಿನೆ ಗುರುಮುಖದಿಂದ ತಿಳಿಯಲು 
ಕ ಪೋಪುದು ಸ್ಪಪ್ನದಂದದಿ; 
ಮಿಸು ತಾಜಾ | ೨೭ 
ತಾತ್ಪರ್ಯ: ಮಿಥ್ಯಾರೂಪವಾದ ಮಾಯಾಕಾರ್ಯವು ವಿಕೃತ ಮನಸಿನ ಭ್ರಾಂತಿ 
ಕಲನೆಗಳಿಂದ ಕೂಡಿದ ನಾಮರೂಪಗಳೆಂಬ ಸಮೂಹ ಭೇದಗಳಾಗಿ ತೋರುವುದು. 
ಅಮು ಗುರು ಬೋಧೆಯಿಂದ ನೇರವಾಗಿ ಆತ್ಮ ಸ್ವರೂಪವನ್ನು ತಿಳಿದಾಗ ಮಾಯೆಯು 


ಸ್ಪಪ್ನದಂತೆ ನಾಶವಾಗಿ ಹೋಗುತ್ತದೆ. “ಆಗ ಬ್ರಹ್ಮವು ಏಕರೂಪವಾದ 
ತೇಜೋರಾಶಿಯಾಗಿ ಕಾಣ ಬರುವುದು. 


ಶಬ್ದಾರ್ಥ: ವಿಷಮವಹ-ವಿಕಾರವಾಗುವ ಸ್ವಭಾವದ; ವಿಸರ-ಸಮೂಹ; ಭೇದ-ಈ 
ಕತ್ತ ಪದವನ್ನು ವಸಿದು ಪೋಪುದು ಎಂಬ ಕ್ರಿಯಾಪ ಪದಕ್ಕೆ ಅನ್ಹಯಿಸಿಕೊಳ್ಳಬೇಕು; ಸಸಿನೆ-ನೆಟ್ಟಗೆ; 





ನಿದ್ರೆಯಲಿ ಮನವಿಲ್ಲದಿರುತಿರ 

ಶುದ್ಧವಾದಾನಂದ ತೋರ್ಪುದು; 

ನಿದ್ರೆಯಳಿಯಲು ಮರಳಿ ಮನ ಸಂಸಾರಿಯಾಗಿಹುದು; । 

ನಿರ್ಧರಿಸಲಾ ಮನದಿ ತೋರು 

ತ್ರಿರ್ದ ಸುಖದು:ಖಗಳು ಮನವಳಿ 

ದಿರ್ದ ವೇಳೆಯೊಳಿಲ್ಲ; ಮನ ಕೆಡಲದ್ವಯಾನಂದ ॥ ॥೨೮। 
ತಾತ್ಪರ್ಯ: ನಿದ್ದೆಯಲ್ಲಿ ಮನಸ್ಸು ಲಯವಾಗಿ ಹೋಗುವುದರಿಂದ ಶುದ್ಧವಾದ 
ಆನ೦ದವೇ ದೊರೆಯುತ್ತದೆ. ನಿದ್ರೆಯಿಂದ ಎದ್ದ ಮೇಲೆ ಮತ್ತೆ ಮನಸ್ಸು ಸಂಸಾರದ 
ಚಿಂತೆಯಲ್ಲಿ ತೊಡಗುತ್ತದೆ. ವಿಚಾರ ಮಾಡಿದರೆ, ಈ ಮನಸ್ಸಿನಲ್ಲಿ ಮೂಡುವ 
ಸುಖದುಃಖಗಳು ಮನಸ್ಸು ಇಲ್ಲದಾಗ ತೋರಿ ಬರುವುದಿಲ್ಲ ಮನಸ್ಸು ನಾಶವಾದರೆ 
ಅದ್ವಯಾನಂದ ಸ್ವರೂಪವಾದ ಪರಬ್ರಹ್ಮನ ಸಾಕ್ಷಾತ್ಕಾರವಾಗುತ್ತದೆ. 
ಶಬ್ದಾರ್ಥ: ಮನಕೆಡಲು-ಮನಸ್ಸು ನಾಶವಾದರೆ; 


ಟಿಪ್ಪಣಿ: ಮನಸ್ಸು ನಾಶವಾದರೆ ಎರಡನೆಯದಿರುವುದಿಲ್ಲವೆಂಬರ್ಥದಲ್ಲಿ ಮಾಂಡೂಕ್ಕಕಾರಿಕೆಯು 
“ಮನಸೋಹ್ಯಮನೀಭಾವೇದೈತ್ಯಂನೈವೋಪಲಭ್ಯತೇ” ಎಂದು ಹೇಳಿದೆ. 





ಜ್ಞಾನದಿಂದ ಮಾಯೆ ನಾಶ (೨೯-೩೧) 


ಕೃತ್ರಿಮದ ಸರ್ಪವನು ತೊಲಗಿಸ 
ಲುತ್ತಮದ ಮಂತೌಷಧಂಗಳ 
ಬಿತ್ತರಿಸಲದರಿಂದಲಡಗದವೋಲು ಪುಸಿಮಾಯೆ | 


404 


ಅಧ್ಯಾಯ ೮ - ಮಾಯಾಮಿಥ್ಯಾತ್ವ ಪ್ರಕರಣ 


ಸತ್ಯವಹ ಸುಜ್ಜಾನದಿಂದಲಿ 

ಮಿಥ್ಯವಾಗುತ ಕೆಡುವುದಲ್ಲದೆ 

ಮತ್ತೆ ಕೋಟಿವುಪಾಯದಿಂದಲಿ ಕೆಡುವುದಿಲ್ಲೆಂದ ॥ 1೨೯1 
ತಾತ್ಪರ್ಯ: ಮಿಥ್ಕಾರೂಪವಾದ ಮಾಯೆಯೆಂಬ ಕೃತ್ರಿಮವಾದ (ಬರೀ ತೋರಿಕೆಯ) 
ಹಾವನ್ನು ಉತ್ತಮವಾದ ಮಂತ್ರ ಔಷಧಗಳನ್ನು ಹರಡಿ ಬಳಸುವುದರಿಂದ 
ಹೋಗಲಾಡಿಸ ಲಾಗದು. ನಿಜವಾದ ಸುಜ್ಞಾನದಿಂದ ಮಾಯೆ ನಾಶವಾಗುವುದೇ 
ಹೊರತು ಮತ್ತಾವ ಕೋಟಿ ಉಪಾಯಗಳಿಂದ ನಾಶವಾಗುವುದಿಲ್ಲ. 


ಶಬ್ದಾರ್ಥ: ಕೃತ್ರಿಮದ-ಬರೀ ತೋರಿಕೆಯ; * ಹುಸಿಮಾಯೆ-ಮಿಥ್ಯಾರೂಪದ ಮಾಯೆ; 
* ಕೆಡುವುದಿಲ್ಲ-ನಾಶವಾಗುವುದಿಲ್ಲ; ಬಿತ್ತರಿಸಲು-ವಿಸ್ತರಿಸಲು; 





ಕೆಂಡ ಮನೆಯೊಳಗಿರಲು ಕತ್ತಲೆ 

ಯಂಡಲೆವುದಕ್ಷಿಗಳನಂತಾ 

ಕೆಂಡದಲಿ ದೀವಿಗೆಯ ಬೆಳಗಲು ತಿಮಿರವಳಿವಂತೆ । 

ಪಂಡಿತನೆ, ಪರಬೊಮ್ಮವಿದ್ದೂ 

ಚಂಡಮಾಯೆ ವಿಜೃಂಭಿಸುತ್ತಲ 

ಖಂಡವಹ ಸುಜ್ಜಾನದೀಪವ ಬೆಳಗೆ ಲಯವಹುದು ॥ ॥೩೦॥ 


ತಾತ್ಪರ್ಯ: ಬೆಂಕಿಯ ಕೆ೦ಡವು ಮನೆಯೊಳಗಿದ್ದರೂ ಅದರಿಂದ ಮನೆಯ ಕತ್ತಲೆಯು 
ನಮ್ಮ ಕಣ್ಣುಗಳಿಗೆ ಆವರಿಸಿರುತ್ತದೆ. ಆದರೆ ಆ ಕೆಂಡದಿಂದ ದೀವಟಿಗೆಯನ್ನು 
ಹತ್ತಿಸಿದರೆ "ಬೆಳಕಾಗಿ ಕತ್ತಲೆಯು ನಾಶವಾಗುತ್ತದೆ. ಅದರಂತೆಯೇ ಪಂಡಿತನ 
ಕೇಳು, ಅಂತರ್ಮುಖವಾಗಿ ಪರಬ್ರಹ್ಮನಿದ್ದರೂ ಕ್ರೂರವಾದ ಮಾಯೆ ತನ್ನ 
ಪ್ರತಾಪವನ್ನು ತೋರಿಸುತ್ತಲೇ ಇರುತ್ತದೆ. ಆದರೆ ಅವಿಜಿ ್ಸೈನ್ನವಾಗಿ ಸಮೃಕ್‌ಜ್ಞಾನ 
(ಸುಜ್ಜಾನ)ವಂಬ ಬೆಳಕು. ಪಸರಿಸಲು ಆ ಮಾಯೆ ನಾಶವಾಗುತ್ತದೆ. 


ಶಬ್ದಾರ್ಥ: ಅಂಡಲೆವುದು-ಆವರಿಸುವುದು; ಸುತ್ತಿಕೊಳ್ಳುವುದು; * ಅಕ್ಷಿಗಳನು= ಕಣ್ಣುಗಳನ್ನು; 
ಹಃ ಚೆಳಗಲುಎಬೆಳಕನ್ನು ೦ಟುಮಾಡಲು; * ತಿಮಿರಎಕತ್ತಲ, x ಚಂಡಮಾಯೆ-ಕ್ಟೂರವಾದ "ಮಾಯೆ; 
x ವಿಜೃಂಭಿಸುತ್ತಲಿ-ತನ್ನ ಪ್ರತಾಪವನ್ನು ತೋರಿಸುತ್ತಿರಲು; * ಸುಜ್ಜಾನ-ಸಮ್ಯಕ್‌ ಜ್ಞಾನ; 
ಹಃ ಅಖಂಡ-ಅವಿಚ್ಛಿನ್ನ * ಲಯವನಾಶ; 


ಟಿಪ್ಪಣಿ: ಈ ಪದ್ಯದ ಅಂತರಾರ್ಥ ಹೀಗಿದೆ: “ಮಾಯೆಯು ಬ್ರಹ್ಮವನ್ನು ನಿಜವಾಗಿ ಆವರಿಸಿಲ್ಲ 
"ಅದು ಇದೆ' ಎಂಬ ತಪ್ಪು ತಿಳಿವಳಿಕೆಯನ್ನು ಅದು ಇಲ್ಲ ಎಂಬ ಸುಜ್ಞಾನ ದೀಪವು ಎಂದರೆ 
ಸರಿಯಾದ ತಿಳಿವಳಿಕೆಯು ಹೋಗಲಾಡಿಸಿತೇ ಹೊರತು ನಿಜವಾಗಿರುವ ಬ್ರಹ್ಮಕ್ಕೂ ಇಲ್ಲದ 
ಮಾಯೆಗೂ ಯಾವ ಸಂಬಂಧವೂ ಇಲ್ಲವೆಂಬ ಭಾವ. ಮಿಥ್ಯಾವಸ್ತು ಸತ್ಯವಸ್ತುವಿಗೆ ವಿರೋಧವಲ್ಲ; 
ಮಿಥ್ಯಾವಸ್ತುವಿನ ತೋರಿಕೆಯು ಸತ್ಯವಸ್ತುವಿನ ಜ್ಞಾನಕ್ಕೆ ವಿರೋಧ. 





405 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಣ್ಣ ಬೆನಕಗೆ ಮಜ್ಜನದೊಳೇ 

ತನ್ನ ಮರಣವದೆಂಬ ಗಾದೆಯ 

ಲಿನ್ನು ಮಾಯೆಗೆ ತನ್ನ ಮೂಲವನರಿಯೆ ಲಯವಹುದು | 
ಮುನ್ನಲಿಲ್ಲವದಾತ್ಮನಿಂ; ತಾ 

ತನ್ನ ತಿಳಿಯಲು ಮೇಲೆ ತೋರದು; 

ನನ ನಡುವಿದು ಗುಣಫಣಿಯವೊಲು ಭ್ರಾಂತಿಜನ್ಯಕವು lI ॥೩೧॥ 


ತಾತ್ಪರ್ಯ: ಮಣ್ಣಿನಲ್ಲಿ ಮಾಡಿದ ಗಣಪತಿಯನ್ನು ನೀರಿನಲ್ಲಿ ತೋಯಿಸಿದರೆ 
(ಸ್ಥಾನ ಮಾಡಿಸಿದರೆ) ಅದು ಕರಗಿ ನಾಶವಾಗುತ್ತದೆ ಟಿ ಗಾದೆಯಂತೆ ಮಾಯೆಯ 
ಮೂಲವಾದ ಬ್ರಹ್ಮವನ್ನು ತಿಳಿದುಕೊಂಡರೆ ಮಾಯೆ ಲಯವಾಗಿ ಹೋಗುತ್ತದೆ. 
ಮಾಯೆ ಆತ್ಮಕ್ಕಿಂತ ಮಟ ಇರಲಿಲ್ಲ ಆತ್ಮ ಸಾಕ್ಷಾತ್ಕಾರವಾದ ಮೇಲೆ (ಮನುಷ್ಯನು 
ತನ್ನ ನಿಜಸ್ಸರೂಪವನ್ನು ತಿಳಿದುಕೊಂಡ “ಮೇಲೆ "ತಾನೇ ಬ್ರಹ್ಮವಾಗಿ ಮಾಯೆ 
ಇಲ್ಲವಾಗುವುದು. ಈ ಮಾತು ಸತ್ಯ, ಏಕೆಂದರೆ ಮೊದಲಲ್ಲಿ ಮತ್ತು ಕೊನೆಯಲ್ಲಿ 
ಇಲ್ಲದೆ ಕೇವಲ ಮಧ್ಯಕಾಲದಲ್ಲಿ ಹುಟ್ಟುವ ಮಾಯೆಯೆಂಬ  ಮೋಹಾಭಿಮಾನವು 
ಹಗ್ಗವು ಹಾವಾಗಿ ತೋರುವಂತೆ ಭ್ರಮಾತ್ಮಕವಾಗಿದೆ. 


ಶಬ್ದಾರ್ಥ: ಮೂಲವನು-ಹಾವಾಗಿ ತೋರುತ್ತಿರುವುದಕ್ಕೆ ಹೇಗೆ ಹಗ್ಗವೇ ಮೂಲವೋ ಹಾಗೆ 
ಮಾಯೆಯ ಮೂಲವಾದ ಬ್ರಹ್ಮವನ್ನು; ಮುನ್ನಲಿಲ್ಲವದಾತ್ಮನಿಂ-(ಆತ್ಮನಿಂ--ಮುನ್ನಲಿ* ಅದು-- 
ಇಲ್ಲವು)-ಅದೂ ಆತ್ಮಕ್ಕಿಂತ ಮುಂಚೆ ಇರಲಿಲ್ಲ; ತಾ ತನ್ನ ತಿಳಿಯಲು-ಮನುಷ್ಯನು ತನ್ನ 
ಸ್ವರೂಪವನ್ನು ತಾನು ತಿಳಿದುಕೊಂಡರೆ; ನನ್ನಿ-ಇದು ಸತ್ಯ ನಡುವೆ ಇದು-ಮೊದಲು ಇರಲಿಲ್ಲ, 
ಅಂತ್ಯದಲ್ಲೂ ಇಲ್ಲ, ಮಧ್ಯಕಾಲದಲ್ಲಿ ಕಾಣಿಸಿಕೊಳ್ಳುವ ಮೋಹಾಭಿಮಾನವಿದು; ಗುಣ 
ಫಣಿಯವೊಲು-ಹಗ್ಗವು ಹಾವಾಗಿ ತೋರುವ ಹಾಗೆ; 





"ಮಾ'ಎನೆ ನಿಷೇಧಾರ್ಥವಪ್ಪುದು; 

"ಯೆ' ಯೆನಲದಿಂತಾವಳೊಬ್ಬಳು; 

ಯಿ ಎರಡು ವರ್ಣದಲಿ ಮಾಯೆಯದಿಲ್ಲವೆಂದರ್ಥ; । 

ಮಾಯೆಯೆಂಬೀ ಶಬ್ದತಾನೇ 

ಮಾಯೆಯದು ಪುಸಿಯೆಂದು ನುಡಿಯಲು 

ಮಾಯೆಗೆಂತು ಪ್ರತಿಷ್ಠೆ? ಸರ್ವವು ಬ್ರಹ್ಮಮಯವೆಂದ ॥ 1೩೨ 
ತಾತ್ಪರ್ಯ: ಸಂಸ್ಕೃತದ “ಮಾ” ಎಂಬ ಶಬ್ದಕ್ಕೆ ಇಲ್ಲ ಎಂದರ್ಥ, "ಯೆ' ಯೆಂಬುದು 
"ಯಾ' ಮಾತಿನ ತದ್ಭವ, ಯಾ ಎಂದರೆ ಇಂಥ ಯಾವಳೊಬ್ಬಳು ಎಂದರ್ಥ (ಮಾಯಾ 
ಎಂದರೆ ಯಾವಳು ಇಲ್ಲವೋ ಅವಳು ಎಂದರ್ಥ) ಎಂದ ಮೇಲೆ ಮಾಯಾ 
ಎ೦ಬ ಶಬ್ದವೇ ಸುಳ್ಳು ಎಂದಾಗ ಇಲ್ಲದ ಮಾಯೆಗೆ ಪ್ರಾಶಸ್ತ್ಯ ಎಲ್ಲಿದೆ? ಆದ್ದರಿಂದ 
ಸಮಸ್ತವೂ ಬ್ರಹ್ಮಮಯವಾಗಿದೆ (ಸರ್ವಂ ಖಲ್ವಿದಂ ಬ್ರಹ) ಎಂದು ತಿಳಿ. 


406 


ಅಧ್ಯಾಯ ೮ - ಮಾಯಾಮಿಧ್ಯಾತ್ವ ಪ್ರಕರಣ 


ಶಬ್ದಾರ್ಥ: "ಮಾ' ಎನೆ ನಿಷೇಧಾರ್ಥವಪ್ಪುದು-ಸಂಸ್ಕೃತದ "ಮಾ' ಎಂಬ ಮಾತಿಗೆ “ಇಲ್ಲ' 
ಎಂದರ್ಥ. "ಯೆ'ಯೆನಲದಿಂತಾವಳೊಬ್ಬಳು-'ಯೆ' ಯೆಂಬುದು ಸಂಸ್ಕೃತದ “ಯಾ” ಎಂಬ 
ಮಾತಿನ ತದ್ಭವ. “ಯಾ” ಎಂದರೆ ಇಂಥ ಯಾವಳೊಬ್ಬಳು ಎಂದರ್ಥ (ಮಾಯಾ ಎಂದರೆ 
ಯಾವಳು ಇಲ್ಲವೋ ಅವಳು ಎಂದರ್ಥ, ಎಂದರೆ ಮಾಯೆ ಎಂಬುದು ಇಲ್ಲವೆಂದು ತಾತ್ಪರ್ಯ). 
ಸರ್ವವು ಬ್ರಹ್ಮಮಯ-ಸರ್ವಂ ಖಲ್ವಿದಂ ಬ್ರಹ್ಮ (ಶ್ರುತಿ) 


ಪಾಠಾಂತರ: “ಮಾ ಎನೆ-ಮಾಯೆನೆ (ಕು); "ಯೆ' ಯೆನಲದಿಂತಾವಳೊಬ್ಬಳು- 
ಮಾಯೆಯನಿಸಿ೦ತಾವಳೊಬ್ಬಳು (ಕು); ಯೇಯೆರಡು-ಈ ಎರಡು (ಕು); 





ಎಲೆಲೆ ಮಾಯಾದೇವಿ, ಎನ್ನನು 

ಬಳಲಿಸುವೆ ಹೋಗೆನಲು ಬ್ರಹ್ಮವ 

ದೆಲೆ ವಿಭುವೆ, ನೀ ಪೂರ್ಣನಾಗಿರೆ ಹೋಗಲೆಡೆಯೆಲ್ಲಿ? । 

ತಿಳಿದು ನೋಡಲು ರಜ್ಜು ಭುಜಗನ 

ವೊಲು ಕಣಾ ನಿನ್ನಲ್ಲಿ ಕಲ್ಪಿತ; 

ಹೊಳೆವುತಳಿವುತಲಿರ್ಪುದೆನಗದು ಸಹಜವಾಗಿಹುದು EEN 
ತಾತ್ಪರ್ಯ: ಮಾಯೆ-ಪರಬ್ರಹ್ಮರ ಸಂವಾದ ಇಲ್ಲಿದೆ: ಪರಬ್ರಹ್ಮನು “ಎಲೈ ಮಾಯಾ 
ದೇವಿಯೇ ನೀನು ವೃಥಾ ನನ್ನನು ಏಕೆ ಕಾಡುವೆ? ದೂರ ಸರಿ” ಎಂದು ಆಂದು 
ಆಗ ಮಾಯೆ ಹೇಳಿದಳು, “ಎಲೈ ಪ್ರಭುವೆ, ನೀನು ಎಲ್ಲೆಡೆ ಆವರಿಸಿರುವಾಗ 
(ಪೂರ್ಣನಾಗಿರಲು) ನಾನು (ನಿನ ನ) ಹುಟ್ಟುಗಟ್ಟಿದವಳು ಆಗಿರುವೆ. ನಾನೊಬ್ಬಳೇ 
ಇರುವ ಹಾಗೆ ಕಾಣಿಸಿಕೊಳ್ಳುತ್ತಲೋ ಮತ್ತು ತೋರಿ ಹಾರುತ್ತಲೋ ಇರುವುದು 
ನನಗೆ ಸಹಜ ಸ್ವಭಾವವಾಗಿದೆ” ಎಂದಳು. 
ಶಬ್ದಾರ್ಥ: * ಬಳಲಿಸುವೆ-ಕಾಡುವೆ; * ಹೋಗೆನಲು-ದೂರ ಸರಿ ಎನ್ನಲು; ವಿಭು-ಪ್ರಭು; 
ಸೇ ಪೂರ್ಣನಾಗಿರೆ-ಎಲ್ಲ ಕಡೆ ಆವರಿಸಿರಲು; * ರಜ್ಜುಎಹಗ್ಗ; * ಭುಜಗ-ಹಾವು; ಕಲ್ಪಿತ-ನಾನು 


(ನಿನ್ನ! ಲ್ಲಿ) ಹುಟ್ಟುಗಟ್ಟಿದವಳು ಆಗಿರುವಳು; ಹೊಳೆವುತಳಿವುತಲಿರ್ಪುದು-ತಾನೊಬ್ಬಳೇ ಇರುವ 
ಹಾಗ ಕಾಣಿಸಿಕೊಳ್ಳುತ್ತಲೂ ಮತ್ತು ತೋರಿ ಹಾರುತ್ತಲೂ ಇರುವವಳು. 





ಏನನೆಂಬೆನು ಮಗನೆ, ಮಾಯಾ 

ಮಾನಿನಿಯ ಮಹಿಮೆಯನು; ತನ್ನನು 

ತಾನರಿಯದಂದದಲಿ ಮರವೆಯ ತೆರೆಯೊಳಡಗಿಸಿತು; । 
ಜ್ಞಾನವೆಂಬೀ ಲೋಚನವನ 

ಜ್ಞಾನವೆಂಬೀ ತೆರೆಮುಸುಕಿ ಚಿ 

ದ್ಭಾನುವಹೆ ತಾನೆಂಬ ತನು ಕಾಣಿಸದಲಾ! ಎಂದ ॥ 1೩೪॥ 


ತಾತ್ಪರ್ಯ: ಶುಕನೆ, ಮಾಯಾ ದೇವಿಯ ಮಹಿಮೆಯನ್ನು ಏನೆಂದು ವರ್ಣಿಸಲಿ? 
ನಾನು ಯಾರೆಂದು ತಿಳಿದುಕೊಳ್ಳದಂತೆ ಅಜ್ಞಾನವೆಂಬ ವಿಸ್ಮೃತಿಯ ತೆರೆಯಲ್ಲಿ 


407 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನನ್ನನ್ನು ಅಡಗಿಸಿಕೊಂಡಿದ್ದಾಳೆ. ಜ್ಞಾನವೆಂಬ ಕಣ್ಣನ್ನು ತೆರೆದು ಆವರಿಸಿರುವ 
ಅಜ್ಞಾನವೆಂಬ ಪರದೆಯನ್ನು ಸರಿಸಲಾರದೆ ತಾನು ಜ್ಞಾನಸ್ಪರೂಪನಾದ ಸೂರ್ಯ 
ನಾಗಿದ್ದೇನೆ ಎಂಬ ಸ್ವರೂಪವನ್ನು ಕಾಣಲಾರದಂತೆ ಆಗಿದೆಯಲ್ಲಾ! ಎಂದನು. 


ಶಬ್ದಾರ್ಥ: * ಮಗನೆ-ಶುಕನೆ; * ಏನನೆಂಬೆನು-ಏನೆಂದು ವರ್ಣಿಸಲಿ; * ಮರೆವೆಯ 
ತೆರೆಯೊಳಡಗಿಸಿತು-ಅಜ್ಞಾನವೆ೦ಬ ಪರದೆಯಲ್ಲಿ ನನ್ನನ್ನು ಅಡಗಿಸಿಕೊಂಡಿದ್ದಾಳೆ; 
* ಲೋಚನ-ಕಣ್ಯು ಚಿದ್ದಾನುವಹೆತಾನೆಂಬತನು-ತಾನು ಜ್ಞಾನ ಸ್ವರೂಪನಾದ ಸೂರ್ಯನಾಗಿದ್ದೇನೆ 
ಎಂಬ ತನ್ನ ಸ್ವರೂಪವನ್ನು ತಿಳಿಯಾಗದಲ್ಲಾ! 





ಕೆಲರು ಮೂಲಪ್ರಕೃತಿಯೆಂಬರು; 

ಕೆಲರು ವೈಷ್ಣವಮಾಯೆಯೆಂಬರು; 

ಕೆಲರು ಹೇಳ್ವರು ಯೋಗನಿದ್ರಾರೂಪಿಣಿಯದೆಂದು; । 
ಕೆಲಬರೀಶ್ವರಶಕ್ತಿಯೆಂಬರು; 

ಕೆಲರು ಕಾರಣಳೆಂದು ಮಾಯೆಯ 

ಹಲವು ಪರಿಯಹ ಹೋಲಿಕೆಯೊಳದ ಹೇಳುತಿಹರೆಂದ ॥ ॥೩೫॥ 


ತಾತ್ಪರ್ಯ: ಮಾಯೆಯನ್ನು ನಾನಾ ಜನರು ನಾನಾ ರೀತಿ ಬಣ್ಣಿಸುತ್ತಿದ್ದಾರೆ. 
ಕೆಲವರು ಮೂಲ ಪ್ರಕೃತಿ ಎನ್ನುತ್ತಾರೆ. ಕೆಲವರು ವೈಷ್ಣವ ಮಾಯೆ ಎಂದೂ ಮತ್ತೆ 
ಕೆಲವರು ಯೋಗನಿದ್ರಾ ರೂಪಿಣಿ ಎಂಬುದಾಗಿಯೂ ಇನ್ನು ಹಲವರು ಎಲ್ಲ 
ಆಗು ಹೋಗುಗಳಿಗೆ ಕಾರಣಕರ್ತಳೆಂದೂ ನಾನಾ ರೀತಿಯ ಹೋಲಿಕೆಗಳಿಂದ 
ಮಾಯೆಯನ್ನು ವರ್ಣಿಸುತ್ತಾರೆ. 


ಶಬ್ದಾರ್ಥ: * ಎಂಬರು-ಎ೦ದು ಹೇಳುತ್ತಾರೆ; * ಹಲವು ಪರಿಯಹ-ನಾನಾ ರೀತಿಯ; * ಹೋಲಿಕಿ- 
ನಿದರ್ಶನಗಳಿಗೆ ಹೋಲಿಸಿ; * ಅದ-ಮಾಯೆಯನ್ನು; * ವೈಷ್ಣವ ಮಾಯೆ-ವಿಷ್ಟುವಿನ ಮಾಯೆ; 


ಮಾಯೆಯ ಅಸಾಂಗತ್ಯ (೩೬) 


ಮಾಯೆಯನು ಕೊಂಡೇನು ಕೆಲಸ? ತ 

ದೀಯ ಗುಣಸಂಬಂಧ ತತ್ತ್ವನಿ 
ಕಾಯಸರ್ಗಸ್ಥಿತಿಲಯಂಗಳ ಕೊಂಡು ಫಲವೇನು? । 
ಈಯಶೇಷವ ನೇತಿಗಳೆದುಳಿ 

ದಾ ಯಥಾರ್ಥ ಸ್ವಪಕಾಶವೆ 


ಕಾಯವಾದರೆ ಸಾಲದೇ? ಮಿಕ್ಕುದರೊಳಿನ್ನೇನು ॥ ॥೩೬॥ 


ತಾತ್ಪರ್ಯ: ಮಾಯೆಯ ವಿಚಾರವಾಗಿ ಚರ್ಚಿಸಿದರೆ ನಮಗೇನೂ ಪ್ರಯೋಜನವಿಲ್ಲ 
ಅದರ ಸತ್ಯ ಸ್ವರೂಪವನ್ನು ತಿಳಿಯಬೇಕು ಅಷ್ಟೇ. ಮಾಯೆ ತ್ರಿಗುಣಗಳನ್ನು 


408 


ಅಧ್ಯಾಯ ೮ - ಮಾಯಾಮಿಧ್ಯಾತ್ವ ಪ್ರಕರಣ 


ಪಂಚವಿಂಶತಿ ತತ್ವಗಳನ್ನು ಹುಟ್ಟು ಬಾಳು ಸಾವುಗಳನ್ನು ತಿಳಿದುಕೊಂಡೆ ಏನೂ 
ಪ್ರಯೋಜನವಿಲ್ಲ. ಇವೆಲ್ಲವನ್ನು ಇದು ಆತ್ಮವಲ್ಲ, ಇದೂ ಆತ್ಮವಲ್ಲ ಎಂದು ತೊರೆದಾಗ 
ಉಳಿಯುವ ಸತ್ಯಸ್ವರೂಪವಾದ ಆತ್ಮಜ್ಞಾನವೇ ತನ್ನ ನಿಜರೂಪವೆಂದು ತಿಳಿದರೆ 
ಸಾಕು. ಉಳಿದುದರಿ೦ದ ಆಗುವ ಪ್ರಯೋಜನವೇನೂ ಇಲ್ಲ. 


ಶಬ್ದಾರ್ಥ: ಮಾಯೆಯನು ಕೊಂಡೇನು ಕೆಲಸ-ಮಾಯೆಯ ವಿಚಾರವಾಗಿ ಚರ್ಚಿಸುವುದರಿಂದ 
ನಮಗೇನು ಪ್ರಯೋಜನವಿಲ್ಲ; * ಗುಣ ಸಂಬಂಧ-ತ್ರಿಗುಣಗಳನ್ನು; ತತ್ಪನಿಕಾಯ-ಪ೦ಚವಿ೦ಶತಿ 
ತತ್ವಗಳನ್ನು; ಸರ್ಗ, ಸ್ಥಿತಿ ಲಯಂಗಳ-ಹುಟ್ಟು, ಬಾಳು, ಸಾವುಗಳನ್ನು * ಕೊಂಡು 
ಫಲವೇನು?-ತಿಳಿದುಕೊ೦ಡು ಆಗುವುದಾದರೂ ಏನು? * ಈ ಅಶೇಷವ-ಇವೆಲ್ಲವನ್ಯೂ 
ನೇತಿಗಳೆದು-ಇದೂ ಆತ್ಮವಲ್ಲ, ಇದೂ ಆತ್ಮವಲ್ಲ ಎಂದು ಬಿಟ್ಟು ಕಾಯವಾದರೆ-ತನ್ನ 
ಸ್ವರೂಪವಾದರೆ; ಯಥಾರ್ಥ ಸ್ಪಪ್ರಕಾಶವೆ-ಸತ್ಯ ಸ್ವರೂಪವಾದ ಆತ್ಮಜ್ಞಾನವೆ 





ಉಪಸಂಹಾರ 

ಅಂತು ಮಾಯೆಯ ಪರಿಯನೆಲ್ಲವ 

ಭ್ರಾಂತಿಯೆಂದೇ ತಿಳುಹಿ ಮುನಿಪತಿ 

ಯಂತವಿಲ್ಲದ ಸುಖವದದ್ದಯವೆಂದು ಶುಕಮುನಿಗೆ । 

ಸಂತಸದಿ ಬೋಧಿಸಲು ಚಿತ್ತದ 

ಚಿಂತೆಯಳಿದು ಸದಾನುಭವವಿ 

ಶ್ರಾಂತ ಸಹಜಾನಂದ ಗುರುಪದ ಹೊಂದಿ ಸುಖಿಯಾದ ॥ ಹ 
ತಾತ್ಪರ್ಯ: ಈ ರೀತಿಯಾಗಿ ಮಾಯೆಯ ನಾನಾ ವ್ಯಾಪಾರಗಳೆಲ್ಲ ಭ್ರಾಂತಿಯೆಂದೇ 
ವ್ಯಾಸನು ಶುಕಮುನಿಗೆ ತಿಳಿಸಿದನು. ಅನಂತರ, ಪರಬ್ರಹ್ಮವೊ೦ದೇ ಅನಂತಸುಖ 
ರೂಪವಾಗಿದ್ದು ಎರಡನೆಯದಾಗಿ ಕಾಣುವವುಗಳೆಲ್ಲ ಭ್ರಾಂತಿಯಾದುದರಿ೦ದ ಆತ್ಮವು 
ತನಗೆರಡನೆಯದಿಲ್ಲವೆಂದು ಸಂತಸದಿಂದ ಬೋಧಿಸಿದಾಗ ಶುಕನ ಮನಸ್ಸಿನ 
ಸಂಶಯಗಳೆಲ್ಲ ದೂರವಾಯಿತು. ಸದಾನುಭವ ನಿರತವಾದ ಸಹಜಾನಂದ ಗುರುಗಳ 
ಪಾದವನ್ನು ಸೇವಿಸಿ ಸುಖಿಯಾದನು. 
ಶಬ್ದಾರ್ಥ: * ಮಾಯೆಯ ಪರಿ-ಮಾಯೆಯ ವ್ಯಾಪಾರಗಳೆಲ್ಲ; * ಅಂತವಿಲ್ಲದ ಸುಖಾಅನ೦ತ 
ಸುಖ; ಅದ್ವಯ-ಎರಡನೆಯದಾಗಿ ಕಾಣುವವುಗಳೆಲ್ಲ ಭ್ರಾಂತಿಯಾದ್ದರಿಂದ ಆತ್ಮವು ತನಗೆ 


ಎರಡನೆಯದಿಲ್ಲದ್ದೆಂದು; ಗುರುಪದ=ಗುರುಗಳ ಪಾದವನ್ನು, ಸದಾನುಭವ ವಿಶ್ರಾಂತ= 
ಸದಾನುಭವನಿರತ; 





ಮಂಗಲ 


ಚಂಡತರದೋರ್ದಂಡ ಮಂಡಲ 
ಮಂಡಿತಾಯುಧಷಂಡ ಬಹಳೋ 
ದ್ದಂಡರಾಕ್ಷ ಸಖಂಡನೋಚಿತಖಂಡಪರಶುಧರ, । 


409 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಂಡಲೀಕೃತಕುಂಡಲೀಂದ್ರ ಪ್ರ 
ಚಂಡಕುಂಡಲ ಗಂಡಮಂಡಲ 
ಚಂಡಿಕೇಶ್ವರ, ಮಲ್ಲಿಕಾರ್ಜುನ ಸಲಹು ಮೂಜಗವ ॥ 1೩೮ 


ತಾತ್ತರ್ಯ: ಪ್ರಬಲವಾದ ಭುಜದ೦ಡಗಳನ್ನು ಅಲಂಕರಿಸಿರುವ, ದಿವ್ಯಾಯುಧಗಳನ್ನು 
ಧರಿಸಿದವನೂ, ಅನೇಕ ಪ್ರಬಲ ರಾಕ್ಷಸರನ್ನು ಮರ್ದಿಸತಕ್ಕ ಗಂಡುಗೊಡಲಿಯನ್ನು 
ಧರಿಸಿದವನೂ ಗುಂಡಾಗಿ ಸುತ್ತಿಕೊಂಡಿರುವ ಹಾವುಗಳೆ೦ಂಬ ಕರ್ಣಕುಂಡಲಗಳಿಂದ 
ಅಲಂಕೃತನಾದವನೂ ಚಂಡಿಕಾ (ದುರ್ಗಾ)ಪತಿ ಶ್ರೀಶೈಲಮಲ್ಲಿಕಾರ್ಜುನ ಸ್ವಾಮಿಯೇ 
ಮೂರು ಲೋಕಗಳನ್ನು ಕಾಪಾಡು ಎಂದು ಕವಿ ಪ್ರಾರ್ಥಿಸುತ್ತಾನೆ. ಈ ಪದ್ಯ ಈ 
ಅಧ್ಯಾಯಕ್ಕೆ ಮಂಗಳ ಪದ್ಯ. 

ಶಬ್ದಾರ್ಥ: * ಚಂಡತರ-ಪ್ರಬಲವಾದ, ಶಕ್ತಿಯುತವಾದ; ದೋರ್ದಂಡ-ಎರಡು ಭುಜದಂಡಗಳ್ಳು; 
ಷಂಡ-ಸಮೂಹ; ಉದ್ದಂಡ-ಘೋರ; ಖಂಡಪರಶು-ಗಂಡುಗೊಡಲಿ (ತ್ರಿಶೂಲ); 
ಮಂಡಲೀಕೃತ-ಗುಂಡಾಗಿರುವ; ಗಂಡಮಂಡಲ-ಕೆನ್ಸ ಮೂಜಗ=ಮೂರುಲೋಕ. 


ಮುಕ್ತಾಯ 
ಶ್ರೀ ಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ ಪಾದಕಮಲ 


ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ ಅನುಭವಾಮೃತವೆಂಬ 


ಗ್ರಂಥದಲ್ಲಿ ಮಾಯಾಮಿಥ್ಯಾತ್ಚ ಪ್ರಕರಣವೆಂಬ ಎಂಟನೆಯ ಅಧ್ಯಾಯವು ಮುಗಿದುದು. 


410 


ಸಂಗ್ರಹ 
ಎಂಟನೆಯ ಅಧ್ಯಾಯ - ಮಾಯಾಮಿಥ್ಯಾತ್ರ ಪ್ರಕರಣ 


ಮಾಯೆಯಿಂದ ಜಗತ್ತಾಗಿರುವದೆಂದೂ ಆ ಜಗತ್ತಿನಲ್ಲೆಲ್ಲ ಬ್ರಹ್ಮವು ವ್ಯಾಪಿಸಿರುವದೆಂದೂ 
ಹೇಳಿದ ಮಾತ್ರದಿಂದ ಮಾಯೆಯೂ ಬ್ರಹ್ಮವೂ ಯಾವಾಗಲೂ ಜೋಡಿಯಾಗಿರತಕ್ಕವುಗಳಿಂದು 
ತಿಳಿಯಬಾರದು. ಮಾಯೆಯು ಚರ್ಮದೃಷ್ಟಿಗೆ ಕಾಣುವದೇ ಹೊರತು ಜ್ಞಾನದ್ಧ ಷ್ಟಿಗೆ ಸೊನ್ನೆ ಯೇ. 
ಬ್ರಹ್ಮವು ತನ್ನನ್ನು ತಾನು ವಿಷಯವಾಗಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದ ಸಂಧಿಕಾಲದಲ್ಲಿ 
ಆ ಮಾಯೆ ಲೇ ಎತ್ತಿತು. ಒಂದಂಕೆಯ ಮುಂದೆ ಬಿಂದುಗಳನ್ನು ಸೇರಿಸಿದಷ್ಟೂ ಅದರ ಬೆಲೆ 
ವೃದ್ಧಿಯಾಗುವಂತೆ ಮಾಯಾ ಸಂಬಂಧದಿಂದ ಬ್ರಹ್ಮವೇ ವೃದ್ಧಿಯಾದಂತೆ ತೋರುವದು. 
ಚಯ ಸಂಬಂಧವನ್ನು ಬಿಟ್ಟ ಬಿಂದು ಹೇಗೆ ನಿಸತ್ತಪೋ ಬ್ರಹ್ಮವನ್ನು ಬಿಟ್ಟ ಮಾಯೆಯೂ 
ಹಾಗೆ ನಿಸತ್ತ್ವವು. ನಿಸ ವೆಂದು "ಬಿಂದುವನ್ನು ಅಳಿಸಿಬಿಟ್ಟರೆ ಕೊನೆಗೆ ಅಂಕಯೊಂದೇ ಸತ್ತ್ವವಾಗಿ 
ಉಳಿದುಕೊಳ್ಳುವಂತೆ ಮಾಯೆಯನ್ನು ಮಿಥ್ಯೆ ವೆಂದು ಬೇರೆ ಮಾಡಿದರೆ ಬ್ರಹ್ಮವೇ ತಥ್ಯವಾಗಿ 
ಉಳಿಯುವದು. ಮಾಯೆಯಿಂದ ಜಗತ್ತಾಗಿದ್ದರೂ-ಮರದಾನೆಯಲ್ಲಿ ಆನೆಯಾಗಿ ತೋರುವದು 
ಮರವೇ ಹೊರತು ಬೇರೆ ಹೇಗಿಲ್ಲವೊ ಹಾಗೆ-ಜಗತ್ತಾಗಿ ಕಾಣುತ್ತಿರುವದೂ ಬ್ರ ಬ್ರಹ್ಮವೇ ಹೊರತು 
ಬೇರೆ ಅಲ್ಲ. 


ಮಾಯೆಯ ಕೆಲಸವು ನಾಮರೂಪಗಳ ಕಲ್ಪನೆ ಮಾತ್ರ. ಆ ಮಾಯೆಯೆಂಬುದು ನಮ್ಮಲ್ಲಿ 
ಮನಸ್ಸಿನ ರೂಪದಿಂದಿರುವದು. ಆದ್ದರಿಂದಲೇ ಮನಸ್ಸಿರುವ ಎಚ್ಚರ ಕನಸುಗಳಲ್ಲಲ್ಲ ಜಗದ್ಭಾ೦ತಿ 
ಇದ್ದೇ ಇರುವದು. ಈ ಮಾಯೆಯು ಆತ್ಮ ಜ್ಞಾನವಿಲ್ಲದ್ದರಿಂದ ಮಾತ್ರ ತೋರುವದೆಂದರಿತು 
ಆತ್ಮ ಜ್ಞಾನದಿಂದದನ್ನು ಹೋಗಲಾಡಿಸಿಕೊಳ್ಳಬೇಕು. 


kok ok ಸೇ ಜೇ 


411 


ಒಂಬತ್ತನೆಯ ಅಧ್ಯಾಯ 


ಜೀವತ್ರಯ ವಿಚಾರ 


ಸೂಚನೆ 


ಸಾದರದಿ ಜೀವತ್ರಯಂಗಳ 

ಭೇದವನು ತಿಳಿವಂತೆ ಕರುಣದಿ 

ಬೋಧಿಸಿದನಾ ಬಾದರಾಯಣ ಶುಕಮುನೀಶ್ವರಗೆ ॥ 
ತಾತ್ತರ್ಯ: ಶ್ರದ್ಧಾಪೂರ್ವಕವಾಗಿ, ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕಗಳೆಂಬ 
ಜೀವದ ವಿವಿಧ ಗತಿಗಳನ್ನು ಕೃಪೆಮಾಡಿ ವೇದವ್ಯಾಸನು ಶುಕಮುನಿಗೆ ಸರಳವಾಗಿ 
ತಿಳಿಯುವಂತೆ ಉಪದೇಶಿಸಿದನು. 


ಶಬ್ದಾರ್ಥ: * ಸಾದರದಿ-ಲಕ್ಷ್ಯಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ; * ಜೀವತ್ರಯಂಗಳು- 
ಜೀವದ ಮೂರು ಗತಿಗಳು; * ಕರುಣದಿ -ಕೃಪೆಯಿಟ್ಟು, * ಬೋಧಿಸಿದನುಐಉಪದೇಶಿಸಿದನು; 
* ಬಾದರಾಯಣ-ವೇದವ್ಯಾಸ. 


ಟಿಪ್ಪಣಿ: ಜೀವಗಳು ಮೂರು ವಿಧ. ಪಾರಮಾರ್ಥಿಕ (-ಸಾಕ್ಷಿ, ಕೂಟಸ್ಥ, ಚೇತನ), ೨ 
ವ್ಯಾವಹಾರಿಕ (-ಸಾಭಾಸ ಅಂತಃಕರಣರೂಪ ಜೀವ), ೩ ಪ್ರಾತಿಭಾಸಿಕ (ಎಸಾಭಾಸ 
ಅ೦ತಃಕರಣರೂಪ ವ್ಯಾವಹಾರಿಕ ಜೀವನದಲ್ಲಿ ಸ್ಪಪ್ನದಲ್ಲಿ ಅಧ್ಯಸ್ಥನಾಗಿ ತೋರುವ ಜೀವು) 
ವಿಚಾರ ಚಂದ್ರೋದಯ ಅನು: ಶಾಂತಾನಂದ ಸ್ವಾಮಿ, ಪುಟ-೨೨೩. 


ಪಾಠಾಂತರ: * ಕರುಣದಿ-ಹರುಷದಿ (ಕು) 


ಇಷ್ಟದೇವತಾಸ್ತುತಿ 
ಜಡೆಯೊಳಗೆ ಜಾಹ್ನವಿಯ, ಮಕುಟ 
ದೊಳುಡುಪತಿಯ, ಕೊರಳಲ್ಲಿ ಗರಳವ, 
ತೊಡೆಯ ಮೇಲೆ ಮೃಡಾಣಿಯನು, ಕಟಿತಟದಿ ಕೃತ್ತಿಯನು, । 
ಒಡಲೊಳುರಗನ ತೊಡವ, ಕರದಲಿ 
ಜಡಿವ ಶೂಲಕಪಾಲಗಳ, ಜಗ 
ದೊಡೆಯ ಶ್ರೀಗಿರಿಮಲ್ಲಿಕಾರ್ಜುನ ಬಿಡದೆ ಧರಿಸಿಹನು ॥ ॥೧॥ 


ತಾತ್ಪರ್ಯ: ಜಟೆಯೊಳಗೆ ದೇವಗ೦ಗೆಯನ್ನೂ, ಕಿರೀಟದಲ್ಲಿ ಚಂದ್ರನನ್ನೂ, ಕಂಠದಲ್ಲಿ 
ವಿಷವನ್ನೂ, ತೊಡೆಯಮೇಲೆ ಗೌರೀದೇವಿಯನ್ನೂ, ನಡುವಿನಲ್ಲಿ ಗಜಾಸುರನ 
ಚರ್ಮದ ಉಡುಗೆಯನ್ನೂ, ಮೈತುಂಬ ಸರ್ಪಾಭರಣವನ್ನೂ. ಕೈಗಳಲ್ಲಿ ಪ್ರಕಾಶಿಸುವ 
ತ್ರಿಶೂಲ ಮತ್ತು ಬ್ರಹ್ಮಕಪಾಲವನ್ನೂ ಶ್ರೀಗಿರಿಮಲ್ಲಿಕಾರ್ಜುನನು ಸತತ ಧರಿಸಿದ್ದಾನೆ. 
ಅವನಿಗೆ ವಂದಿಸುತ್ತೇನೆ. 


412 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಶಬ್ದಾರ್ಥ: * ಜಡೆ-ಜಟೆ; * ಜಾಹ್ನವಿ ಇದೇವಗಂಗೆ; * ಮಕುಟ-ಕಿರೀಟ, ಉಡುಪತಿ-ಚಂದ್ರ; 
ಷೆ ಫೊರಳು-ಕಂಠ; ೫ ಗರಳ-ವಿಷ. ಮೃಡಾಣಿ- ಗೌರಿ; ಕಟಿತಟ-ನಡು(ಸೊಂಟ); ಕೃತ್ತಿ-ಚರ್ಯ 
* ಉರಗ=ಹಾವು; ತೊಡವು- ಆಭರಣ; * ಕರವಕೈ; * ಜಡಿವಪ್ರಕಾಶಿಸುವ; ಕಪಾಲ ಎತಲೆ 
ಬುರುಡೆ 





ದುರ್ಜನ ನಿಂದೆ 


ಶಠರಿಗನೃತರಿಗಪ್ರಮಾಣರಿ 

ಗಟಮಟರಿಗಪಕೀರ್ತಿಗಂಜದ 
ವಿಟಚರಿತ್ರರಿಗಲಸರಿಂಗನ್ಯಾಯಶೀಲರಿಗೆ, | 

ನಟನೆಯಲಿ ನಾಟಕವ ನಟಿಸುವ 

ಚಟುಲತರಚಿತ್ತರಿಗೆ, ಬೇಳ್ಳಯ 

ಸಟೆಪಟೆಯ ಸದನರಿಗೆ ಪೇಳದಿರನುಭವಾಮೃತವ ॥ ॥೨॥ 


ತಾತ್ಪರ್ಯ: ಮೂರ೯ರಿಗೆ, ಸುಳ್ಳುಗಾರರಿಗೆ, ಯಾವ ಪ್ರಮಾಣವನ್ನೂ ಒಪ್ಪದೆ 
ಇರುವವರಿಗೆ, ಅಪಖ್ಯಾತಿಗೆ ಹೆದರದ ಮೋಸಗಾರರಿಗೆ, ಕಾಮಾಂದಧರಿಗೆ, 
ಅಧರ್ಯಾಜರಣೆಯಲ್ಲಿರುವವರಿಗೆ, ಸೋಮಾರಿಗಳಿಗೆ, ತೋರ್ಪಡಿಕೆಯಲ್ಲಿ ಸಜ್ಜನರಾಗಿ 
ಕಾಣಿಸಿಕೊಳ್ಳುತ್ತಾ ಮೋಸಮಾಡುವ ಜಾಣರಿಗೆ, ಅನ್ಕಾಯಮಾಡುವರರಿಗೆ, 

ಪಟಿಗಳಿಗೆ, ವಂಚಿಸುವವರಿಗೆ, ಮರುಳುಮಾಡುವ' ನಯವಂಚನೆಯ 
ented ಡುವವರಿಗೆ ಈ ಅದ್ವೈತ ವೇದಾಂತ ಗ್ರಂಥವಾದ ಅನುಭವಾಮೃತವನ್ನು 
ಬೋಧಿಸಬೇಡ. 


ಶಬ್ದಾರ್ಥ: * ಶಠರಿಗೆ-ಧೂರ್ತ, ಹಟಮಾರಿ; * ಅನ್ಯ ತರಿಗೆ-ಸುಳ್ಳುಗಾರರಿಗೆ; * ಅಪ್ರಮಾಣರಿಗೆ- 
ತ ಅಪ್ರಾಮಾಣಿಕರಿಗೆ (ಅಸತ್ಯವಂತರಿಗೆ); * ಅಪಕೀರ್ತಿಗೆ ಅಂಜದ- ಅಪಖ್ಯಾ 3 ಹೆದರದ; 
ಜೇ ಅಟಮಟರಿಗೆ-ಮೋಸಗಾರರಿಗೆ; ವಿಟಚರಿತ್ರರಿಗೆ-ಕಾಮಾಂಧರಿಗೆ; * ಅನ್ಯಾ ಯಶೀಲರಿಗೆ 
ಎಅಧರ್ಮಾಚರಣೆಯಲ್ಲಿರುವವರಿಗೆ; x ಅಲಸರಿಗೆ-ಸೋಮಾರಿಗಳಿಗೆ; ಜೇ ನಟನೆಯಲಿ ನಾಟಕವ 
ನಟಿಸುವ ಚಟುಲತರ ಚಿತ್ತರಿಗೆಂತೋರ್ಪಡಿಕೆಯಲ್ಲಿ ಸಜ್ಜನರಾಗಿ ಕಾಣಿಸಿಕೊಳ್ಳುವ ಕುಶಾಗ್ರವಂತರಿಗೆ; 
* ಬೇಳ್ವಯ ಸಟಿಪಟೆಯ ಸದನರಿಗೆ= -ಮರುಳುಮಾಡುವ ನಯವಂಚಕರಿಗೆ; ಪೇಳದಿರು 
ಇಬೋದಿಸಬೇಡ. 





ಸುಜನ ಸ್ತುತಿ 
ಪರಹಿತವ ಮಾಳರಿಗೆ, ಪುಣ್ಯಸು 
ಚರಿತರಿಗೆ, ಪುರುಷಾರ್ಥಪರರಿಗೆ, 


ತರಹರದ ತಾಳಿಕೆಯ ಬುದ್ಧಿಯ ತಳೆದ ವೃದ್ಧರಿಗೆ, | 


413 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪರಮಶಾಂತಿಯ ತಳೆದ ಚಿತ್ತದ 
ಪರಿಯನುಳ್ಳವರಿಂಗೆ, ಪ್ರಾಪ್ತರಿ 
ಗರುಹುವುದು ಗುರುಭಕ್ತರಿಂಗೀ ಅನುಭವಾಮೃತವ ॥ IB 


ತಾತ್ಪರ್ಯ: ಪರೋಪಕಾರ ಮಾಡುವವರಿಗೆ, ಪುಣ್ಯಕಾರ್ಯಮಾಡುವ ಸಜ್ಜನರಿಗೆ, 
ಧರಾರ್ಥಕಾಮಮೋಕ್ಷಗಳೆಂಬ ನಾಲ್ಕು ಧರ್ಮಗಳನ್ನು ಆಚರಿಸುವವರಿಗೆ, ಸೈರಿಸಿಕೊಂಡು 
ಸಮಾಧಾನದಿಂದ ಇರುವ ಸ ಸ್ವಭಾವದ ಹಿರಿಯರಿಗೆ, ಶಾಂತಗುಣ ಹೊಂದಿದವರಿಗೆ 
ತತ್ತ್ವವಿಚಾರವಾಗಿ ತಾವಾಗಿ ಕೇಳಬ೦ದವರಿಗೆ, ಗುರುಸೇವಾತತ್ತರರಿಗೆ ಈ 
ಅನುಭವಾಮೃ ತವನ್ನು ಬೋಧಿಸಬೇಕು. 


ಶಬ್ದಾರ್ಥ: ತರಹರದ ತಾಳಿಕೆಯ ಬುದ್ಧಿಯ ತಳೆದ ವೃದ್ಧರಿಗೆ- =ಸೈರಿಸಿಕೊಂಡು ಸಮಾಧಾನದಿಂದ 
ಇರುವ ಸ ಸ್ವಭಾವದ ಹಿರಿಯರಿಗೆ, *ಪ್ರಾಪ್ತರಿಗೆ ತಾಗಿ ತತ್ತ್ವವಿಚಾರ ತಿಳಿಯಬಂದವರಿಗೆ; 
* ಗುರುಭಕ್ತರಿಗೆಎ ಎಗುರುಸೇವಾಪರಾಯಣರಿಗೆ. 





ಎಂತು ಹಮ್ಮಿನ ರೂಪು? ಜೀವರ 

ದೆಂತು ದೇಹದೊಳಿರ್ಪರವರಿಗ 

ದೆಂತು ಬಂದುದು ಜೀವತನದಾರೋಪವದು ಬರಿದೆ? । 

ಎಂತು ಜೀವನ್ಮುಕ್ತಿಯಾಗುವ 

ದೆಂತು ಜಗದೇಕತ್ವ? ಮೋಕ್ಷವ 

ದೆಂತದನು ತಿಳುಹೆಂದು ಬಿನ್ನಯಿಸಿದನು ಶುಕಯೋಗಿ ॥ ॥೪॥ 


ತಾತ್ಪರ್ಯ: ಅಹಂಕಾರದಸ್ವರೂಪ ಎಂತಹುದು? ಹಮ್ಮಿನರೂಪಿಗಳಾದ ಜೀವರು 
ಈ ದೇಹದೊಳಗೆ ಇರುವ ಪರಿ ಹೇಗೆ? ಅವರಿಗೆ ವ್ಯರ್ಥವಾದ ಜೀವತ್ಹದ 
ಆರೋಪವು ಹೇಗೆ ಬಂದಿತು? ಬದುಕಿರುವಾಗಲೇ ಮುಕ್ತಿ ಅವರಿಗೆ ಹೇಗಾಗುವುದು? 
ಬೇರೆಬೇರೆಯಾಗಿ ಕಾಣುವುದನ್ನೆಲ್ಲಾ ಒಂದೇ ದೃಷ್ಟಿಯಿಂದ ನೋಡುವ ಅದ್ವೈತಭಾವ 
(ಜಗದೇಕತ್ಸ) ಹೇಗೆ ಬರುತದೆ? ಇವನ್ನೆಲ್ಲ ವಿವರಿಸಬೇಕು ಎಂದು Ln 
ವ್ಯಾಸರಲ್ಲಿ ಪ್ರಾರ್ಥಿಸಿದನು. 


ಶಬ್ದಾರ್ಥ: * ಹಮ್ಮು-ಅಹಂಕಾರ; ಜಗದೇಕತ್ವ-ಬೇರೆಬೇರೆಯಾಗಿ ಕಾಣುವುದನ್ನೆಲ್ಲಾ ಒಂದೇ 
ದೃಷ್ಟಿಯಿಂದ ನೋಡುವ ಅದ್ವೈತಭಾವ; * ಮೋಕ್ಷ-ಮಕ್ತಿ, ಬಿಡುಗಡೆ; ತಿಳುಹು-ಬೋಧಿಸು; 
ಬಿನ್ನವಿಸು-ಪ್ರಾರ್ಥಿಸು. 

ತನ್ನ ನಿಜವನು ಮರೆದ ಕತದಿಂ 

ದನ್ಯದೊಳು ತಾನೆಂಬ ಹಮ್ಮಿದು 

ನನ್ನಿಯಾತುಮಧರ್ಮವಲ್ಲದು, ದೇಹಗುಣವಲ್ಲ; । 


414 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಭಿನ್ನವಾಗಿಹುದೀಯಹಮ್ಮೆಂ 

ಬುನ್ನತಿಕೆಯಭಿಮಾನರೂಪದು; 

ತನ್ನೊಳಗೆ ಚೈತನ್ಯಬೆರೆಯಲು ಚೇಷ್ನೆವಡೆದಿಹುದು ॥ ॥೫॥ 
ತಾತ್ಪರ್ಯ: ತನ್ನ ಸತ್ಯಸ್ತರೂಪವನ್ನು ಮರೆತ ಕಾರಣ ಆ ಮಾಯೆಯ ಸಂಬಂಧವಿಲ್ಲದ 
ಶುದ್ಧಬ್ರಹ್ಮನೇ ತಾನಂದು ಅರಿಯದಿರುವುದರಿಂದಲೇ ದೇಹ ಮೊದಲಾದವುಗಳಲ್ಲಿ 
ಆ ಮಾಯೆಯಿಂದ ಎದ್ದುಕೊ೦ಡಿರುವ ನಾನು ನಾನೆಂಬ ಅಹಂಕಾರವು ನಮ್ಮಲ್ಲಿ 
ತಾಂಡವವಾಡುತ್ತಿರುವುದು : ನಿಜ. ಆದರೆ ಈ ನಾನು ಎ೦ಬ ಅಹಂಕಾರಗುಣ ನಿಜಕ್ಕೂ 
ಆತ್ಮಗುಣವೂ ಅಲ್ಲ; ದೇಹಧರ್ನವೂ ಅಲ್ಲ. ಈ ಅಹಂ ಎಂಬ ದೊಡ್ಡಸ್ತಿಕೆಯ ಅಭಿಮಾನವು 
ಭಿನ್ನವಾಗಿದೆ. ಅದಕ್ಕೆ ಸ್ಪತಂತ್ರಶಕ್ತಿಯಿಲ್ಲ. ಅದರಲ್ಲಿ ಚೈತನ್ಯ ಬೆರೆಯಲು ತಾನೇ 
ಚೈತನ್ಯವೆಂಬ೦ತಾಗಿ ಚೇತನಸಂಬಂಧವಾದ ನಾನಾ ಚೇಷ್ಟೆಗಳಿಗೆ ಕಾರಣವಾಗಿದೆ. 
ಶಬ್ದಾರ್ಥ: x ತನ್ನನಿಜವನು-ತನ್ನ ಸತ್ಯಸ್ಥರೂಪವನ್ಮು * ಮರೆದ-ಮರೆತ; * ಕತದಿಂ 
=ಕಾರಣದಿಂದ; ಅನ್ಯದೊಳು-ದೇಹ ಮೊದಲಾದವುಗಳಲ್ಲಿ; * ನನ್ನಿಎನಿಜ; ಭಿನ್ನವಾಗಿಹುದು 


=ಆತ್ಮಧರ್ಸಕ್ಕಿಂತ, ದೇಹಗುಣಕ್ಕಿಂತ ಬೇರೆಯಾಗಿರುವುದು; ತನ್ನೊ ಛಗೆ ಚೈತನ್ಯ ಚಕೆಯಲುತತಾನೇ 
ಚೆ ತನ್ಯ 10581 x ಚೇಷ್ಟೆ ಪಡೆದಿಹುದು-ನಾನಾ ವ್ಯಾಪಾರಗಳಿಗೆ ಕಾರಣವಾಗಿದೆ. 





ಹಮ್ಮುತನುವಿನ ಧರ್ಮವಾದೊಡ 

ದೊಮ್ಮೆಯೂ ಧರ್ಮಿಯನು ಬಿಡದೇ 

ನೆಮ್ಮಿಕೊಂಡಿರಬೇಕು ಪೃಥ್ವಿಯಗಂಧ ಬಿಡದಂತೆ; । 

ನೆಮ್ಮಿರಲು ತನು ಮರಣದುರಿಯೊಳು 

ಹಮ್ಮು ತಾ ನೆರೆ ಹುಯ್ಯಲಿಡದೇ 

ಕೊಮ್ಮೆಯದರಿಂ ಹಮ್ಮು ತನುವಿನ ಧರ್ಮವಲ್ಲೆಂದ ॥ Wl 


ತಾತ್ಪರ್ಯ: ಹಮ್ಮು ಎಂಬುದಕ್ಕೂ a ವ್ಯಾಪಾರಾದಿಗಳಿಗೂ 
ಏನೂ ಸಂಬಂಧವಿಲ್ಲವು. ಹಾಗೇನಾದರೂ ದೇಹಧರ್ನವೇ ಹಮ್ಮೆಂಬುದಾಗಿದ್ದರೆ 
ಗಂಧವು ಭೂಮಿಯನ್ನು ಆವರಿಸಿದಂತೆ ಹಮ್ಮು ಸದಾ” ದೇಹವನ್ನ e 
ಆಶ್ರಯಿಸಿರಬೇಕಾಗಿತ್ತು. ಹಾಗೆ ಶರೀರಸಂಬಂಧವನ್ನು ಹಮ್ಮು ಹೊಂದಿದ್ದರೆ ಸಾವು 
ಬ೦ದಾಗ ಉರಿಯಲ್ಲಿ ಶರೀರ ಬೇಯುತ್ತಿರುವಾಗ ಹಮ್ಮು ಒಮ್ಮೆಯಾದರೂ ಏಕೆ 
ಗೋಳಿಡುವುದಿಲ್ಲ? ಆದಕಾರಣ ಹಮ್ಮು ಮ ದೇಹಧರ್ಮ ಅಲ್ಲ ಎಂದು ತಿಳಿಯಬೇಕು. 


ಶಬ್ದಾರ್ಥ: ಧರ್ಮಿಯನು-ತನಗಾಶ್ರಯವಾದ ದೇಹವನ್ನು; * ನೆಮ್ಮಿರಲು-ಆಶ್ರಯಿಸಿರುವಂತೆ; 
ತನುಮರಣದುರಿಯೊಳು ನೆಮ್ಮಿರಲು-ಸಾವಾದಾಗ ಉರಿಯಲ್ಲಿ ಶರೀರವು ಬೇಯುತ್ತಿರಲು; 
ಹುಯ್ಯಲಿಡದೇಕೆ?-ಗೋಳಾಡುವುದಿಲ್ಲವೇಕೆ?; * ತನುವಿನ- ದೇಹದ 





415 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆದೊಡಾತ್ಮನ ಧರ್ಮವೆಂದೆನೆ 

ಭೇದವಿಲ್ಲದೆ ಚಂದ್ರಚಂದಿಕೆ 

ಯಾದತೆರದಲಿ ನಿತ್ಯವಾಗಿರಬೇಹುದಾತ್ಮನಲಿ; | 

ಬೋಧೆವಡೆದಿಹ ಯೋಗಿಗಳಿಗೆ ಸ 

ಮಾಧಿಯಾಗಲು ಹಮ್ಮಳಿದು ನಿರು 

ಪಾಧಿನಿಜಸುಖ ತೋರ್ಪುದದರಿಂದಾತ್ಮಗುಣವಲ್ಲ ॥ nel 


ತಾತ್ಪರ್ಯ: ಅದು ಹೋಗಲಿ, ಹಮ್ಮು ಶರೀರಧರ್ಮ ಅಲ್ಲ ಎಂದಮೇಲೆ ಆತ್ಮನ 
ಧರ್ಮ ಎಂದು ಹೇಳಬಹುದಲ್ಲ? ಹಾಗೆಂದು ಹೇಳಲಾಗದು. ಏಕೆಂದರೆ ಆತ್ಮನಲ್ಲಿ 
ಹಮ್ಮು ಭೇದವಾಗದೆ ಚಂದ್ರನೂ ಬೆಳದಿಂಗಳೂ ಆಗಿರುವ ರೀತಿಯಲ್ಲಿ ನಿತ್ಯ 
ವಾಗಿರಬೇಕು. ಆದರೆ ಶುದ್ಧಬ್ರಹ್ಮಸ್ನರೂಪಜ್ಞಾನವನ್ನು ಗಳಿಸಿರುವ ಯೋಗಿಗಳಿಗೆ 
ಸಮಾಧಿಸ್ಥಿತಿಯು ಪ್ರಾಪ್ತವಾದಾಗ ಹಮ್ಮು ನಾಶವಾಗಿ ನಿರುಪಾಧಿಕವಾಗಿಯೂ, 
ನಿಜವಾಗಿಯೂ ಇರುವ ಆತ್ಮಸುಖಮಾತ್ರ ಕಾಣುವುದು; ಆದಕಾರಣ ಹಮ್ಮು 
ಆತ್ಮನ ಗುಣವೂ ಅಲ್ಲ. 


ಶಬ್ದಾರ್ಥ: * ಆದೊಡೆ-ಅದು ಹಾಗಿರಲಿ; * ಭೇದವಿಲ್ಲದೆ-ಭಿನ್ನವಿಲ್ಲದೆ; ಚಂದಿಕೆ-ಬೆಳದಿಂಗಳು; 
sk ಬೋಧೆವಡೆದಿಹ-ಶುದ್ಧಬ್ರಹಸ್ತರೂಪಜ್ಞಾನವನ್ನು ಗಳಿಸಿರುವ; * ಸಮಾಧಿಯಾಗಲುಎಸಮಾಧಿಸ್ಥಿತಿ 
ಉಂಟಾಗಲು; * ತೋರ್ಪುದು-ಕಾಣಿಸಿಕೊಳ್ಳುವುದು. 


ಪಾಠಾಂತರ: ಹಮ್ಮುಳಿದು (ಚಿ) ಹಮ್ಮಳಿದು (ಅ) 





ಬ್ರಹ್ಮದಲ್ಲಿದು ರಜ್ಜುಭುಜಗನ 

ಧರ್ಮದಂದದಿ ಭ್ರಾಂತಿ ಕಲ್ಪಿತ; 

ಹಮ್ಮುತ್ತಿಪುಟಿಯ ರೂಪುದಳೆದು ಪ್ರವರ್ತಿಸುತ್ತಿಹುದು; । 

ಹೆಮ್ಮಯಲಿ ಹಿರಿದಾಗವಸ್ಥಾ 

ಧರ್ಮದೊಳಗಹಮಹಮೆನುತ್ತಲಿ 

ಸುಮ್ಮನೇ ತನ್ನೊಳಗೆ ತಾನೇ ವ್ಯವಹರಿಸುತಿಹುದು ॥ ISN 
ತಾತ್ಪರ್ಯ: ಹಗ್ಗದಲಿ ಹಾವಿನಭ್ರಾಂತಿ ತೋರುವಂತೆ ಈ ಅಹಂ ಬ್ರಹ್ಮನಲ್ಲಿ 
ಭ್ರಾಂತಿಯಿಂದ ಕಲ್ಪಿತವಾದುದು; ಇದು ನೋಡುವುದು ಕಾಣುವುದು, ನೋಟ 
ಎ೦ಬ ತ್ರಿಪುಟಿಯ ರೂಪನ್ನು ತಳೆದು ವ್ಯವಹರಿಸುತ್ತಿದೆ. ಇದು ಬಹಳ ಹೆಮ್ಮೆಯಿಂದ 
ತಾನೇ ದೊಡ್ಡವನೆಂದು ಜಾಗ್ರತ, ಸ್ಪಪ್ಟ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲೂ 
ನಾನು, ನಾನು ಎನ್ನುತ್ತಾ ಪ್ರಬಲಿಸಿಕೊ೦ಡು ವ್ಯವಹಾರವನ್ನು ನಡೆಸುತ್ತಿರುವುದು. 
ಶಬ್ದಾರ್ಥ: ತ್ರಿಪುಟಿ-ನೋಡುವವನು, ಕಾಣುವವುಗಳು, ನೋಟ; ಹಿರಿದಾಗಿಅವಸ್ಥಾಧರ್ಮದಲಿ 
=ಬಹಳ ಹೆಮ್ಮೆಯಿಂದ ಜಾಗ್ರತ, ಸ್ವಪ್ನ, ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲಿ; ಅಹಮಹಂ 


416 


ಅಧ್ಯಾಯ ೯ - ಜೀವತ್ರಯ ವಚಾರ 


ಎನ್ನುತಲಿ-ನಾನು ನಾನು ಎನ್ನುತಲಿ; * ಪ್ರವರ್ತಿಸುತ್ತಿರುವುದು= =ವ್ಯವಹಾರದೊಳಗೆ 
ತೊಡಗಿರುವುದು. 


ಟಿಪ್ಪಣಿ: ತ್ರಿಪುಟಿ-ಜ್ಞಾನದ (ಅರಿವಿನ) ಮೂರು ಅಂಗಗಳು. ಜ್ಞಾನ-ಅರಿವು; ಜ್ಞಾತ್ಸೃ- =ಅರಿಯು 
ವವನು, ಜ್ಞೇಯ-ಅರಿಯಬೇಕಾದ್ದು, ಹೀಗೆಯೇ ಧ್ಯಾನ, ಧ್ಯಾತೃ, ಧ್ಯೇಯ ಎ೦ಬುದನ್ನು 
ತಿಳಿಯಬೇಕು. ಬ್ರಹ್ಮವು ಈ ತ್ರಿಪುಟಿಯಿಲ್ಲದ ಶುದ್ಧ ಅರಿವು ತ್ರಿಮಟಿಯು ವ್ಯವಹಾರದಲ್ಲಿದೆ. 





ಮೂರು ಅವಸ್ಥೆಗಳು (೯-೧೬) 

ತೋರುವೀ ಹಮ್ಮೇ ಅವಿದ್ಯಾ 

ಕಾರಿಯವು; ಜಾಗರವು ಮೊದಲಹ 

ಮೂರುತನು ತಾನೆಂದು ಬಗೆದಭಿಮಾನಿಸುತ್ತಿಹುದು, । 

ಸಾರವಹ ಚೈತನ್ಯ ಹೊಳೆಯಲು 

ಮೂರುಜೀವರು ತೋರ್ಪರಂಬರ 

ನೀರೊಳಗೆ ತೋರ್ಪಂತೆ ಹಮ್ಮಿನ ತಾರತಮ್ಯದಲಿ | NE 
ತಾತ್ಪರ್ಯ: ಹೊರಗೆ ತೋರುತ್ತಲಿರುವ ಈ ಅಹಂ ಅವಿದ್ಯಾಕಾರಿಯ ಸ್ವರೂಪದ್ದಾಗಿದೆ. 
ಜಾಗ್‌, ಸ ಸ್ವಪ್ನ, ಸುಷುಪ್ತಿ ಅವಸ್ಥೆಗಳಲ್ಲಿ ಸ್ಥೂಲ, ಸೂಕ್ಷ ವ್ಯವಹಾರತನುಗಳಂಬ 
ಮೂರು ರೂಪಗಳೂ ತಾನೇ ಎಂದು ಅಭಿಮಾನಿಸಿದಾಗ" ಅಹಂ ಎನಿಸುತ್ತದೆ. 
ಆಕಾಶವು ಎಂದರೆ ಬ್ರಹ್ಮವು ನೀರಿನಲ್ಲಿ ಪ್ರಶಿಬಿಂಬಿಸಿದಾಗ ಆ ಪ್ರತಿಬಿಂಬ ಸುಳ್ಳಾದಹಾಗೆ 
ಆಹಂಕಾರದ ತಾರತಮ್ಯ ದಲ್ಲಿ ಮೂರು ಅವಸ್ಥೆಗಳಲ್ಲಿ ಅಭಿಮಾನವನ್ನು ವಹಿಸುವ 
ಜೀವತ್ಪವು ಸುಳ್ಳಾಗಿ ತೋರುತ್ತದೆ. 
ಶಬ್ದಾರ್ಥ: * ಅವಿದ್ಯಾಕಾರಿ-ಅವಿದ್ಯಾಸ್ತರೂಪವಾದ; ಜಾಗರ-ಜಾಗ್ರತಾವಸ್ಥೇ; ಮೂರುತನು 
ಇಸ್ಫೂಲ, ಸೂಕ್ಷ್ಮ ಕಾರಣ ದೇಹಗಳು; ಸಾರವಹ ಚೈತನ್ಯ- =ಜೀವತ್ವ್ಯ ಅಂಬರ, ಆಕಾಶ; 
ಅಂಜರವು ನೀರೊಳಗೆ ಹೊಳೆವಂತೆ=ಇಲ್ಲಿ ಅಂಬರವು ಬ್ರಹ್ಮಕ್ಕೆ ಹೋಲಿಕೆ. ನೀರಿನಲ್ಲಿ 


ಪ್ರತಿಬಿಂಬಿಸಿದ ಆಕಾಶವು ಹೇಗೆ ಸುಳ್ಳೋ “ಹಾಗೆ ಮೂರು ಅವಸ್ಥೆಗಳಲ್ಲಿ ಅಭಿಮಾನವನ್ನು 
ವಹಿಸುವ ಜೀವತ್ವವು ಸುಳ್ಳಿಂದು ತಿಳಿಯಬೇಕು; ಹಮ್ಮಿನ-ಅಹಂಕಾರದ. 





ಗೋಚರಿಸುವೀ ಹಮ್ಮು ಮಿಗೆ ಸಂ 

ಕೋಚಿಸಲು ತನುವಿನಲಿ ಸುಪ್ತಿ ಯ 

ಥೋಚಿತದ ನಾಡಿಗಳ ಮಧ್ಯದಿ ಪಸರಿಸಲು ಸಷ; । 

ಈ ಚತುರ್ವಿಂಶತಿಗಳಹ ತ 

ತೊ ಶ್ವ ಚಿತದಲಾಪಾದಮಸ್ತಕ 

ಸೂಚಕವು ಜಾಗರಣೆಯೆನಿಪುದು ಮಗನೆ ಕೇಳೆಂದ ॥ ॥೧೦॥ 


417 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಶರೀರದಲ್ಲಿ ವಿಶೇಷವಾಗಿ ಕಾಣಿಸಿಕೊಳ್ಳುವ ಈ ಅಹಂಕಾರ ಅವ್ಯಕ್ಷರೂಪಕ್ಕೆ 
ಬರಲು ಅದು ಯಾವ ವಿಷಯದ ರೂಪದಲ್ಲೂ ಇರುವುದಿಲ್ಲ. ಈ ರೀತಿ ಹಮ್ಮು 
ಸಂಕೋಚವಾಗಿ ಸೂಕ್ಷ್ಮಾವಸ್ಥೆಯನ್ನು ಹೊಂದಿದ್ದರೆ ಅದು ಸುಪ್ತಾವಸ್ಥೆ. 
ಯಥೋಚಿತವಾಗಿ ಪ್ರಾಣಾದಿ ನಾಡಿಗಳ ಮಧ್ಯೆ ಅಹಂ ವ್ಯಾಪಿಸಿದರೆ ಸ್ಪಪ್ನಾವಸ್ಥೆ 
ಎನಿಸುತ್ತದೆ. ಇಪ್ಪತ್ತನಾಲ್ಕು ತತ್ತ್ವಗಳಲ್ಲಿ ಉಚಿತವಾದ ರೀತಿಯಲ್ಲಿ ಆಪಾದಮಸ್ತಕವಾಗಿ 
ಅಹಂಕಾರವು ಕಾಣಿಸಿಕೊಂಡಾಗ ಜಾಗೃತಾವಸ್ಥೆ ಎನ್ನಿಸುವುದು. ಹೀಗೆ ಅಹಂಕಾರವು 
ಅವಸ್ಥಾತ್ರಯಗಳಾಗಿ ಶರೀರದಲ್ಲಿ ವ್ಯಾಪಿಸಿರುತ್ತದೆ. 


ಶಬ್ದಾರ್ಥ: * ಹಮ್ಮು-ಅಹಂಕಾರ; ಸಂಕೋಚಿಸಲು-ಅವ್ಯಕ್ತರೂಪಕ್ಕೆ ಬರಲು; ಚತುರ್ವಿಂಶತಿಗಳು 
ಎ೨೪ ತತ್ತ್ವಗಳು; * ಆಪಾದಮಸ್ತಕ-ಕಾಲಿನಿಂದ ಹಿಡಿದು ತಲೆಯವರೆಗೆ, ಶರೀರಾದ್ಯಂತ; 
ಸೂಚಕವೂ ಕಾಣಿಸಿಕೊಂಡಾಗ; ಸುಪ್ತಿ-(ನಿದ್ರಾವಸ್ಥೆ ಸ್ವಪ್ನಾ ಕನಸಿನಸ್ಥಿತಿ/ಸ್ವಪ್ನಾವಸ್ಥೆ); ಜಾಗರಣೆ 
ಇಜಾಗ್ರತಾವಸ್ಥೆ (ಎಚ್ಚರದಸ್ಥಿತಿ); ನಾಡಿಗಳು-ಪ್ರಾಣಾದಿನಾಡಿಗಳು 

ಪಾಠಾಂತರ: ಯಥೋಚಿತದ ನಾಡಿಗಳ ಮಧ್ಯದಿ-ಶಕ್ತೊ ಕಚೆತದ ನಾಡಿಗಳಲ್ಲಿ ಪಸರಿಸಲು; 
ಸ್ಪಪ್ಪ-ಕಿಂಚಿತ್‌ ಪಸರಿಸಲು ಸ್ಪಪ್ನ (ಕು) 

ಟಿಪ್ಪಣಿ: ಸಂಕೋಚಿಸಲು-ಅವ್ಯಕ್ತರೂಪಕ್ಕೆ ಅಹಂ ಬಂದಾಗ ಸುಷುಪ್ತಿಯಲ್ಲಿ ಅಹಂಕಾರವು 
ಯಾವ ವಿಷಯದ ರೂಪದಲ್ಲಿಯೂ ಇರುವುದಿಲ್ಲ. ಆಗ ಜೀವನು ಬ್ರಹ್ಮದಲ್ಲಿ ಒಂದಾಗಿರುವನು. 
ಆದರೆ ಅದು ಅವನಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಆ ಅಜ್ಞಾನದಿಂದ ಅವನು ತನ್ನ ಅಹಂಭಾವವು 
ನಿದ್ರೆಯಲ್ಲಿ ಯಾವ ಕೆಲಸವನ್ನು ಮಾಡದಿದ್ದರೂ ತಾನು ಎಚ್ಚರ ಕನಸುಗಳಲ್ಲಿ ಇದ್ದಂತೆಯೇ 
ಇರುವವನೆಂದು ಅಭಿಪ್ರಾಯಪಡುತ್ತಾನೆ. 

ಚತುರ್ವಿಂಶತಿಗಳು-ಅಧ್ಯಾಯ ೩ ಪದ್ಯ ೧೫೦ರ ಟಿಪ್ಪಣಿಯಂತೆ (೧) ಪ್ರಧಾನ (೧) ಮಹತ್ತತ್ತ್ವ 
(೧) ಅಹಂಕಾರ ತತ್ತ್ವ (೫) ಪಂಚತನ್ಮಾತ್ರೆಗಳು (೫) ಪಂಚಮಹಾಭೂತಗಳು (೧೧) 
ಏಕಾದಶೇಂದ್ರಿಯಗಳು (೧) ಪುರುಷ ಈ ೨೫ ಸಾಂಖ್ಯರ ಎಣಿಕೆ. ಈ ೨೫ ತತ್ವ್ವಗಳಲ್ಲಿ 
ಆತ್ಮನನ್ನು ಹೊರತುಪಡಿಸಿ ಉಳಿದ ೨೪ ತತ್ತ ಗಳೇ ಚತುರ್ವಿಂಶತಿಗಳು (ಇವುಗಳಿಂದಲೇ 
ಸ್ಥೂಲಸೂಕ್ಷ್ಮಶರೀರಗಳಾಗಿರುತ್ತವೆ.) 

ಚತುರ್ವಿಂಶತಿಗಳು ಅಹ ತತ್ತ್ಯೋಚಿತದಲಿ ಆಪಾದಮಸ್ತಕ ಸೂಚಕವು-ಜೂಜು ಬೇಟೆ ಮೊದಲಾದ 
ಸಪ್ತ ವ್ಯಸನಗಳನ್ನು ಹೊಂದದೆ ಸೂಕ್ಷ್ಮದೇಹಿಯಾದವನಲ್ಲಿಯೂ ಸ್ಥೂಲಸೂಕ್ಷ್ಮಜಾಗರವೆ೦ಬ 
ದೇಹಗಳಲ್ಲಿಯೂ ಒಂದರಹಿಂದೆ ಮತ್ತೊಂದು ಅವಸ್ಥೆಗಳು ಬಿಡದೆ ಸಂಘಟಿಸುತ್ತಿರುವುದು. (ಕು) 





ನಿರುತ ಹಮ್ಮಿದು ತಾಮಸದಲುರೆ 

ಬೆರೆಯೆ ಸುಪ್ತಿ ರಜೋಗುಣದಿ ಸಂ 

ಚರಿಸೆ ಸ್ಪಪ್ನವು; ತೀವಿ ಸತ್ತ್ವವ ಧರಿಸೆ ಜಾಗರಣ; । 

ಹಿರಿದವಿದ್ಯೆಯ ತನುವಿನೊಳು ಬೆರೆ 

ದಿರೆ ಸುಷುಪ್ತಿಯದೇಳು ಹತ್ತರ 

ಕಿರಿಯ ದೇಹದಿ ಸ್ಪಷ್ಟ; ಜಾಗರ ಸ್ಥೂಲತನುವಿನಲಿ ॥ ॥೧೧॥ 


418 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ತಾತ್ಪರ್ಯ: ಈ ಅಹಂಕಾರವು ಸದಾಕಾಲವೂ ತಮೋಗುಣದಲ್ಲಿ ಬೆರೆತಾಗ ಸುಷುಪ್ತಿ 
ಉಂಟಾಗುತ್ತದೆ. ರಜೋಗುಣದಿಂದ ಅಹಂ ಸಂಚರಿಸಿದಾಗ ದೇಹದಲ್ಲಿ ಸ್ವಪ್ನಾ ವಸ್ಥೆ 
ಉಂಟಾಗುತ್ತದೆ. ಸತ್ತ್ವಗುಣಭರಿತವಾಗಿದ್ದರೆ ಜಾಗರಣ (ಜಾಗ್ರತಾವಸ್ಥೆ) ಉಂಟಾಗುತ್ತದೆ. 
ಹೆಚ್ಚಿನ ಅವದ್ಯೆಯೆಂಬ ಕಾರಣಶರೀರದಲ್ಲಿ ಅಹಂ ಆವರಿಸಿದಾಗ ಅದು ಸುಷುಪ್ತಾವಸ್ಥೆ 
ಎನ್ನಿ ಸುತ್ತದೆ. ಹದಿನೇಳು ತತ ತ್ರ ಗಳು ಸೂಕ್ಷ್ಮ ಶರೀರದಲ್ಲಿ ಆವರಿಸಿದಾಗ 
ಸ್ವಪ್ನಾವಸ್ಥೆಯನಿಸುತ್ತದೆ. ಸ್ಥೂಲತನುವಿನಲ್ಲಿ ಸತ ತ್ರ ಗುಣವು ಆವರಿಸಿದಾಗ ಜಾಗರ 
(ಜಾಗೃತಾವಸ್ಥೆ) ಎನಿಸುತ್ತದೆ.” 


ಶಬ್ದಾರ್ಥ: ಹಿರಿದವಿದ್ಯೆಯ ತನು=ಹೆಚ್ಚಿನ ಅವಿದ್ಯೆ ಯೆಂಬ ಕಾರಣಶರೀರ; ಸತ ತ್ತ್ವಧರಿಸೆ 
ಜಾಗರಣ- ಬರೀ ಮನಸ್ಸಿನ ಚಾ೦ಚಲ್ಯದಿ೦ದಲೇ ಅಲ್ಲದೆ ವಸ್ತುಗಳ ಜ್ಞಾನವು ನಿಜವಾಗಿ ಅವುಗಳ 
ಸರ್ಶದಿಂದಲೇ ಆಗುವೆ ಜಾಗರವು "ತ ತ್ತ್ವಗುಣದ "ಕಾರ್ಯ ರಜೋಗುಣಾದಿಸ್ಟಪ್ಪ ವು-ವಸ್ತುಗಳ 
ಸೆಂಸ್ಪರ್ಶವಿಲ್ಲದೆ ಅವುಗಳ ಸ೦ಸ್ಕಾರವುಳ್ಳ ಮನಸ್ಸಿನ ಚಾಂಚಲ್ಕದಿಂದ ಅನೇಕಕಾರ್ಯಗತನ್ನು 
ತಾನು ಮಾಡುವಂತೆ ಅನುಭವವಾಗುವ ಸ್ಪಪ್ಪವು ರಜೋಗುಣದಕಾರ್ಯ ಏಳುಹತ್ತರ-ಹದಿನೇಳು 
ತತ್ತ್ವಗಳ (ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇ೦ದ್ರಿಯ, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ); 
ಕಿರಿಯದೇಹ-ಸೂಕ್ಷ ದೇಹ. 





ಈ ವಿಧದವಸ್ಥೆಯಲಿ ಹೊಳೆಯುವ 

ಜೀವನೆನಿಸುತ ವಿಶ್ವ ತೈಜಸ 

ನೋವಿ ಪ್ರಾಜ್ಞನೆನಿಪ್ಪ ಪೆಸರನು ತಳೆದು ತೋರುವನು; । 
ಭಾವಿಸಲು ಮೂರಾದವಸ್ಥೆಗ 

ಳಾವಗೊಂದಳಿದೊಂದು ತೋರ್ಪವ 

ವೇ ವಿಚಾರಿಸೆ ಚಕ್ತನೇಮಿಕ್ರಮದಿ ತಿಳಿಯೆಂದ ॥ (೧೨) 


ತಾತ್ಪರ್ಯ: ಜಾಗವನ್ನ ಜೀವನು ಎಶ್ವನೆಂದೂ, ಸ್ಪಪ್ನಾವಸ್ಥೆಯವನಿಗೆ 
ತೈಜಸನೆಂದೂ, ಸುಪ್ತಾವಸ್ಥೆ ಸ್ಮಯ ಜೀವನಿಗೆ ಪ ಪ್ರಾಜ್ಞನೆಂದು ಹೆಸರನ್ನು ಹೊಂದಿ ಈ 

ಅವಸ್ಥೆಗಳಲ್ಲಿ ಜೀವರೂಪಿ ಬ್ರಹ್ಮನು ಕಾಣಿಸಿಕೊಳ್ಳುತ್ತಾನೆ. ವಿಚಾರಮಾಡಿ ನೋಡಿದರೆ 
ಈ ಮೂರು ಅವಸ್ಥೆಗಳು ಯಾವಾಗಲೂ ಒಂದು ಅವಸ್ಥೆಯು ಹೋದಮೇಲೆಯೇ 
ಇನ್ನೊಂದು ಅವಸ್ಥೆ ತೋರುವುದು. ಬಿಡಿಯ ಚಕ್ರಗಳ ಹಳಿಯು ಮೇಲಿಂದ 
ಕೆಳಗೆ ಕೆಳಗಿನಿಂದ ಮೇಲೆ ಒಂದರಹಿಂದೆ ಮತ್ತೊಂದು ಸುತ್ತುವಂತೆ ಈ ಅವಸ್ಥೆಗಳು 
ತೋರುವುದು. 


ಶಬ್ದಾರ್ಥ: ಆವಗ4ಒಂದಳಿದು*ಒಂದು ತೋರ್ಷುವುವಯಾವಾಗಲೂ ಒಂದವಸ್ಥೆಯು 
ಹೋದಮೇಲೆಯೇ ಇನ್ನೊಂದು ಅವಸ್ಥೆಯು ತೋರುವುದು (ಆದ್ದರಿಂದಲೇ ಯಾವ ಅವಸ್ಥೆಯೂ 
ನಿಜವಾದದ್ದು ಅಲ್ಲವೆಂಬುದನ್ನು ಮರೆಯಬಾರದು); ಚಕ್ರನೇಮಿಕ್ರಮದಿ-ಚಕ್ರದ ಹಳಿಯು 
ಸುತ್ತುವಹಾಗೆ; ಭಾವಿಸಲು-ವಿಚಾರಿಸಲು; ಓವಿ-ಹೊಂ೦ದಿ. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಾಠಾಂತರ: ಜೀವನೆನಿಸುತ-ಜೀವರೂಪನು (ಅರಾಸೇ); ತಿಳಿಯೆಂದ=ತಿರುಗುವುವು (ಅರಾಸೇ) 
ಟಿಪ್ಪಣಿ: ಹೆಸರನು ತಳೆದು: 


“ಬಹಿಃ ಪ್ರಜ್ಞೋ ವಿಭುರ್ವಿಶ್ವೋಹ್ಠ ೦ತಃ ಪ್ರಜ್ಞಸ್ತು ತೈಜಸಃ | 
ಘನಪ್ರಜ್ಞಸ್ತಥಾ ಪ್ರಾಜ್ಞ ಏಕ ಏವ ತೆಧಾಸ್ಮತಃ। - ಗೌಡಪಾದೀಯಕಾರಿಕೆ 


ಜಾಗ್ರದವಸ್ಥೆಯ ಜೀವನಿಗೆ ವಿಶ್ವನೆಂದೂ, ಸ್ವಪ್ನಾವಸ್ಥೆಯ ಜೀವನಿಗೆ ತೈಜಸನೆಂದೂ, ಸುಪ್ತಾವಸ್ಥೆಯ 


ಜೀವನಿಗೆ ಪ್ರಾಜ್ಜನೆಂದೂ ಹೆಸರು. 

ಒಂದವಸ್ಥೆಯನನುಭವಿಸುವೀ 

ಚಂದದಿಂದಿಹ ಜೀವ ಬೇರಾ 

ದೊಂದವಸ್ಥೆಯನರಿಯನದರಿಂ ಭಿನ್ನ; ಜೀವರನು | 

ಎಂದಿಗೊಂದೇಪರಿಯ ರೂಪಿನೊ 

ಛೊಂದಿಯರಿವನವಸ್ಥೆಗಳ ತಾ 

ಹೊಂದದವರನುಭವವನರಿಯಲು ಸಾಕ್ಷಿ ಯಾಗಿಹನು ॥ ೧೩ 
ತಾತ್ಪರ್ಯ; ಅವಸ್ಥಾತ್ರಯದಲ್ಲಿ ಒಂದು ಅವಸ್ಥೆಯನ್ನು ಅನುಭವಿಸುವ ರೀತಿಯಲ್ಲಿ 
ಇರುವ ಜೀವನು ಬೇರೆಯ ಇನ್ನೊಂದು ಅವಸ್ಥೆಯನ್ನು ತಿಳಿಯಲಾರನು. ಆದಕಾರಣ 
ಅವಸ್ಥಾತ್ರಯದಲ್ಲಿ ಕಾಣದ ಭಿನ್ನ ಜೀವರನ್ನು ಎಂದರೆ ಎಚ್ಚರದ ವಿಶ್ಚನನ್ನೂ 
ಕನಸಿನ ತೈಜಸನನ್ನೂ ವಿದ್ಯೆಯ ಪ್ರಾಜ್ಜನನ್ನೂ ಯಾವಾಗಲೂ ಒಂದೇ ರೀತಿಯಲ್ಲಿ 
ಕಾಣುವ ಚೈತನ್ಯರೂಪಿ ತಾನು ಅನುಭವಿಸದೆ ಆ ವಿಶ್ವ ತೇಜಸ ಪ್ರಾಜ್ಞ ಅನುಭವಗಳಿಗೆ 
ನಿರ್ಲಿಪ್ತನಾಗಿ ಸಾಕ್ಷೀಭೂತನಾಗಿ ಇರುತ್ತಾನೆ. 





ನಿದ್ರೆಯೊಳಗನುಭವಿಸಿದರ್ಥವ 

ನೆದ್ದು ಸ್ಮರಿಸುತ ಪೇಳ್ವನದರಿಂ 

ಬುದ್ಧಿವಂತನೆ, ಸ್ಮರಣೆಯನುಭವಸಿದ್ಧವಾಗಿಹುದು; | 

ಬುದ್ಧಿ ಹಾಧನವಾಗಲದರಿಂ 

ದೆದ್ದು ಪೇಳ್ವನು; ನಿದ್ರೆಯೊಳಗಾ 

ಬುದ್ಧಿಯಿಲ್ಲದ ಕಾರಣದಿ ತಾ ಸುಮ್ಮನಿರುತಿಹನು \ ॥೧೪॥। 
ತಾತ್ಪರ್ಯ: ನಿದ್ದೆಯೊಳಗೆ ಅನುಭವಿಸಿದ ವಿಷಯಗಳನ್ನು ಎದ್ದಮೇಲೆ ಎಚ್ಚರದಲ್ಲಿ 
ಬುದ್ದಿಯೆಂಬ ಸಾಧನವಿರುವುದರಿಂದ ನೆನಪಿಸಿಕೊಂಡು ತಿಳಿಸುತ್ತಾನೆ. ಆದ್ದರಿಂದ 
ಬುದಿವಂತನಾದ ಶುಕನೇ ಕೇಳು, ಈ ಸ್ಮರಣೆಯು ಅನುಭವಸಿದ್ಧವಾಗಿರುವುದು. 
ಹೀಗೆ ಬುದ್ಧಿ ಸಾಧನವಾಗಿರುವುದರಿ೦ದ ಎಚ್ಚೆತ್ತಮೇಲೆ ಹೇಳತಕ್ಕವನಾಗಿರುತ್ತಾನೆ. 
ನಿದ್ರಾವಸ್ಥೆಯಲ್ಲಿ ಬುದ್ಧಿ ಇಲ್ಲದಿದ್ದಲ್ಲಿ ಅವನು ಸುಮ್ಮನಿರುತ್ತಾನೆಯೇ ಹೊರತು 
ಏನನ್ನೂ ಹೇಳುವುದಿಲ್ಲ. 


420 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಶಬ್ದಾರ್ಥ: ಬುದ್ಧಿಸಾಧನವಾಗಲದರಿಂ-ಎಚ್ಚರದಲ್ಲಿ ಬುದ್ಧಿಯೆ೦ಬ ಸಾಧನವಿರುವುದರಿಂದ; 
x ಪೇಳ್ಸನು- ತಿಳಿಸುತ್ತಾ; * ಸುಮ ನಿರುತಿಹನು-ಮೌನ ತಾಳುತ್ತಾನೆ. 





ಅಹಮಿಗೆಯು ಚಿಚ್ಛಾಯೆಗೆಯು ತಿಳಿ 

ಸಹಜತಾದಾತ್ಮ್ಯವು; ಶರೀರ 

ಕೃಹಮಿಗೆಯು ತಾದಾತ XN ಕರ್ಮಜ; ಸಾಕ್ಷಿಹಮ್ಮಿಂಗೆ | 
ವಿಹಿತವಲ್ಲದ ಭ್ರಾಂತಿಜನ್ಯಕ 

ವಹುದು; ತಾದಾತ್ಮವು ಸದಾಸ 

ನ್ನಿಹಿತದಿಂ ಬೇರ್ಪಡದು ಚಿಚ್ಛಾಯಕ್ಕಹಂಕೃತಿಗೆ ॥ ೧೫ 


ಹ್ಯಾ ಅಹಂ ಮತ್ತು ಚಿಚ್ಛಾಯೆಗೆ | ತಾದಾತ್ಮ್ಯ ದ ಸ್ವರೂಪವನ್ನು ಈ 
ಪದ್ಯ ದಲ್ಲಿ ಹೇಳಿದೆ: ಅಹಂಕಾರವೂ ಚಿಚ್ಛಾಯೆಯೂ ಒಂದಕ್ಕೂ ಇನ್ನೊ ೦ದಕ್ಕೂ 
ಸಂಬಂಧವಿಲ್ಲದಿದ್ದರೂ ಒ೦ದು ಇನ್ನೊ ೦ದಾಗಿ ಕಾಣುವುದರಿಂದ ಇವೆರಡಕ್ಕೂ 
ತಾದಾತ್ಮವು ಸಹಜವಾಗಿರುವಂತೆ ಕಾಣುತ್ತದೆ. ತಾನಲ್ಲದ ಶರೀರವನ್ನು ನಾನು ನಾನೆಂಬ 
ಅಹಂ ಎ೦ಬ ವಸ್ತುವನ್ನಾಗಿ ತಿಳಿಯುವುದಕ್ಕೆ ಕರಜ "ತಾದಾತ್ಮ್ಯ ಎನ್ನು ತ್ತಾರೆ. ಏಕೆಂದರೆ 
ಶರೀರಕ್ಕೂ ಅಹಂಕಾರಕ್ಕೂ ಕರದ ಸಂಬಂಧವಿರುವುದು. ಇನ್ನು ಸಾಕ್ಷಿಯಾದ ಚೈತನ್ಯವನ್ನು 
ಅಹಂಕಾರವೆಂಬ ವಸ್ತುವೆಂದು "ತಿಳಿಯುವುದು ಸರಿಯಲ್ಲ. ಏಕೆದರೆ ಅದು ಭ್ರಾಂತಿಯಿಂದ 
ಉಂಟಾದುದು (ಭ್ರಾಂತಿ ಜನ್ಯಕ) ಚಿಚ್ಛಾ] ಯೆಯೂ, ಅಹಂಕಾರವೂ ಯಾವಾಗಲೂ 
ಒಂದಕ್ಕೊಂದು ಸಮೀಪದಲ್ಲಿರುವುದರಿ೦ದ ಬೇರೆಬೇರೆಯಾಗುವುದಿಲ್ಲ. 


ಶಬ್ದಾರ್ಥ: * ಅಹಮ್ಮಿಗೆ-ಅಹಂಕಾರ; * ಕರ್ಮಜ=ಕರ್ಮದಿಂದ ಬಂದದ್ದು; * ಸಾಕ್ಷಿ 
ಎಸಾಕ್ಷಿಯಿಂದ ಚೈತನ್ಯ; * ಸದಾ ಸನ್ನಿ ಹಿತದಿಂ-ಯಾವಾಗಲೂ ಒಂದಕ್ಕೊಂದು ಸಮೀಪದಲ್ಲಿರು 
ವುದರಿಂದ; * ಬೇಪ ನಡಡು-ಅಹಂಕಾರ ಚಿಚ್ಚಾಯೆ ಬೇರೆಬೇರೆಯಾಗಿರುವುದಿಲ್ಲ: ವಿಹಿತವಲ್ಲದ 
ಸಂಬಂಧವಿಲ್ಲದ; ಚಿಚ್ಛಾಯೆ-ಚಿತ್‌ಸ್ವರೂಪವಲ್ಲದ್ದು ಚಿತ್ಸ ರೂಪದಂತೆ ಕಾಣುವುದು. 


ಟಿಪ್ಪಣಿ-೧: ಸಹಜತಾದಾತ್ಮವು- =ಇನ್ನೊಂದರ ಸಂಬಂಧವಿಲ್ಲದೆ ಒಂದು ಇನ್ನೊಂದಾಗಿ 
ಕಾಣುವುದು (ನಾನು ನಾನೆಂಬ ಅಹಂಕಾರವನ್ನೇ ಚಿತ್ಕರೂಪವನ್ನಾಗಿ ತಿಳಿಯುವುದು. ಇದಕ್ಕೆ 
ಉದಾಹರಣೆ: ಈ ಅಹಂಕಾರವು ಎಲ್ಲಕ್ಕೂ ಒಳಗಣ ವೃತ್ತಿ 3” ಆದುದರಿಂದ ಇದಕ್ಕೂ ಚಿತ ತ್ವರೂಪಕ್ಕೂ 
ಇನ್ನೊಂದರಿಂದ ಸಂಬಂಧವಿಲ್ಲ.) 


ಟಿಪ್ಪಣಿ-೨: ಕರ್ಮಜತಾದಾತ್ಮ ವು ಶರೀರವನ್ನು ತನ್ನದೆನ್ನಬಹುದೇ ಹೊರತು ತಾನೇ ಅಲ್ಲವಷ್ಟೇ. 
ಹೀಗೆ ತಾನಲ್ಲದ ಶರೀರವನ್ನು ನಾನು ನಾನಂತು, ಟು ಎ೦ಬ ವಸ್ತುವಾಗಿ ತಿಳಿಯುವುದು 
ಕರ್ನಜ ತಾದಾತ್ವ ಏಕೆಂದರೆ ಶರೀರವು ತಾನು ಮಾಡಿದ ಕರ್ಧದಿಂದ ಬಂದದ್ದಾಗಿದೆ. ಅಹಂಕಾರಕ್ಕೂ 
ಶರೀರಕ್ಕೂ ಕರದ ಸಂಬಂಧವಿರುವುದು. 


ಟಿಪ್ಪಣಿ-೩: ಭ್ರಾಂತಿಜನ್ಯಕವಹುದು-ಸಾಕ್ಷಿಯಾದ ಚೈತನ್ಯವನ್ನು ಅಹಂ ಎಂಬ ವಸ್ತುವೆಂದು 
ತಿಳಿಯುವುದು ಭ್ರಾಂತಿಯಿಂದ ಆದದ್ದು. 


421 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾದಾತ್ಮ್ಯವು ಹದಾ ಸಹಿತದಿಂ ಚಿಚ್ಛಾಯಕ್ಕೆ ಅಹಂಕೃತಿಗೆ ಬೇರ್ಪಡದು-ಅಹ೦ಕಾರವನ್ನು 

ಚಿತ್‌ಸ್ಟರೂಪವೆಂದು ತಿಳಿಯುವ ಸಹಜ ತಾದಾತ ವು ಮಾತ್ರ ಯಾವಾಗಲೂ ಒಂದಕ್ಕೊಂದು 
ಸಮೀಪದಲ್ಲಿರುವುದರಿಂದ ಬೇರೆಬೇರೆಯಾಗಿರುವುದಿಲ್ಲ. ಹೀಗೆ ಚಿಚ್ಛಾಯೆಗೆ ಅಹಂಕಾರಕ್ಕೆ, 
ಅಹಂಕಾರಕ್ಕೆ ಶರೀರಕ್ಕೆ ಇರುವ ಸಂಬಂಧ (ತಾದಾತ್ಮ್ಯ ಸ್ವರೂಪವನ್ನು) ಈ ಪದ್ಯದಲ್ಲಿ ವಿವರಿಸಿದೆ. 


ಸುಪ್ತಿಮೂರ್ಭಾಮರಣಕಾಲದಿ 

ಕ್ಲುಪ್ತವಹ ನಿಜಕರ್ಮಶಾಂತಿಯ 

ಲುತ್ತಮನೆ ತಾದಾತ್ಮ್ಯ ಬೇರ್ಪಡುವದು ಶರೀರಕ್ಕೆ; । 

ಸತ್ಯವಹ ಸಾಕ್ಷಿಗೆಯು ನಿತ್ಯದಿ 

ಬಿತ್ತರಿಪ ಹಮ್ಮಿಗೆಯು ಭ್ರಾಂತಿಯ 

ಮೊತ್ತವಳಿಯಲು ತೊಲಗುವದು ತಾದಾತ್ಮ್ಯ ಕೇಳೆಂದ ॥ NOE 
ತಾತ್ಪರ್ಯ: ನಿದ್ರೆ ಮೂರ್ಚೆ, ಸಾವು ಮೊದಲಾದ ಗೊತ್ತಾದ ಕಾಲಗಳಲ್ಲಿ ನಿಜಕರಗಳು 
ನಡೆಯದೆ ಇರುವುದರಿಂದ ದೇಹಾದಿಗಳೇ ತಾನೆನ್ನುವ ಬುದ್ಧಿಗೂ, ಶರೀರಕ್ಕೂ ಇರುವ 
ತಾದಾತ್ಮ ಹೋಗುವುದು. ಸತ್ಯವನ್ನೇ ಸ ಸಾರುವ ಚೈತನ್ಯಕ್ಕೂ ಸ ಸದಾಕಾಲ pet. 
ಅಹಂಕಾರಕ್ಕೂ ಇರುವ ಭ್ರಾಂತಿಸಂಬಂಧವು ನಾಶವಾಗುತ್ತಲೇ ತಾದಾತ್ಮ್ಯವು 
ಹೋಗುವುದು. 
ಶಬ್ದಾರ್ಥ: ತಾದಾತ್ಮ್ಯ-ದೇಹಾದಿಗಳೇ ತಾನೆನ್ನುವ ಬುದ್ಧಿ; ಬೇರ್ಪಡುವುದು ಶರೀರಕ್ಕೆ-ನಿದ್ರೆ 
ಮೊದಲಾದ ಕರ್ಮಗಳು ನಡೆಯದೆ ಇರುವುದರಿಂದ ಶರೀರಕ್ಕೂ, ಅಹಂಕಾರಕ್ಕೂ ಇರುವ 
ತಾದಾತ್ಮ್ಯವು ಹೋಗುವುದು; ಭ್ರಾಂತಿ ಮೊತ್ತವಳಿಯಲು-ಅಹಂಕಾರಕ್ಕೂ ಸಾಕ್ಷಿಗೂ ಇರುವ 


ತಾದಾತ್‌ ೈವು ಭ್ರಾಂತಿಜನ್ಯಕವಾದ್ದರಿ೦ದ ಭ್ರಾಂತಿ ಹೋಗುತ್ತಲೇ ಹೋಗುವುದು; x ನಿಜಕರ್ಮ 
ಶಾಂತಿಯೆಲ್ಲಿ-ನಿಜಕರಗಳು ನಡೆಯದೆ ಇರುವುದರಿಂದ. 





ಆವರಣ ವಿಕ್ಷೇಪಶಕ್ತಿಗಳು (೧೭-೨೧) 


ಆವರಣವಿಕ್ಷೇಪಶಕ್ತಿಗ 

ಳಾ ವಿಗಡಮಾಯಾವಿಲಾಸಗ 

ಳೋವಿ ಲಿಂಗಶರೀರ ತೊಡಗಿ ಸಮಸ್ತ ಸೃಷ್ಟಿಯನು | 

ತೀವಿ ಸೃಜಿಸುತ್ತಬುಧಿಯಲಿ ಸಂ 

ಭಾವಿಸುವ ತೆರೆನೊರೆಗಳವೊಲಿ 

ರ್ಪೀ ವಿಧವು ವಿಕ್ಷೇಪಶಕ್ತಿಯ ಕೃತ್ಯ ಕೇಳೆಂದ ॥ (೧೭ 


ತಾತ್ಪರ್ಯ: ಆವರಣಶಕ್ತಿ, ವಿಕ್ಷೇಪಶಕ್ತಿಗಳು ಪ್ರಬಲವಾದ ಮಾಯಾವಿಲಾಸಗಳಾಗಿವೆ. 
ಇವು ಲಿಂಗಶರೀರದಿಂದ 5 (ಸ್ಥೂಲದೇಹದಿಂದ) ಮೊದಲ್ಗೊಂಡು ಸೃಷ್ಟಿಯಲ್ಲಿ ಎಲ್ಲವನ್ನೂ 
ಉತ್ತತ್ತಿ ಮಾಡುತ್ತದೆ. ಸಮುದ ತೆರೆನೊರೆಗಳನ್ನು ಹೊರಚೆಲ್ಲಿಸುವಂತೆ ಬುದ್ಧಿಶಕ್ತಿಯಿಂದ 


422 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಬ್ರಹ್ಮವು ಜಗದ್ರೂಪವನ್ನು ಹೊರಚೆಲ್ಲಿಸುವುದು. ಇದು ಮಾಯಾ ವಿಲಾಸದಲ್ಲಿಯ 
ವಿಕ್ಷೇಪಶಕ್ತಿಯ ಕೃತ್ಯವಾಗಿದೆ. 


ಶಬ್ದಾರ್ಥ: ಆವರಣ-ಮುಸುಕು; ವಿಕ್ಷೇಪ-ಹೊರಚೆಲ್ಲುವುದು; ಈ ವಿಧವು-ಸಮುದ್ರವು 
ತೆರೆನೊರೆಗಳ ರೂಪದಲ್ಲಿ ಹೊರಚೆಲ್ಲಿರುವಂತೆ ಬ್ರಹ್ಮವು ಜಗದ್ರೂಪವನ್ನು ಹೊರಜೆಲ್ಲಿದೆ; 
* ಸಂಭವಿಸುವ=ಉಂಟಾಗುವ; * ಲಿಂಗಶರೀರ-ಸ್ಥೂಲಶರೀರ; ವಿಗಡ-ಪ್ರಬಲವಾದ 


* ಟಿಪ್ಪಣಿ: ಅಜ್ಞಾನದ ಸಾಮರ್ಥ್ಯ ಎರಡು ವಿಧ. ೧. ಆವರಣ, ೨. ವಿಕ್ಷೇಪ; -ಆವರಣ- 
ಅಧಿಷ್ಠಾನವನ್ನು ಮುಚ್ಚುವಂಥ ಯಾವ ಅಜ್ಞಾನ ಸಾಮರ್ಥ್ಯವೇ ಆಗಲಿ ಅದು ಆವರಣ 
ಎನಿಸುತ್ತದೆ; ವಿಕ್ಷೇಪ-ಪ್ರಪ೦ಚ ಮತ್ತು ಅದರ ಜ್ಞಾನವೆಂಬ ಭೇದವನ್ನು ಹುಟ್ಟಿಸುವಂಥ 
ಅಜ್ಞಾನದ ಸಾಮರ್ಥ್ಯ(ವಿಚಂ, ಪುಟ-೨೧೫); ಮಾಯಿ-ಮಾಯೆಗೆ ಆವರಣ, ವಿಕ್ಷೇಪಗಳೆಂಬ 
ಶಕ್ತಿ ಜಗತ್ತನ್ನೂ ಜೀವರನ್ನೂ ಕಾಣುವಂತೆ ಮಾಡುತ್ತದೆ. (ಪಪ, ಪು-೩೦೯) 





ಒಳಗೆ ದೃಗ್ನ] ಶ್ಯಗಳ ಭೇದವ 

ಬಳಸಿ, ಬ್ರಹ್ಮನ ಸೃಷ್ಟಿಗಳ ಹೊರ 
ವಳಯದೊಳಗಾವರಿಸಿಕೊಂಡಿಹುದಾವರಣ ಶಕ್ತಿ; । 
ತಿಳಿಯಲೆರಡಾವರಣವಿರುತಿರ 

ಲೆಲೆ ಮಗನೆ ಕೆಡೆದಿರ್ಪುವಿಂತೀ 

ಬಲುಮೆಯಹ ಸಂಸಾರ ಧರ್ಮಾಧರ್ಮಚಿಂತೆಗಳು ॥ els) 


ತಾತ್ಪರ್ಯ: ಆವರಣಶಕ್ತಿ, ಅಂತರಾವರಣ, ಬಹಿರಾವರಣ ಎಂದು ಎರಡು 
ವಿಧಗಳಾಗಿರುವುವು. ಅಂತಃಕರಣವನ್ನು ಮುಸುಕಿರುವ ಆವರಣ ಒಂದು; ಇನ್ನೊಂದು 
ಹೊರಗಣ ಜಗತ್ತನ್ನು ಆವರಿಸಿರುವುದು. ಒಳ ಆವರಣದಲ್ಲಿ ದೃಕ್‌ದೃಶ್ಯಗಳೆಂಬ 
ಭೇದಗಳನ್ನು ವ್ಯವಹಾರದಿಂದ ಒಳಗೊಂಡಿದ್ದರೆ, ಹೊರಾವರದಲ್ಲಿ ಬಲವತ್ತರವಾದ 
ಸಂಸಾರವು ಧರ್ಮಾಧರ್ಮಗಳೆಂಬ ಚಿಂತೆಗಳನ್ನು ಒಳಗೊಂಡಿವೆ ಎಂಬುದಾಗಿ ಶುಕನೆ 
ತಿಳಿ ಎಂದರು ವ್ಯಾಸರು. (ಎಂದರೆ ಈ ಆವರಣಶಕ್ತಿಯು ಸಂಸಾರವು ನಿತ್ಯವಾದುದು, 
ಧರ್ಮಾಧರ್ಮಗಳು ನಿಜವೆಂದು ಭಾವಿಸುವ ಹಾಗೆ ಮಾಡುತ್ತವೆ.) 


ಶಬ್ದಾರ್ಥ: ಎರಡಾವರಣವು-ಅಂತಃಕರಣವನ್ನು ಮುಸುಕಿರುವ ಆವರಣವೊಂದು, ಹೊರಗಣ 
ಜಗತ್ತನ್ನು ಮುಸುಕಿರುವ ಆವರಣವೊಂದು; ಕೆಡೆದಿರ್ಪುವು (ಕೆಡೆದು-ಇರ್ಪುವು-(ಸಂಸಾರದ 
ಚಿಂತೆಗಳು) ಅದರಲ್ಲಿ ಬಿದ್ದಿರುವುವು; * ಬಲುಮೆಅಹ-ಬಲವತ್ತರವಾದ; * ತಿಳಿಯಲು 
ವಿಚಾರಮಾಡಿ ನೋಡಿದರೆ. 


ಪಾಠಾಂತರ: “ೆಡೆದಿರ್ಪುವು' ಎಂಬುದಕ್ಕೆ ಕೆಲವು ಪ್ರತಿಗಳಲ್ಲಿ ಕೆಡದಿರ್ಪುವು ಎಂದು 
ಪಾಠಾಂತರವಿದೆ. (ಕೆಡೆದೆ-ಇರ್ಪು) 





423 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆವರಣವೆಂದೆನಿಪ ನಿದ್ರೆಯ 

ದಾವರಿಸಿಕೊಡಿರಲು ವಸ್ತುವ, 

ಭಾವಭೇದಭ್ರಾಂತಿರೂಪಿನ ಕನಸು ತೋರಿಸಲು |! 

ದೇವತಿರ್ಯಜ್ಶರ್ತ್ಯ ಲೋಕಗ 

ಳೀವಿಧದ ಸಚರಾಚರಂಗಳು 

ವ್ಯಾವಹಾರಿಕಜೀವಗವು ದಿಟವಂತೆ ತೋರುವುವು ॥ ೧೯೫ 
ತಾತ್ಪರ್ಯ: ಅಖಂಡವಸ್ತುವಾದ ಬ್ರಹ್ಮವನ್ನು ಆವರಣಶಕ್ತಿಯೆಂಬ ನಿದ್ರೆ 
ಆವರಿಸಿಕೊಂಡಿದ್ದರೆ ಆ ವಸ್ತುವಿನ ಭಾವ-ಭೇದಗಳೆಂಬ ಚಿತ್ರಭ್ರಾಂತಿಗಳು ಸ್ಪಪ್ಪದಲ್ಲಿ 
ಕಾಣಿಸುತ್ತವೆ. ಹೀಗೆಯೇ ದೇವತೆಗಳು, ತಿರ್ಶಕ್‌ಜ೦ತುಗಳು, ಮನುಷ್ಯರು ಇವರಿರುವ 
ಸ್ವರ್ಗ ಮರ್ತ್ಯ ಪಾತಾಳಲೋಕಗಳೂ, ಸಚರಾಚರಗಳಾದ ಈ ವ್ಯಾವಹಾರಿಕವಾದ 
ಜಗತ್ತೂ ಮಿಥೈ ಆಗಿದ್ದರೂ ಸತ್ಯವಾದುದು ಎಂಬಂತೆ ತೋರುತ್ತದೆ. 
ಶಬ್ದಾರ್ಥ: *ಆವರಣ=ಒಳಗೆ ದೃಕ್‌ದೃಶ್ಯಗಳೆಂಬ ಭೇದಗಳ ವ್ಯವಹಾರದಿಂದ ಬ್ರಹ್ಮಸೃಷ್ಟಿಯ 
ಒಳಗೆ ಆವರಿಸಿಕೊಂಡಿರುವುದೇ ಆವರಣಶಕ್ತಿ; ವ್ಯಾವಹಾರಿಕಜೀವಗೆ-ಎಚ್ಚರದ ಜೀವನಿಗೆ; 
ಜಃ ತಿರ್ಯಕ್‌ -ಪಶುಪಕ್ಷಿಗಳಾದಿ ಜೀವಜಂತುಗಳು; ದೇವ-ದೇವತೆಗಳು; ಮರ್ತ್ಯಇಮನುಷ್ಯರು; 
ಸಚರಾಚರಗಳು-ಸ್ಥಾವರಜ೦ಗಮಗಳು; * ದಿಟ-ನಿಜ 
ಟಿಪ್ಪಣಿ: ಈ ಪದ್ಯವು 
“ಯಥಾ ಸ್ವಷ್ಟಮಯೋ ಜೀವೋ ಜಾಯತೇ ಮ್ರಿಯತೇಇಪಿ ಚ । 
ತಥಾ ಜೀವಾ ಅಮೀ ಸರ್ವೇ ಭವಂತಿ ನ ಭವಂತಿ ಚ ॥” 
ಎಂಬ ಮಾಂಡೂಕ್ಯಕಾರಿಕೆಯ ತಾತ್ತರ್ಯವಾಗಿದೆ. 





ಕನಸಿನನುಭವದೊಳಗೆ ತೋರ್ಪೀ 

ಘನತರದ ಸುಖದುಃಖಸಂಕುಲ 

ಕನಸಕಾಂಬವಗೆಂತು ನಿಜವೆಂಬಂತೆ ತೋರುವವೊ | 

ತನಯ, ಜಾಗ್ರದಿ ತೋರ್ಪ ಸಂಸ್ಕೃತಿ 

ಯನುಭವವು ವ್ಯವಹಾರಿಜೀವಗೆ 

ಮನದ ಭ್ರಮೆಯಲಿ ತೋರುವುದು ದಿಟವೆಂಬ ರೀತಿಯಲಿ ॥॥೨೦॥ 


ತಾತ್ಪರ್ಯ: ಕನಸಿನ ಅನುಭವದಲ್ಲಿ ಕಡುಬರುವ ನಾನಾಬಗೆಯ ಸುಖದುಃಖಗಳ 
ಸಮೂಹವು ಕನಸುಗಾರನಿಗೆ ಹೇಗೆ ನಿಜವೆ೦ದು ಕಾಣಿಸುತ್ತದೋ ಹಾಗೆಯೇ ಈ 
ಜಾಗ್ರದವಸ್ಥೆಯಲ್ಲಿ ಕಂಡುಬರುವ ಸಂಸಾರದ ಸುಖದುಃಖಗಳ ಅನುಭವವು 
ವ್ಯಾವಹಾರಿಕಜೀವನಿಗೆ ಮನದ ಭ್ರಮೆಯ ಕಾರಣದಿಂದ ನಿಜವೆಂಬಂತೆಯೇ 
ಕಾಣುತ್ತದೆ. ಈ ಸತ್ಯವನ್ನು ಮಗನೇ (ಶುಕ) ತಿಳಿದುಕೋ ಎಂದು ವ್ಯಾಸನು 
ಹೇಳಿದನು. 


424 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಶಬ್ದಾರ್ಥ: * ಸಂಕುಲ-ಸಮೂಹ, ತನಯ-ವ್ಯಾಸನ ಮಗನಾದ ಶುಕ; * ಜಾಗ್ರದಿ-ಎಚ್ಚರದ 
ಅವಸ್ಥೆ, * ಸಂಸ್ಕೃತಿ-ಸಂಸಾರ; ಭ್ರಮೆ:ಭ್ರಾಂತಿ; ದಿಟ-ನಿಜ. 


ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಕನಸು ಕಾಂಬುದು ನಿಮಿಷ; ಕನಸಿನ 

ಲನುಭವವು ಬಹುವತ್ತರಗಳೆಂ 

ದೆನಿಸಿ ತೋರ್ಪುದು ಕನಸಿನೊಳಗಣ ಮನದ ಭ್ರಮೆಯಿಂದ; । 
ವನಜಭವ ಮೊದಲಾದವರ ಬದು 

ಕನಘ, ತಿಳಿಯಲು ನಿಮಿಷ; ಸಂಸ್ಕತಿ 

ಯನುಭವವು ಬಹುಕಾಲದಂತಿಹುದಾವರಣದಿಂದ ॥ ble] 


ತಾತ್ಪರ್ಯ: ಕನಸನ್ನು ಕಾಣುವುದು ಎಚ್ಚರದ ಒಂದು ನಿಮಿಷದ ಅವಧಿ ಆದರೂ 
(ಅತ್ಯಲ್ಪಕಾಲವಾದರೂ) ಕನಸಿನ ಅನುಭವವು ಮನಸ್ಸಿನ ಭಮೆಯಿಂದ ಬಹುವರ್ಷಗಳ 
ಅನುಭವದಂತೆ ಕಂಡುಬರುತ್ತದೆ. ಹೀಗೆಯೇ ಬ್ರಹ್ಮ 'ಹೊದಲಾದವರ ಜೀವಿತಕಾಲದ 
ಪರಿಮಾಣವೂ ಕೂಡ ಅಲ್ಲವೇ. ಅದೇ ರೀತಿಯಾಗಿ ಸಂಸಾರದ ಅನುಭವವೂ 
ದೀರ್ಪಕಾಲವೆಂಬಂತೆ ಆವರಣರೂಪವಾದ ಮಾಯಾಶಕ್ತಿಯ ದೆಸೆಯಿಂದ 
ಕಾಣುತ್ತದೆ. ನಿಜವಾಗಿ ಒಂದು ನಿಮಿಷವೂ ಭ್ರಾಂತಿಯೇ ಆದ್ದರಿಂದ ಬಹುಕಾಲ 
ತೋರುವ ಅನುಭವವೂ ನಿಜವಾಗಿ ಸುಳ್ಳೇ ಎಂದು ತಾತ್ಪರ್ಯ. 


ಶಬ್ದಾರ್ಥ: ಕನಸುಕಾಂಬುದು ನಿಮಿಷ-ಕನಸು ಕಾಣುವುದು ಎಚ್ಚರದ ಒಂದು ನಿಮಿಷದಷ್ಟು: 
ತಿಳಿಯಲು ನಿಮಿಷ-ಬ್ರಹ್ಮ ಮೊದಲಾದವರ ಜೀವಿತಕಾಲದ ಅನುಭವವೂ ಕೂಡ ಅಲವೇ. 
ಎಂದರೆ ನಿಜವಾಗಿ ನಿಮಿಷವೂ ಭ್ರಾಂತಿಯೇ. ಆದ್ದರಿಂದ ಬಹುಕಾಲ ತೋರುವ ಅನುಭವವೂ 
ನಿಜವಾಗಿ ಸುಳ್ಳೇ ಎಂದು ತಾತ್ಪರ್ಯ; * ಅನಘ-ಪಾಪರಹಿತನಾದ ಶುಕ; * ವನಜಭವ ಬ್ರಹ್ಮ 
* ಸಂಸ್ಕೃತಿ-ಸಂಸಾರ; ಬಹುವತ್ತರಗಳು-ಅನೇಕವರ್ಷಗಳು; * ನಿಮಿಷ-ಅತ್ಯಲ್ಲಕಾಲ 





ಬಾಲಕನೆ, ಚಿದಚಿತ್ತಮೇಳವ 

ಕೇಳು ಹೃದಯಗ್ರಂಥಿಯೆಂದದ 

ಹೇಳುವರು; ಕಾದಿರ್ದಕಬ್ಬಿಣದಂತದನ್ಯೋನ್ಯ; 

ಸ್ಥೂಲಜಡತೆಯ ಚಿತ್ತಿನಲ್ಲ ನಿ 

ರಾಳನಿಜವಸ್ಥೂಲಚಿತ್ತದು 

ತಾಳೆ ಹಮ್ಮನು ವ್ಯಾವಹಾರಿಕಜೀವನೆನಿಸುವನು ॥ ॥೨೨॥ 


ತಾತ್ಪರ್ಯ: ಎಲೈ ಶುಕನೇ ಕೇಳು, ಚಿತ್ತು ಮತ್ತು ಅಚಿತ್ತು ಇವುಗಳ ಸಮ್ಮೇಳನವನ್ನು 
ಹೇಳುತ್ತೇನೆ. ಇದನ್ನು ಹೃದಯಗ್ರಂಥಿ ಎ೦ದರೆ ಮನಸಿನ ಸಂಶಯಜಾಲ ಎನ್ನುತ್ತಾರೆ. 
ಇದು ಕಾದಕಬ್ಬಣದಲ್ಲಿ ಅಗ್ನಿಯಧರ್ಮವು ಕಬ್ಬಿಣದಲ್ಲಿ ಆರೋಪಿತವಾದಂತೆ ಸ್ಥೂಲವೂ 


425 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಜಡವೂ ಆದ ಅನಾತ್ಮವಸ್ತುಗಳಲ್ಲಿ (ಸ್ಥೂಲದೇಹ ಮುಂತಾದವುಗಳಲ್ಲಿ) ಮತ್ತು 
ನಿರಾಳವೂ, ನಿಜವೂ, "ಅಸ್ಥೂಲವೂ ಆದ ಆ ಆತ್ಮವು ಸೇರಿ ಅಭಿಮಾನವನ್ನು 
ಹೊಂದಿ ವ್ಯಾವಹಾರಿಕಜೀವ “(ಎಚ್ಚರದ ಜೀವ) ಎನಿಸುತ್ತಾನೆ. 


ಶಬ್ದಾರ್ಥ: ಅಚಿತ್ತುಎ =ಅನಾತ್ಮವಸ್ಸು; ಚಿತ್ತು-ಆತ್ಮ ವ್ಯಾವಹಾರಿಕ-ಎಚ್ಚರದ; ಹೃದಯದ ಗಂಧಿ 
ಮನಸಿನ ಗಂಟು (ಮನಸ್ಸಿನ ಸಂಶಯ; *ಅನ್ಯೋನ್ಯ- ಎಒ೦ದಕ್ಕೊಂದು ಹೊಂದಿ 
ಕೊಂಡಿರುವುದು, ಬೆಸೆದುಕೊಂಡಿರುವುದು; ಹಮ್ಮನು-ಅಭಿಮಾನವನ್ನು 


ಟಿಪ್ಪಣಿ: ಕಾದಿರ್ದ ಕಬ್ಬಿಣದಂತದನ್ಯೊ €ನ್ಯ-ಒಂದಕ್ಕೊಂದು ಕಾವು, ಕಬ್ಬಿಣ ಇವುಗಳಲ್ಲಿ ಒಂದರ 
ಧರವು ಮತ್ತೊಂದರಲ್ಲಿ ಏಕಕಾಲದಲ್ಲಿ ತೋರುವ ಹಾಗಿರುವ ಕಾದಕಬ್ಬಿಣದಂತೆ ಚಿತ್ತೂ ಮತ್ತು 
ಅಚಿತ್ತೂ ಒಂದಕ್ಕೊಂದು ಅಭಿಮಾನದ ಮೂಲಕವಾಗಿ ಬೆಸೆದುಕೊಂಡಿರುವುದು. 





ಇದರಲಿಹುದೀ ಹಮ್ಮು ನಿಜವಾ 

ಗೊದವಿಕೊಂಡಿಹ ಸಾಕ್ಷಿ ಚೈತ 

ನ್ಯದ ಬೆಳಕ ತನ್ನೊಳಗೆ ಧರಿಸುತಲಿಹಪರಂಗಳಲಿ । 

ಕುದಿದು ಕೋಟಲೆಗೊಂಡು ವ್ಯವಹಾ 

ರದಲಿ ವಿಹರಿಸುತಿಪ್ಪುದದರಿಂ 

ದದನು ಪೇಳ್ವರು ವ್ಯಾವಹಾರಿಕಜೀವನವನೆಂದು \ N2೩ 


ತಾತ್ಪರ್ಯ: ಇದರಲಿ ಹಮ್ಮು ನಿಜವಾಗಿ ಒದವಿಕೊಂಡಿಹ ಸಾಕ್ಷಿಚೈತನ್ಯದ ಬೆಳಕ 
ತನ್ನೊ ಳಗೆ ಧರಿಸುತಲಿ ಇಹುದು, ಇಹಪರಂಗಳಲಿ ಕುದಿದು, ಕೋಟಲಗೊಂಡು 
ವ್ಯವಹಾರದಲಿ ವಿಹರಿಸುತಿಪ್ಪುದು. ಆದ್ದರಿ೦ದ ಅದನು ವ್ಯಾವಹಾರಿಕ ಜೀವನು 
ಅವನು ಎಂದು ಪೇಳ್ವರು. ಬೆಳಕನ್ನು ಕೊಡುವ ಸ್ಥೂಲವಲ್ಲ, ಚೈತನ್ಯವೆಂಬ ಬೆಳಕನ್ನು 
ಹಮ್ಮು ಪ್ರತಿಬಿಂಬವನ್ನಾಗಿ ಹಿಡಿದುಕೊಳ್ಳುವಂಥ ಸ್ಥೂಲವಲ್ಲ. "ಅದ್ದರಿಂದ ಚೈತನ್ಯದ 
ಬೆಳಕನ್ನು ಹಮ್ಮು ಪ್ರತಿಬಿಂಬಿಸುವುದಿಲ್ಲ, ಆದರೂ ಚೈತನ್ಯದ ಬೆಳಕಿನಂತೆ 
ತೋರಿಕೊಳ್ಳುತ್ತಾ ಇಹ ಪರಂಗಳಲ್ಲಿ ಕಷ್ಟಕೋಟಲೆಗಳನ್ನು ಅನುಭವಿಸುತ್ತ 
ವ್ಯವಹಾರಗಳನ್ನು ನಡೆಸಿಕೊಂಡು ಕ್ರೀಡಿಸುತ್ತದೆ. ಆದ್ದರಿಂದ ಇದನ್ನೇ ವ್ಯಾವಹಾರಿಕ 
ಜೀವನು ಎಂದು ಹೇಳುತ್ತಿರುವರು. 





ಒಂದು ಹಮ್ಮೇ ಜೀವಭೇದದ 

ಲೊಂದಿ ತೋರ್ಪುದು ಹಲವುವಿಧದಲಿ 

ಕಂದ, ಕೇಳಾವರಿಸಿಕೊಂಡಿರಲಾವರಣಶಕ್ತಿ; | 

ಒಂದೆ je ವ್ಯಾವಹಾರಿಕ 

ನೆಂದು, ಪದಿ ಪ್ರಾತಿಭಾಸಿಕ 

ನೆಂದು, 4 ಪಾರಮಾರ್ಧಿಕನೆಂದು ಪೆಸರದಕೆ ॥ ॥೨೪॥ 


426 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ತಾತ್ಪರ್ಯ: ಶುಕನೇ ಕೇಳು, ಆವರಣಶಕ್ತಿಯಿಂದ ಆವರಿಸಲಟ್ಟಿರುವ ಈ ಹಮ್ಮು 
ಎಂಬುದೊಂದೇ. ಆದರೂ ಜೀವಭೇದಗಳಲ್ಲಿ ಹೊಂದಿಕೊಂಡು, ಮೂರು ಬೇದ 
ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಜಾಗ್ರತಾವಸ್ಥೆಯಲ್ಲಿ ವ್ಯಾವಹಾರಿಕಜೀವನೆಂದೂ ಸ್ವಪ್ನಾ ವಸ್ಥೆಯಲ್ಲಿ 
ಪ್ರಾತಿಭಾಸಿಕಜೀವನೆಂದೂ, ಸುಷುಪ್ತಿಯಲ್ಲಿ ಪಾರಮಾರ್ಥಿಕ ಜೀವನೆಂದೂ ಹೆಸರು 
ಪಡೆದಿದ್ದಾನೆ. 


ಶಬ್ದಾರ್ಥ: * ಹಮ್ಮು-ಅಹಂಕಾರ, * ತೋರ್ಪುದು-ಕಾಣಿಸಿಕೊಳ್ಳುತ್ತಿದೆ; * ಜಾಗ್ರದಿ-ಜಾಗ್ರತಾವಸ್ಥೆ; 
ಹೇ ಪಾರಮಾರ್ಥಿಕನೆಂಬ-ಬ್ರಹ್ಮವಾದಂತೆ ಇರುವನು. 

ಟಿಪ್ಪಣಿ-೧: ಪಾರಮಾರ್ಥಿಕನೆಂದು-ಆತ ಪತ್ರ ೈಕ್ಷಹಾನಿಯನ್ನು ಮಾಡುವ ಸ್ಥೂಲಸೂಕ್ಷ್ಮ ಶರೀರಗಳ 
ಸೋಂಕಿಲ್ಲದ್ದರಿಂದ ಜೀವನು ನಿಜಸ್ವರೂಪವಾದ ಬ್ರಹ್ಮದಲ್ಲಿ ಸೇರಿಕೊಂಡವನಾಗಿರುವುದರಿಂದ 
ಪಾರಮಾರ್ಥಿಕನೆನಿಸಿಕೊಳ್ಳುವನು. ೩-೩೮ನೇ ಪದ್ಯ ನೋಡಿ). ಆದರೆ ಆಗ ಅವನು ತನ್ನನ್ನು 
ತಾನು ಅರಿತಿರುವುದಿಲ್ಲವಾದ್ದರಿಂದ ಬಹುಮಟ್ಟಿಗೆ ಮಾತ್ರ ಜೀವತ್ವವನ್ನು ಕಳೆದುಕೊಂಡವನಾಗಿ 
ಬ್ರಹ್ಮವಾದಂತೆ ಇರುವನು ಎಂದು ತಾತ್ಪರ್ಯ. 

ಟಿಪ್ಪಣಿ-೨: * ಪ್ರಾತಿಭಾಸಿಕನೆಂದು-ತೈಜಸ, ನಿದ್ರೆಯ ಆವರಣದಲ್ಲಿ ಹೊಸಜಗತ್ತನ್ನು ಜೀವನವನ್ನು 
ಕಲ್ಪಿಸಿತೋರಿಸಿ ಅಡಗುವಂತೆ ಮಾಡುತ್ತಾನೆ. ಎಚ್ಚರದಲ್ಲಿರುವ ವ್ಯಾವಹಾರಿಕನಿಗೆ ಇರುವ ಸತ್‌ ಚಿತ್‌ 
ಆನಂದಗಳೇ ಸ ಸ್ವಪ್ನದಲ್ಲಿರುವ ಪ್ರಾತಿಭಾಸಿಕೌಗೂ ತೋರುತ್ತವೆ. (ಪರಮಾರ್ಥ ಪದಕೋಶ, ಪು ೨೫೪) 


ಟಿಪ್ಪಣಿ-ಹಿ: * ವ್ಯಾವಹಾರಿಕ ಜೀವನೆಂದು-ಎಚ್ಚರದಲ್ಲಿದ್ದಾಗ ಜೀವನನ್ನು ವ್ಯಾವಹಾರಿಕ 
ಜೀವನೆನ್ನು ತ್ತಾರೆ. ಇವನಿಗೆ ಬುದ್ಧಿ ಸುಖ ದುಃಖ ಇಚ್ಛೆ ಧರ್ಮ "ಅಧರ್ಮ ದ್ವೇಷ ಪ್ರಯತ್ನ ಎಂಬ 
ಭಾವನೆಗಳಿವೆ ಎಂದು ತಾರ್ಕಿಕರು ಹೇಳುತ್ತಾರೆ. (ಪರಮಾರ್ಥ ಪದಕೋಶ, ಪುಟ-೩೫೧) 


ವ 
ಬುದ್ಧಿ ಸುಖದುಃಖೇಚ್ಛೆ, ಯತ್ನ ನಿ 
ಬದ್ಧಧರ್ಮಾಧರ್ಮಭಾವನೆ 
ನಿರ್ಧರಿಸಲಾದ್ದೇಷವೆಂಬೀ ನವಗುಣಂಗಳನು 
ಹೊದ್ದಿ ಗುಣಿಯೆಂದೆನಿಸಿ ತೋರಿಸು 
ತಿರ್ದ ತಾರ್ಕಿಕಸಮ್ಮತನು ಪರಿ 
ಶುದ್ಧಮತಿ, ಕೇಳ್‌ ವ್ಯಾವಹಾರಿಕಜೀವನೆನಿಸುವನು ॥ ॥೨೫॥ 


ತಾತ್ಪರ್ಯ: ಶುದ್ಧಯತಿಯಾದ ಶುಕನೇ ಕೇಳು, ವೈಶೇಷಿಕರು ಹೇಳುವ ಆತ್ಮರ 
ಒಂಬತ್ತು ಗುಣಗಳನ್ನು ಹೊಂದಿದವನು ಗುಣಿಯೆಂದನಿಸಿ ತೋರುವನು. 
ತಾರ್ಕಿಕಸಮ್ಮತವಾದ ಜೀವಿಯೇ ವ್ಯಾವಹಾರಿಕ ಜೀವನು Rvp 


ಟಿಪ್ಪಣಿ-೧: ತಾರ್ಕಿಕಸಮ್ಮತನು-ಕವಿ ಮಹಲಿಂಗರಂಗನು ಅ-೩, ಪು-೪೯ರಲ್ಲಿ ವೈಶೇಷಿಕರ 
೯ ಗುಣಗಳನ್ನು ವಿವರಿಸಿದ್ದಾನೆ. 


ಟಿಪ್ಪಣಿ-೨: ನವಗುಣಂಗಳು-೧. ಬುದ್ಧಿ, ೨. ಸುಖ, ೩. ದುಃಖ, ೪. ಇಚ್ಛೆ, ೫. ಯತ್ನ, ೬ 
ನಿಬದ್ಧಧರ್ಮ, ೭. ಅಧರ್ಮ, ೮. ಭಾವನೆ(ಸಂಸ್ಕಾರ), ೯. ದ್ವೇಷ ಇವುಗಳನ್ನು 
ಬ್ರಹ್ಮಸೊತ್ತಭಾಷ್ಯದಲ್ಲಿ ಹೇಳಿದೆ. 


427 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೩: * ನವಗುಣಂಗಳು-ಗುಣಗಳನ್ನು ೯ ಎಂದು ವಿವೇಕ ಚಿಂತಾಮಣಿ ಭಗವದ್ಗೀತೆ 
ಮೊದಲಾದ ಗ್ರಂಥಗಳಲ್ಲಿ ಹೇಳಿದೆ. ಆದರೆ “ಣಗಳು ೩೪,೫, ೬೭೮,೧೦, ೧೨, 
೧೩, ೧೬, ೧೮, ೨೪, ೨೮ ,೩೦, ೪೦, ೪೬ ಎಂದು ಬೇರೆ ಶಾಸ್ತ್ರಗ್ರಂಥಗಳಲ್ಲಿ ಹೇಳಿದೆ. 
(ವಿವರಗಳಿಗೆ ಶ್ರೀವತ್ಸ ನಿಘಂಟು, ಪುಟ-೧೦೨-೧೦೫ ನೋಡಿ) 


ಟಿಪ್ಪಣಿ-೪: ವ್ಯಾವಹಾರಿಕಜೀವನೆನಿಸುವವನು (ಕು) * ಕೇಳೀ ವ್ಯಾವಹಾರಿಕಜೀವನೆನಿಸುವವನು 
=ಭಂದಸ್ಸಿನ ದೃಷ್ಟಿಯಿಂದ ಕೇಳ್‌ ಪಾಠಾಂತರವೇ ಶುದ್ಧವಾಗಿದ(ಅನು). 





ಕೇಳವಿದಾ ಭಾಸದಿಂದಲಿ 

ತಾಳಿ ಕರ್ತ್ಯತ್ವವನು, ಸೂಕ್ಷ್ಮ 

ಸ್ಥೂಲದೇಹಂಗಳಲಿ ತಾನಿಹೆನೆಂದಹಂಕರಿಸಿ, । 

ಕೀಳುಮೇಲಹ ಕರ್ಮಫಲದಲಿ 

ಮೇಲುಕೆಳಗೆಂದೆಂಬ ಲೋಕದೊ 

ಳಾಳುತೇಳುತ ಸಂಚರಿಸುತಿಹ ವ್ಯಾವಹಾರಿಕನು | ॥೨೬॥ 
ತಾತ್ಪರ್ಯ: ಶುಕನೆ ಕೇಳು, ಹು ಇ ಅವಿದ್ಯಾಭಾಸದಿಂದ (ಆತ್ಮನ 
ನಿಜಸ್ವರೂಪದ ಜ್ಞಾನವಿಲ್ಲದ್ದರಿ೦ದ ಅನಾತ್ಮಗಳು ಆತ್ಮದಂತೆ ತೋರುವುದು) 
ಕತ ್ಯತ್ರಭಾವ ತಾಳಿ, ಸ್ಥೂಲಸೂಕ್ಷ್ಮ ದೇಹಗಳಲ್ಲಿ ತಾನೇ ಇದ್ದೇನೆಂದು ಅಹಂಭಾವದಿಂದ 
ಕೂಡಿರುತ್ತಾನೆ. ಈ ಕಾರಣದಿಂದ ಈ ವ್ಯಾವಹಾರಿಕಜೀವನು ಶುಭಾಶುಭಕರ್ಮಗಳ 
ಫಲವಾಗಿ ಸಪ್ತ ಊರ್ದ್ವಲೋಕಗಳಿಗೆ ಏರುತ್ತಲೂ ಸಪ್ತ ಅಧೋಲೋಕಗಳಿಗೆ 
ಇಳಿಯುತ್ತಲೂ ಇರುತ್ತಾನೆಂದು ತಿಳಿ. 


ಶಬ್ದಾರ್ಥ: ಅವಿದ್ಯಾ ್ಯಭಾಸ-ಆತ್ಮನ ನಿಜಸ್ವರೂಪದ ಜ್ಞಾನವಿಲ್ಲದ್ದರಿಂದ ಅನಾತ್ಮಗಳು ಆತ್ಮದಂತೆ 
ತೋರುವುದು; sk ಕರ್ಮಫಲದಲ್ಲಿ-ಪಾಪ ಪಪುಣ್ಯಗಳ ಕರ್ಮದಿಂದ; * ಸ್ಥೂಲಶರೀರ-ಕಣ್ಣಿಗೆ ಕಾಣಿಸುವ 
ದೇಹ, ಪಂಚೇಂದ್ರಿಯಗಳ ಶರೀರ. 


ಟಿಪ್ಪಣಿ: ಮೇಲುಕೆಳಗೆಂದೆಂಬ ಲೋಕದೊಳು ಮೇಲಿರುವ ಸಪ್ತಲೋಕಗಳು-೧. ಭೂಲೋಕ, 
ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯ4ಲೋಕ; 
ಕೆಳಗಿರುವ ಸಪ್ತಲೋಕಗಳು-ಅತಲ ವಿತಲ ಸುತಲ ತಲಾತಲ ಮಹಾತಲ ರಸಾತಲ ಪಾತಾಲ 
(ಅ-೫, ಪದ್ಯ. ೨೫ರ ಟಿಪ್ಪಣಿಗಳಲ್ಲಿ ಇವುಗಳನ್ನು ಕವಿ ಪ್ರಸ್ತಾಪಿಸಿದ್ದಾನೆ) 


ಟಿಪ್ಪಣಿ-೨: * ಸೂಕ್ಷ ದೇಹ-೧೦ ಇಂದ್ರಿಯಗಳು, ೫ ಪ್ರಾಣಗಳು-ಮನಸ್ಸು ಬುದ್ಧಿ ಇವು 
೧೭ ಸೇರಿ ಸೂಕ್ಷ ಶರೀರವನ್ನು ತ್ತಾರೆ. ಸುಖದುಃಖಗಳು ಈ ಶರೀರಕ್ಕೆ ಹೊರತು ಜೀವನಿಗಲ್ಲ. 


ಚ ಸುಡ ಸತು PML ESSA ಚಪ ಸತ್‌ 
ವ್ಯಾವಹಾರಿಕ ಜೀವನಿಂತೀ 
ವ್ಯಾವಹಾರಿಕವಾದ ಜಗವನು 
ವೋವಿ ದಿಟವೆಂದೆಂ ಬ ಮಾಯಾವರಣವೆಡೆಗೊಂಡು; । 


428 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಭಾವಿಸುತ್ತಿರೆ ವ್ಯಾವಹಾರಿಕ 

ಜೀವನಲ್ಲಿಯ ನಿದ್ರೆಯೆಂಬೀ 

ಆವರಣದಲಿ ಪ್ರಾತಿಭಾಸಿಕಜೀವ ಜಗವಾಯ್ತು ॥ ೨೭ 
ತಾತ್ಪರ್ಯ: ವ್ಯಾವಹಾರಿಕ ಜೀವನು ಮಾಯಾವರಣಕ್ಕೆ ಸಿಲುಕಿಕೊಂಡು ನಶ್ವರದ 
ಜಗತ್ತನ್ನು ನಂಬಿ ನಿಜವೆಂದು ಭಾವಿಸುತ್ತಾನೆ. ವಿಚಾರಮಾಡಲಾಗಿ ವ್ಯಾವಹಾರಿಕ 
ಜೀವನೆಯುವನಿಗೆ ನಿದ್ರೆಯೆಂಬ ಆವರಣವು ಆವರಿಸಿರುವಾಗ ಜೀವ-ಜಗತ್ತು 
ಪ್ರಾತಿಭಾಸಿಕವಾಗಿ ಇಲ್ಲದಿದ್ದರೂ ಇದ್ದ ಹಾಗೆ ಕಾಣುವ (ಕನಸಾಗಿ) ಕಾಣುತ್ತದೆ. 
ಶಬ್ದಾರ್ಥ: * ಓವಿ-ನಂಬಿ; ದಿಟ-ನಿಜ; ಪ್ರಾತಿಭಾಸಿಕ-ಇಲ್ಲದಿದ್ದರೂ ಇದ್ದಹಾಗೆ ಕಾಣುವ 
(ಕನಸಿನ); ಸಾಭಾಸ ಅಂತಃಕರಣರೂಪ ಇವ್ಯಾವಹಾರಿಕ ಜೀವನದಲ್ಲಿ ಸ ಪ್ಲದಲ್ಲಿ ಅಧ್ಯಸ್ಥನಾಗಿ 
ತೋರುವ ಜೀವ (ಶೃತಿ ವಿಚಾರ ಚಂದೋದಯ, ಪುಟ-೨೨೩); * ವ್ಯಾವಹಾರಿಕ-ಸಾಭಾಸ 
ಅಂತಃಕರಣರೂಪ 'ಜೀವ ಜಾಗ್ರತ್ತಿನಲ್ಲಿ ದೇಹತ್ರಯದ ಅಭಿಮಾನಿಯಾದ ಜೀವ (ವಿಶ್ವ) 


* ಮಾಯಾವರಣ-ತನ್ನ ಸ್ವರೂಪವನ್ನು ತಿಳಿಯಗೊಳಿಸದ ತೆರೆಮರೆ ದೋಷ (ಪುಟ-, 
ಶೃತಿ ವಿಚಾರ ಚಂದ್ರೋದಯ); ಸೇ ಭಾವಿಸುತ್ತಿರೆ-ವಿಚಾರಮಾಡಲಾಗಿ. 


ನೂತನದ ಜಗಜೀವರನು ತಾ 

ನೋತು ಕಲ್ಪಿಸಿ ನಿದ್ರೆಯಿಂದದ 

ನಾ ತತುಕ್ಷಣದಲ್ಲಿ ತೋರುತ್ತಳಿಸುತಿಹನಾಗಿ । 
ಪ್ರಾತಿಭಾಸಿಕನೆನಿಸುವನು; ಸ್ವ 

ಪ್ನಾತಿಶಯದಲಿ ಕಾಣುವದನಾ 

ಪ್ರಾತಿಭಾಸಿಕಜೀವ ದಿಟವೆಂದಾಗ ಬಗೆದಿಹನು ॥ ೨೮% 


ತಾತ್ಪರ್ಯ: ಜೀವನು ನೂತನವಾದ ಜಗತ್ತನ್ನು ಜೀವರುಗಳನ್ನೂ ಪ್ರೀತಿಯಿಂದ 
ನಿರ್ಮಾಣಮಾಡಿ ನಿದ್ರಾವಸ್ಥೆಯಲ್ಲಿ ಅವನಿಗೆ ಇವು ಕ್ಷಣವೇ ಕಾಣುತ್ತಾ, "ಮರೆಯಾಗುತ್ತಾ 
ಸ್ವಪ್ನವಾ ಪರಿಣಮಿಸುತ್ತಿರುತ್ತದೆ. ಆ ಅವಸ್ಥೆಯಲ್ಲಿ ಪ ' ಪ್ರಾತಿಭಾಸಿಕನೆನಿಸುತ್ತಾನೆ. ಜೀವ 
Ls ಪೃದಲ್ಲಿ ಕಾಣುವಾಗ ಅದನ್ನು ನಿಜವೆಂದೇ ನಂಬಿರುತ್ತಾನೆ. ಎಚ್ಚರದ 
ದೃಷ್ಟಿಯಲ್ಲಿ ಆ ಕನಸಿನ ಜಗತ್ತು ರಜ್ಜು ಸರ್ಪ ನ್ಯಾಯದಂತೆ ಸುಳ್ಳಾಗಿರುತ್ತದೆ. 


ಶಬ್ದಾರ್ಥ: * ಓತು ಕಲ್ಪಿಸಿ-ಪ್ರೀತಿಯಿ೦ದ ನಿರ್ಮಾಣಮಾಡಿ; * ತತುಕ್ಷಣದಲಿ-ಆ ಕ್ಷಣದಲ್ಲಿ; 
* ದಿಟ-ನಿಜ; * ಬಗೆದಿಹನು-ತಿಳಿದಿರುತ್ತಾನೆ. 


ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ತೋರುವೀ ಹಮ್ಮಿದು ಪರಾತ್ಮನ 
ಸೇರಿ ತಾನಿರಲಾಗಳದರಿಂ 
ಪಾರಮಾರ್ಥಿಕ ಜೀವನೆಂದಾರೋಪವಾಯೆ ಸೆ | 


429 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಧೀರ, ತಿಳಿ ಮಾಯಾಂಶವಲ್ಲದು; 

ಸಾರತರವಾತ್ಮಾಂಶವದರಿಂ 

ಪಾರಮಾರ್ಥಿಕ ಜೀವ ತಾನೇ ಪರಮನಾಗಿಹನು ॥ ॥೨೯॥ 
ತಾತ್ಪರ್ಯ: ಈ ರೀತಿ ತೋರುತ್ತಿರುವ ಅಹಂಕಾರವು ಆತ್ಮನ ಸಮೀಪದಲ್ಲಿರುವಾಗ 
ಆತ್ಮನಿಗೆ ಪಾರಮಾರ್ಥಿಕಜೀವನೆಂಬ ಆರೋಪಣೆ ಹುಟ್ಟುವುದು, ಸಹಜ ಕಣೋ. 
ಎಲ್ವೆ, ಧೀರ ಶುಕನೇ, ತಿಳಿದಿಕೋ. ಆ ಮಾಯೆಯ ಅಂಶವೇನೂ ಇಲ್ಲದೆ ಸಂಪೂರ್ಣವಾದ 
ಆತ್ಮಾಂಶವನ್ನು ಒಳಗೊಂಡಾಗ ಆ ಪಾರಮಾರ್ಥಿಕಜೀವನೇ ತನ್ನನ್ನೇ ಪರಮಾತ್ಮ 
ಸ್ವರೂಪನೆಂದು ತಿಳಿಯುತ್ತಾನೆ. 


ಶಬ್ದಾರ್ಥ: ಪರಾತ್ಮ-ಶ್ರೇಷ್ಠ ಆತ್ಮ ಐಸೇ-ಕಣೋ, ಅಲ್ಲವೇ?; ಧೀರ =ಧೀರನಾದ ಶುಕನೇ; 
ಪರಮನಾಗಿಹನು-ಪರಮಾತ್ಮಸ್ವರೂಪನಾಗಿರುವನು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಭಾವಿಸಲು ಪರಮಾರ್ಥಜೀವನು 

ವ್ಯಾವಹಾರಿಕಜೀವಜಗವನು 

ವೋವಿ ಪುಸಿಯೆಂದೆಂಬನವಗದು ತೋರದುದರಿಂದ; । 

ವ್ಯಾವಹಾರಿಕಜೀವನಾದರೊ 

ತೀವಿ ತೋರುವ ಪ್ರಾತಿಭಾಸಿಕ 

ಜೀವಜಗವನು ಪುಸಿಯೆನುತ ಬಗೆದಿಹನು ಕೇಳೆಂದ ॥ 1೩೦೪ 
ತಾತ್ಪರ್ಯ: ಅಯ್ಯಾ ಶುಕಮುನಿಯೇ ಕೇಳು, ಪಾರಮಾರ್ಥಿಕ ಜೀವನು ಎಚ್ಚರದ 
ದೃಷ್ಟಿಯಿಂದ ನೋಡಿದರೆ ಕನಸಿನ ಜಗತ್ತು ರಜ್ಜು ಸರ್ಪದಂತೆ ಕಾಣುವ 
ವ್ಯಾವಹಾರಿಕವಾದ ಮಾಯೆಯಿಂದ ಕೂಡಿದ ಈ ಜೀವಜಗತ್ತನ್ನು ಸತ್ಯಸ್ತ್ವರೂಪ 
ಕಾಣದುದರಿಂದ-ಸುಳ್ಳೆಂದು ತಿಳಿಯುವನು. ಹಾಗೆಯೇ ವ್ಯಾವಹಾರಿಕ 
ಜೀವನಾದರೋ ನಿದ್ರೆಯ ದೃಷ್ಟಿಯಿ೦ದ ನೋಡಿದರೆ ಎಚ್ಚರದ ಜಗತ್ತು ಎಷ್ಟು 
ಮಾತ್ರವೂ ಇಲ್ಲದ್ದರಿಂದ ಅದನ್ನು ಅಸತ್ಯವೆಂದು ತಿಳಿದಿರುತ್ತಾನೆ ಎಂದು ಹೇಳಿದನು. 
ಶಬ್ದಾರ್ಥ: * ಭಾವಿಸಲು-ವಿಚಾರಮಾಡಿದರೆ; * ಓವಿ-ಅಧಿಕವಾಗಿ ನಂಬಿ; * ಪುಸಿಎಂದೆಂಬನು 
ಎಸುಳ್ಳು ಎ೦ದು ತಿಳಿಯುವನು; * ವ್ಯಾವಹಾರಿಕಜೀವಜಗೂನಿದ್ರೆಯ ದೃಷ್ಟಿಯಿಂದ ನೋಡಿದಹಾಗೆ 


ಕಾಣುವ ಎಚ್ಚರದ ಜೀವಜಗತ್ತು * ಪ್ರಾತಿಭಾಸಿಕ ಜೀವಜಗ-ಎಚ್ಚರದ ದೃಷ್ಟಿಯಿಂದ ನೋಡಿದರೆ 
ಕಾಣುವ ಕನಸಿನಜಗತ್ತು; ಬಗೆದಿಹನು-ತಿಳಿದಿದ್ದಾನೆ. 





430 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಆವರಣನಾಶದ ಅಗತ್ಯ (೩೧-೩೭) 


ಈ ವಿಧದಿ ಹಮ್ಮಿನಲಿ ಭೇದವ 

ಭಾವಿಸಲು ಮಿಗೆ ತೋರ್ಪರೀ ಪರಿ 

ಜೀವರುಗಳೆಲೆ ಮೂರುಭೇದದಿ ದೇಹದೊಳಗವರು; । 

ಆವರಣದಿಂದಾದ ಹಮ್ಮಿಗೆ 

ಜೀವನತನವಳಿವಂದವೆಂತೆನ 

ಲಾವರಣವಳಿದಲ್ಲದಳಿಯದು ಜೀವತನವೆಂದ ॥ AO 
ತಾತ್ತರ್ಯ: ಈ ರೀತಿಯಲ್ಲಿ ನಡೆಯುತ್ತಿರುವ ಜೀವದಲ್ಲಿ ಅಂತಸ್ಥಿತವಾದ ಅಹಂಕಾರದ 
ಭೇದಗಳನ್ನು ವಿಚಾರಮಾಡಿ ನೋಡದರೆ, ಜೀವನು "ದೇಹದೊಳಗೆ ಪಾರಮಾರ್ಥಿಕ 
(ವಿಶ್ವ. ವ್ಯಾವಹಾರಿಕ (ತೈಜಸ), ಪ ಪ್ರಾತಿಭಾಸಿಕ (ಪ (ಪ್ರಾಜ್ಞ) ಎಂಬ ಮೂರುವಿಧವಾದ 
ಜೀವರಾಗಿ "ಕಾಣಿಸಿಕೊಳ್ಳುತ್ತಾರೆ. ಏಕೆಂದರೆ ಒಂದೇ ಎನಿಸಿಕೊಳ್ಳುವ ಜೀವನು 
ದೇಹದಲ್ಲಿ ಭೇದವನ್ನು ಭಾವಿಸು ಸುವುದರಲ್ಲೇ ಜೀವತ್ರಯನಾಗಿ ತೋರಿದನು. ಹೀಗೆ 
ಆವರಣದಿಂದಾದ 'ಅಹಂಕಾರಕ್ಕೆ ಮಾಯಾರೂಪವಾದ ಆ ಆವರಣವು 
ಲಯವಾದಾಗ ಆ ಮೂರು ಜೀವರುಗಳೆಂಬ ಭ್ರಾಂತಿಯೂ ಅಳಿಯುವುದು. 
ಶಬ್ದಾರ್ಥ: ಹಮ್ಮಿನಲಿ-ಅಹಂಕಾರದಲ್ಲಿ; ಭೇದನ-ಭಿನ್ನ ರೂಪಗಳನ್ನು; ಮೂರುಭೇದದಿ 
ಪಾರಮಾರ್ಥಿಕ" ವ್ಯಾವಹಾರಿಕ, ಪ್ರಾತಿಭಾಸಿಕ ಎಂಬ 'ಮೂರುವಿಧವಾದ ಜೀವರುಗಳು; 


ಆವರಣ-ಆವರಣಶಕ್ತಿ ಅಧಿಷ್ಠಾನವನ್ನು ಮುಚ್ಚುವಂತಹ ಯಾವ ಅಜ್ಞಾನದ ಸಾಮರ್ಥ್ಯವಾದರೂ 
ಆವರಣವೆನಿಸುತ್ತದೆ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಸ್ಥೂಲಸೂಕ್ಷಶರೀರವಲ್ಲ; ನಿ 

ರಾಳ ನಿಜತಾನೆಂದು ಸಂಶಯ 

ಜಾಲವನು ಹರಿದರಿಯೆ ನಿಶ್ಚಯವಾಗಿ ತನ್ನೊಳಗೆ | 

ಕೋಳವನು ಕಡಿದಂತೆ, ಸಂಕಲೆ 

ಕಾಲಿನುಗಿದಂದದಲಿ, ಬಹುಭವ 

ಮಾಲೆಯನು ಕಳೆದಾಗ ಜೀವನ್ಮುಕ್ತ ಕನಾಗಿಹನು ॥ 1೩೨) 


ತಾತ್ಪರ್ಯ: ಆತ್ಮನು ತಾನು ಸ್ಥೂಲಶರೀರನಾಗಲಿ, ಸೂಕ ಕ್ಷಶರೀರನಾಗಲಿ ಅಲ್ಲವೆಂದು 
ನಿರಾಳವಾದ ಸತ್ಯ ವಸ್ತುವೇ “ತಾನೆಂದು ತನ್ನಲ್ಲಿ ನಿಶ್ಚಯಿಸಿಕೊಂಡು ಮನಸ್ಸಿನ 
ಸಂಶಯಗಳೆಂಬ ಬಲಯ  ಛಿದ್ರಗೊಳಿಸಿದಾಗ ಕೈಬೇಡಿಯನ್ನು ಕತ್ತರಿಸಿ ಹಾಕಿದಂತೆಯೂ, 
ಕಾಲಿನ ಬೇಡಿಯನ್ನು ಕಾಲಿನಿಂದ ಕಳಚಿಹಾಕಿದ ರೀತಿಯಲ್ಲಿ ಅನೇಕ ಜನ್ಮಗಳ 
ಹುಟ್ಟುಸಾವುಗಳ ಸಾಲನ್ನು ಕಳಚಿಕೊಂಡಕೂಡಲೇ ಜೀವನುಕ್ತ ಎನಿಸುತ್ತಾನೆ. 


431 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಸ್ಥೂಲಸೂಕ್ಷ್ಮ ಶರೀರನಲ್ಲ-ಎರಡು ಶರೀರಗಳನ್ನು ಕಳೆಯುತ್ತಲೇ ಆತ್ಮನು ಸಿಗುವನು. 
ಆದ್ದರಿಂದ ಆತ್ಮನು ಸಲಶರೀರಿಯೂ ಅಲ್ಲ, ಸೂಕ್ಷ ಶರೀರಿಯೂ' ಅಲ್ಲ; ಜಾಲ-ಬಲೆ; 
* ಹರಿದರಿಯೆಎ ಛಿದ್ರಗೊಳಿಸಿದಾಗ; * ಕೋಳವನು ಕಡಿದಂತೊಕ್ಕ ಬೇಡಿಯನ್ನು | ಕತ್ತರಿಸಿಹಾಕಿದಂತೆ. 


ಪದ ವಿಭಾಗ: ಕಾಲಿನುಗಿದಂದದಲಿ (ಕಾಲಿಂ+ಉಗಿದಂದದಲಿ); ಹಂಕಲೆ-ಕಾಲಿನಬೇಡಿ 
(ಸಾಮಾನ್ಯವಾಗಿ ಕೋಳ, ಸಂಕಲೆ ಎರಡೂ ಪದಗಳನ್ನು ಬೇಡಿ ಎಂಬರ್ಥದಲ್ಲಿಯೇ ಬಳಸುತ್ತಾರೆ. 
ಅರ್ಥವ್ಯತ್ಯಾಸ ಮಾಡುವುದಿಲ್ಲ. ಆದರೆ ಅವೆರಡೂ ಬೇಕಬೇರೆ-ಅನು); ಬಹುಭವಮಾಲೆ-ಅಸೇಕ 
ಜನ್ಮಗಳ ಹುಟ್ಟುಸಾವುಗಳ ಸಾಲು. 


ಟಿಪ್ಪಣಿ: ಸ್ಫೂಲಸೂಕ್ಷ್ಮ: ಶರೀರವಲ್ಲ-ಎರಡು ಶರೀರಗಳನ್ನು ಕಳೆಯುತ್ತಲೆ ಆತ್ಮನು ಸಿಕ್ಕುವನೆಂಬುದಕ್ಕೆ 


ಅ-ಶಿ ೬೮-ಪದ್ಯ ಸೋಡಿ. ಆದರೂ ಇಲ್ಲಿ ಕಾರಣ ಶರೀರವನ್ನು ಳೆಯುವುದು ಇರುವದೆಂದು 
೯ -೩೫ರಲ್ಲಿ ಹೇಳಿದೆ. 


i 


ಜಗದೊಳುದಿಸಿದ ಶಕ್ತಿ ತೆರೆನೊರೆ 

ಗಳನು ಮಾಡಲ್ಕವರೊಳಗೆ ತ 

ಜ್ವಲದ ಮಧುರ, ದ್ರವತ್ವ ಶೀತಲ ಕೂಡಿತೋರುವವು; | 

ಉಳಿಯೆ ನೊರೆಯಾ ಗುಣಗಳಾ ತೆರೆ 

ಯೊಳಗೆ ತೋರ್ಪುವು; ತೆರೆಯಡಗಲವು 

ಬಳಿಕ ಜಲದಲಿ ಮುನಿ ನಂದದೊಳಿಹವು ಕೇಳೆಂದ ॥ EEN 


ತಾತ್ಪರ್ಯ: ಜಲಶಕ್ತಿ ನೀರಿನಲ್ಲಿ ಎದ್ದ ತೆರೆಯ ನೊರೆಯಲ್ಲಿ ಕಾಣಿಸಿಕೊಂಡು 
ನೀರಿನ ಮಾಧುರ್ಯ, 'ದವತ್ವ ಶೈತ್ಯ ಮೊದಲಾದ ಗುಣಗಳನ್ನು 'ತೋರುತ್ತದೆ; ಅವು 
ನೊರೆಯಿಂದ ಮರೆಯಾಗಿ ಯಲ್ಲಿ ಕಾಣಿಸುತ್ತ ಅದೂ ಅಡಗುತ್ತಲೇ ಆ "ಗುಣಗಳು 
ನೀರಿನಲ್ಲಿಯೇ ಮೊದಲಿನ ಹಾಗೆ ಅಡಗಿರುತ್ತದೆ. ಅದರಂತೆಯೇ ಆತ್ಮನಲ್ಲಿ ಎದ್ದು 
ಕಾಣುವ. ಮೂರು ಅವಸ್ಥೆಗಳಲ್ಲಿ ಆತ್ಮನ ಸಚ್ಚಿದಾನ೦ದಗಳು ಎಚ್ಚರದಲ್ಲಿ ತೋರುತ್ತಿದ್ದು 
ಅದು ಅಡಗುತ್ತಲೇ ಕನಸಿನಲ್ಲಿ ಕಾಣಿಸಿಕೊಂಡು, ಅದೂ ಇಲ್ಲವಾಗುತ್ತಲೆ ಅವು 
ನಿದ್ರೆಯಲ್ಲಿ ತೋರಿಕೊಂಡು, ಅದೂ ಕಳೆದಮೇಲೆ ಆತನಲ್ಲಿಯೇ ಇರುವವು ಎ೦ಬ 
ಅರ್ಥಕ್ಕೆ ಹೋಲಿಕೆಯಾಗಿದೆ. 


ಶಬ್ದಾರ್ಥ: * ಜಲದೊಳು ಉದಿಸಿದ ಶಕ್ಷಿ-ಜಲಶಕ್ತಿ; * ಮಾಡಲೈ- ಇಉಂಟುಮಾಡಲು; 
xk ಮಧುರ-ಸಿಹಿ; sk ದವತ್ವ-ಹರಿಯುವ ಗುಣ; ತಃ ಶೀತಲ-ತಂಪು; x ಅಳಿಯೆ-ಮರೆಯಾಗಲು; 
x ತೋರ್ಪುವೂಕಾಣಿಸಿಕೊಳ್ಳುತ್ತವೆ; * ಮುನ್ನಿನಂದದಲಿ- ಇಮೊದಲಿನಹಾಗೆ ನೀರಿನಶಕ್ತಿ 
ಯಾಗಿಯೇ ಇರುತ್ತದೆ. 


ಟಿಪ್ಪಣಿ-೧: ತೆರೆನೊರೆಗಳನು ಮಾಡಲ್ಕೆ-ನೀರಿನಲ್ಲಿ ಎದ್ದ ತೆರೆಯನೊರೆಯಲ್ಲಿರುವ ಜಲಶಕ್ತಿಯು 
ನೀರಿನ ಮಾಧುರ್ಯ, ದ್ರವತ್ವ ಶೈತ್ಯ ಮೊದಲಾದ (ಗುಣಗಳನು )ಿ) ತೋರುತ್ತ | ನೊರೆ ಅಡಗುತ್ತಲೆ 
ಅವು ತೆರೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ. ಅದೂ ಅಡಗುತ್ತಲೇ ಆ ಗುಣಗಳು ನೀರಿನಲ್ಲಿಯೇ 
ಇರುತ್ತವೆ ಎಂಬುದನ್ನು (ಆತ್ಮನು ಮೂರವಸ್ಥೆಗಳಲ್ಲಿ ಕಾಣುವ ರೀತಿಗೆ ದೃಷ್ಟಾಂತವಾಗಿದೆ) 


432 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಟಿಪ್ಪಣಿ-೨: ಅದೇ ರೀತಿಯಾಗಿ ಆತ್ಮನಲ್ಲಿ ಎದ್ದುಕಾಣುವ ಮೂರು ಅವಸ್ಥೆಗಳಲ್ಲಿ (ಜಾಗೃತಿ, 
ಸ್ವಪ್ನ, ಸುಷುಪ್ತಿ) ಆತ್ಮನ ಸಚ್ಚಿದಾನಂದ (ಸತ್‌--ಚಿತ್‌.-ಆನ೦ದ) ಗುಣಗಳು ಎಚ್ಚರದಲ್ಲಿ 
ತೋರುತ್ತಿದ್ದು, ಅದು ಅಡಗುತ್ತಲೇ ಕನಸಿನಲ್ಲಿ ಕಾಣಿಸಿಕೊಂಡು ಅದೂ ಇಲ್ಲವಾಗುತ್ತಲೇ ಅವು 
ನಿದ್ದೆಯಲ್ಲಿ ತೋರಿಕೊ೦ಡು ಅದೂ ಕಳೆದಮೇಲೆ ಆತನಲ್ಲಿಯೇ ಇರುವವು ಎ೦ಬರ್ಥಕ್ಕೆ 
ಹೋಲಿಕೆಯಾಗಿದೆ. ಆ ಅರ್ಥವು ಮುಂದಿನ ಎರಡು ಪದ್ಯಗಳಲ್ಲೂ (೯-೩೪, €-೩೫) 
ಹೊರಡುವುದು. 


ಪಾಠಾಂತರ: ೧. ಶಕ್ತಿ (ಪಾಠಾಂತರ-ಅರಾಸೇ) (ಸ) ಪ್ರತಿಗಳಲ್ಲಿಯೂ ಇದೆ. ಆದರೆ (ಕು) 
ಪ್ರತಿ (ಅಂ) ಪ್ರತಿಯಲ್ಲಿ ಶುಕ್ತಿ ಎಂಬ ಅಶುದ್ಧ ಪಾಠವಿದೆ. ೨. ಅಳಿಯೆಐಉಳಿಯೆ (ಕು). 





ಸತ್ಯವಹ ಸಾಕ್ಷಿಸ್ತರೂಪದ 

ಸತ್ತುಚಿತ್ತಾನಂದಗಳು ಬಿಡ 

ದತ್ತಲಾ ವ್ಯವಹಾರ ಜಗಜೀವನೊಳು ತೋರುವುವು; । 

ಮತ್ತೆ ಕೇಳೀ ವ್ಯಾವಹಾರಿಕ 

ನತ್ತಲಿಹ ಸಚ್ಚಿತ್ತುಖಂಗಳು 

ಬಿತ್ತರಿಸಿ ಮಿಗೆ ಪ್ರಾತಿಭಾಸಿಕನಲ್ಲಿ ತೋರುವವು ॥ ॥೩೪॥ 
ತಾತ್ಪರ್ಯ: ಎಚ್ಚರದ ಅವಸ್ಥೆಯಲ್ಲಿ ಸತ್ಯವಾಗಿ ಸಾಕ್ಷಿಸ್ವರೂಪವಾಗಿರುವ ಸತ್‌, 
ಚಿತ್‌, ಆನಂದ ಸುಖಗಳು ವ್ಯವಹಾರದ ಜಗತ್ತಿನ ಜೀವನಲ್ಲಿ ಎಡಬಿಡದೆ 
ಕಾಣಿಸಿಕೊಳ್ಳುತ್ತದೆ. ಆದರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಜೀವನಲ್ಲಿ ಕಾಣಿಸಿಕೊಳ್ಳುವ 
ಸಚ್ಚಿದಾನಂದ ಸುಖಗಳು ವ್ಯಾವಹಾರಿಕವಲ್ಲದ ಸ್ವಪ್ನಾವಸ್ಥೆಯ ಪ್ರಾತಿಭಾಸಿಕದಲ್ಲಿ 
ಇನ್ನೂ ವಿಸ್ತಾರವಾಗಿ ಕಾಣಿಸಿಕೊಳ್ಳುತ್ತದೆ. 
ಶಬ್ದಾರ್ಥ: * ವ್ಯಾವಹಾರಿಕನತ್ತಲಿಹಾವ್ಯಾವಹಾರಿಕವಲ್ಲದ ಪ್ರಾತಿಭಾಸಿಕನಲ್ಲಿ; * ಬಿತ್ತರಿಸಿ 
ವಿಸ್ತಾರಗೊಂಡು; * ಬಿಡದೆ-ಸದಾ, ಎಡಬಿಡದೆ. 
ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಪ್ರಾತಿಭಾಸಿಕನಾವರಣವಳಿ 

ದಾತನಲ್ಲಿಹ ಸಚ್ಚಿದಾನಂ 

ದಾತಿಶಯವೇ ಪಾರಮಾರ್ಥಿಕನಲ್ಲಿ ತೋರುವದು; । 

ಮಾತದೇನೈ | ಪಾರಮಾರ್ಥಿಕ 

ಗಾತನಲ್ಲಿಪ್ಲಾವರಣ ಕೆಡ 

ಲೋತು ಮುನ್ನಿದ್ದಂತೆ ಸಾಕ್ಷಿಯಲಿಹನು ಕೇಳೆಂದ ॥ (೩೫ 


ತಾತ್ಪರ್ಯ: ಕನಸುಕಾಣುವ ಪ್ರಾತಿಭಾಸಿಕನೆಂಬ ಜೀವನು ಎಚ್ಚರದ ವ್ಯಾವಹಾರಿಕ 
ಜೀವನಂತೆ ಮಾಯೆಯೆಂಬ ಮುಸುಕಿನೊಳಗೆ ಸೇರಿದವನಾಗಿರುವ ನಷ್ಟ 


433 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹೇಳುವುದೇನಿದೆ, ಪಾರಮಾರ್ಥಿಕನಿಗೆ ಅವನಲ್ಲಿರುವ ಆವರಣ ಹೋದಮೇಲೆ 
ಎಂದರೆ ನಿದ್ರೆಯಲ್ಲಿರುವ ಜೀವನಿಗೆ ಅವನಲ್ಲಿರುವ ಅವಿದ್ಯೆಯೆಂಬ ಮುಸುಕು 
ಹೋಗುತ್ತಲೇ (ಆ ಆವರಣವು ಅಳಿದರೆ ಅವನಲ್ಲಿ ಅತಿಶಯವಾದ ಸಚ್ಚಿದಾನ೦ದಗಳೇ 
ವ್ಯವಹಾರದಲ್ಲಿ ತೋರುವುದು) ಜೀವನು ಮೊದಲಿನ ಹಾಗೆ ಸಚ್ಚಿದಾನಂದಗಳು 
ಸತ್ಯ ವಾದ ಸಾಕ್ಷಿಸ್ವರೂಪನಾಗಿ ಇರುತ್ತಾನೆ. 


ಶಬ್ದಾರ್ಥ: ಪ್ರಾತಿಭಾಸಿಕನಾವರಣವಳಿದು-ಕನಸುಕಾಣುವ ಪಾತಿಭಾಸಿಕನೆಂಬ ಜೀವನು ಎಚ್ಚರದ 
ವ್ಯಾವಹಾರಿಕಜೀವನಂತೆ ಮಾಯೆಯೆಂಬ ಮುಸುಕಿನೊಳಗೆ ಸೇರಿದವನಾಗಿಯೇ ಇರುವನಷ್ಟೆ 
ಆ 'ಮುಸುಕು ಹೋದಮೇಲೆ; ಪಾರಮಾರ್ಥಿಕಗಾತನಲ್ಲಿಪ್ಪಾವರಣ-ನಿದ್ರೆಯಲ್ಲಿರುವ ಜೀವನಿಗೆ 
ಅವನಲ್ಲಿರುವ ಅವಿದ್ಯೆಯೆಂಬ (ತನ್ನನ್ನು ತಾನು ತಿಳಿಯದಿರುವುದೇ) ಮುಸುಕು; * ಮಾತದೇನೈ! 
ಎಹೆಚ್ಚಿಗೆ ಹೇಳುವುದೇನಿದೆ |; * ಮುನ್ನಿ ದ್ದಂತೆ-ಮೊದಲಿನಹಾಗೆ. 


ಪಾಠಾಂತರ: * ಪಾರಮಾರ್ಥಿಕನಲ್ಲಿ ತೋರುವುದು-ವ್ಯಾವಹಾರಿಕನಲ್ಲಿ ತೋರುವವು (ಕು); 
x ಪಾರಮಾರ್ಥಿಕಗಾತನಲ್ಲಿಪ್ಪಾವರಣ-ವ್ಯಾವಹಾರಿಕನಾತನಲ್ಲಿಪ್ಪಾವರಣ (ಕು). 





ಸ್ವಾನುಭವ ಶ್ರುತಿಗುರುಕರಣದಿಂ 

ದೇನು ಸಂಶಯವಿಲ್ಲದೆಯೆ ನಿಜ 

ತಾನೆನುತ ಪರಮಾರ್ಥವನೆ ತಾ ತಿಳಿದು ನಿಶ್ಚಯಿಸಿ, | 

ತಾನೆನಿಸುವನು ಪಾರಮಾರ್ಥಿಕ; 

ಸಾನುರಾಗದಿ ಸಾಕ್ಷಿಯೊಡನೆಯ 

ನೂನ ಸಾಯುಜ್ಯವನು ಪಡೆವನು ಮಗನೆ ಕೇಳೆಂದ ॥ AE 
ತಾತ್ಸರ್ಯ: ಎಲೈ ಮಗನೆ ಕೇಳು, ತನ್ನ ಅನುಭವದಿಂದಲೂ, ವೇದಪುರಾಣಗಳ 
ಅಧ್ಯಯನದಿಂದಲೂ ಗುರುವಿನ ಅನುಗ್ರಹದಿ೦ದಲೂ ಮನಸ್ಸಿನ ಸಂದೇಹಗಳನ್ನೆಲ್ಲ 
ಪರಿಹರಿಸಿಕೊಂಡು ತಾನು ಆತ್ಮಸ್ಪರೂಪನು ಎಂದು ನಿರ್ಧರಿಸಿ ಯಥಾರ್ಥಜ್ಞಾನ 
ಪಡೆದು ಬ್ರಹ್ಮನೆನಿಸಿಕೊಳ್ಳುತ್ತಾನೆ “ಮತ್ತು ಸಾನುರಾಗದಿಂದ ನಿಜಸಾಕ್ಷಿಯೊಂದಿಗೆ 
ದೋಷರಹಿತ. ಸಾಯುಜ್ಯಪದವಿಯನ್ನು ಪಡೆಯುತ್ತಾನೆ. 


ಶಬ್ದಾರ್ಥ: * ಅನೂನ-ದೋಷರಹಿತ. 


ಟಿಪ್ಪಣಿ: * ಸಾಯುಜ್ಯ-ಪರಬ್ರಹ್ಮನಲ್ಲಿ ಲೀನವಾಗುವುದು. ಶುದ್ಧ ಅರಿವೊ೦ದೇ ಉಳಿಯವುದು, 
ಇಷ್ಟದೇವತೆಯೊಡನೆ ಒಂದಾಗುವುದು ಒಂದು ವಿಧವಾದ ಮುಕ್ತಿ (ಪರಮಾರ್ಥ ಪದಕೋಶ, 
ಪುಟ-೪೧೨) 





ಪಾರಮಾರ್ಥಿಕ ಜೀವ ಗುರುವಿನಪಾರ 
ಕರುಣವ ಪಡೆದು, ಘನಮಾ 
ಯಾರಹಿತನೆಂದೆನಿಸಿ, ಸಂಸ್ಕೃತಿ ಶರಧಿಯನುದಾಟಿ, । 


434 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಸಾರಜೀವೇಶೈಕ್ಯಪರಮೋ 

ದಾರಸುಖಸಾಮ್ರಾಜ್ಯಸುಖ ಕೈ 

ಸೇರಿ ಪರಮಾನಂದ ಪದದಲಿ ನಿಂದು ಸುಖಿಯಹನು ॥ HAL 
ತಾತ್ಪರ್ಯ: ಸ್ಥೂಲಸೂಕ್ಷ್ಮಶರೀರಗಳ ಸೋಂಕಿಲ್ಲದ ಪಾರಮಾರ್ಥಿಕನೆಂಬ ಜೀವನು 
ನಿತ್ಯಾನಂದಸು ವನ್ನು "ಪೆಡೆಯಲು ಸದ್ಗುರುವಿನ ಅಪರಿಮಿತವಾದ ಅನುಗ್ರಹವನ್ನು 
ಪಡೆಯಬೇಕು. ಆಗ ಅಧಿಕವಾದ ಮಾಯೆಯಿಂದ ಬಿಡಲ್ಪಟ್ಟವನಾಗಿ ಸಂಸಾರ' 
ಸಾಗರವನ್ನು ದಾಟುತ್ತಾನೆ. ಇದರಿಂದ ಸಾರತರವಾದ ಜೀವೇಶ್ವರ ಐಕ್ಕರೂಪವಾಗಿ 
ಬಹುಶ್ರೇಷ್ಠವಾದ ಸುಖಸಾಮ್ರಾಜ್ಯದ ಸಹಜಾನಂದಪ ದವಯಲ್ಲಿ  ಫೀನನಾಗಿ 
ಆನಂದಮಯವಾಗಿ ಸುಖಿಯಾಗುತ್ತಾನೆ. 


ಶಬ್ದಾರ್ಥ: * ಅಪಾರ-ಅಪರಿಮಿತ; * ಕರುಣ ಅನುಗ್ರಹ; * ಘನ-ಅಧಿಕವಾದ; ಸಂಸ್ಥ ೈತಿಶರಧಿ 
ಇಸ೦ಸಾರಸಾಗರ; ಸಾರ-ಘನತರವಾದ; * ಜೀವೇಶೈಕ್ಯ- =ಜೀವಾತ್ಮ ಪರಮಾತನಾಗುವುದು; 
ಸೇ ಪರಮೋದಾರಾಅತಿಶ್ರೇಷ್ಠವಾದ; ತೇ ಪರಮಾನಂದಪದ-ಸಹಜನಂದಪದವಿಯಲ್ಲಿ; 


ಟಿಪ್ಪಣಿ: ಪಾರಮಾರ್ಥೀಕಜೀವ-ಪ್ರತ್ಯಕ್ಷ ಹಾನಿಯನ್ನು ಮಾಡುವ ಸ್ಥೂಲಸೂಕ್ಷ್ಮ ಶರೀರಗಳ 
ಸೋಂಕಿಲ್ಲದ್ದರಿಂದ ಜೀವನು ನಿಜಸ್ವರೂಪನಾದ ಬ್ರಹದಲ್ಲಿ ಸೇರಿಕೊಂಡಿರುವನಾಗಿರುವದರಿಂದ 
ಪಾರಮಾರ್ಥಿಕ ಜೀವನೆನಿಸುವನು. (೯ _೨೪ನೇ ಪದ್ಯದಲ್ಲಿ ಈ ವಿವರಣೆಯನ್ನು ಹೊ.ಚಿ. 
ಅವರು ಕೊಟ್ಟಿದ್ದಾರೆ). 


ESS 


ಸಹಜಾನಂದದ ಉಪಾಯ (೩೮-೪೨) 


ನಿದ್ರೆಯಳಿದರೆ ಕನಸ ಕಾಣುತ 

ಲಿದ್ದ ಬಗೆ ಪುಸಿಯಾದ ತೆರದಲಿ 

ಬದ್ಧನಹ ವ್ಯವಹಾರಜೀವನು ಶಮೆದಮೆಗಳಿಂದ । 

ಶುದ್ಧವಾಗಿಯೆ ಶ್ರುತಿಗುರುಗಳಿಂ 

ದದ್ವಯಾನಂದೈಕ್ಯನಾಗಲ 

ಬದ್ಧವಹುದೈ ಜೀವಭಾವವು ಮಗನೆ ಕೇಳೆಂದ ॥ ೩೮% 
ತಾತ್ಪರ್ಯ: ನಿದ್ರೆಯಲ್ಲಿ ಕನಸು ಕಾಣುತ್ತಿರುವನು ತನ್ನ ನಿದ್ರೆಯಿಂದ ಎಚ್ಚರಗೊಂಡ 
ಕೂಡಲೇ ಅದುವರೆಗೆ ಕಂಡದ್ದೆಲ್ಲ ಸುಳ್ಳ೦ದು ತಿಳಿಯುವಹಾಗೆ ಸಂಸಾರಬದ್ಧನಾದ 
ವ್ಯಾವಹಾರಿಕ ಜೀವನು ಮನೋನಿಗ್ರಹ, 'ಇಂದ್ರಿಯನಿಗ್ರಹಗಳಿಂದಲೂ, ವೇದಾಧ್ಯಯನ 
ಮತ್ತು ಗುರೂಪದೇಶದಿ೦ದಲೂ ನಿರ್ವಲನಾಗಿ ಅಖಂಡಾನಂದಸ್ತರೂಪದ ಸಹಜಾನಂದದಲ್ಲಿ, 
ಬ್ರಹ್ಮನಲ್ಲಿ ಐಕ್ಯನಾದಾಗ ಆತನಿಗೆ ಜೀವಭಾವ ಅರ್ಥ ಹೀನವಾಗಿ ಕಾಣುತ್ತದೆ. 
ಶಬ್ದಾರ್ಥ: * ಪುಸಿಯಾದ-ಸುಳ್ಳಾದ; * ತೆರದಲಿ-ರೀತಿಯಲ್ಲಿ; * ಶಮೆ- =ಮನೋನಿಗಹಃ; 


ಹೇ ದಮೆ-ಇಂದ್ರಿಯನಿಗ್ರಹ; sk ಶುದ್ಧವಾಗಿಯೆ- ನಿರ್ನಲನಾಗಿ; ಜೇ ಶ್ರುತಿಗುರುಗಳಿಂ-ವೇದಾಭ್ಯಾಸ, 
ಗುರೂಪದೇಶಗಳಿಂದ; * ಅದ್ದಯಾನಂದ-ಅಖಂಡಾನಂದ; ತ ಅಬದ್ಧ-ಅರ್ಥಹೀನ. 


435 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಕನಸಿನಂದದಿ ತೋರ್ಪುದೆಲ್ಲವು 

ಮನದ ವಿಕೃತಿಯದೈಸೆ; ನೋಡಲು 

ಘನಪರಂಜ್ಯೋತಿಪ್ರಕಾಶವು ಸಚ್ಚಿದದ್ದಯವು; 

ಅನುಭವದಲರಿದೀ ಪ್ರಕಾರದಿ 

ನೆನಹಡಗಿ ನಿಶ್ಚಿಂತನಾದೊಡೆ 

ನಿನಗೆ ಸಹಜಾನಂದ ತೋರುವದೆಂದನಾ ಮುನಿಪ ॥ ॥೩೯॥ 
ತಾತ್ಪರ್ಯ: ಕನಸಿನಲ್ಲಿ ತೋರತಕ್ಕ ವಿಷಯಗಳೆಲ್ಲವೂ ಮನೋವಿಕಾರಗಳೇ 
ಆಗಿವೆಯಲ್ಲವೆ ! ವಿಚಾರಮಾಡಿ ನೋಡಿದರೆ ಶ್ರೇಷ್ಠವಾದ ಪರ೦ಜ್ಯೋತಿಪ್ರಕಾಶವು 
(ಪರಬ್ರಹ್ಮವು) ಸದ್ವಸ್ತುವೂ ಚಿತ್‌ಸ್ಪರೂಪವೂ, ಅಖಂಡವೂ ಆಗಿದೆ; ಅನುಭವದಿಂದ 
(ಆತ್ಮಾನುಸಂಧಾನದಿಂದ), ಇದನ್ನು ತಿಳಿದಾಗ ಕನಸಿನ ಅರಿವು ಅಡಗಿಹೋಗಿ 
ಮನಸ್ಸಿನ ಚಿಂತೆ ಅಳಿದು, ಸ್ಥಿರಚಿತ್ತನಾದರೆ ನಿನಗೆ ಸಹಜಾನಂದವು ತೋರುತ್ತದೆ 
ಎ೦ದು ವೇದವ್ಯಾಸರು ಶುಕನಿಗೆ ಹೇಳಿದರು. 
ಶಬ್ದಾರ್ಥ: * ಮನದ ವಿಕೃತಿ-ಮನೋವಿಕಾರ; * ಐಸೆಐಅಲ್ಲವೇ |; ಸಚ್ಚಿದದ್ದಯವು (ಸತ್‌-- 


ಚಿತ್‌. ಅದ್ವಯವು)-ಸದ್ವಸ್ತುವೂ ಚಿತ್ಸ ಪಾಪವೂ, ಅಖಂಡವೂ ಆದ ಪರಬ್ರಹ್ಮ * ನೆನಹು 
ಅಡಗಿ-ಕನಸಿನ ಅರಿವು ಅಡಗಿಹೋಗಿ; * ನಿಶ್ಚಿಂತನಾದೊಡೊಸ್ಥಿರಚಿತ್ತನಾದರೆ. 


ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಮೂರವಸ್ಥೆಗಳಲ್ಲಿ ಬಹುಸಂ 

ಚಾರದಿಂ ವಿಕರಿಪುದಹಂಕೃತಿ; 

ನೀರ, ನಿಜವಾದರಿವದಕೆ ತಾ ಸಾಕ್ಷಿಯಾಗಿಹುದು; | 

ಸಾರತರಚಿದ್ದಗನ ಹಮ್ಮಿನ 

ತಾರತಮೃದಿ ಹೊಳೆಯುತಿರಲದು 

ಧೀರರಿಗೆ ಕುರುಹಿಟ್ಟು ನೋಡಲು ಸಹಜವಾಗಿಹುದು ॥ IPO 
ತಾತ್ಪರ್ಯ: ಸುಂದರ ಶುಕನೇ ಕೇಳು (ನೀರ), ಅಹಂಕಾರವು ಜಾಗ್ರತೆ, ಸ್ವಪ್ನ, 
ಸುಷುಪ್ತಿಗಳೆ೦ಂಬ ಮೂರು ಅವಸ್ಥೆಗಳಲ್ಲಿ ವಿವಿಧ ನಡೆವಳಿಕೆಗಳಿಂದ ಸಂಚರಿಸುತ್ತಿವುದು; 
ಇದಕ್ಕೆ ನಿಜವಾದ ತಿಳಿವಳಿಕೆ ಸಾಕ್ಷಿಯಾಗಿದೆ. ಸಾರಭೂತವಾದ ಚಿದಾಕಾಶವು 
ಅಹಂಕಾರದ ತಾರತಮ್ಯದಿಂದ ಹೊಳೆಯುತ್ತಿದೆ. ಅದನ್ನು ಧೀರರಾದವರು 
ಅವಸ್ಥಾತ್ರಯಕ್ಕೆ ಸಾಕ್ಷಿಯಾಗಿರುವ ಸ್ವರೂಪವನ್ನೇ ಲಕ್ಷ್ಯವಾಗಿಟ್ಟುಕೊಂಡು ನೋಡಿದರೆ 
ಆ ಆಧಾರಸ್ವರೂಪವಾದ ಸಹಜಾನಂದವು ವ್ಯಕ್ತವಾಗುವುದು. 


436 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಶಬ್ದಾರ್ಥ: ಕುರುಹಿಟ್ಟು ನೋಡಲು ಸಹಜವಾಗಿಹುದು-ಅವಸ್ಥಾತ್ರ ತ್ರಯಕ್ಕೆ ಸಾಕ್ಷಿಯಾಗಿರುವ 
ಸ್ವರೂಪವನ್ನೇ ಲಕ್ಷ ವಾಗಿಟ್ಟುಕೊಂಡು ನೋಡಿದರೆ ಆ ಆಧಾರಸ್ಪರೂಪವಾದ ಸಹಜಾನಂದವು 


ನ ಕ್ರವಾಗುವುದು. 
ಮಾ 


ತೆರೆಹೊಡೆಯ ಹುಯಿಲಿಂದ ಹುಟ್ಟಿದ 

ನೊರೆ ಮರಳಿ ತಾ ತೆರೆಯೊಳಡಗಲು, 

ತೆರೆ ಜಲದಿ ಮಿಗೆ ಲೀನವಾಗಲು ನಿಸ್ತರಂಗಾಬ್ಬಿ; | 

ಕರಣಗೋಚರವಿಷಯತತಿಯದು 

ಕರಣದೊಳಗಿರ್ದಂತಡಗಲಾ 

ಕರಣವರಿವಿನೊಳಡಗೆ ಸಹಜಾನಂದವಾಗಿಹುದು ॥ We] 

ತಾತ್ಪರ್ಯ: ಸಮುದ್ರದಲ್ಲಿ ಹುಟ್ಟಿದ ಅಲೆಗಳ ಹೊಡೆತದಿಂದ 

ವಿಷಯಗಳೆಂಬ ನೊರೆ 'ಹುಟ್ಟುತ್ತದೆ. ಆ ವಿಷಯಗಳೆಂಬ ನೊರೆ 

ಗಳ ಅಲೆಗಳಲ್ಲಿಯೇ ಅಡಗಿಹೋದಾಗ ಆ ಅಲೆಗಳು 

ಸಮುದದಲ್ಲಿಯೇ ಲೀನವಾಗುತ್ತವೆ. ಹಾಗೆ ಲೀನವಾದ ಅಲೆಗಳಿಲ್ಲದ 

ಪ್ರಶಾಂತಸಮುದ್ರವೇ ಆತ್ಮಸ್ಥರೂಪ. ಅದರಂತೆಯೇ ಇಂದ್ರಿಯ 

ಗೋಚರ ಗಳಾದ ವಿಷ ಷಯ ಸಮೂಹವು ಕರಣಗಳಲ್ಲಿ ಇದ್ದಂತೆಯೇ 

ಇದ್ದು ಆ ಕರಣಗಳ 

ಅರಿವಿನಿಂದ ಅಡಗಿಹೋದರೆ ಪಾಂತಸಮುದನಂಥ ಸಹಜವಾದ ಆನಂದವಂಟಾಗುತ್ತದೆ. 
ಶಬ್ದಾರ್ಥ: * ಹುಯಿಲು-ಹೊಡೆತದ ದನಿ; * ನಿಸ್ತರಂಗಾಬ್ಧಿಎ ತೆರೆಗಳಿಲ್ಲದ ಸಮುದ್ರ; 
ಕರಣ-ಇಂದ್ರಿಯಗಳು; ವಿಷಯ ತತಿ-ವಿಷಯಗಳ ಸಮೂಹ; ರೀನ-ಲಯ, ಅಡಗು. 
ಟಿಪ್ಪಣಿ: ಈ ಪದ್ಯದಲ್ಲಿ ಕವಿಯು ಆತ್ಮನಿಗೆ ನಿಸ್ತರಂಗಾಬ್ಧಿಯನ್ನು ಕರಣಗಳಿಗೆ ತೆರೆಗಳನ್ನು 
ವಿಷಯಗಳಿಗೆ ನೊರೆಯನ್ನು ಹೋಲಿಸಿದ್ದಾನೆ. 


ಪಾಠಾಂತರ: * ತೆರೆಹೊಡೆಯ=ತೆರೆಹೊಡೆಯೆ (ಅರಾಸೆ) (ಕು) 





ಮಿಥ್ಯವಹ ಕರಣದಲಿ ತೋರ್ಪ ಸ 

ಮಸ್ತಸಚರಾಚರವು ಕರಣದ 

ವೃತ್ತಿಯಳಿಯಲು ಸ್ಪಸ್ನವಳಿದಂತಳಿಯುತಿರಲಾಗ | 

ನಿತ್ಯ ನಿರುಪಾಧಿಕವೆನಿಸುವೇ 

ಕತ್ವವಾಗಿಯೆ ತೋರ್ಪುದೈ?; ತಿಳಿ 

ಮುಕಿಪದ, ಕೈವಲ್ಯ, ಸಹಜಾನಂದವೆಂದದನು ॥ (೪೨ 
ತಾತ್ಪರ್ಯ: ಅಸತ್ತ ೈವೆನಿಸಿರುವ ಇಂದ್ರಿಯಗಳಲ್ಲಿ ಕಂಡುಬರುವ ಎಲ್ಲಾ ಜಡಚೇತನ 
ವಸ್ತುಗಳೂ ಆಯಾ ಇಂದ್ರಿಯಗಳ ವ್ಯಾಪಾರನಶಿಸಿದಾಗ ಅವು ಸ್ವಪ್ನ ದಲ್ಲಿ ಕಂಡದ್ದು 


437 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಾಯವಾದಂತೆ ಅಳಿದುಹೋಗುವುವು. ಆಗ ನಿತ್ಯವೂ ನಿರುಪಾ ಪಾಧಿಕವೂ ಎನಿಸಿದ 
ಸರ್ವವ್ಯಾಪಿಯಾಗಿ ಏಕರೂಪಿಯಾದ ಬ್ರಹ್ಮವೇ ಕಾಣಿಸಿಕೊಳ್ಳುವುದು. ಅದೇ ಮುಕ್ತಿಪದ, 
ಕೈವಲ್ಯ, "ಸಹಜಾನಂದ (ಮೋಕ್ಷ. ಸಾಯುಜ  ಬ್ರಹ್ಮಾನಂದ)ವೆಂದು ತಿಳಿ. 


ಶಬ್ದಾರ್ಥ: * ಮಿಥ್ಯವಹ-ಅಸತ್ಯವಾಗಿರುವ; * ಕರಣದಲಿ-ಇಂದ್ರಿಯಗಳಲ್ಲಿ; * ತೋರ್ಪ 
ಕಾಣಿಸಿಕೊಳ್ಳುವ; * ಸಮಸ್ತ ಚರ--ಅಚರವು-ಎಲ್ಲಾ ಜಡಚೇತನವಸ್ತುಗಳೂ; * ಕರಣದ 
ವೃತ್ತಿ-ಇಂದಿಯ ವ್ಯಾಪಾರ; ಸಃ "ನಿರುಪಾಧಿಕಾಒಂದು ವಸ್ತುವನ್ನು ತಿಳಿಯಲು ) ಅಡ್ಡಿಯಾಗಿರುವದೇ 
ಉಪಾದಿ, ಪರಬ್ರಹ್ಮನನ್ನು ತಿಳಿಯಲು ಮಾಯೆ ಉಪಾಧಿ; ಸೇ "ಮುಕ್ತಿಪದ-ಮೋಕ್ಷ; * ಕೈವಲ್ಯ- 
ಸಾಯುಜ್ಯ; * ಸಹಜವಾದ-ಬ್ರಹ್ಮಾನಂದ. 


ಚುಚ ಕಚುಚ ಚಚ 


ಒಂದು ದೀವಿಗೆ ವರ್ತಿಭೇದಗ 

ಳಿಂದ ಹಲವಾದಂತೆ, ನೋಡಲ 

ದೊಂದು ಬೀಜವ ಬಿತ್ತೆ ಬಹುತರ ಬೀಜವಾದಂತೆ 

ಒಂದು ವಸ್ತುವುಪಾಧಿಭೇದಗ 

ಳಿಂದ ನಾನಾ ಭೇದವಾದುದು; 

ಕಂದ, ಕೇಳ್ದುದುಪಾಧಿಯಳಿಯಲದೇಕವಾಗಿಹುದು | (೪೩ 


ತಾತ್ಪರ್ಯ: ಒಂದು ದೀಪವು ಹಲವು ಬತ್ತಿಗಳ ಭೇದದಿಂದ ಹಲವು ದೀಪಗಳಾಗಿ 
ತೋರಿಬರುವಹಾಗೆ, ಒಂದು ಬೀಜನನ್ನು ಬಿತ್ತಿದರೆ ಅದು ಗಿಡವಾಗಿ, ಮರವಾಗಿ ಹಲವು 
ಬೀಜಗಳಾಗುವಂತೆ ಒಂದು ವಸ್ತು ಉಪಾಧಿಗಳ ಕಾರಣದಿಂದ ನಾನಾ ಭೇದಗಳಾಗುವುವು. 
ಆ ನಾನಾ ಭೇದಗಳು ಅಳಿದಾಗ ಆ ವಸ್ತು ಮೂಲಸ್ಟರೂಪದಲ್ಲಿ ಒಂದೇ ಆಗಿರುತ್ತದೆ. 
ಶಬ್ದಾರ್ಥ: * ದೀವಿಗೆ-ದೀಪ (ದೀವಟಿಗೆ), ದೀಪಿಕಾ ಪದದ ತದ್ಭವ; ವರ್ಷಿಭೇದಗಳಿಂದ-ಬೇರೆಬೇರೆ 
ಬತ್ತಿಗಳಿ೦ದ; * ಬಹುತರ ಬೀಜವಾದಂತೆ-ಅನೇಕ ಬೀಜಗಳಾದಂತೆ. 

ಟಿಪ್ಪಣಿ: ಉಪಾಧಿ-ಅವಿದ್ಯೆಯಿ೦ದಾದ ನಾಮರೂಪಗಳು ಸ್ವಸ್ವರೂಪವನ್ನು ತಿಳಿಯಲು 


ಅಡ್ಡಿಯಾದವು. ಒಂದು ವಸ್ತುವನ್ನು ತಿಳಿಯಲು ಅಡ್ಡಿಯಾಗಿ ಅದರ ಸುತ್ತ ಆವರಿಸಿರುವುದು, 
ಬೇರೆ ರೂಪಗಳಿಗೆ ತಾಳಿರುವುದು ಉಪಾಧಿ. 





ತನ್ನ ಸಂಸ್ಕೃತಿಯಾದವಸ್ಥೆಯೊ 

ಳನ್ಯರೆನಿಪಾಭಾಸಜೀವರಿ 

ಗುನ್ನಯಿಸಿ ಸಂಸಾರ ತನ್ನೀ ಭ್ರಾಂತಿಯಿಂದಹುದು; । 
ತನ್ನವಿದ್ಯಾನಾಶವಾಗಲು 

ತನ್ನ ಮುಕ್ತಿಯದೆಂತು ತನಗಹು 

ದನ್ಯರಿಗೆ ತನ್ನಂತೆ ಮುಕ್ತಿ ಯಥಾರ್ಥವಹುದೆಂದ ॥ PVN 


438 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ತಾತ್ಪರ್ಯ: ತನ್ನ ಸಂಸಾರಕ್ಕೆ ಅನುಗುಣವಾಗಿ ಆಗುವ ಎಚ್ಚರ ಅಥವಾ ಕನಸಿನ 
ಅವಸ್ಥೆಯೊಳು ತನ್ನಿಂದ ಬೇರಾಗಿ ತೋರುತ್ತಿರುವ ಆಭಾಸ ಜೀವರಿಗೆ ಸಂಸಾರವಿದೆ 
ಎಂದು ಭಾವಿಸಿದಾಗ ಅದು ಭ್ರಾಂತಿಯಿಂದ ನಿಜವೆನ್ನಿಸುತ್ತದೆ. ಆದರೆ ತನ್ನ ಅಜ್ಞಾನ 
ನಾಶವಾದಾಗ ತನಗೆ ಹೇಗೆ ಮುಕ್ತಿ ಉಂಟಾಗುತ್ತದೋ ಹಾಗೆಯೇ ಅನ್ಯಜೀವರಿಗೂ 
ಅವಿದ್ಯಾನಾಶದಿಂದ ಮುಕ್ತಿಯಾಗುವುದು ಸಹಜವೆಂದು ತಿಳಿ. 


ಶಬ್ದಾರ್ಥ: ಆಭಾಸಜೀವರಿಗೆ-ಜೀವರಂತೆ ತೋರುತ್ತಿರು ವವರಿಗೆ (ಕನಸಿನಲ್ಲಿ ಎಷ್ಟೋ ಜೀವರು 
ಸಂಸಾರಿಗಳಾಗಿ ಹುಟ್ಟಿ ಸಾಯುವವರಾಗಿ ತೋರುವರಷ್ಟೆ, ಅವರಿಗೆ ಈ ಸಂಸಾರಬಂಧವು 
ನಮ್ಮ ಕನಸೆಂಬ ಭ್ರಾಂತಿಯಿಂದಲೇ ಉಂಟಾಗುತ್ತದೆ) * ಉನ್ನಯಿಸಿ-ಭಾವಿಸಿದಾಗ; 
* ಭ್ರಾಂತಿಯಿ೦ಂದ-ಮಿಥ್ಯಾರೋಪಣದಿಂದ. 

ಟಿಪ್ಪಣಿ: ಅವಿದ್ಯಾನಾಶ-ಆತ್ಮ ಅನಾತ್ಮಗಳನ್ನು ತಿಳಿಯುವುದು ಅವಿದ್ಯೆ. ಉದಾ: ದೇಹವನ್ನು 
ಆತ್ಮವೆಂದು ತಿಳಿಯುವುದು ಸ್ವರೂಪಜ್ಞಾನವಿಲ್ಲದಿರುವುದೇ ಅವಿದ್ಯೆ (ಪರಮಾರ್ಥ ಪದಕೋಶ, 
ಪುಟ-೫೨) ಇವುಗಳ ನಿವಾರಣೆಯೇ ಅವಿದ್ಯಾನಾಶ. 





ಜೀವನೊಬ್ಬನವಿದ್ಯೆಯಿಂದಲಿ 

ಭಾವಿಸಲು ಬಹುಜೀವರಾಗಿಯೆ 

ತೀವಿ ತೋರುತ್ತಿಹರು ಸ್ಪಸ್ನಪದಾರ್ಥದಂದದಲಿ; । 

ಈ ವಿಧದವಿದ್ಯೆಯನು ಗುರುವಿನ 

ಪಾವನಾಂಘ್ರಿಯ ಪಿಡಿದು ಕೆಡಿಸಲು 

ಜೀವತನವಳಿದಾಗ ಜಗವೇಕತ್ತವಾಗಿಹುದು ॥ IN 


ತಾತ್ಪರ್ಯ: ವಿಚಾರಮಾಡಲಾಗಿ ಜೀವನು ಒಬ್ಬನೇ ಸ್ವಪ್ನದಲ್ಲಿ ಕಂಡ ಪದಾರ್ಥಗಳ 
ಹಾಗೆ ಬಹುಜೀವಿಯಾಗಿ ತೋರುತ್ತಾನೆ. ಇದು ಅವಿದ್ಯೆಯಸ್ವರೂಪ, ಗುರುವಿನ 
ಪವಿತ್ರಚರಣಗಳನ್ನು ಆಶ್ರಯಿಸಿ ಈ ಅವಿದ್ಯೆಯನ್ನು ಹೋಗಲಾಡಿಸಿಕೊಂಡು ಸತ್ಯವನ್ನು 
ತಿಳಿದಾಗ ಜೀವತ್ಸವೂ ಹಲವು ಭೇದಗಳಿಂದ ಉಂಟಾಗುವ ಜಗತ್ತೂ ಇಲ್ಲದಂತಾಗಿ 


ಒ೦ದೇ ಜಗತ್ತಿನ ಎಂದರೆ ಅದ್ವೈತ ಭಾವವುಂಟಾಗುತ್ತದೆ. 


ಶಬ್ದಾರ್ಥ: * ಜೀವನೊಬ್ಬನು-ಜೀವತ್ವ * ಅವಿದ್ಯೈ-ಅಸತ್ಯಜ್ಞಾನ; * ತೀವಿ-ಆವರಿಸಿ, ಎಲ್ಲೆಡೆ; 
* ಪಾವನಾಂಘ್ರಿಎಪವಿತ್ರಚರಣ; ಕೆಡಿಸಲು-ಅವಿದ್ಯೆಯನ್ನು ಹೋಗಲಾಡಿಸಲು; * ಜಗವೇಕತ್ನ 
ಐಅದ್ವೈತಭಾವ 





ಸಕಲಜೀವರ ಕರಣಸಾಕ್ಷಿಯ 
ಯುಕುತಿಯಿಂದರಿವಂದವೆಂತೆನೆ 
ವಿಕರಿಸುವ ಬುದ್ಧಿಯನು ತನ್ನೊಳು ಕಂಡ ಸಾಕ್ಷಿಯನೆ | 


439 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿಖಲದೊಳಗೊಂದೇ ಪರಿಯೊಳೇ 
ಪಕಟವಾಗಿಪುರಿವೆನುತ್ತದ 
ನಕಟ ! ತಿಳಿವುದು ಚೋದ್ಯವೇ ? ತನ್ನ ತೆ ಸರ್ವದಲಿ ॥ 1೪೬॥ 


ತಾತ್ಪರ್ಯ: ವ್ಯಾವಹಾರಿಕ, ಕ 08 08% ಜೀವರನ್ನು 
ಅಂತಃ ಕರಣಸಾಕ್ಷಿಯಿಂದ ಉಪಾಯವಾಗಿ ತಿಳಿಯುವ ಬಗೆ ಹೇಗೆಂದರೆ: ತನ್ನ ಲ್ಲಿರುವ 
ಅಂತಃಸಾಕ್ಷಿಯಿಂದ ವಿಕಾರಹೊಂದುವ ಬುದ್ದಿ ಸಿಯನ್ನು ಅರ್ಥಮಾಡಿಕೊಳ್ಳುವಂತೆ 
ಸಮಸ್ತ ವಸುಗಳಲ್ಲೂ ಏಕರೀತಿಯಾಗಿ ಪ್ರಕಟಗೊಂಡ ಜ್ಞಾನವೊಂದೇ ಎಂದರೆ 
ಆತ್ಸಸ್ತರೂಪ "ಒಂದೇ ಎ೦ದು ತಿಳಿಯುತ್ತಾ ಅದನ್ನೇ ಎಲ್ಲದರಲ್ಲೂ ಕಾಣುವುದು 
ಅಚ್ಚರಿಯ ಸಂಗತಿ ಏನೂ ಅಲ್ಲ. 


ಶಬ್ದಾರ್ಥ: * ಕರಣಸಾಕ್ಷಿಐಅ೦ತಃಕರಣಸಾಕ್ಷಿ; * ಅರಿವು-ಆತ್ಮಸ್ತರೂಪ; * ಚೋದ್ಯವೇ?= 
ಅಚ್ಚರಿಯೆನಿಸುತ್ತದೆಯೇ? ಇಲ್ಲ; * ತನ್ನಂತೆ ಸದ್ದದಲಿ ತಿಳಿವುದು-ತನ್ನಲ್ಲಿರುವ ಆತ್ಮವೇ ಎಲ್ಲರಲ್ಲೂ 
ಇದೆ ಎಂದು ಅರಿಯುವುದು ಎಂದರೆ ಜ್ಞಾನಸ್ವರೂಪ ಆತ್ಮ ಎಲ್ಲರಲ್ಲೂ ಒಂದೇ. 


ಟಿಪ್ಪಣಿ: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಒಂದು ಹಳ್ಳಿಯ ಮೇಲೆ ತೋರಿದ 

ಚಂದವಾದಾಕಾಶ ಗಿರಿ, ಪುರ, 

ಸಿಂಧು ಮೊದಲಾದಖಿಲದೇಶಂಗಳಲಿ ಕಂಡಂತೆ । 

ಕುಂದು ಹೆಚ್ಚುಗಳಿಲ್ಲದಮಲಾ 

ನಂದಸಂವಿದ್ಧಗನವೇ ತಾ 

ನೊಂದೆಪರಿಯಲಿ ಸಕಲಬುದ್ಧಿಗೆ ಸ ಸಾಕ್ಷಿಯಾಗಿಹುದು ॥ IY 


ತಾತ್ಪರ್ಯ: ಆಕಾಶವು ಒಂದು ಹಳ್ಳಿಯ ಮೇಲೆ ಕಾಣುವಂತೆಯೇ ಬೆಟ್ಟ ನಗರ, 
ಸಾಗರ ಇತ್ಯಾದಿ ಎಲ್ಲ ಕಡೆಗಳಲ್ಲಿಯೂ ಹೇಗೆ ಒಂದೇ ಆಕಾಶ ಇರುತ್ತದೋ 
ಹಾಗೆಯೇ ಬೇರೆ ಬೇರೆ ಪ್ರಾಣಿಗಳ ಬುದ್ಧಿಗಳಲ್ಲಿ ಬೇರೆಬೇರೆ ಸಾಕ್ಷಿ ಇರುವಂತೆ 
ಕಂಡರೂ ಸರ್ವರಲ್ಲೂ ಹೆಚ್ಚು ಕಡಿಮೆಗಳಿಲ್ಲದೆ ಇರುವ ನಿರ್ಮಲವಾದ 
ಆನಂದಮಯವಾದ "ಚಿದಾಕಾಶವೇ ಒಂದೇ. ಪರಿಯಲ್ಲಿ ಸಕಲರ ಬುದ್ಧಿಗೆ 
ಸಾಕ್ಷಿಯಾಗಿರುತ್ತದೆ. 


ಶಬ್ದಾರ್ಥ: * ಕುಂದು ಹೆಚ್ಚುಗಳಿಲ್ಲದ =ಹೆಚ್ಚುಕಡಿಮೆಗಳಿಲ್ಲದ; * ಅಮಲ ಆನಂದುನಿರ್ಮಲವಾದ 
ಆನಂದಸ ಸ್ವರೂಪವು; ಜೇ ಸಂವಿತ್‌ ಗಗನ-ಚಿದಾಕಾಶ; 





440 


ಅಧ್ಯಾಯ ೯ - ಜೀವತ್ರಯ ವಿಚಾರ 


ಉಪಸಂಹಾರ (೪೮) 
ಈ ಪರಿಯ ಜೀವತ್ರಯಂಗಳ 
ರೂಪಭೇದವನೊಲಿದು ಶುಕಗೆ ನಿ 
ರೂಪಿಸಿದ ಕರುಣದಲಿ ದ್ವೈಪಾಯನಮುನೀಶ್ಚರನು; | 
ಚಾಪಲತೆಯಳಿದಂತರಂಗದ 
ತಾಪವಡಗಲು ಶುಕನು ಪ್ರೇಮದಿ 
ದೀಪವನು ಬೆಳಗಿದನು ಸಹಜಾನಂದಗುರುಪದಕೆ ॥ ೪೮% 


ತಾತ್ಸರ್ಯ: ಈ ರೀತಿಯಾಗಿ ಶುಕನಿಗೆ ವೇದವ್ಯಾಸಮುನಿಯು ಪ್ರಿ ಹೀತಿಯಿ೦ದಲೂ, 
ಕರುಣೆಯಿಂದಲೂ, ವ್ಯಾವಹಾರಿಕ, ಪ್ರಾತಿಭಾಷಿಕ, ಪಾರಮಾರ್ಥಿಕರೆಂಬ ಮೂರು 
ಬಗೆಯ ಜೀವರಸ್ಪರೂ ಪಭೇದವನ್ನು ವಿವರಿಸಿ ಹೇಳಿದನು. ಆಗ ಅದನ್ನು ಕೇಳಿದ 
ಶುಕನಿಗೆ ಮನಸ್ಸಿನಲ್ಲಿದ್ದ ಸಂದೇಹದ ಪಶ್ನೆ ಗಳಿಗೆಲ್ಲಾ ಉತ್ತರ ದೊರಕಿ, ಹಂಗ 
ಕ್ಷೋಭೆ ಕೊನೆಗಂಡು' ನಿವಾರಣೆಯಾಗಲು ಅನುರಾಗಪೂರ್ವಕವಾಗಿ ಶುಕನು 
ಗುರುಸ ಹಜಾನಂದರ ಪಾದಪದ್ಮಗಳಿಗೆ ಆರತಿಯನ್ನು ಬೆಳಗಿದನು. 


ಶಬ್ದಾರ್ಥ: ದ್ವೈಪಾಯನಮುನೀಶ್ಚರನು-ವ್ಯಾಸರು (ಯಮುನಾ ನದಿಯಲ್ಲಿದ್ದ ಒಂದು ದ್ವೀಪದಲ್ಲಿ 
ಹುಟ್ಟಿದವರು) * ಚಾಪಲತೆಯಳಿದು-ಮನಸ್ಸಿನಲ್ಲಿದ್ದ ಪಕ್ನೆಗಳಿಗೆಲ್ಲಾ ಉತ್ತರ. ದೊರಕಿ; ಅಂತರಂಗದ 
ತಾಪ ನಅಂತರಂಗದ ಕ್ಷೋಭೆ; * ಅಡಗಲು-ನಿವಾರಣೆಯಾಗಲು; * ದೀಪವನು 
ಬೆಳಗಿದನು-ಆರತಿ ಮಾಡಿದನು 





ಮಂಗಲ (೪೯) 


ಭೂತಪತಿ, ಭುವನೇಶ, ಭೈರವ, 
ಮಾತರಿಶ್ಚಾಶನವಿಭೂಷಣ, 
ವೀತಿಹೋತ್ರವಿವಸ್ಟದಮೃ ತಮರೀಚಿಲೋಚನನೆ, । 


ಪ್ರೇತನಿಲಯನಿವಾಸ, ನಿಗಮಾ 
ತೀತ, ನಿತ್ಯಾನಂದ, ಗಿರಿಜಾ 
ಪ್ರೀತ, ಶ್ರೀಗಿರಿನಾಥ ರಕ್ಷಿಸು ಜಗವನಗಚಾಪ ॥ IVE 


ತಾತ್ಪರ್ಯ: ಭೂತಗಳಿಗೆ ಒಡೆಯನೆ, ಹದಿನಾಲ್ಕುಲೋಕಗಳಿಗೆ ಒಡೆಯನೆ, ಉಗ್ರನೆ, 
ಸೂರ್ಯಚ೦ದ್ರ ಅಗ್ನಿವರ್ಯನೆ, ಶೃಶಾನವಾಸಿಯೆ, ವೇದಾತೀತನೇ, ನಿತ್ಯಾನಂದ 
ಸ್ವರೂಪನೇ, ಪಾರ್ವತೀಪ್ರಿಯನೇ, ಮೇರುಪರ್ವತವನ್ನೇ ಧನುಸ್ನಾಗಿ ಉಳ್ಳವನೇ, 
ಶ್ರೀಶೈಲ ಮಲ್ಲಿಕಾರ್ಜುನನೆ ಮೂರುಲೋಕಗಳನ್ನು ಕಾಪಾಡು. 


ಶಬ್ದಾರ್ಥ: * ಭೂತಪತಿ-ಭೂತಗಳಿಗೆ ಒಡೆಯ, * ಭುವನೇಶ-೧೪ ಲೋಕಗಳಿಗೆ ಒಡೆಯ; 
ಮಾತರಿಶ್ವಾಶನವಿಭೂಷಣ-ಹಾವುಗಳನ್ನು ಆಭರಣವಾಗಿ ಉಳ್ಳವನು; ವೀತಿಹೋತ್ರ ವಿವಸ್ಟತ್‌ 


441 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅಮೃತಮದೀಚಿಲೋಚನ-ಅಗ್ನಿ, ಸೂರ್ಯ, ಚಂದ್ರ ಇವರನ್ನು ಕಣ್ಣಾಗಿ ಉಳ್ಳವನು; ಪ್ರೇತನಿಲಯ 
ನಿವಾಸ-ಸ್ಮಶಾನದಲ್ಲಿ ವಾಸಮಾಡುವವನು; ಗಿರಿಜಾಪ್ರೀತ-ಪಾರ್ವತಿಪ್ರಿಯ; * ವೀತಹೋತ್ರಿ-ಅಗ್ಮಿ 
* ವಿವಸ್ವತ್‌-ಸೂರ್ಯ; ಅಮೃತಮರೀಚಿ-ಚಂದ್ರ 


ಪದವಿಭಾಗ: ಜಗವನಗಚಾಪ-(ಜಗವ--ನಗಚಾಪ ಅಥವಾ ಜಗವನು--ಅಗಚಾಪಐಮೇರು 
ಪರ್ಚತವನ್ನು ಧನುಸ್ಸಾಗಿ ಉಳ್ಳವನು. 


ಮುಕ್ತಾಯ 


ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದಗುರುವರ್ಯ ಪಾದಕಮಲ 
ಭೃಂಗಾಯಮಾಣ ಸಹವಾಸಿ ಮಹಲಿಂಗರಂಗ ವಿರಚಿತವಾದ ಅನುಭವಾಮೃತವೆಂಬ 
ಗ್ರಂಥದಲ್ಲಿ ಜೀವತ್ರಯ ವಿಚಾರವೆಂಬ ಒಂಬತ್ತನೆಯ ಅಧ್ಯಾಯವು ಮುಗಿದುದು. 


ಸಾರಸಂಗಹ 
ಒಂಬತ್ತನೆಯ ಅಧ್ಯಾಯ - ಜೀವತ್ರಯ ವಿಚಾರ 


ಆ ಮಾಯೆಯ ಸಂಬಂಧವಿಲ್ಲದ ಶುದ್ಧಬ್ರಹ್ಮವೇ ತಾನೆಂದರಿಯದಿರುವದರಿಂದಲೇ ಆ 
ಮಾಯೆಯಿಂದ ಎದ್ದುಕೊಂಡಿರುವ ನಾನುನಾನೆಂಬ ಅಹಂಕಾರವು ನಮ್ಮಲ್ಲಿ ತಾಂಡವ 
ವಾಡುತ್ತಿರುವದು. ಈ ಅಹಂಕಾರವೇ ಜೀವವು. ಈ ಜೀವವು ಸ್ಥೂಲದೇಹದಲ್ಲೆಲ್ಲ ವ್ಯಾಪಿಸಿಕೊಂಡು 
ಸತ್ತ್ವಗುಣವನ್ನು ಧರಿಸಿದಾಗ ಎಚ್ಚರವೆ೦ದೂ, ಸ್ಥೂಲಶರೀರದೊಳಗಣ ನಾಡಿಗಳಲ್ಲಿ ಮಾತ್ರ 
ಹರಡಿಕೊಂಡು ರಜೋಗುಣವನ್ನು ಧರಿಸಿದಾಗ ಕನಸೆಂದೂ ತಮೋಗುಣದಿಂದ ಅದಿಲ್ಲವೆಂಬಷ್ಟು 
ಸಂಕುಚಿತವಾದಾಗ ನಿದ್ದೆಯೆಂದೂ ಮೂರವಸ್ಥೆಗಳು ಪ್ರಾಣಿಗಳಿಗೆಲ್ಲ ಇರುವವು. ಈ ಮೂರವಸ್ಥೆಗಳ 
ಅಭಿಮಾನ ದೃಷ್ಟಿಯಿಂದ ಜೀವನಿಗೆ ಕ್ರಮವಾಗಿ ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ 
ಎಂದು ಹೆಸರುಗಳಾಗಿರುವವು. ಇದೇ ಜೀವತ್ರಯ. ಅಭಿಮಾನವನ್ನು ತಳೆದ ಜೀವವು ಚೈತನ್ಯಕ್ಕೆ 
ಹತ್ತಿರದಲ್ಲಿರುವದರಿಂದ ಸ್ವಭಾವವಾಗಿ ನಮಗೆ ಜೀವವೇ ಆತ್ಮವೆನಿಸುವದು. ಜೀವವು 
ಮಾಯೆಯಿಂದ ಎದ್ದುಕಾಣುವಂಥದ್ದೆಂದು ತಿಳಿಯುತ್ತಲೇ ಆ ಜೀವಭಾವವು ಹಾರಿಹೋಗುವದು. 
ಜೀವನು ಮಾಯೆಯ ಆವರಣವೆಂಬ ನಿದ್ರೆಯಿಂದ ಜಗತ್ತೆಂಬ ಕನಸನ್ನು ಕಾಣುತ್ತ ಅವುಗಳನ್ನು 
ನಿಜವೆಂದು ತಿಳಿಯುತ್ತ ಅವಸ್ಥೆಗಳಲ್ಲಿ ಅಭಿಮಾನವನ್ನು ತಳೆಯುತ್ತ ಕಷ್ಟಪಡುತ್ತಿರುವನು. 
ಆವರಣವಳಿದು ಅವಸ್ಥಾತ್ರಯದ ಅಭಿಮಾನವು ತೊಲಗಿದ ಹೊರತು ಈ ಕಷ್ಟಕ್ಕೆ ಬಿಡುಗಡೆ 
ಇಲ್ಲ. ಒಂದರ ಹಿಂದೊಂದು ಆಳುತ್ತ ಹೋಗುತ್ತಿರುವ ಆ ಅವಸ್ಥೆಗಳು ಒಂದಿರುವಾಗ 
ಒಂದಿಲ್ಲದ ಕಾರಣ ಯಾವ ಅವಸ್ಥೆಯ ಜೀವನೂ ನಮ್ಮ ಆತ್ಮನಲ್ಲ. ಮೂರವಸ್ಥೆಗಳನುಭವಕ್ಕೂ 
ಸಾಕ್ಷಿಯಾಗಿರುವ ಚೈತನ್ಯವೇ ನಮ್ಮ ಆತ್ಮವು. 


ಜೇತೇಸೇಶೇ ಶೇ 


442 


ಹತ್ತನೆಯ ಅಧ್ಯಾಯ 


ಜೀವನ್ಮುಕ್ತಿ ನಿರೂಪಣ 
(ಯೋಗೀಶ್ವರ ಚರಿತ್ರೆ 


ಸೂಚನೆ॥ 

ಸತ್ಯಸಹಜಾನಂದವಹ ನಿಜ 

ಮುಕ್ತಿಯನುಭವಗೊಳ್ಳ ಯೋಗಿ ಚ 

ರಿತ್ರವನು ಶುಕಮುನಿಗೆ ಸಾತ್ಯವತೇಯ ಬೋಧಿಸಿದ ॥ 
ತಾತ್ಪರ್ಯ: ಸಹಜಾನಂದವಾಗಿಯೂ ನಿಜವಾದ ಮುಕ್ತಿಯ ಅನುಭವವನ್ನು 
ಹೊಂದುವ ಯೋಗೀಶ್ವರ ಚರಿತ್ರೆಯನ್ನು ಶುಕನಿಗೆ ವೇದವ್ಯಾಸರು ತಿಳಿಸಿದರು. 


ಶಬ್ದಾರ್ಥ: * ಸಾತ್ಯವತೇಯ-ಸತ್ಯವತೀಪುತ್ರ, ವೇದವ್ಯಾಸ; ಬೋಧಿಸಿದ-ತಿಳಿಸಿದರು 





ಇಷ್ಟದೇವತಾ ಸ್ತುತಿ ಮೊದಲಾದದ್ದು (೧-೩) 
ಪ್ರೇತಭೂಮಿಯೊಳಾಡುತಸ್ಥಿ 
ವ್ರಾತಮಾಲೆಯ ಸೂಡುತಾವಗ 
ಭೂತವೇತಾಳಾದಿಗಳ ಕೂಡೊಲಿದು ನರ್ತಿಸುವ ॥ 
ಈ ತೆರದ ಮಂಗಲಚರಿತ್ರನು 
ಪ್ರೀತಿಯಿಂದಲಿ ತನ್ನ ನೆನೆವರಿ 
ಗೋತು ಜಯಮಂಗಲವನೀವನು ಶ್ರೀಗಿರೀಶ್ವರನು ॥ ॥೧॥ 


ತಾತ್ಪರ್ಯ: ಶ್ಮಶಾನ ಭೂಮಿಯಲ್ಲಿ ಸದಾ ವಿಹರಿಸುತ್ತಾ, ಎಲುಬುಗಳ ಮಾಲೆಯನ್ನು 
ಅಲಂಕರಿಸಿಕೊಂಡು, ಭೂತಪ್ರೇತಭೇತಾಳ ಪಿಶಾಚಾದಿಗಳೊಂದಿಗೆ ನಲಿದು 
ನರ್ತಿಸುತ್ತಾ, ಅಂತರಂಗದಲ್ಲಿ ಮ೦ಗಳಕರನಾಗಿ ಬಹಿರಂಗದಲ್ಲಿ ಹೊರನೋಟಕ್ಕೆ 
ಅಶುಭಚರಿತ್ರನಾಗಿ ಕಾಣುವ ಶ್ರೀಶೈಲ ಮಲ್ಲಿಕಾರ್ಜುನನು ತನ್ನನ್ನು ಪ್ರೀತಿಯಿಂದ 
ಸ್ಮರಿಸುವವರಿಗೆ ಒಲಿದು, ಜಯವನ್ನು, ನಿತ್ಯಮ೦ಗಳವನ್ನು ಅನುಗ್ರಹಿಸುತ್ತಾನೆ. 


ಶಬ್ದಾರ್ಥ: * ಸೂಡುತ-ಅಲಂಕರಿಸಿಕೊಳ್ಳುತ್ತ; * ಅಮಂಗಲಚರಿತ್ರನುನಅಶುಭಸ್ವರೂಪನು; 
* ಆವಗ-ಸದಾಕಾಲವೂ; * ಭೂತವೇತಾಳಾದಿಗಳ-ಭೂತಪ್ರೇತಶಬೇತಾಳಪಿಶಾಚಾದಿ 
ಪ್ರಮಥಗಣಗಳನ್ನು ಒಳಗೊಂಡು; * ಕೂಡಿ-ಒಳಗೊಂಡು; ಒಲಿದು-ಪ್ರೀತಿಯಿ೦ದ ವಶನಾಗಿ; 
* ನೆನೆವರಿಗೆ-ಸ್ಕರಿಸುವವರಿಗೆ; * ಓದು-ಒಲಿದು; * ಜಯಮಂಗಲವನು-ಯಶಸ್ಸನ್ನು, ಶುಭವನ್ನು; 
* ಈವನು-ಉಂಟುಮಾಡುವನು, ಅನುಗ್ರಹಿಸುವನು; * ಶ್ರೀಗಿರೀಶ್ವರನು-ಶ್ರೀಶೈಲಮಲ್ಲಿಕಾರ್ಜುನನು. 


443 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: ಅಮಂಗಲಚರಿತ್ರನು- ಈಶ್ವರನು ವ್ಯವಹಾರದೃಷ್ಟಿಯಿಂದ ಅಮ೦ಗಲಚರಿತ್ರನಾದರೂ, 
ರ ೈಷ್ಠಿಯಿಂದ ಯಾವ ಮಂಗಲದ ಲೇಪವೂ ತನಗೆ ಹತ್ತುವುದಿಲ್ಲವೆಂದು 
ಉದಾಹರಣೆಯಾಗಿರುವಷ್ಟು ಮಂಗಲಕರನಾಗಿರುವ ಅಂತಃ ಸ್ಪರೂಪವುಳ್ಳವನು. 





ಢಾಳಕರಿಗರ್ಥಾರ್ಥಿಗಳಿಗೆ, ಕ 
ರಾಳಕಾಮುಕರಿಂಗೆ, ಕಲಹಕೆ 
ಕಾಲಕೆರೆವ ಕಠೋರರಿಗೆ, ಕಡುಕೋಪಶೀಲರಿಗೆ, ॥ 

ಕಾಳುಗೂಳರಿಗಾತ್ಮನಿಷ್ಠ ರ 

ಕಾಳುಗೆಡಿಪ ಕುತರ್ಕಿಗಳಿಗೆಲೆ 

ಜಾಳುಬೋಳುಗಳಿಂಗೆ ಪೇಳದಿರನುಭವಾಮೃತವ ॥ LD 
ತಾತ್ಪರ್ಯ: ಎಲೈ ಶುಕಮುನಿಯೆ, ದಂಭಗಾರರಿಗೆ, ಹಣದಾಸೆಯುಳ್ಳವರಿಗೆ, ಕ್ರೂರ 
ಮೋಹಾಂಧರಿಗೆ, ಜಗಳಕ್ಕೆ ಕಾಲುಕೆರೆಯುವ ಕಠಿಣಾತ್ಮರಿಗೆ, ಬಹಳವಾಗಿ 
ಮುಂಗೋಪವುಳ್ಳವರಿಗೆ, ಕೀಳಾದ ಕೂಳನ್ನು ತಿನ್ನು! ವವರಿಗೆ, ಅತ್ಯಜ್ಞಾನಶೀಲರನ್ನು 
ಹೀಯಾಳಿಸುವ ವಿತಂಡವಾದಿಗಳಿಗೆ, ಒಳಗೇನು ಹುರುಲಲ್ಲದೆ ಒಣಮಾತಾಡುವವರಿಗೆ 
ಈ ಅನುಭವಾಮೃತವನ್ನು ಹೇಳಬೇಡ. 


ಶಬ್ದಾರ್ಥ: ಢಾಳಕರಿಗೆ-ದಂಭಗಾರರಿಗೆ, ಕಾಳುಗೂಳರಿಗೆ-ಕಾಡಾದ ಅಂದರೆ ಕೀಳಾದ ಕೂಳನ್ನು 
ತಿನ್ನುವವರಿಗೆ (ತಿನ್ನಬಾರದನ್ನು ತಿನ್ನುವವರಿಗೆ ಎಂದರ್ಥ); ಕಾಳುಗೆಡಿಪ-ಹೀನವಾಗಿ ಮಾಡುವ; 
ಜಾಳು ಬೋಳುಗಳಿಂಗೆ-ಒಳಗೇನೂ ಹುರುಳಿಲ್ಲದೆ ಒಳಮಾತನಾಡುವವರಿಗೆ. 





ಶಿಕ್ಷಿತರಿಗೆ, ಶಿವಾಗಮಂಗಳ 

ಪೇಕ್ಷೆ ಯುಳ್ಳವರಿಂಗೆ, ಶಿವಪಂ 

ಚಾಕ್ಷರಿಯ ಮಂತ್ರೋಕ್ತ ವಿಧಿಯಲಿ ದೀಕ್ಷೆ ಪಡೆದರಿಗೆ, ॥ 

ಮೋಕ್ಷಕಾಂಕ್ಷಕರಿಂಗೆ, ಮೌನದ 

ಲಕ್ಷ ರಬ್ರಹ್ಮವನು ತಿಳಿದು ನಿ 

ರೀಕ್ಷಿಸುವ ನಿಷುಣರಿಗೆ ಪೇಳೀ ಅನುಭವಾಮೃತವ ॥ (2 
ತಾತ್ಪರ್ಯ: 'ಗುರುಹಿರಿಯರಿಗೆ ವಿಧೇಯರಾಗಿ ಸಚ್ಛಾಸ್ತಗಳಾದ ಶಿವಾಗಮಗಳನ್ನು 
ತಿಳಿಯಲು ಅಪೇಕ್ಷಿಗಳಾದವರಿಗೆ ನಮಶ್ತಿವಾಯವೆಂಬ ಶಿವಪಂಚಾಕ್ಷರಿ ಮಂ ತವನ್ನು 
ಕ್ರಮಬದ್ಧ ವಿಧಿಯಲ್ಲಿ ದೀಕ್ಷೆ ಪಡೆದವರಿಗೆ, ಮೋಕ್ತಾಪೆಣ್ಣಿಗಳಿಗೆ ಮನನದಿಂದ ಪರಬ್ರಹ್ಮನನ್ನು 
ಅನುಸಂಧಾನಮಾಡಿ ತಿಳಿಯಲು ಅಪೇಕ್ಷಿಸುವ ಸಮರ್ಥರಿಗೆ ಈ ಅನುಭವಾಮೃತವನ್ನು ತಿಳಿಸು. 


ಶಬ್ದಾರ್ಥ: ಶಿಕ್ಷಿತರಿಗೆ-ಗುರುಹಿರಿಯರ ಅಧೀನರಾಗಿ ಬೆಳೆದವರಿಗೆ; ಮೌನದಲ್ಲಿ-ಶ್ರವಣಮಾಡಿದ 
ಅರ್ಥವನ್ನು ಮನಸ್ಸಿನಲ್ಲಿ ಯುಕ್ತಿಯಿಂದ ಹೊಂದಿಸಿಕೊಳ್ಳುತ್ತ (ಮನನದಿಂದ); 


444 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಟಿಪ್ಪಣಿ: ಶಿವಾಗಮಂಗಳಪೇಕ್ಷೆಯುಳ್ಳವರಿಂಗೆ-ಇಲ್ಲಿ ಕವಿಯು ಶಿವಾಗಮಕ್ಕೂ ಪ್ರಾಧಾನ್ಯವನ್ನು 
ಕೊಟ್ಟಿರುವುದು ಅವುಗಳಲ್ಲಿ ಅವನ ಪ್ರೇಮವಿಶೇಷವನ್ನು ತೋರಿಸುವದೆಂದು ಮಾತ್ರ ಗ್ರಹಿಸಬೇಕು. 
ಹಾಗಲ್ಲದಿದ್ದರೆ ಉಳಿದ ದೇವತೆಗಳ ಉಪಾಸಕರು ಮುಕ್ತಿಗೆ ಅರ್ಹರೇ ಅಲ್ಲವೆಂದು 
ಹೇಳಿದಂತಾಗುವದು. ಜ್ಞಾನಿಗಳೆಂದಿಗೂ ಹಾಗೆ ಹೇಳುವುದಿಲ್ಲ. ಮುಖ್ಯವಾಗಿ ಸಚ್ಛಾಸ್ತ್ರಗಳ 
ಮೇಲೆಯೂ ಸನ್ಮಂತ್ರಗಳ ಮೇಲೆಯೂ ಆದರವುಳ್ಳವರಾದರಾಯಿತು. 





ತನು ಕರಣ ಮೊದಲಾದುವನಿತನು 

ಘನವಿವೇಕದಿ ನೇತಿಗಳೆಂದುಳಿ 

ದನುಪಮದ ಶೇಷಿತ ನಿರಾಕಲಿಸಲೃಶಕ್ಯವಲಾ | ॥ 

ಎನುತ ನನ್ನೊಳು ನಾನೆ ನನ್ನನು 

ನೆನೆದು ಚಿನ್ಮಯನಾದೆನೆನಗೇ 

ಕನಫ, ಸಹಜಾನಂದ ತೋರದದೇನು? ಹೇಳೆಂದ ॥ ॥೪॥ 
ತಾತ್ಪರ್ಯ: ಶರೀರ, ಕರಣ ಮುಂತಾದವುಗಳನ್ನೆಲ್ಲ ಶ್ರೇಷ್ಠವೆನಿಸಿದ ವಿವೇಕದಿಂದ 
ತಿರಸ್ಕರಿಸಿ, ಉಳಿದ ಅನುಪಮವಾದ ಶೇಷವನ್ನು ನಿರಾಕರಿಸಲು ಅಶಕ್ಯವಲ್ಲವೇ? 
ಎಂಬುದಾಗಿ ತನ್ನಲ್ಲಿ ತಾನು ತನ್ನನ್ನು (ಆತ್ಮವನ್ನು) ನೆನೆದು, ಜ್ಞಾನಸ್ಪರೂಪಿ (ಚಿನ್ಮಯ) 
ಆದೆನೆಂದು ತಿಳಿದೆನು. ಆದರೂ ಇನ್ನೂ ನನಗೆ ಪಾಪರಹಿತವಾದ ಸಹಜಾನಂದ 
ಏಕೆ ತೋರುತ್ತಿಲ್ಲ? ವ್ಯಾಸನೇ, ದಯಮಾಡಿ ತಿಳಿಸು ಎ೦ದು ಶುಕನು ಕೇಳಿದನು. 


ಶಬ್ದಾರ್ಥ: ತನು-ಶರೀರ; ಕರಣ-ಅ೦ತಃಕರಣ; * ಘನ-ಶ್ರೇಷ್ಠ; * ನೇತಿಗಳೆಂದು ಉಳಿದ 
ಅಲ್ಲಗಳೆದು; * ಶೇಷಿತಐಉಳಿದ; ಅನಘ-ಪರಿಶುದ್ಧನಾದ; ಸಹಜಾನಂದ-ಗುರುವು; ತೋರದು= 
ಕಾಣಿಸುತ್ತಿಲ್ಲ ಏಕೆ? 





ಕ್ಷೇಶಪಂಚಕದ ಪ್ರತಿಬಂಧಕತ್ವ (೫-೮) 
ತನಯ ತತ್ತ್ವವ ತಿಳಿದ ಮಾತ್ರದಿ 
ತನುವು ತಾನೆಂದೆಂಬ ವಾಸನೆ 
ಮನಕೆ ಬಿಡದದರಿಂದ ಭೂಮಿಕೆಗಳನು ದೃಢವಾಗಿ ॥ 
ಅನವರತವಭ್ಯಾಸದಿಂದಲ 
ಮನನವನು ಮಾಡುತ್ತಲಿರುತಿರ 
ಲನಫ, ಪರಮಾನಂದವಹುದೈ ಕ್ಷೇಶವಳಿದಾಗ ॥ 1೫ 


ತಾತ್ಪರ್ಯ: ಶುಕನು ಕೇಳಿದ ಪ್ರಶ್ನೆಗೆ ವ್ಯಾಸರು ಉತ್ತರಿಸಿದರು. ಅನಘನಾದ ಶುಕನೇ 
ಕೇಳು, ತತ್ತ್ವವನ್ನು ತಿಳಿದುಕೊ೦ಡ ಮಾತ್ರದಿ೦ದಲೇ ಈ ಶರೀರವು ನಾನೇ ಎ೦ಬ. 
ವಾಸನೆಯು ಮನಸ್ಸಿನಿ೦ದ ಬಿಟ್ಟುಹೋಗುವುದಿಲ್ಲ. ಆದಕಾರಣ, ಈ ಹಿ೦ದೆ ತಿಳಿಸಿದ 
ಸಪ್ತಭೂಮಿಕೆಗಳನ್ನು ಶ್ರದ್ದೆಯಿಂದ ನಿರಂತರವಾಗಿ ಅಭ್ಯಾಸಮಾಡುತ್ತಾ ಅದನ್ನೇ 


445 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮನನಮಾಡಿದರೆ ಆಗ ಪಂಚಕ್ಷೇಶಗಳು ನಶಿಸಿ ಸ್ಥಿ ರವಾದ ಪರಮಾನಂದ 
ಉಂಟಾಗುತ್ತದೆ. 

ಶಬ್ದಾರ್ಥ: * ತತ್ತ್ವವ-ಆತ್ಮವಿಚಾರ, ಬಹ್ಮಸ್ನರೂಪವಿಚಾರ; ಭೂಮಿಕೆ-ಸಪ್ಪಭೂಮಿಕೆಗಳು 
(ವಿವರಗಳಿಗೆ ಅ-೬, ಪ-೬ ನೋಡಿ) ೧. ಸುಖೇಚ್ಛೆ, ೨. ವಿಚಾರಣ, ೩. ತನುಮಾನಸ, ೪. 
ಸತ್ತಾ ತ್ರಿ ೫. ಅಸಂಸತ್ತಿ ೬. ಪದಾರ್ಥಾಭಾವಿನೀ, ೭. ತುರ್ಯಗಾ; * ಅನವರತ-ನಿರಂತರ; 
* ಕ್ಷೇಶ-ಪಂಚಕ್ಷೇಶಗಳು ಯಾವುವೆಂದರೆ- ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ. 


ಟಿಪ್ಪಣೆ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಕ್ಷೇಶಪಂಚಕವೆನಲವಿದ್ಯಾ 

ಕ್ಷೇಶವೊಂದಸ್ಮಿತೆಯೆರಡು; ಕೇ 

ಳಾಸೆವಡೆದಿಹರಾಗ ಮೂರಾದ್ದೇಷವದು ನಾಲ್ಕು; ॥ 

ಈಸರಲಿ ಬಿಡದಭಿನಿವೇಶದಿ 

ಸೂಸಿ ಸುಳಿಯುತ ತೊಡರಿ ಸುಖದ ವಿ 

ನಾಶವೈದನೆಯಾದ ಕಡೆಯಾಕ್ಷೇಶವೆನಿಸುವುದು ॥ Nel 
ತಾತ್ಪರ್ಯ: ಪಂಚಕ್ಷೇಶಗಳೆಂದರೆ ಇವು: ೧. ಅವಿದ್ಯಾಕ್ಷೇಶ, ೨. ಅಸ್ಮಿತೆ, ೩. 
ಆಶಾಭಾವ ಹೊಂದಿರುವ ರಾಗ, ೪. ದ್ವೇಷ, ಈ ನಾಲ್ಕರಲ್ಲಿ ಸೇರಿಕೊಂಡು 


ಕಾಣಿಸಿಕೊಳ್ಳುತ್ತಾ ಆತ್ಮಸುಖಕ್ಕೆ ಭಂಗಕಾರಿಯಾದ ಕಡೆಯ ಕ್ಷೇಶ ಐದನೆಯದು 
ಅಭಿನಿವೇಶ. 


ಶಬ್ದಾರ್ಥ: ಈಸರಲಿ=-ಇವೆಲ್ಲವುಗಳಲ್ಲಿಯೂ, ಈ ನಾಲ್ಕರಲ್ಲಿಯೂ ಐದು ಕ್ಷೇಶಗಳನ್ನು 
ಮುಂದಿನಪದ್ಯದಲ್ಲಿ ಕವಿ ವಿವರಿಸಿದ್ದಾನೆ; * ಸುಳಿಯುತ-ಕಾಣಿಸಿಕೊಳ್ಳುತ್ತಾ * ತೊಡರಿ 
=ಆತ್ಮಸುಖಕ್ಕೆ ಭಂಗಕಾರಿಯಾದ 


ತನ್ನನರಿಯದುದೇ ಅವಿದ್ಯೆಯ 

ದನ್ಯದೊಳು ತಾನೆಂಬುದಸ್ಥಿತೆ 

ಯುನ್ನತದ ಭೋಗಾಭಿಲಾಷೆಯೆ ರಾಗವೆನಿಸುವದು; ॥ 
ಮುನ್ನಲದು ಪ್ರತಿಕೂಲಮಾದೊಡೆ 

ನನ್ನಿಯದರಿಂ ದ್ವೇಷವಿದರೊಳು 

ಗನ್ನಗತಕದಿ ತೊಡರಿ ಬಿಡದಿಹುದಭಿನಿವೇಶವದು ॥ al 


ತಾತ್ಪರ್ಯ: ತನ್ನನ್ನು ತಾನು ತಿಳಿಯದಿರುವುದೇ ಅವಿದ್ಯೆ ಅನ್ಯದೊಳಗೆ ತಾನು 
ಎಂಬುದೇ ಅಸಿತ; ಅಧಿಕವಾದ ಭೋಗಗಳನ್ನು ಅನುಭವಿಸಬೇಕೆಂಬ ಬಯಕೆಯೇ 
ರಾಗ; ಈ ರಾಗವೆಂಬುದು ಅನುಕೂಲವಾಗದೆ ಪ್ರತಿಕೂಲವೆನಿಸಿದರೆ ಉಂಟಾಗುವುದೇ 


446 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ದ್ವೇಷ ಎಂಬುದು ನಿಜ. ಈ ನಾಲ್ಕರಲ್ಲಿ ಮೋಸದಿಂದ ಸೇರಿಕೊಂಡು ಭ್ರಾಂತಿಯಿಂದ 
ಸುಳಿದಾಡುವುದೇ ಅಭಿನಿವೇಶ ಎನಿಸುತ್ತದೆ. 


ಶಬ್ದಾರ್ಥ: * ತನ್ನನರಿಯದುದೇ-ಆತ್ಮಜ್ಞಾನ ಹೊಂದದಿರುವುದು; * ಉನ್ನತದ-ಅಧಿಕವಾದ; 
* ನನ್ನಿ-ನಿಜ; * ಗನ್ನಗತಕ-ಮೋಸ; *ತೊಡರಿ-ಸೇರಿಕೊಂಡು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಕ್ಷೇಶಪಂಚಕದಿಂದ ಜೀವನು 

ಮೋಸದಿಂದಜ್ಞಾನವೆಡೆಗೊಳ 

ಲಾಸೆಬಟ್ಟನ್ಯದೊಳು ಭೋಗಾಪೇಕ್ಷೆಯನು ಮಾಡಿ । 
ದ್ವೇಷದಿಂದುರಿದುರಿದು ಬೇವುತ 

ಗಾಸಿಯಾಗಲು ಮತ್ತರದಿ, ಬಹು 

ವಾಸಿಪಂಥಗಳಿಂದ ಸುಖಮೈದೋರದಿಹುದೆಂದ ॥ ISN 


ತಾತ್ಪರ್ಯ: ಹಿಂದಿನಪದ್ಯದಲ್ಲಿ ಹೇಳಿದ ಐದುಬಗೆಯ ಕ್ಷೇಶಗಳಿ೦ದ ಜೀವನು 
ಮೋಸಹೋಗಿ ಅಜ್ಞಾನವು ಆವರಿಸಿಕೊಳ್ಳಲು ವಿಷಯಾಸಕ್ತನಾಗಿ ಬ್ರಹ್ಮೇತರ 
ವಸ್ತುಗಳಲ್ಲಿ ಮೋಹಗೊಂಡು ಭೋಗದಲ್ಲಿ ಅತ್ಯಾಸಕ್ತಿಹೊಂದಿ ಆ ಸುಖ ದೊರೆಯ 
ಲಿಲ್ಲವೆಂಬ ದ್ವೇಷದಿಂದ ಕೆರಳಿಕೆಂಡವಾಗಿ ಅಸೂಯೆಯಿಂದ ಆಘಾತಹೊಂದಿ 
ಅನೇಕ ಬಗೆಯ ಹಠಗಳಿಂದ ಸುಖಹೊಂದಲಾರದೆ ದುಃಖಿತನಾಗಿರುತ್ತಾನೆ. 
ಶಬ್ದಾರ್ಥ: * ಕ್ಷೇಶಪಂಚಕದಿಂದ-ಹಿ೦ದಿನಪದ್ಯದಲ್ಲಿ ವಿವರಿಸಿದೆ; * ಅಜ್ಞಾನವಡೆಗೊಳಲು-ಅವಿದೈ 
ಆವರಿಸಿಲು; ಉರಿದುರಿದುಬೇವುತಾಕೆರಳಿಕೆಂಡವಾಗಿ ಉರಿದು; ಬೇವುತ-ಬೇಯುತ್ತ; 
* ಗಾಸಿಯಾಗಲು-ಆಘಾತಹೊಂದಿ; * ಮತ್ತರ-ಅಸೂಯೆ; * ಬಹುವಾಸಿಪಂಥಗಳಿಂದ-ನಾನಾ 
ಬಗೆಯ ಹಠಗಳಿ೦ದ; * ಮೈದೋರದೆ-ಹೊಂದಲಾರದೆ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಜೀವನ್ಮುಕ್ತಿಯ ವಿವಿಧ ಪ್ರತಿಬಂಧಕಗಳು (೯-೧೬) 
ಭೋಗಲೋಭರಿಗಹುದು ಹೆಂಗಳ 
ಮೇಗೆ, ಧನಗೃಹಗಳಲಿ ಕೇಳ್ಳೆ 
ರಾಗದ ವಿಕಾರಗಳು- ಕಾಮಕ್ರೋಧ ಲೋಭಗಳು; | 
ಅಗಲವರುರೆ ಸಿಲುಕಿ, ದುಃಖದ 
ಸಾಗರದೊಳೋಲಾಡಿ, ಸೌಖ್ಯವ 
ನೀಗಿ ಕಳೆವರು ಮೋಹಮದ ಮತ್ತರದ ಬೇಗೆಯಲಿ ॥ NE 


447 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಸರ್ಯ: ಎಲೈ ಶುಕನೆ ಕೇಳು, ಭೋಗದಲ್ಲಿ ಅತ್ಯಾಸಕ್ತಿ ಉಳ್ಳವರಿಗೆ ಸ್ತ್ರೀಯರು, 
ದ್ರವ್ಯ ಮನೆಗಳ ಬಗ್ಗೆ ಅನುರಾಗ ಜನಿಸುವುದು. ಆ ಅನುರಾಗದ ಹಲವು ರೂಪಗಳಾದ 
ಕಾಮ, ಕ್ರೋಧ, "'ರೋಭಗಳಿಗೆ ಒಳಗಾಗಿ ಸಿಲುಕಿಕೊಂಡು ಒದ್ದಾಡುತ್ತಾರೆ; 
ದುಃಖಸಾಗರದಲ್ಲಿ ಮುಳುಗೇಳುತ್ತಾ ಮೋಹ, ಮದ, ಮತ್ಸರದ ಅಗಿ ಕುಂಡದಲ್ಲಿ 
ಬಿದ್ದು ಬೇಯುತ್ತಾ ಆತ್ಮಸುಖಹೀನರಾಗಿ ಬಾಳ ಸವೆಸುವರು. 


ಶಬ್ದಾರ್ಥ: ಭೋಗಲೋಭರಿಗೆ-ಭೋಗದಲ್ಲಿ ಅತ್ಯಾಸಕ್ತೀಉಳ್ಳವರಿಗೆ; ೫ ಹೆಂಗಳಮೇಗೆ-ಸ್ತ್ರೀಯರ 
ಬಗ್ಗೆ; ಹೇ ಧನಗೃಹಗಳಲಿ- =ಹಣ, ಮನೆಗಳ ಬಗ್ಗೆ; * ರಾಗದವಿಕಾರಗಳು ಅನುರಾಗದ “ಜಲವು 
ರೂಪಗಳು; ಉರೆಸಿಲುಕಿ-ಚೆನ್ನಾಗಿ ಸಿಕ್ಕಿಕೊಂಡು; * ಅಗಲವರುಎಬದ್ದಾಡುತ್ತಾರೆ; ಸೌಖ್ಯವನೀಗಿ 
=ಆತ್ಮಸುಖಹೀನರಾಗಿ; *ಕಳೆವರು-ಬಾಳ ಸವೆಸುವರು. 





ಅಷ್ಟಮದ ತಲೆಗೇರಿ, ಹೆಮ್ಮೆಯ 

ಬಟ್ಟೆಯಲಿ ತಾ ಬೆರೆತು, ತಟ್ಟನೆ 

ಕೆಟ್ಟನುಡಿಯಲಿ ಗುರುಹಿರಿಯರೆಂದೆಂಬುವರ ಜರಿದು, । 

ದುಷ್ಪಸಂಗವ ಮಾಡಿ, ದುರಿತದ 

ಬಟ್ಟೆಯನು ಹತ್ತಿರ್ದ ಮನುಜನು 

ಕಟ್ಟಳಿಲ್ಲದ ದುಃಖದೊಳಗೋಲಾಡುತಿಹನೆಂದ ॥ ICON 
ತಾತ್ಪರ್ಯ: ಕುಲ, ಬಲ, ರೂಪು, ಯೌವನ, ಸುದತಿ, ಸಂಪತ್ತು, ವಿದ್ಯೆ, ತಪಗಳ೦ಬ 
ಎ೦ಟು ಮದಗಳು ತಲೆಗೇರಿ ಸೊಕ್ಕಿ, ಅಹಂಕಾರದ ದಾರಿಯಲ್ಲಿ ಸಾಗಿ, ಶೀಘ್ರ 
ಕೋಪಿಯಾಗಿ ಕೆಟ್ಟನುಡಿಗಳಿ೦ದ ಗುರುಹಿರಿಯರನ್ನು ದೂಷಿಸುತ್ತಾ, ದುರ್ಜನರ 
ಸಹವಾಸಮಾಡುತ್ತಾ, ಪಾಪಮಾರ್ಗದಲ್ಲಿ ನಡೆಯುತ್ತಾ, ಮಾನವನು ಅಪಾರದುಃಖ 
ಸಾಗರದಲ್ಲಿ ತೊಳಲಾಡುತ್ತಾನೆ. 
ಶಬ್ದಾರ್ಥ: ಕಟ್ಟಳಲ್ಲದ-ಮಿತಿಯಿಲ್ಲದ, ಅಪಾರ; *. ಬಟ್ಟೆಯಲಿ-ಮಾರ್ಗದಲ್ಲಿ; * ಬೆರೆತು 
ಎನಿರತನಾಗಿ; * ಜರಿದು-ದೂಷಿಸುತ್ತಾ; * ದುರಿತದ ಬಟ್ಟೆಯನು-ಪಾಪದ ಹಾದಿಯನ್ನು; 
* ಓಲಾಡುತಿಹನು-ತೊಳಲಾಡುತ್ತಾನೆ, ಮುಳಗೇಳುತ್ತಾನೆ. 


ಟಿಪ್ಪಣಿ-೧: ಅಷ್ಟಮದ-ಕುಲ, ಬಲ, ರೂಪು, ಯೌವನ, ಸುದತಿ, ಸಂಪತ್ತು, ವಿದ್ಯೆ, ತಪ, 
(ಅ-೨, ಪ-೪೯ ನೋಡಿ) 


ಟಿಪ್ಪಣಿ-೨: * ಅಷ್ಟಮದಗಳು ಯಾವುವು ಎ೦ಬುದನ್ನು ಹೇಳುವಲ್ಲಿ ಬೇರೆಬೇರೆ ಗ್ರಂಥಗಳಲ್ಲಿ 
ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ. ಉದಾಹರಣೆಗೆ ವಿವೇಕ ಚಿಂತಾಮಣಿಯಲ್ಲಿ ಸುದತಿ ಬದಲಾಗಿ 
ರಾಜ್ಯ ಹೇಳಲಾಗಿದೆ. ಕಿಟಲ್‌ ಕೋಶದಲ್ಲಿ “ಅನ್ನ ಅರ್ಥ ಸ್ತ್ರ ವಿದ್ಯಾ ಕುಲ ರೂಪ, ಉದ್ಯೋಗ, 
ಅಧಿಕಾರ ಎಂದು ಹೇಳಿದೆ (ವಿವರಗಳಿಗೆ ಶ್ರೀವತ್ಸ ನಿಘಂಟು, ಪುಟ-೨೨೦ ನೋಡಿ). 





448 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಕರುಣ, ಭಯ, ಶಂಕಾ, ಜುಗುಪ್ಪೆಗ 

ಳುರುತರದ ಕುಲ ಜಾತಿ, ಶೀಲ, 

ಸ್ಫುರಿತ ಲಜ್ಜೆಗಳೆಂಬ ಬಲುಹುರಿಯಷಪಾಶದಲಿ । 

ಬರಿಯ ಭ್ರಮೆಯಲಿ ಬದ್ಧರಾದರು 

ಸುರನರೋರಗರವರಿಗೊಮ್ಮೆಯು 

ದೊರಕಲರಿವುದೆ ಸೌಖ್ಯ? ದು:ಖದಿ ಬೇಯುತಿಹರೆಂದ ॥ ॥೧೧॥ 
ತಾತ್ಪರ್ಯ: ಕರುಣೆ, ಭಯ, ಸಂಶಯ, ಅಸಹ್ಯತೆ, ಶ್ರೇಷ್ಠಕಾಲ, ಉತ್ತಮಜಾತಿ, 
ಸದಾಚಾರ, ನಾಚಿಕೆ ಎಂಬ ಎಂಟು ಬಲವಾಗಿ ಹುರಿಗೊಂಡ ಬಂಧನಗಳಿವೆ. 
ವ್ಯರ್ಥವೆನಿಸಿದ ಈ ಅಷ್ಟಪಾಶಗಳಲ್ಲಿ ದೇವತೆಗಳು, ರಾಕ್ಷಸರು, ಮಾನವರು 
ಸಿಕ್ಕಿಕೊ೦ಡಿದ್ದಾರೆ. ಆದಕಾರಣ ಅವರಿಗೆ ಒಮ್ಮೆಯಾದರೂ ಸುಖ ಸಿಗಲು ಸಾಧ್ಯವಿಲ್ಲ. 
ಹಾಗಾಗಿ ಅವರೆಲ್ಲ ದುಃಖಾಗ್ನಿಯಲ್ಲಿ ಬೇಯುತ್ತಿದ್ದಾರೆ. (ಕಷ್ಟಕೋಟಲೆಗಳಿಗೆ ಸಿಕ್ಕಿ 
ನರಳುತ್ತಿದ್ದಾರೆ). 
ಶಬ್ದಾರ್ಥ: * ಜುಗುಪ್ನೆ-ಅಸಹ್ಯತೆ; xk ಉರುತರದಕುಲ-ಶ್ರೇಷ್ಠಕುಲ; ಸ್ಫುರಿತ ಲಜ್ಜೆನಉಂಟಾದ 
ನಾಚಿಕೆ; ಹುರಿ-ಹೆಣೆದ ಹಗ್ಗ; ಅಷ್ಟಪಾಶ-ಎಂಟು ಬಂಧನಗಳು; ಬರಿಯಭ್ರಮೆ-ವ್ಯರ್ಥವೆನಿಸಿದ, 
ನಿರರ್ಥವಾದ; ಬದ್ಧರಾದವರುಎಸಿಲುಕಿದವರು; ಸುರನರೋರಗ-ದೇವಲೋಕದ ದೇವತೆಗಳು, 
ಭೂಲೋಕದ ನರರು, ಪಾತಾಳಲೋಕದ ನಾಗರು (ರಾಕ್ಷಸರು). 


ಟಿಪ್ಪಣಿ-೧: ಅಷ್ಟಪಾಶ- ೧. ಕರುಣೆ, ೨. ಭಯ, ೩. ಸಂಶಯ, ೪. ಅಸಹ್ಯತೆ, ೫. ಶ್ರೇಷ್ಠಕುಲ, 
೬. ಉತ್ತಮಜಾತಿ, ೭. ಶೀಲ, ೮. ಲಜ್ಜೆ (ಅ-೧, ಪ-೨೨ರಲ್ಲೂ ಇದನ್ನು ವಿವರಿಸಿದೆ). 


ಟಿಪ್ಪಣಿ-೨: * ಅಷ್ಟಪಾಶಗಳಪಟ್ಟಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಬಗೆಯಾಗಿದೆ. 
ಉದಾಹರಣೆಗೆ: ಪಶು, ಭವ, ಬಂಧ, ಮೋಹ, ಆಶಾ, ಕರ್ಮ ದುಃಖ, ಕ್ಷೇಶ (ವಿದ್ಯಾ ಕಲ್ಪತರವು 
ಗ್ರಂಥ) ವಿವರಗಳಿಗೆ ಶ್ರೀವತ್ಸ ನಿಘಂಟು ಪುಟ-೧೭೯ ನೋಡಿ). 





ಹಸಿವು ತೃಷೆಗಳು ಪ್ರಾಣವನು ಬಾ 

ಧಿಸುವವಂತಾ ಶೋಕ ಮೋಹಗ 

ಳೆಸೆದು ಮನವನು; ತಿಳಿ ಜರಾಮರಣಗಳು ದೇಹವನು; । 

ಬಸವಳಿದು ಬಹುದುಃಖದುಬ್ಬೆಯ 

ವಶಕೆ ಸಿಕ್ಕಿ ಷಡೂರ್ಮಿಗಳಲು 

ಬ್ಹಸದೊಳೊಮ್ಮೆಯು ಕಾಣದಳಲುವರೇನ ಹೇಳುವೆನು ॥| 1೧೨॥ 
ತಾತ್ಪರ್ಯ: ಹಸಿವು, ಬಾಯಾರಿಕೆಗಳು ಪ್ರಾಣವನ್ನು ಗೋಳಾಡಿಸುತ್ತದೆ; ಹಾಗೆಯೇ 
ದುಃಖ, ಮೋಹಗಳು ಮನಸ್ಸನ್ನು ಆವರಿಸಿ ಬಾಧಿಸುತ್ತವೆ; ಮುಪ್ಪು ಸಾವುಗಳು 
ದೇಹವನ್ನು ಒದ್ದಾಡಿಸುತ್ತವೆ. ಹೀಗೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, 


449 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮುಪ್ತು ಸಾವುಗಳೆಂಬ ಆರ ಅಲೆಗಳ ಹೊಡೆತಕ್ಕೆ ಸಿಲುಕಿ ತೊಳಲಿ ಬಹುದುಃಖವೆಂಬ 
ಸೆಕೆಯ ಬೇಗೆಗೆ ಬಲಿಯಾಗಿ ಗಾಸಿಯೊಂದುತ್ತಾ ಜೀವನದಲ್ಲಿ ಎಂದಿಗೂ ಆತ್ಮ 
ಸುಖವನ್ನೇ ಕಾಣದೆ ಮಾನವರು ದುಃ ಖಿಸುತ್ತಿದ್ದಾರೆ. ಇವರ ಅವಿವೇಕ ಏನೆಂದು 
ಹೇಳೋಣ! 


ಶಬ್ದಾರ್ಥ: ಉಬ್ಬೆ-ಸೆಕೆಯ ಬೇಗೆ; *ತೃ ಷೆಐಬಾಯಾರಿಕೆ; * ಬಾಧಿಸುವವು-ಗೋಳಾಡಿಸುವವು; 
¥ ಶೋಕ-ದುಃಖ; ತ ಎಸೆದು-ಕಂಗೊಳಿಸಿ: ಮೆರೆದು; * ಬಸವಾಿದು-ಗಾಸಿ ಹೊಂದಿ, ಆಯಾಸಗೊಂಡು, 
ತೊಳಲಿ; * ಒಮ್ಮೆಯು-ಒಂದು ಸಲವಾದರೂ; * ಅಳಲುವರು-ದುಖಿಸುವರು; ಷಡೂರ್ಮಿಗಳು 
=ಆರು ಅಲೆಗಳು. 


ಟಿಪ್ಪಣಿ-೧: ಷಡೂರ್ಮಿಗಳು-ಮುಪ್ಪು, ಸಾವು, ಹಸಿವು, ಬಾಯಾರಿಕೆ, ಶೋಕ, ಮೋಹ ಎಂಬ 
ಆರು ಅಲೆಗಳು. 


ಟಿಪ್ಪಣಿ-೨: ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ (1- ೩-೫-೧) ಅಶನಾಯೆ (ಹಸಿವು) ಪಿಪಾಸೆ 
(ನೀರಡಿಕೆ); ಶೋಕ (ಕಾಮ), ಮೋಹ (ಅವಿದ್ಯೆ, ಜರೆ (ಮುಪ್ಪು ಮೃತ್ಯು (ಸಾವು) ಎಂದು 
ಹೇಳಿದೆ. (ಶ್ರೀವತ್ಸ ನಿಘಂಟು ಪುಟ-೫೩ ನೋಡಿ) 





ಪುತ್ರ, ವಿತ್ತ, ಕಳತ್ರವೆನಿಸುವ 

ವೀ ತ್ರಿತಯವಪ್ಪೀಷಣಂಗಳ 

ಚಿತ್ರವೆನಿಸುವ ಲೋಭಮೋಹಮಮತ್ನದಲಿ ಸಿಲುಕಿ । 

ಅತ್ಯಧಿಕ ದುಃಖಾರ್ಣವದ ತಾ 

ಪತ್ರಯಗಳಲಿ ಬೆಂದು, ಕರ್ಮದ 

ಮೊತ್ತದಲಿ ಜಳ್ಳಾಗೆ ಸುಖಮೈದೋರದಿಹುದೆಂದ | ॥೧೩॥ 
ತಾತ್ಪರ್ಯ: ಮಕ್ಕಳ ಆಸೆ, ಹಣದ ಅಪೇಕ್ಷಿ, ಹೆಣ್ಣಿನ ಅಭಿಲಾಷೆ ಈ ಮೂರು 
ಆಸೆಗಳಿಗೆ ಅಜ್ಞಾನಿ ಮಾನವರು ಒಳಗಾಗಿ ಮನಸೆಳೆವ ; ಧನದ ಲೋಭ, ಪುತ್ರಮೋಹ, 
ಸತಿ ಮಮತ್ವಗಳಿಗೆ ಸಿಲುಕಿಕೊಂಡು ಅಪಾರವಾದ ದುಃಖಸಾಗರದಲ್ಲಿ ಮುಳುಗಿ 
ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕಗಳೆಂಬ ತಾಪತ್ರಯಗಳಲ್ಲಿ ಬೆಂದು ಬೆಂಡಾಗುತ್ತ 
ಅಸಂಖ್ಯಾತ ಕರ್ಮಗಳಿಗೆ ಒಳಗಾಗಿ ಜರ್ಶುರಿತರಾಗಿ ಸ್ವಲ್ಪವಾದರೂ ಸುಖವನ್ನೇ 
ಕಾಣದೆ ಇದ್ದಾರೆ. 
ಶಬ್ದಾರ್ಥ: ತ್ರಿತಯವಪ್ಪ.-ಈಷಣಂಗಳ-ಮಕ್ಕಳ ಅಪೇಕ್ಷೆ, ಹಣದ ಅಪೇಕ್ಷೆ, ಹೆಂಡತಿ ಅಪೇಕ್ಷೆ 
ಎಂಬ ಮೂರು ಆಸೆಗಳು; * ಚಿತ್ರವೆನಿಸುವ-ಮನಸೆಳೆವ, ಆಕರ್ಷಕ; ಮಮತ್ವ-ನನ್ನದೆಂಬ 
ಭಾವ; * ದುಃಖಾರ್ಣವ-ದುಃಖಸಾಗರ; * ಜಳಕಿಗೆ-ಕೃಶವಾಗಲು, ಬಳಲಿ ಬೆಂಡಾಗಿ. 
ಟಿಪ್ಪಣಿ: ತಾಪತ್ರಯ-ಮೂರು ತಾಪಗಳು; ಆಧ್ಯಾತ್ಮಿಕ (ಶರೀರದಲ್ಲಿ ಹುಟ್ಟಿದ ರೋಗ 
ಮೊದಲಾದದ್ದು); ಆಧಿಭೌತಿಕ (ಇತರ ಪ್ರಾಣಿಗಳಿಂದ ಆದ ಹಾನಿ); ಆಧಿದೈವಿಕ 
(ಭೂತಪಂಚಕಗಳಿದ) ಆಗುವ ಕೇಡು. 





450 


ಅಧ್ಯಾಯ ೧೦ - ಜೀವನುಕ್ತಿ ನಿರೂಪಣ 


ಲೋಕವಾಸನೆ, ದೇಹವಾಸನೆ, 

ಬೇಕೆನಿಪ ಬಹುಶಾಸ್ತವಾಸನೆ, 

ಸಾಕಿನಿಸದಿಹ ಪುತ್ರಮಿತ್ರರ ಬಯಕೆಯೆಂದೆಂಬ | 

ಆ ಕುವಾಸನೆಗಳೊಳು ಮಿಗೆ ಮನ 

ತಾಕಿಕೊಂಡಿರುತಿರಲು ಬಳಿಕದ 

ನೇಕ ಗಾಸಿಗಳಾಗಿ ಸುಖ ಮೈದೋರದಿಹುದೆಂದ | ॥೧೪॥ 


ತಾತ್ಪರ್ಯ: ಲೋಕದವಾಸನೆ, ದೇಹದವಾಸನೆ, ಇಷ್ಟಪಡುವ ನಾನಾಶಾಸ್ತವಾಸನೆ, 
ಇಷ್ಟು ಸಿಕ್ಕರೆ ಮತ್ತಷ್ಟು ಬೇಕೆನಿಸುವ ಪುತ್ರಮಿತ್ರವಾಸನೆ ಎಂಬ ದುಷ್ಠವಾಸನೆಗಳಲ್ಲಿ 
ಮನಸು ಅತಿಯಾಗಿ ನಲುಕಿಕೊಂಡಿರುವಾಗ ಪರಿಣಾಮದಲ್ಲಿ ನಾನಾ ತೊಂದರೆಗಳಿಗೆ 
ಒಳಗಾಗುವ ಮಾನವರಿಗೆ ಎಂದಿಗಾದರೂ ಸರಿ ಸುಖದೊರಕಲಾರದು ಎಂದು ತಿಳಿ. 


ಶಬ್ದಾರ್ಥ; * ಲೋಕವಾಸ ನೆ-ಲೋಕದ ಆಗುಹೋಗುಗಳು; * ದೇಹವಾಸನೆ-ದೇಹದ ಮೋಹ; 
ಹೇ ಶಾಸ್ತ್ರವಾಸನೆ-ನಾನಾತತ್ತ ವಿಚಾರಗಳ ಸಂಸರ್ಗ; * ಪುತ್ರಮಿತ್ರವಾಸನೆ-ಮಕ್ಕಳು, ಸ್ನೇಹಿತರ 
ಬಗ್ಗೆ ತಥಿಮಾನ; x ಕುವಾಸನೆಗಳಲಿ- ಈ ನಾಲ್ಕು ದುಷ್ಟ ಸಂಸ್ಕಾರಗಳಲ್ಲಿ x ರ 
ಕಾಟ; * ಮೈದೋರದುಎ =ದೊರಕುವುದಿಲ್ಲ. 


ಟಿಪ್ಪಣಿ-೧: ವಾಸನೆ-ಅನುಭವದಿಂದ ಉಂಟಾಗುವ ಸ ಸ್ಮೃ ತಿಗೆ ಕಾರಣವಾಗಿರುವ ಸಂಸ್ಕಾರಗಳು. 
(ಬೃ ಹದಾರಣ್ಯಕ ೧, ೧೬೧, ೧೯೪) 


ಟಿಪ್ಪಣಿ-೨: ಹೊ.ಚಿ. ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣಿ ಅನುವಾದಕರದು. 


ಪಾಠಾಂತರ: ೧. ಮನ ತಾಕಿಕೊಂಡಿರುತಿರಲು-ಮನದಾಸಕತಿ ಬಿಡದಿರಲು (ಕು) 
೨. ಬಳಿಕದನೇಕಎಬಳಿಕಲನೇಕ (ಕು) ೩. ಸಾಕೆನಿಸದಿಹ ಪುತ್ರಮಿತ್ರರ ಬಯಕೆಯೆಂಬ 
=ಮೀಕರಿಸದಿಹುದಾ ಶ್ರುತಿದ್ಧಯವೆಂದೆನಿಸಿಕೊಂಬ [ಅರಸೇ (ಆ)] 


SC SASL ವ ಸ ಚ್ಟ ಕರ ವಾವ ಮೋ ಭಾತಾಸಸಸಸ; 
ವೇದ, ಶಾಸ್ತ್ರ ಪುರಾಣ, ಸಂಹಿತೆ 
ಯಾದಿಯಾದವನೋದಲದರಿಂ 
ದಾದ ಫಲವೇನದರ ಸಾರವನರಿಯದೇ ಬರಿದೆ? | 
ಬೂದಿಯೊಳಗಣ ಹೋಮದಂದದಿ 
ವಾದದಲಿ ಹೊಡೆದಾಡಿ ಹೊಟ್ಟೆಯ 
ಕಾದ ಕಿಚ್ಚಿಗೆ ಕಲಿಯೆ ಸುಖಮೈದೋರದಿಹುದೆಂದ | ೧೫॥ 


ತಾತ್ಪರ್ಯ: ನಾಲ್ಕು ವೇದಗಳು, ೧೮ ಪುರಾಣಗಳು, ೬ ಶಾಸ್ತ್ರಗಳು, ೬ ಸಂಹಿತೆಗಳು 
ಮೊದಲಾದ ಶಾಸ್ತ್ರ ಸಾಹಿತ್ಯಗಳನ್ನು ಅಭ್ಯಾಸಮಾಡಿದರೆ ಅವುಗಳಿಂದ ಆಗುವ 
ಷಭ ಏನೂ ಇಲ್ಲ. ಅದರ ತರಾ ತಿಳಿದು ಮನಮಾಡಿದರೆ ವ್ಯರ್ಥವೇ 

ಸರಿ. ಹಾಗೇ ಅರ್ಥವಿಲ್ಲದ ಅಧ್ಯಯನ ಹೊಟ್ಟಿಪಾಡಿಗಾಗಿ, ಉದರಾಗ್ನಿಗಾಗಿ ವಾದದಲ್ಲಿ 


451 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹೊಡೆದಾಡಿ ಕಲಿತ ವಿದ್ಯೆಗಾಗಿ ಬೂದಿಯೊಳಗೆ ಹೋಮಮಾಡಿದಂತೆ ಆಗುತ್ತದೆ. 
ಅದರಿಂದ ಯಾವ ಸುಖವೂ ಲಭ್ಯ ವಾಗುವುದಿಲ್ಲ. 
ಶಬ್ದಾರ್ಥ: * ವೇದ-ನಾಲ್ಕು ವೇದಗಳು; * ಪುರಾಣ-ಹದಿನೆ೦ಟು ಪುರಾಣಗಳು; * ಶಾಸ್ತ್ರ 
ಇಆರುಶಾಸ್ತ್ರಗಳು; ಸೇ ಸಂಹಿತೆ- ಆರು ಸಂಹಿತೆಗಳು (ವಿವರಗಳಿಗೆ ಶ್ರೀವತ್ಸ ನಿಘಂಟು 
..ವೆಂಕಟಾಚಲಶಾಸಿ ನೋಡಿ); * ಆದಿ ಆದ=-ಮೊದಲಾದ; * ಅವನು-ಅವುಗಳನ್ನು 
* ಓದಲು-ಎಸುಮ್ಮ ಓದಿದರೆ; * ಸಾರವನು ಅರಿಯದೆ-ಅಂತರಾರ್ಥವನು ತಿಳಿಯದೆ; 
ಹೊಡೆದಾಡಿ-ವಾದದಲ್ಲಿ ಕಿತ್ತಾಡಿ, ಶಾಸ್ತಾರ್ಥದಲ್ಲಿ ಉಗ್ರಚರ್ಜೆಮಾಡಿ; ಹೊಟ್ಟೆಕಾದಕಿಚ್ಚಿಗೆ 
=ಉದರಾಗ್ಗಿಗೆ, ಹೊಟ್ಟಿಪಾಡಿಗೆ, ಉದರಭೆರಣಕ್ಕೆ ಜೇ ಕಲಿಯೆ-ಅಭ್ಯಾಸಮಾಡಿದರೆ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 
ಪಾಠಾಂತರ: ಕಲಿತು-ಕಲಿಯೆ (ಕು) 


ತೋ ಾಗಾಾಸಾಸಾಪಾಕಸಾ/)ಉಗ/ಗಓಗೂ ಾಣಾಕಾೂಗಾಗಾಗಘಗಾಗಾಗಘ)ಾಣಗಾೂಗ/ೂಿ ಕಾರಣ ಥರಾಾಗ೧ಣ೧ಸದಹಬಣ್ಣಉಕಾಘೋ ಘೊಘೂಘ್ಷಘ ೌ):?: 


ಕ್ಷೀರದೊಳು ಹುಳಿಗಲಸಿದಂದದಿ, 

ಸಾರಸುಧೆ ವಿಷವೆರಸಿದಂದದಿ, 

ತೋರವಹ ಬೆಲ್ಲದಲಿ ಬೇವೆಡೆಗೊಂಡ ತೆರನಂತೆ, । 
ಪಾರಮಾರ್ಥಿಕವಪ್ಪ ಸುಖಸಾ 

ಕಾರಸಾಗರದೊಳಗೆ ಮಿಶ್ರಿತ 

ಘೋರತರ ಸಂಸಾರದುಃಖವಿದೆಂದನಾ ಮುನಿಪ ॥ ॥೧೬॥ 


ತಾತ್ಚರ್ಯ: ಹಾಲಿನಲ್ಲಿ ಹುಳಿಹಿಂಡಿದ ಹಾಗೆ, ಶ್ರೇಷ್ಠವಾದ ಅಮೃತದಲ್ಲಿ ಎಷವನ್ನು 
ಬೆರಕೆಮಾಡಿದ ರೀತಿಯಲ್ಲಿ, ದೊಡ್ಡದಾದ ಬೆಲಿದರಾಶಿಯಲ್ಲಿ ಬೇವಿನಕಾಯಿ 
ಸೇರಿಸಿದಂತೆ, ಪಾರಮಾರ್ಥಿಕವೆನಿಸಿದ 'ನಿತ್ಯಸುಖವೆಂಬ ಸಮುದ್ರವು ಭಯಂಕರವಾದ 
ಸಂಸಾರವೆಂಬ ದುಃಖ ಸೇರಿಕೊಂಡಿದೆ ಎಂದು ಶುಕನಿಗೆ ವ್ಯಾಸರು ಹೇಳಿದರು. 


ಶಬ್ದಾರ್ಥ: * ಸಾರಸುಧೆ= ಶ್ರೇಷ್ಠವಾದ ಅಮೃ ತ; ತೋರವಹ-ದೊಡ್ಡದಾದ; * ಬೇವೆಡೆಗೊಂಡ 
ತೆರನಂತೆ- ಬೇವಿನಕಾಯಿ/ಸೊಪ್ಪು ಸೇರಿದಂತೆ; x ಸುಖಸಾಕಾರಸಾಗರ-ಆತ್ಮಸುಖನೆಂಬ 
ಸಮುದ್ರದಲ್ಲಿ; * ಮಿಶ್ರಿತ-ಸೇರಿಕೊಂಡಿರುವ; * ಘೋರತರ-ಭಯಂಕರವಾದ 





ಅಭ್ಯಾಸದ ಅಗತ್ಯ (೧೭-೨೧) 
ಇಂತು ನಿಜಸುಖ ಸಕಲದುಃ:ಖಾ 
ಕ್ರಾಂತವಾಗಿರೆ ಮಗನೆ, ನಿನಗಿ 
ನ್ನೆಂತು ನಿತ್ಯಾನಂದ ತೋರ್ಪುದು ಚಪಲಚಿತ್ತದಲಿ? । 
ಸವ ಸಚ್ಛಾಸ್ತ ಗುರು ಹೇ 
ಛ್ಲಂತರಿಯಲೇಕಾಗ್ನ ಚಿತ್ತದ 
ಲಂತವಿಲ್ಲದ ಸೌಖ್ಯ ತೋರುವದೆಂದನಾ ಮುನಿಪ ॥ ೧೭ 


452 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ತಾತ್ಪರ್ಯ: ಈ ರೀತಿಯಾಗಿ ಆತ್ಮಸುಖವು ಸಮಸ್ತದುಃ ಖಗಳಿಂದ ಆವರಿಸಿರುವಾಗ 
ಚಪಲಚಿತ್ತನಾದ ನಿನಗೆ ನಿತ್ಯವಾದ ಆನಂದವು ಹೇಗೆ ತಾನೆ ದೊರಕಲು ಸಾಧ್ಯ? 
ಆದಕಾರಣ ಸದಾಕಾಲ ಎಡೆಬಿಡದೆ ಏಕಾಗ್ರಚಿತ್ತದಿ೦ದ ಸಚ್ಛಾಸ್ಟ್ರಗಳನ್ನು ಸದ್ಗುರು 
ಬೋಧೆಯಿಂದ ಕಲಿತಾಗ ಮಾತ್ರ ಅನಂತಸುಖವು ದೊರಕುವುದು. ಎಂದು ವ್ಯಾಸರು 
ಶುಕನಿಗೆ ತಿಳಿಸಿದರು. 


ಶಬ್ದಾರ್ಥ: * ನಿಜಸುಖ-ಆತ್ಮಸುಖ; * ಆಕ್ರಾಂತವಾಗಿರೆ-ಆವರಿಸಿರಲು; * ಚಪಲಚಿತ್ತ:ಚಂಚಲ 
ಮನಸ್ಸಿನವನು; * ತೋರ್ಪುದು- ದೊರಕುವುದು; * ಸಂತತವು-ಎಡಬಿಡದೆ; * ಅಂತವಿಲ್ಲದ 
ಸೌಖ್ಯ- =ಅನಂತಸುಖ; * ಸಚ್ಛಾಸ್ತ-ಶ್ರೇಷ್ಠ ವೇದಾಂತವಿದೈೆ; * ಮುನಿಪ-ವೇದವ್ಯಾಸರು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಸತ್ಯ ಸಹಜಾನಂದಸಾಗರ 
ವೆತ್ತನೋಡಿದಡತ್ತ ತುಂಬಿರ 


ಲತ್ತಲಿತ್ತಲು ತುಳುಕಿಸೂಸುವ ತುಂತುರಿನ ತೆರದಿ । 
ಸತ್ಯಲೋಕಾರಭ್ಯವಪ್ಪೀ 

ಸಪ್ತಲೋಕಂಗಳಲಿ ವಿಷಯಸು 

ಖತ್ವವೀಪರಿ ತೋರುತಿಹುದೀ ನಿತ್ಯಮುಕ್ತನಲಿ | HAS 


ತಾತ್ಪರ್ಯ: ಸತ್ಯವಾಗಿಯೂ. ಜಾ: ಇರುವ ಆನ೦ದವೆಂಬ ಸಾಗರವು 
ಎತ್ತನೋಡಿದರೆ ಅತ್ತ ತುಂಬಿರುತ್ತ ತು೦ತುರುಗಳನ್ನು ತುಳುಕಿಸಿ ಹೊರಚೆಲ್ಲುವ 
ರೀತಿಯಲಿ ಲಿ ಸತ್ಯಲೋಕನೇ ಮೊದಲಾಗಿ ಏಳುಲೋಕಗಳ ಸಹಜಾನಂದದ ತುಂತುರಿನಂತೆ 
ವಿಷಯಸುಖಿತ್ವವು ನಿತ್ಯಮುಕ್ತವಾದ ಬ್ರಹ್ಮದಲ್ಲಿ ಏಕಾಕಾರವಾಗಿ ತುಂಬಿ ತುಳುಕಿರುತ್ತದೆ. 


ಶಬ್ದಾರ್ಥ: ಸಪ್ತಲೋಕಗಳು-ಭೂಲೋಕ, ಭುವರ್ಲೋಕ, ಸ್ಪರ್ಲೋಕ, ಮಹರ್ಲೋಕ, ಜನಲೋಕ, 
ತಪೋಲೋಕ, ಸತ್ಯಲೋಕ (ಶ್ರೀವತ್ಸ ನಿಘಂಟು, ಪುಟ-೨೬೭ ನೋಡಿ ವಿವರಗಳಿಗೆ); 
ತಃ ಆರಭ್ಯ-ಮೊದಲ್ಲೊಂಡು; # ವಿಷಯಸುಖತ್ವ- ವಿಷಯಸೌಖ್ಯವು; * ಅಪ್ಪ ದಲ ರುವ. 


ಟಿಪ್ಪಣಿ: ನಿತ್ಯಮುಕ್ತನಲಿ-ನಿತ್ಯಮುಕ್ತವಾದ ಬ್ರಹ್ಮದಲ್ಲಿ ಸಪ್ತಲೋಕಂಗಳು EN ಅದರಲ್ಲಿ 
ವಿಷಯಸುಖಿತ್ವವು ಸಹಜಾನಂದದ ತುಂತುರಿನಂತೆ ತೋರುತ್ತಿರುವದೆಂದು ತಾತ್ಪರ್ಯ. 


ಪಾಠಾಂತರ: * ಸತ್ಯಲೋಕಾರಭ್ಯವಪ್ಪೀ-ಸತ್ಯಲೋಕಾರವಹೆಯೀ (ಕು)(ಅರಸೇ); 
ತಃ ವಿಷಯಸುಖಿತ್ವ-ವಿಷಯಸುಖತ್ವ (ಕು) 





ಯಮ, ನಿಯಮ ಮೊದಲಾದ ಯೋಗ 
ಕ್ರಮದೊಳಭ್ಯಾಸವನು ಮಾಡಲು 
ಶಮೆದಮಗಳಳವಟ್ಟು, ಚಿತ್ರದ ವೃತ್ತಿಗಳು ಕೆಟ್ಟು, | 


453 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಭ್ರಮೆಯಡಗಿ, ವಿಷಯೇಚ್ಛೆಯಲಿ ನಿ 

ರ್ಮಮತೆಯಾಗಿ, ಸಮಸ್ತದಲಿ ಮನ 

ವಿಮಲವಾಗಿರೆ ನಿತ್ಯಸುಖಪ್ರತಿಫಲಿಸಿ ತೋರುವುದು ॥ ॥೧೯॥ 
ತಾತ್ಪರ್ಯ: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, 
ಧಾರಣ, ಸಮಾಧಿಗಳೆಂದು ಪ್ರ ಪ್ರಸಿದ್ದವಾಗಿರುವ ಅಷ್ಟಾಂಗಯೋಗವನ್ನು ್ನ ಕ್ರಮಬದ್ಧನಾಗಿ 
ಅಭ್ಯಾಸಮಾಡಿದರೆ ಚಿತ್ತದವೃತ್ತಿಗಳು ಕೆಟ್ಟು ಮನೋನಿಗ್ರಹ ಮತ್ತು ಇಂದ್ರಿಯನಿಗ್ರಹ 
ಗುಣಗಳು ನೆಲೆಗೊಳ್ಳುವವು. ಆಗ ವಿಷಯಸುಖಾಭಿಲಾಷೆಯ ಭ್ರಾಂತಿಯು ಮರೆಯಾಗಿ 
ಅಹಂಕಾರ, ಮಮಕಾರ ಭಾವಗಳು ನಶಿಸಿ, ನಿರ್ಮೋಹಿಯಾಗುತ್ತಾನೆ. ಆಗ 
ಮನಸ್ಸು ನಿರ್ಮಲವಾಗಿ ನಿತ್ಯಸುಖ ಪ್ರತಿಫಲಿಸುತ್ತದೆ. 


ಶಬ್ದಾರ್ಥ: ಜಃ ವಿಮಲವಾಗಿ-ಪರಿಶುದ್ಧ ವಾಗಿ. 


ಟಿಪ್ಪಣಿ: ಯಮ, ನಿಯಮ ಮೊದಲಾದ ಯೋಗ-ಯಮ, ನಿಯಮ, ಆಸನ, ಪ್ರಾಣಾಯಾಮ, 
by ಧ್ಯಾನ, ಧಾರಣ, ಸಮಾಧಿಗಳೆಂದು ಪ ಪ್ರಸಿದ್ಧವಾಗಿರುವ ಅಷ್ಟಾಂಗಯೋಗ (ವಿವರಗಳಿಗೆ 
ಅಧ್ಯಾಯ-೨. ಪದ್ಯ-೩೬ ನೋಡಿ) 





ಚಿಂತೆಯಿಲ್ಲದ ಹೊತ್ತಿನಲಿ ಕೇ 

ಳ೦ತರಂಗದ ವೃತ್ತಿಗಳನುಳಿ 

ದಂತಿದಿಂತಿಂತೆನ್ನದೇ ಏಕಾ೦ತಮಾಗಿರಲು 

ಅಂತವಿಲ್ಲದ ಸುಖವು ತೋರ್ಪುದ 

ದೆಂತೆನಲು ನಿಶ್ಚಲದಲಿಪ್ಪ ಜ 

ಲಾಂತದಲಿ ಬಿಂಬಿಸುವ ಛಾಯಾಕಾಂತನಂದದಲಿ ॥ ॥೨೦॥ 


ತಾತ್ಪರ್ಯ: ಎಲೈ ಶುಕನೇ ಕೇಳು, ಚಿ೦ತೆಯಿಲ್ಲದ ವೇಳೆಯಲ್ಲಿ ಎಂದರೆ ಅಷ್ಟಾಂಗ 
ಯೋಗಸಾದನೆಮಾಡಿದಾಗ ಅಂತರಂಗದಲ್ಲಿ. ಅದು ಹಾಗೆ "ಇದು ಹೀಗೆ ಎಂಬ 
ಚಿತ್ತವೃತ್ತಿಗಳು ದೂರಸರಿದು ಮನಸ್ಸು ತದೇಕಚಿತ್ತವಾಗುತ್ತದೆ. ಆಗ ಕದಲದೆ ಇರುವ 
ನೀರಿನಲ್ಲಿ ಸೂರ್ಯನಬಿಂಬ ಕಾಣಿಸುವ ರೀತಿಯಲ್ಲಿ ಅನಂತಸುಖವು ಕಂಡುಬರುತ್ತದೆ. 


ಶಬ್ದಾರ್ಥ: * ಚಿಂತೆಯಿಲ್ಲದ ಹೊತ್ತಿನಲಿ-ನೆಮ್ಮದಿಯ ಸಮಯದಲ್ಲಿ; * ವೃತ್ತಿಗಳು ಉಳಿದು 
ವಚಿತ್ತವೃತ್ತಿಗಳು ನಶಿಸಿ; ಅಂತವಿಲ್ಲದ ಸುಖ-ಅನಂತಸುಖ, ಶಾಶ್ವತಾನ೦ದ; ನಿಶ್ಚಲದಲಿಪ್ಪ ಜಲಾಂತದಲಿ 
=ಕದಡದೇ ಇರುವ ನೀರಿನಲ್ಲಿ; ಛಾಯಾಕಾಂತ-ಛಾಯಾದೇವಿಯ ಗಂಡನಾದ ಸೂರ್ಯ. 





ಬೇಸರಿಕೆಯಿಲ್ಲದೆ, ಸಮಸ್ತ 
ದೊಳಾಸೆಯೇನಂಕುರಿಸಿ ತೋರದೆ, 
ವಾಸನೆಯ ತೊಡಕೇನು ಹೊದ್ದದೆ, ದುಃಖಸುಖವೆಂಬ | 


454 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಲೇಶಮಾತ್ರವು ಹೊಳೆಯದಿಹ ವಿಷ 

ಯಾಸಕತಿಯಳಿದಿರಲು ನಿಜಸುಖ 

ಸೂಸಿ ಸಂತತ ತೋರುತಿಹುದೈ ಮಗನೆ ಕೇಳೆಂದ ॥ ION 
ತಾತ್ಪರ್ಯ: ಸ್ವಲ್ಪವೂ ಬೇಸರವಿಲ್ಲದೆ, ಯಾವುದೇ ವಸ್ತುವಿನ ಮೇಲೆ ಸ್ವಲ್ಪವೂ 
ಆಸೆಯಿಟ್ಟುಕೊಳ್ಳದೆ ಸುಖದುಃ ಖಗಳೆಂಬ ವಾಸನೆಗಳೆಂಬ ಸಂಸ್ಕಾರಗಳನ್ನು 
ದೂರಮಾಡಿ ವಿಷಯಾಸ ಕ್ರಿಗಳನ್ನು ಕಿಂಚಿತ್ತೂ ಇಲ್ಲದಹಾಗೆ ಪರಿತ್ಕಾಗಮಾಡಿದಾಗ 
ನಿತ್ಯಸಹಜಾನಂದ ಲಭಿಸುತ್ತದೆ ಎಂದು ಶುಕನಿಗೆ "ವ್ಯಾಸರು ಹೇಳಿದರು. 


ಶಬ್ದಾರ್ಥ: * ಅಂಕುರಿಸಿ-ಉಂಟಾಗೆ; * ತೊಡಕು-ತೊಂದರೆ; * ಹೊದ್ದದೆ ಎಆವರಿಸಿಕೊಳ್ಳದೆ; 
ತೇ ಲೇಶಮಾತ್ರವು- =ಕೆಂಚೆತ್ತಾದರೂ; ಆಸಕತಿ-ಆಸಕ್ಕಿ; ನಿಜಸುಖಎ ನಿತ್ಯ ಸಹಜಾನಂದ; 
ಸೂಸಿ-ಹೊರಹೊಮ್ಮೆ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ನಾನಾನಾ 


ನಿತ್ಯಸುಖದ ಕುರುಹು (೨೨-೨೯) 


ಸುಳಿದು ಜಾಗತ್ತ್ವಪ್ನಗಳಲತಿ 

ಬಳಲಿ ದುಃಖಿಪ ಬುದ್ದಿ ಪುಣ್ಯದ 

ಬೆಳವಿಗೆಯಲೊಮ್ಮೊಮ್ಮೆ ಸುಪ್ತಾವಸ್ಥೆಯಾದಾಗ | 

ಬೆಳಗುತಿಹ ನಿಜಸುಖದೊಳಗೆ ತಾ 

ಮುಳುಗಿ ಸುಖಿಸುತ್ತಿರ್ಷದದರಿಂ 

ತಿಳಿಯೆ ಸಹಜಾನಂದವಂತಿಂತೆಂಬುದರಿದೆಂದ ॥ ೨೨೪ 


ತಾತ್ಪರ್ಯ: ಎಚ್ಚರ, ಕನಸುಗಳೆಂಬ ಅವಸ್ಥೆಗಳಲ್ಲಿ ಅತಿಯಾಗಿ ಬಳಲುತ್ತಾ ದುಃಖಿಸುವ 
ಬುದ್ಧಿಯು ಎಲ್ಲಿಯೋ ಒಂದೊಂದು ಸಲ ಸುಷುಪ್ತಿಯ ಅವಸ್ಥೆಗೆ ಯಾವುದೋ 
ಪುಣ್ಯ 'ವಿಶೇಷದಿಂದ ಬಂದಾಗ ನಿಜಾನಂದದಲ್ಲಿ ಮುಳುಗಿಸುಖಿಸುತದೆ. ಅದರಿಂದ 
ಸಹಜಾನಂದದ ಸ್ವರೂಪವನ್ನು ಹೀಗೆ ಹಾಗೆ. ಎಂದು ನಿರ್ದಪ್ಪವಾಗಿ ತಿಳಿಯ 
ಲಾಗುವುದಿಲ್ಲ. 

ಶಬ್ದಾರ್ಥ: * ಜಾಗ್ರತ್‌-ಎಚ್ಚರ ಅವಸ್ಥೆ; * ಸುಪ್ತಾವಸ್ಥೆಎನಿದ್ರಾವಸ್ಥೆ; * ಸ್ವಪ್ನ-ಕನಸಿನ ಅವಸ್ಥೆ; 


ನಿಜಸುಖಾಆತ್ಮಾನಂದ; ಹ ತಿಳಿಯೆ ಅರಿದು-ತಿಳಿಯಲಾಗುವುದಿಲ್ಲ; * ಅಂಶಿಂತುಎಹಾಗೆ ಹೀಗೆ 
* ಪುಣ್ಯದ ಬೆಳವಿಗೆಪುಣ್ಯ ವಿಶೇಷ, ಪುಣ್ಯದ ಬೆಳಕು. 


ಪ್ಪಣಿ-೧: ಎಚ್ಚರದಲ್ಲಿ ಸ್ಥೂಲಸೂಕ್ಷ್ಮ ಕಾರಣ ಶರೀರಗಳಿರುತ್ತದೆ. (ಸ್ಪಪ್ಪು) ಕನಸಿನಲ್ಲಿ 
RE ಹೊರತು ಇರುತ್ತದೆ (ಸುಮುಖ) ನಿದ್ರೆಯಲ್ಲಿ ಅವಿದ್ಯೆಯೆಂಬ ಸೂಕ್ಷ 'ಕಾರಣಶರೀರ 
ಒಂದೇ ಇರುತ್ತದೆ (ವಿವರಗಳಿಗೆ ಅ-೩, ಪ-೬೮ನ್ನು ಸೋಡಿ). 


455 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೨: ಜಾಗ್ರತ್‌ ಅವಸ್ಥೆ-ಜಾಗ್ರತ್ತಿನಲ್ಲಿ ಆಗುವ ಸ್ವರೂಪದ ಸಾಕ್ಷಾತ್ಕಾರ; ಸ್ವಪ್ನಾವಸ್ಥೆ 
ಭೂತಕಾಲದ ವಿಷಯವೆಂಬ ಮನೋರಜ್ಯ ಸುಷುಪ್ತಿ ಅವಸ್ಥೆ-ಭ್ರಮೆಯಿಂದ ಆಗುವ 
ಜಡರೂಪವಾದ ವೃತ್ತಿ (ಶ್ರುತಿವಿಚಾರ ಚಂದ್ರೋದಯ, ಪುಟ-೨೨೨) 


CSN. MER REE ESE SETS EE 

ರಾಗವುದಿಸದೆ ಮನಕೆ, ತನುವಿಗೆ 

ರೋಗವೆಂಬುದು ಹೊದ್ದದೇ, ಉ 

ದ್ವೇಗವೆಂಬೀ ತೊಡಕು ತೋರದೆ, ಹಸಿವುತೃಷೆಯೆಂಬ | 

ಬೇಗೆಯಸುವನು ಬಾಧಿಸದೆ, ದೃಢ 

ವಾಗಿ ವಾಸನೆಯಡಗಲಾ ಸುಖ 

ಸಾಗರದೊಳುಲುಹಡಗಿದಂತಿಹುದೆಂದನಾ ಮುನಿಪ ॥ 1೨೩ 
ತಾತ್ಪರ್ಯ: ಮನಸ್ಸಿನಲ್ಲಿ ಆಸೆಆಕಾಂಕ್ಷೆಗಳು ಹುಟ್ಟದೆ, ಶರೀರಕ್ಕೆ ರೋಗಗಳು 
ಅ೦ಟದಂತೆ, ಯಾವುದೇ ಕಾರಣದಲ್ಲಿ ಭಾವಾವೇಶದ ಜ೦ಜಾಟದಲ್ಲಿ ತೊಡಗದೆ 
ಹಸಿವು, ಬಾಯಾರಿಕೆಗಳೆಂಬ ತಾಪಗಳಿ೦ದ ಜೀವವನ್ನು ಬಳಲಿಸದೆ, ವಿಷಯ 
ವಾಸನೆಗಳು ಸ್ಥಿ ರವಾಗಿ ನಶಿಸಿದಾಗ ಸಹಜಾನಂದವೆಂಬ ಸುಖಸಾಗರದಲ್ಲಿ ಯಾವುದೇ 
ವಿಕಾರಗಳೆಂಬ ಅಲೆಗಳ ಸದ್ದು ಮರೆಯಾಗಿ ಪ್ರಶಾಂತತೆ ನೆಲಸಿರುವುದು. 
ಶಬ್ದಾರ್ಥ: ಉಲುಹು-ಸದ್ದು; * ರಾಗ-ಅನುರಕ್ತಿ, ಆಸೆಆಕಾಂಕ್ಷೆಗಳು; ತನುವಿಗೆ-ಶರೀರಕ್ಕೆ; 
ರೋಗ-ಜಾಡ್ಯ; * ಹೊದ್ದದೆ-ಅಂಟದೆ; * ಉದ್ದೇಶ-ಭಾವಾವೇಶ; ತೃಷೆ-ಬಾಯಾರಿಕೆ; 
* ಬೇಗೆ-ತಾಪ; ಬಾಧಿಸದೆ-ತೊಳಲಿಸದೆ; ದೃಢವಾಗಿ-ಬಲವಾಗಿ, ಸ್ಥಿರವಾಗಿ; 
ವಾಸನೆ-ವಿಷಯವಾಸನೆ, ಅಡಗಿದಂತೆ:ಮರೆಯಾದಂತೆ. 


* ಪಾಠಾಂತರ: * ಉದ್ದೇಗವೆಂಬೀ-ಉದ್ಯೋಗವೆಂಬೀ (ಕು); * ವಾಸನೆಯಡಗಲಾ 
=ವ್ಯಸನವಮರತಡಾ (ಕು) 





ಕತ್ತಲೆಯ ಕಾಲಾಟವಡಗಿರ 

ಲೆತ್ತ ನೋಡಿದೊಡತ್ತ ಬೆಳಕಿನ 

ಮೊತ್ತವೆಡೆಗೊಂಡಿಪ್ಪ ತೆರದಲಿ ಸಂಸ್ಕತಿಯ ದು:ಖ । 

ಉತ್ತರಿಸಿ ಹೋದಾಗ ನಿಜಸುಖ 

ವೊತ್ತರಿಸಿ ಹೊರಹೊಮ್ಮಿ ತೋರುವ 

ದುತ್ತಮನೆ, ಇದು ನಿತ್ಯಸುಖವೆಂದರಿತುಕೊ ಎಂದ ॥ ॥೨೪॥ 


ತಾತ್ಪರ್ಯ: ಕತ್ತಲೆಯ ಸಂಚಾರನಿಂತಾಗ ಎಲ್ಲಿ ನೋಡಿದರಲ್ಲಿ ಬೆಳಕಿನರಾಶಿ 
ತುಂಬಿಕೊಂಡಿರುವುದಷ್ಟೇ. ಅದೇರೀತಿಯಲ್ಲಿ ಸಂಸಾರದುಃಖವೆಂಬ ಕತ್ತಲೆಯು 
ತೊಲಗಿಹೋದಾಗ ಆತ್ಮಾನಂದವೆಂಬ ಬೆಳಕು ದಟ್ಟವಾಗಿ ಹೊರಹೊಮ್ಮಿ 
ಕಾಣಿಸಿಕೊಳ್ಳುತ್ತದೆ. ಅದೇ ಸ್ಥಿರಸುಖವೆಂದು ತಿಳಿ. 


456 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: ಉತ್ತರಿಸಿ-ದಾಟಿ, ಕಳೆದು; * ಕಾಲಾಟ=ಸಂಚಾರ; * ಎತ್ತನಎಲ್ಲಿ; * ಅತ್ತ-ಅಲ್ಲಿ; 
ಜೇ ಬೆಳಕಿನ ಮೊತ್ತ-ಬೆಳಕಿನರಾಶಿ; ತ ಸಂಸ್ಕೃತಿ-ಸ೦ಸಾರ; ನಿಜಸುಖ-ಆತ್ಸಾನಂದ, ಸಹಜಾನಂದ; 
ನಿತ್ಯಸುಖಾಸ್ಥಿರಸುಖ, ಶಾಶ್ವತಾನಂದ, ಸಹಜಾನಂದ. 





ಉಮ್ಮಳಿಸುತಡಿಗಡಿಗೆ ಸಂಸ್ಕೃತಿ 

ಬಿಮ್ಮಿನಿಂದೊಳಗೊಳಗೆ ತೋರುವ 

ಹಮ್ಮಳಿಯೆ ಪರಿವೇಷವಡಗಿದ ಸೂರ್ಯನಂದದಲಿ । 

ಬ್ರಹ್ಮಸುಖವೊತ್ತರಿಸಿ ಪೊಳೆವುದು 

ನಿರ್ಶಲ ನಿರಾತಂಕ ನಿಶ್ಚಲ 

ಧರ್ಮವಾದಪರೋಕ್ಷದನುಭವ ಬುದ್ಧಿಯೊಳಗೆಂದ | ೨೫ 
ತಾತ್ಪರ್ಯ: ಮತ್ತೆ ಮತ್ತೆ ತಾಪತ್ರಯಗಳು ಸಂಸಾರದಲ್ಲಿ ಉಕ್ಕಿಬ೦ದಾಗ 
ಬಿಗುಮಾನದಿಂದ 'ಮೆರೆಯುವವನ ಅಹಂ ಅಳಿದಾಗ ಆವರಿಸಿದ ಬೆಳಕಿನವಲಯ 
ಇಲ್ಲದಂತಾದ ಸೂರ್ಯನಹಾಗೆ ಬ್ರಹ್ಮಾನಂದವು ಉಕ್ಕುಕ್ಕಿ ಬರುತ್ತದೆ. ಆಗ 
ಪರಿಶುದವಾದ ಅಬಾಧಿತವಾದ ಸ್ಥಿರಧರ್ಮವೆನಿಸಿದ ಅಪರೋಕ್ಷಾನುಭವವು 
(ಬ್ರಹ್ಮಾನಂದವು) ಬುದ್ಧಿಗೆ ಹೊಳೆಯುತ್ತದೆ. 


ಶಬ್ದಾರ್ಥ: * ಹಮ್ಮಿ-ಅಹಂಕಾರ; xk ಬಿಮ್ಮು-ಬಿಗುಮಾನ; ಉಮ್ಮಳಿಸುತ್ತ-ಉಕ್ಕುತ್ತ; ಪರಿವೇಷ 
ಇದುಂಡಗೆ ಸುತ್ತಲೂ ಮೂಡಿದ ರೇಖೆ, ಬೆಳಕಿನ ವಲಯ; * ನಿರ್ಮ 'ಲ-ಪರಿಶುದ್ಧ; * ನಿರಾತಂಕ 
ಅಬಾಧಿತ; ನಿಶ್ನಲ-ಸ್ಥಿರ; ಅಪರೋಕ್ಲಾನುಭವ-ಪ್ರ ತೃಕ್ಷಾನುಭವ, ಬ್ರಹ್ಮಾನುಭವ ಸ 
ಒತ್ತರಿಸಿಐಉಕ್ಕುತ್ತ 


ESSENSE 


ಸುರತಕಾಲದಿ ಪುರುಷ ಮಾಡುವ 

ಹಿರಿದು ಸಂಕ್ಷೇಶವನು ಕಾಮಿನಿ 

ಯರಿಗೆ ಹಿತವಾಗದನವರು ಸುಖವೆಂದು ಕಾಂಬಂತೆ । 

ಭರಿತ ಪರಮಾನಂದದೊಳು ತಾ 

ಬೆರೆದು ತನ್ಮಯನಾಗಿರಲು ಸಂ 

ಸರಣದು:ಖವದೆಲ್ಲ ಸುಖಮಯವಾಗಿ ತೋರುವುದು ॥ ॥೨೬॥ 


ತಾತ್ಪರ್ಯ: ರತಿಕ್ರೀಡೆಯ ಸಮಯದಲ್ಲಿ ಪುರುಷರು ಮಾಡುವ ಹಿಂಸೆಯನ್ನು 
ಕಾಮಿನಿಯು ಹಿತವೆಂದು ತಿಳಿದು, ಅವರು ಅದೇ ಸುಖವೆಂದು ಭಾವಿಸುವ 
ಹಾಗೆ, ಪರಿಪೂರ್ಣವೆನಿಸಿದ ಅದ್ವೈತವಾದದಲ್ಲಿ ತಲ್ಲೀನನಾದ ಯೋಗಿಗೆ ಸ೦ಸಾರದ 
ದುಃಖದುಮ್ಮಾನಗಳೆಂಬ ಕ್ಷೇಶಗಳೆಲ್ಲವನ್ನೂ ಸುಖಕರವೆಂದೇ ಭಾವಿಸುತ್ತಾನೆ. 





457 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸುರತ ಸುಖದಲಿ ದೇಹಭಾವವ 

ಮರೆದು ತನ್ಮಯವಾಗಿ ತೋರುವ 
ತೆರದಲಪರೋಕ್ಷಾನುಭವವಾದದ್ದಯಾನಂದ | 

ಭರಿತವಾಗಿಹ ಯೋಗಿಯನ್ಯವ 

ಮರೆದು ತಾದಾತ್ಮದಲಿ ಸತ್ತಾ 

ಸ್ಫುರಣಮಾತ್ರವೆ ಆಗಿ ನಿಶ್ಚೇಷ್ಟೆಯಲಿ ನಿಂದಿಹನು ॥ ೨ಬ 


ತಾತ್ಪರ್ಯ: ಮದನಕೇಳಿ ಕಾಲದ ಸುಖಾನುಭವದಲ್ಲಿ ದೇಹದ ಅಸ್ತಿತ್ವವನ್ನೇ ಮರೆತು 
ತಲ್ಲೀನಚಿತ್ತರಾಗುವ ರೀತಿಯಲ್ಲಿ ಪ್ರತ್ಯಕ್ಷಾನುಭವಸಿದ್ದವಾದ ಬ್ರ ಬ್ರಹ್ಮಾನಂನದಲ್ಲಿ "ಮುಳುಗಿದ 
ಯೋಗಿಯು ಉಳಿದೆಲ್ಲವನ್ನು ಮರೆತು ಬ್ರಹ್ಮತಲ್ಲೀನತೆಯಲ್ಲಿ ತಾನೇತಾನಾಗಿ 
ನಿಶ್ಚಲತೆಯಿಂದಿರುತ್ತಾನೆ. 


ಶಬ್ದಾರ್ಥ: * ಸುರತಸುಖ-ರತಿಕ್ರೀಡೆಯಸುಖ, ಮದನಕೇಳಿ; * ತನ್ಮಯ-ತಲ್ಲೀನ; ಸೇ ಅದ್ವಯಾನಂದ 
=ಬ್ರಹ್ಮಾನಂದ; ತಾದಾತ ತಲ್ಲೀನತೆ; ಸತ್ತಾಸ್ಫುರಣಮಾತ್ರವೇ ಆಗಿ-ನಾನೊಬ್ಬನೇ ಇದ್ದೇನೆಂಬ 
ಅರಿವು; * ನಿಶ್ಚಷ್ಟ-ನಶ್ಚಲತೆ; ಸ ನಿಂದಿಹನು- =ನಿರತನಾಗಿಹನು. 


ಟಿಪ್ಪಣಿ: ಈ ಪದ್ಯವು ಬೃಹದಾರಣ್ಯ ಶ್ರುತಿಯ ಕೆಳಗಿನ ಶ್ಲೋಕದ ಅನುವಾದವಾಗಿದೆ. 


ತದ್ಯಥಾ ಪ್ರಿಯಯಾ ಸಂಪರಿಷ್ಟಕ್ತೋ ನ ಬಾಹ್ಯಂ 

ಕಿಂಚನ ವೇದನಾಂತರಮೇವಮೇವಾಯಂ ಪುರುಷ 

ಪ್ರಾಜ್ಞೇನಾತ್ಮನಾ ಸಂಪರಿಷಾಕ್ತೋನ ಬಾಹ್ಯಂ 

ಕಿಂಚನ ವೇದನಾಂತರಂ ॥ (ಬೃಹದಾರಣ್ಯಕೋಪನಿಷತ್ತು) 





ಸುಖದ ಸೋನೆಯೆನಿಪ್ಪ ತಾನೇ 

ನಿಖಲವಾದಿಂದ್ರಿಯಗಳಲಿ ವ್ಯಾ 

ಪಕನೆನಿಸುತಿಹ; ಪುಣ್ಯಫ ಫಲದಿಂದೆತ್ತಲಾನೊಮ್ಮೆ | 

ಸಕಲ ಮ "ಹಾ!' ಎಂ 

ದಕಟ ತನ್ಮಯವಾಗೆ ಸುಖದೊಳು 

ವಿಕಲಮತಿಗಳು ವಿಷಯಸುಖವೆಂದೆಂಬರದನೆಂದ ॥ 1೨೮% 


ತಾತ್ಪರ್ಯ: ಆತ್ಮನು ಸುಖದಸುಪ್ಪತ್ತಿಗೆ ಎನ್ನಿ, ಸಿಕೊ೦ಡು, ಆನ೦ದಸ್ವರೂಪನಾಗಿ, 
ತಾನೇತಾನಾಗಿ ಸಮಸ್ತ ಇಂದ್ರಿಯಗಳಲ್ಲಿ ವ್ಯಾಪಕನಾಗಿದ್ದಾನೆ. ಆದರೆ ಯಾವಾಗಲೋ 
ಒಮ್ಮೆ ಯಾವುದೋ ಪುಣ್ಯವಿಶೇಷದಿಂದ ಶರೀರವೂ, ಕರಣಗಳೂ ನಶ್ಚರ 
ಸುಖಾನುಭವಹೊಂದಿ, ಆಹಾ! ಎಂದು ಆನಂದಪ ರವಶತೆಹೊಂದಿದಾಗ 
ಬುದ್ಧಿಹೀನರು ಆ ನಶ್ವರ ಇಂದ್ರಿಯಸುಖವನ್ನೇ ನಿಜವಾದ ಸಾಂಸಾರಿಕಸುಖವೆಂದು 
ತಿಳಿಯುವರು, ನಿಜವಾದ ಆತ್ಮಾನ೦ದಸುಖವನ್ನು ತಿಳಿಯುವುದಿಲ್ಲ. 


458 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: ಹೋನೆ-ತುಂತುರುಮಳೆ; ನಿಖಲವಾದ-ಸಮಸ್ತ:; ವ್ಯಾಪಕ= =ಹರಡಿದನು; 
ಪುಣ್ಯಫಲದಿಂದ-ಪುಣ್ಯವಿಶೇಷದಿಂದ; ತನು-ಶರೀರ; ವಿಕಲನೇತಿಗಳು-ಬುದ್ಧಿಹೀನರು; 
ನನರಯ ಹಂಬಲ: 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಎತ್ತಲಾನೊಮ್ಮೊಮ್ಮೆ ದುಃಖದಿ 

ಸುತ್ತಿಸುಳಿದಾಡುತ್ತ ಬಳಲಿದ 

ಚಿತ್ತ ನಿದ್ರೆಯ ಹೊಂದಿ ಮೈಮರೆದಿದ್ದ ಕಾಲದಲಿ | 

ನಿತ್ಯಸುಖವುಚ್ಚಳಿಸಿ ಹೊಳೆಯಲು 

ಮತ್ತದನು ನಿದ್ರೆಯೊಳಗನುಭವಿ 

ಸುತ್ತ ನಿದ್ರಾನಂದವೆಂಬರು ಮರುಳರೆಲೆ ಕೇಳಾ ॥ ೨೯ 
ತಾತ್ಪರ್ಯ: ಯಾವಾಗಲೋ ಒಮ್ಮೊಮ್ಮೆ ಅತೀವದುಃಖದಿಂದ ತೊಳಲಿಬಳಲಿದ 
ಮನಸ್ಸು ನಿದ್ರಾವಸ್ಥೆ ಸ್ಥೆಯಲ್ಲಿ ಮೈಮರೆತಿದ್ದಾಗ ಆತ್ಮಸುಖ ಹೊರಹೊಮ್ಮಿ ಪ್ರಕಾಶಿಸಿದರೆ 
ಅದನು. ನಿದ್ರಾವಸ್ಥೆಯಲ್ಲಿ. ಬವ ಅದನ್ನೇ ನಿದ್ರಾನಂದವೆಂದು 'ಸುಖಿಸುತ್ತಾರೆ. 
ಅಂಥವರು ಹುಚ್ಚರೇ ಸರಿ. (ಸಹಜಾನಂದಸ್ವರೂಪ ತಿಳಿಯದ್ದರಿಂದ ಅವರು 
ಮರುಳರು). 


ಶಬ್ದಾರ್ಥ: ಎತ್ತಲಾನು-ಎಂದೋ ಒಂದೊಂದು ಸಲ, ಯಾವಾಗಲೋ; ಸುತ್ತಿಸುಳಿದಾಡುತ್ತಾ 
ಎತೊಳಲಿಬಳಲುತ್ರ ಉಚ್ಚಳಿಸಿಐಹೊರಹೊಮ್ಮಿ ಮೂಳರುಎಹುಚ್ಚರು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


EES 


ಅದು ನಿಮಿತ್ತದಲಾತ್ಮಸುಖ ತನ 

ಗುದಿಸುವುದು ನಿಸಂಗವಳವಡೆ 

ವಿದಿತವಾದೈದನೆಯ ಭೂಮಿಕೆಯಲ್ಲಿ ಸಾಧಕಗೆ; । 

ಪುದಿದ ಚಿದಚಿತ್ತುಗಳ ಭೇದವ 

ವಿಧಿಸಿ ತಿಳಿಯಲು ಮೋಕ್ಷವೆರಡರ 

ಲೊದವಿಕೊಂಡಿರೆ ಬಂಧವದು; ಶುಕಯೋಗಿ ಕೇಳೆಂದ ॥ ॥&ಿ೦॥ 


ತಾತ್ಪರ್ಯ: ಆಕಾರಣದಿಂದ ಅಭ್ಯಾಸಶೀಲನಿಗೆ (ಸಾಧಕನಿಗೆ) ನಿಸ್ಸಂಗವೆ೦ಬ 
ಮೂರನೆಯ ಭೂಮಿಕೆ ಆದಮೇಲೆ ನಾಲ್ಕನೆಯದಾದ ವಾಸನಾಕ್ಷಯದಲ್ಲಿ 

ೀದಯವಾಗಿ ಐದನೆಯ ಭೂಮಿಕೆಯಾದ ಆನ೦ದಿನಿಯಲ್ಲಿ ಆತ್ಮಸುಖವು 
ಅರಿವಾಗುತ್ತದೆ. ಆಗ ಈ ಐದನೆಯ ಭೂಮಿಯಲ್ಲಿ ಚಿತ್ತು ಅಚಿತ್ತುಗಳ ಭೇದವನ್ನು 
ನಿರ್ಣಯಿಸಿ ತಿಳಿದುಕೊಳ್ಳಲು ಶಕ್ತನಾಗುತ್ತಾನೆ. ಅಚಿತ್ತನ್ನು ಬಿಟ್ಟು ಚಿತ್ತನ್ನು 


459 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಹಿಡಿಯುವುದೇ ಮೋಕ್ತ ಚಿತ್ತು ಅಚಿತ್ತುಗಳ ಭೇದವರಿಯದೆ ಒಂದನ್ನು ಇನ್ನೊಂದನ್ನಾಗಿ 
ತಿಳಿದು ವ್ಯವಹರಿಸುವುದೇ `ಬಂಧ ಎಂದು ಅರಿಯುತ್ತಾನೆ | ಶುಕಯೋಗಿಗೆ 
ವ್ಯಾಸರು "ಹೇಳಿದರು. 


ಶಬ್ದಾರ್ಥ: * ನಿಸ್ನಂಗ-ಮೂರನೆಯ ಭೂಮಿಕೆ; * ವಿದಿತವು-ವ್ಯಕ್ಷವು; * ಐದನೆಯ ಭೂಮಿಕೆ 
=ಆನಂದಿನಿ ಎಂಬುದು; * ಪುದಿದ-ಒಳಗೊ೦ಂಡ; * ವಿಧಿಸ-ನಿರ್ಣಯಿಸಿ; ಎರಡರಲಿ 
ಒದವಿಕೊಂಡಿರೆ ಬಂಧವದು=ಚಿತ್ತು ಅಚಿತ್ತುಗಳ ಇವೆರಡರ ಭೇದವನ್ನ ರಿಯದೆ ಒಂದನ್ನು 
ಇನ್ನೊಂದನ್ನಾಗಿ ಅರಿತು ವ್ಯವಹರಿಸುವುದು; “ಪುದಿದ ಚಿದಚಿತ್ತುಗಳ ಭೇದವ ವಿಧಿಸಿ ಇಂಯಲು 
ಮೋಕ್ಚ ಇಚಿತ್ತು ಅಚಿತ್ತು (ಜಡ) ಇವೆರಡರ ಭೇದವನ್ನು ತಿಳಿದು ಅಚಿತ್ತನ್ನು ಬಿಟ್ಟು ಚಿತ್ತನ್ನು 
ನಿರ್ಣಯಬುದ್ಧಿಯಿಂದ ಹಿಡಿಯುವುದೇ ಮೋಕ್ಷ. 


ಟಿಪ್ಪಣಿ: ಇಲ್ಲಿ ೩-೩೮ನೇ ಪದ್ಯದ ವಿವರವನ್ನು ನೆನಪಿಸಿಕೊಳ್ಳಬೇಕು. 





ಅನ್ನಮಯ ಮೊದಲಾದ ಕೋಶಗ 

ಳನ್ಯವಲ್ಲೆಂಬಾತ್ಮಬುದ್ಧಿಯೆ 

ಬನ್ನಬಡಿಸುವ ಬಂಧನವು; ತಾನಲ್ಲವೆಂದೆಂಬ । 

ಭಿನ್ನಬುದ್ಧಿಯೆ ಮೋಕ್ಷ; ನಿಜ ಚೈ 

ತನ್ಯರೂಪಗೆ ನಿತ್ಯಮುಕ್ತಗ 

ನನ್ಯನಾತ್ಮಂಗಿಲ್ಲ; ಬುದ್ದಿಗೆ ಬಂಧಮೋಕ್ಷಗಳು ॥ ॥೩೧॥ 
ತಾತ್ಪರ್ಯ: ಅನ್ನಮಯಕೋಶ, ಪ್ರಾಣಮಯಕೋಶ, ಮನೋಮಯಕೋಶ, 
ವಿಜ್ಞಾನಮಯಕೋಶ, ಆನಂದಮಯಕೋಶ ಎಂಬ ಪಂಚಕೋಶಗಳು ತನ್ನಿಂದ 
ಬೇರೆಯಿಲ್ಲ, ತಾನೇ ಅವುಗಳು ಎಂದು ತಿಳಿಯದೆ ಅವುಗಳಿಂದ ಕೋಟಲೆಗೊಳ್ಳುವ 
ಆತ್ಮಬುದ್ಧಿಯೇ ಮೋಕ್ಷಕ್ಕೆ ಅಡ್ಡಿಬಡಿಸುವ ಬಂಧನ. ಆ ಪಂಚಕೋಶಗಳು ತಾನಲ್ಲ 
ಎಂದರೆ “ಆ ಬಂಧಮೋಕ್ಷಗಳು ಬುದ್ದಿಗೆ ಸಂಬಂಧಪಟ್ಟವು ಎಂದು ತಿಳಿಯುವ 
ಪ್ರತ್ಯಕ್‌ಬುದ್ದಿಯೇ ಮೋಕ್ಷ. ಆದಕಾರಣ ಚೈತನ್ಯಸ್ವರೂಪನಾದ ನಿತ್ಯಮುಕ್ತನಿಗೆ 
ಬಂಧಮೋಕ್ಷಗಳಿಲ್ಲ. ಅವು ) ಬುದ್ಧಿಗೆ ಸಂಬಂಧಪಟ್ಟವು. 


ಶಬ್ದಾರ್ಥ: ಭಿನ್ನಬುದ್ಧಿಯೆ-ಪಂಚಕೋಶಗಳಿಂದ ತಾನು ಬೇರೆ ಎಂದ ಬುದ್ಧಿ; ಬನ್ನಬಡಿಸುವ= 
ಕೋಟಲೆಗೊಳಿಸುವ 





ದೇಹವೇ ತಾನೆಂದು ಮಾಯಾ 
ಮೋಹಪಾಶದಿ ಬದ್ಧನಾಗಿಹ; 
ದೇಹವದು ಘಟದಂತೆ ಭೌತಿಕವಂತು ತಾನಲ್ಲ; । 


460 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ದೇಹಧರ್ಮವನರಿವ ಸಾಕ್ಟಿಯೆ 

ಸೋಹಮೆನಿಪಾ ಪ್ರತ್ಯಗಾತ್ಮನು 

ಮೋಹರಹಿತನು, ನಿತ್ಯಮುಕ್ತನು ಮಗನೆ ಕೇಳೆಂದ ॥ ॥೩೨॥ 
ತಾತ್ಪರ್ಯ: ದೇಹವೇ ತಾನೆಂಬ ಮಾಯೆಯೆಯನ್ನುವ ಮೋಹದ ಬಲೆಯಲ್ಲಿ ಸಿಲುಕಿ 
ಕೊಂಡಿದ್ದಾನೆ. ಆದರೆ ತಾನು ಎಂದರೆ ಆತ್ಮನು ಜೀವನು ದೇಹವನ್ನು ಮಡಕೆಯಂತೆ 
ಭೌತಿಕವಾದುದೆಂದು ತಿಳಿದಿದ್ದಾನೆಯೇ ಹೊರತು ದೇಹವೇ ತಾನೆಂದು ತಿಳಿದಿಲ್ಲ. 
ದೇಹಧರೃವನ್ನು ತಿಳಿಯತಕ್ಕ ಸಾಕ್ಷೀಭೂತನಾದ ಆತ್ಮನೇ (ಆ ಪರಬ್ರಹ್ಮನೇ ನಾನೆಂಬು 
ವವನು) ಪ್ರತ್ಯಗಾತ್ಮನೂ, ಮೋಹವಿಲ್ಲದವನೂ, ನಿತ್ಯಮುಕ್ತನೂ ಆಗಿದ್ದಾನೆ ಕೇಳು. 
ಶಬ್ದಾರ್ಥ: ಮಾಯಾಮೋಹಪಾಶದಿ-ಮಾಯೆಯೆಂಬ ಮೋಹದ ಬಲೆಯಲ್ಲಿ; ಅಂತು 


ತಾನಲ್ಲ-ತಾನು ಎಂದರೆ ಆತ್ಮವು; ಘಟದಂತೆ ಭೌತಿಕವಲ್ಲ-ವಾಡಿಕೆಯಂತೆ ಶಾರೀರಿಕವಲ್ಲ; 
ಸೋಹಂ ಎನಿಪಾ-ಆ ಪರಬ್ರಹ್ಮನೇ ತಾನೆನ್ನುವ. 





ದೇಹವದು ಜಡನಾತ್ಮನಜಡನು; 

ದೇಹವದು ಸಾವಯವವಾತ್ಮನ 

ನೂಹಿಸಲು ನಿರವಯವ; ದೇಹವಪಾತ್ರವಧ್ರುವವು, । 

ಓಹೊ! ಪಾವನನಾತ್ಮ ನಿತ್ಯನು; 

ದೇಹ ಕರದಿ ಬದ್ಧನಾತ್ಮನು 

ಮೋಹರಹಿತನು ನಿತ್ಯಮುಕ್ತನು; ಮಗನೆ ಕೇಳೆಂದ ॥ IAN 
ತಾತ್ಪರ್ಯ: ದೇಹಧರ್ಮ ಮತ್ತು ಆತ್ಮಧರ್ಮಗಳಿಗಿರುವ ವ್ಯತ್ಯಾಸವನ್ನು ಈ ಪದ್ಯದಲ್ಲಿ 
ಹೇಳಲಾಗಿದೆ: ಈ ದೇಹವಾದರೋ ಜಡಸ್ವರೂಪದ್ದು, ಆತ್ಮವಾದರೋ 
ಚೈತನ್ಯಸ್ತರೂಪದ್ದು ದೇಹವು ಅಂಗಾಂಗಸಹಿತವಾದುದು; ಆತ್ಮನನ್ನು ಕಲ್ಪಿಸಿಕೊಂಡಾಗ 
ನಿಜಕ್ಕೂ ಅಂಗಾಂಗರಹಿತನಾಗಿದ್ದಾನೆ; ದೇಹವು (ಅಪಾತ್ರವೂ, ಅಧ್ರುವವೂ ಆಗಿದೆ); 
ಸ್ವೀಕಾರಯೋಗ್ಯವಲ್ಲದ್ದೂ, ನಶ್ವರವೂ ಆಗಿದೆ. ಆಹಾ! ಆತ್ಮನಾದರೋ ಪರಿಶುದ್ಧನೂ, 
ಶಾಶ್ಚತನೂ ಆಗಿದ್ದಾನೆ; ದೇಹವು ಪಾಪ-ಪುಣ್ಯಕರ್ಮಗಳಿಗೆ ಒಳಗಾದುದು. ಆತ್ಮನು 
ಮೋಹಾತೀತನೂ, ನಿತ್ಯಮುಕ್ತನೂ ಆಗಿದ್ದಾನೆ. 
ಶಬ್ದಾರ್ಥ: * ಜಡನು-ಚೈತನ್ಯರಹಿತನು; * ಅಜಡನು:ಚೈತನ್ಯರೂಪಿ; * ಸಾವಯವವು-ದೇಹವು 
ಅಂಗಾಂಗ ಮುಕ್ತವಾದುದು; * ನಿರವಯವ=ಅಂಗಾಂಗರಹಿತನು ಆತ್ಮನು; ಜೇ ಕರ್ಮಾದಿಬದ್ಧನು 
=ಪಾಪ-ಪುಣ್ಯಕರ್ಮಗಳಿಗೆ ಬದ್ಧವು ದೇಹವು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅರಿಯದಜ್ಜರು ತನುವು ತಾವೆಂ 

ದರಿವರಾ ಅಸು ಸಹಿತಲಾತ್ಮನು 

ಹೊರವಡಲು ಹೆಣನೆನಿಸಿ ಹೇಳಿಸಿಕೊಂಬುದಾಕ್ಷಣಕೆ; । 
ಪರಮಚೈತನ್ಯಾತ್ಮ ನಾನೆಂ 

ದರಿಯೆ ಮುಕ್ತನು; ತಿಳಿಯದೀ ತನು 

ಕರಣಗಳು ತಾನೆಂದು ಬಗೆಯಲು ಬದ್ಧನಾಗಿಹನು ॥ ॥೩೪॥ 


ತಾತ್ಪರ್ಯ: ಆತ್ಮಜ್ಞಾನವನ್ನು ಅರಿಯದ ಮೂಢರು ಈ ಶರೀರವೇ ತಾನೆಂದು 
ಭಾವಿಸುವರು. ಆದರೆ ಜೀವಾತ್ಮನು ಶರೀರದಿಂದ ಹೊರಹೊರಟಾಗ ಆ ಕೂಡಲೇ 
ಶರೀರಿಯು ಹೆಣವೆನಿಸಿಕೊಳ್ಳುವುದು. ಆದ್ದರಿಂದ ತಾನು ಎಂದರೆ ದೇಹವಲ್ಲ, 
ಚೈತನ್ಯರೂಪಿ; ಆತ್ಮನು ಎ೦ದು ತಿಳಿದರೆ ಅವನೇ ಮುಕ್ತನು ಎನಿಸಿ ಕೊಳ್ಳುತ್ತಾನೆ. 
ಅದುಬಿಟ್ಟು ಈ ಶರೀರ ಮತ್ತು ಕರಣಗಳೇ ತಾನು ಎಂದು ತಿಳಿದರೆ ಅವನು 
ಬದ್ಧಜೀವಿ ಆಗುತ್ತಾನೆ. 


ಶಬ್ದಾರ್ಥ: * ಅಜ್ಜರು-ಮೂಢರು; * ಅಸುಸಹಿತಲಿ ಆತ್ಮನು-ಜೀವನಿಹಿತ ಆತ್ಮನು; * ಅರಿಯೆ 
ತಿಳಿಯಲು. 


ಪಾಠಾಂತರ: ತಿಳಿಯದೀಐಅರಿಯದೀ (ಕು) 





ನಿತ್ಯಮುಕ್ತನಿಗೆ ಬಂಧ ಮೋಕ್ಷಗ 

ಳೆತ್ತಣದು? "ಜಗಭರಿತ ಬಂದಪ 

ನಿತ್ತ ಮುಚ್ಚಿಹ ಕದವತೆಗೆ'ಯೆಂದೆಂಬ ಕಥೆಯಂತೆ | 

ಸತ್ಯಸಹಜಾನಂದನದ್ದಯ 

ಪ್ರತ್ಯಗಾತ್ಮನೆನಿಪ್ಪ ಪರಮಗೆ 

ಮಿಥ್ಯವಹ ಮಾಯಾಪ್ರಬಂಧವದಿಲ್ಲ ನೋಡೆಂದ ॥ ॥೩೫॥ 
ತಾತ್ಪರ್ಯ: ನಿತ್ಯಮುಕ್ತನಾದ ಆತ್ಮನಿಗೆ ಬಂಧಮೋಕ್ಷಗಳು ಎಲ್ಲಿರುತ್ತದೆ? “ಎಲ್ಲೆಲ್ಲಿಯೂ 
ತುಂಬಿಕೊಂಡಿರುವವನು ಬ೦ಧನು, ಮುಚ್ಚಿರುವ ಕದವನು ತೆಗೆ” ಎಂಬ ಮಾತುಗಳು 
ಒಂದಕ್ಕೊಂದು ಹೊಂದುವುದಿಲ್ಲ. ಏಕೆಂದರೆ ಅವನು ಎಲ್ಲೆಲ್ಲಿಯೂ ತುಂಬಿಕೊಂಡಿರು 
ವುದರಿ೦ದ ಕದವನ್ನು ತೆಗೆದುಕೊ೦ಡು ಒಳಕ್ಕೆ ಹೋಗಬೇಕಾಗಿಲ್ಲ. ಆದ್ದರಿ೦ದ ಸತ್ಯ 
ಸ್ವರೂಪಿಯೂ, ಸಹಜಾನ೦ದನೂ, ಅದ್ವಯನೂ, ಪ್ರತ್ಯಗಾತ್ಮನಾಗಿಯೂ ಇರುವ ಶ್ರೇಷ್ಠ 
ವಸ್ತುವಾಗಿರುವುದರಿ೦ದ ಕೂಡಿರುವ ಮಾಯಾಬಂಧನವು ಇರುವುದಿಲ್ಲ ಎಂದು ತಿಳಿ. 


ಶಬ್ದಾರ್ಥ: * ಎತ್ತಣದು?-ಎಲ್ಲಿರುತ್ತದೆ?; * ಜಗಭರಿತ-ಎಲ್ಲಕಡೆಯೂ ತುಂಬಿರುವವನು; 
* ಬ೦ದಪನು-ಬರುತ್ತಿದ್ದಾನೆ; * ಮಿಥ್ಯವಹ-ಸುಳ್ಳಾಗಿರುವ. 





462 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಬುದ್ಧಿಯಳಿದೊಡನಳಿದವೋಲಿಹ; 

ಬುದ್ಧಿ ತೋರಲು ತೋರಿದಂತಿಹ; 

ಬುದ್ಧಿ ಜಡವಾಗಿರಲು ಜಡವಾದಂತೆ ತಾನಿಹನು; । 

ಬುದ್ಧಿಗಾತ್ಮವಿವೇಕವಳಿದರೆ 

ಬದ್ಧನಾಗಿಹನರಿಯೆ ಮುಕ್ತನು; 

ಬುದ್ಧಿಯದು ಸವಿಕಾರಿಯಾತ್ಮನು ತಿಳಿಯಲವಿಕಾರಿ ॥ ER 
ತಾತ್ಪರ್ಯ: ಆತ್ಮನು ಹೇಗಿರುವನೆಂದರೆ ಬುದ್ಧಿಯು ವಿಕಾರಗಳನ್ನು ಹೊಂದಿದಂತೆಲ್ಲಾ 
ಇವನು ಅದೇರೀತಿ ಇದ್ದಂತೆ ಕಾಣುತ್ತಾನೆ. ಅಬುದ್ಧಿಯು ಲಯವಾದರೆ ಇವನು 
ಲಯವಾದಂತೆ ಇರುವನು. ಬುದ್ಧಿಯು ಜಡವಾದರೆ ತಾನೂ ಜಡವಾದಂತೆ 
ತೋರುತ್ತಾನೆ. ಬುದ್ಧಿಯು ಆತ್ಮವಿವೇಕವನ್ನು ಕಳೆದುಕೊಂಡರೆ ತಾನೂ ಹಾಗೆಯೇ 
ಕಾಣಿಸಿಕೊಳ್ಳುತ್ತಾನೆ; ಬುದ್ದಿಗೆ ಜ್ಞಾನೋದಯವಾದರೆ ಆತ್ಮನೂ ತಾನು ಮುಕ್ತನಾದಂತೆ 
ಕಾಣುತ್ತಾನೆ. ಆದಕಾರಣ "ವಚಾರಮಾಡಿನೋಡಿದರೆ ಬುದ್ಧಿಗೆ ವಿಕಾರಗಳು "ಇವೆಯೇ 
ಹೊರತು ಆತ್ಮನಿಗೆ ವಿಕಾರಗಳಿಲ್ಲ ಎಂದು ತಿಳಿಯಬೇಕು. 


ಶಬ್ದಾರ್ಥ: ಅರಿಯೆ-ಆತ್ಮಸ್ತರೂಪವನ್ನು ತಿಳಿದರೆ; ತಿಳಿಯಲು-ವಿಚಾರಮಾಡಿನೋಡಿದರೆ; 
* ಅಳಿದೊಡೆ-ಲಯವಾದರೆ; * ಜಡವಾದಂತೆ-ಸ್ಪಬ್ದ, ಮಂದವಾದಂತೆ; 





ಬುದ್ಧಿಮಾಡಿದ ಸುಕೃತದಷ್ಕತ 

ಹೊದ್ದದಾತ್ಮನನೆಂತೆನಲು ಕದ 

ಡಿದ್ದ ನೀರೊಳು ಹೊಳೆವ ಸೂರ್ಯಗೆ ಕಂಪಕಲುಷಗಳು । 

ಹೊದ್ದಿದಂತಿಹುದೈಸೆ; ನಿಜವಾ 

ಗಿದ್ದ ಸೂರ್ಯನಿಗುಂಟೆ? ಆ ಪರಿ 

ಬುದ್ಧಿಸಾಕ್ಷಿಯು ಬುದ್ಧಿಕೃತದಿಂ ಬದ್ಧನಲ್ಲಂದ | NA 
ತಾತ್ತರ್ಯ: ಬುದ್ಧಿಯು ಮಾಡುವ ಪುಣ್ಯ-ಪಾಪಗಳೊಂದೂ ಆತ್ಮವನ್ನು 
ಹೊಂದಲಾರವು. ಅದು ಹೇಗೆಂದರೆ: ಕಲಕಿದ ನೀರಿನಲ್ಲಿ ಇರುವ ಕೆಸರು ಮತ್ತು 
ಚಲನೆಗಳು (ಅಲೆಗಳು) ಆ ನೀರಿನಲ್ಲಿ ಪ್ರತಿಬಿಂಬಿಸುವ ಸೂರ್ಯನಿಗೆ ಇರುವಂತೆ 
ಕಂಡರೂ ಅದು ನಿಜವಾದ ಸೂರ್ಯನಿಗೆ ಅಂಟಿರುವುದಿಲ್ಲ ಅಲ್ಲವೇ? ಅದೇ 
ರೀತಿ ಬುದ್ಧಿಗೆ ಸಾಕ್ಷಿರೂಪನಾದ ಆತ್ಮನಿಗೆ ಬುದ್ಧಿಕಲ್ಪಿತವಾದ ವಿಕಾರಗಳು 
ಹೊದ್ದುವುದಿಲ್ಲ; ಆತ್ಮನು ಬುದ್ಧಿಯಿ೦ದ ಬೇರೆಯೇ ಆಗಿರುತ್ತಾನೆ. 


ಶಬ್ದಾರ್ಥ: ಸುಕೃತದುಷ್ಕತ-ಪುಣ್ಯಪಾಪ; ಕಂಪಕಲುಷಗಳು-ನಡುಗುವಿಕೆ ಮತ್ತು ಹೊಲಸು, 
ಅಲೆಗಳು ಮತ್ತು ಕೆಸರು; * ಕಲುಷ-ರಾಡಿ, ಕೆಸರು; * ಹೊದ್ದಿದಂತೆ ಇಹುದು-ಹೊಂದಿದಂತೆ, 
ಆವರಿಸಿದಂತೆ ಇರುವುದು; * ಬುದ್ಧಿಸಾಕ್ಷಿ ಯು-ಬುದ್ದಿಯಲ್ಲಿ ಸಾಕ್ಷಿರೂಪನಾಗಿರುವ ಆತ್ಮನು; 
ಸೆ ಬುದ್ಧಿಕೃತದಿಂ-ಬುದ್ಧಿ ಯವಿಕಾರಗಳಿಗೆ; * ಐಸೆ?-ಅಲ್ಲವೇ? 


463 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆದೊಡೀ ಆತ್ಮಂಗೆ ಗುರುಮುಖ 

ಬೋಧೆಯೇಕೆಂದೆನಲವಿದ್ಯೋ 

ಪಾಧಿಯಿಂದಾತ್ಮಂಗೆ ಮಿಥ್ಯಾರೂಪ ಸಂಸಾರ । 

ಆದ ಕತದಿಂದದನಳಿಪೊಡೀ 

ಬೋಧೆಯಲ್ಲದೆ ನಿತ್ಯಮುಕ್ತಗೆ 

ಬೋಧೆಯೇತಕೆ? ಸ್ಪಪ್ರಕಾಶಾನಂದ ವಿಗ್ರಹಗೆ ॥ ॥೩೮॥ 


ತಾತ್ಪರ್ಯ: ಹಾಗಿದ್ದಪಕ್ಷದಲ್ಲಿ ಆತ್ಮನಿಗೆ ಗುರುವಿನಿಂದ ಉಪದೇಶ ಏಕೆಬೇಕು? 
ಎಂದು ಕೇಳಬಹುದು. ಅದಕ್ಕೆ ಕಾರಣವಿದೆ: ಅವಿದ್ಯೆಯೆ೦ಬ ಉಪಾಧಿಯಿಂದ 
ಜೀವಿಗೆ ನಿನ್ನ ಮಾಯೆಯಿಂದ ಕೂಡಿದ ಸಂಸಾರಬಂಧವು ಉಂಟಾಗುತ್ತದೆ. 
ಆದಕಾರಣ ಆ ಮಾಯೆಯನ್ನು ಹೋಗಲಾಡಿಸಲು ಗುರುಬೋಧೆ ಅಗತ್ಯವೇ 
ಹೊರತು ನಿತ್ಕಮುಕ್ತನಾಗಿರುವ ಜೀವನಿಗೆ, ಆತ್ಮನಿಗೆ ಬೇಕಿಲ್ಲ. ಆತ್ಮನು ಸ್ಹಯಂಜ್ಯೋತಿ 
ಆದವನು; ಆನಂದಸ್ವರೂಪನಾದವನು. 


ಶಬ್ದಾರ್ಥ: * ಕತದಿಂದ-ಕಾರಣದಿ೦ದ; ಅಳಿಪೊಡೆ-ಹೋಗಲಾಡಿಸಲು; * ಬೋಧೆ- 
ಜ್ಞಾನೋಪದೇಶ; * ಸ್ಪಪ್ರಕಾಶಾನಂದ ವಿಗ್ರಹಗೆ-ಸ್ವಯಂಜ್ಯೋತಿ ಆದವನು ಮತ್ತು 
ಆನ೦ದಸ್ಪರೂಪನಾದವನು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಅದುನಿಮಿತ್ತದಿ ಬುದ್ಧಿ ಮಾಡಿದ 

ವಿಧಿಗಳೆಲ್ಲವು ಬುದ್ಧಿಗಲ್ಲದೆ 

ಸದಮಲಾನಂದಾತ್ಮಗಿಲ್ಲೆಲೆ ನಿರಭಿಮಾನಂಗೆ; । 

ಬುಧರು ಬುದ್ಧಿಯ ಯೋಗದಭ್ಯಾ 

ಸದಲಿ ಸಹಜಾನಂದ ಸಂವಿ 

ತ್ರದದೊಳ್ಳಕ್ಕವ ಮಾಡಿ ಮುಕ್ತಿಯ ಪಡೆದು ಸುಖಿಸುವರು ॥ 1೩೯1 


ತಾತ್ಪರ್ಯ: ಆದಕಾರಣ ಬುದ್ಧಿಯು ಮಾಡಿದ ಕಾರ್ಯಗಳೆಲ್ಲ ಆ ಬುದ್ಧಿಗೆ 
ಸಂಬಂಧಿಸಿದವೇ ಹೊರತು ಪರಿಶುದ್ಧನಾಗಿಯೂ, ಶ್ರೇಷ್ಠನೂ, ಅಭಿಮಾನರಹಿತ 
ನಾಗಿಯೂ ಇರುವ ಆನಂದರೂಪಿ ಆತ್ಮನಿಗೆ ಸಂಬಂಧಿಸುವುದಿಲ್ಲ. ಪ್ರಾಜ್ಞರಾದವರು 
ಯೋಗದಭ್ಯಾಸದಿಂದ ಆ ಬುದ್ಧಿಯನ್ನು ಸಹಜಾನಂದರೂಪವಾದ ಬ್ರಹ್ಮಜ್ಞಾನದಲ್ಲ 
ತಲ್ಲೀನಗೊಳಿಸಿ, ಮುಕ್ತಿಪಡೆದು ಸುಖಿಸುತ್ತಾರೆ. 

ಶಬ್ದಾರ್ಥ: *ವಿಧಿಗಳುಎಕಾರ್ಯಗಳು; * ಸದಮಲಾನಂದಾತ್ಮ -ಪರಿಶುದ್ಧನೂ, ಶ್ರೇಷ್ಠನೂ ಆದ 
ಆನಂದರೂಪಿ; * ಬುಧರು-ಪ್ರಾಜ್ಯರು, ತಿಳಿದವರು; * ಸಂವಿತ್‌ಪದದೊಳು-ಬ್ರಹ್ಮಜ್ಞಾನದಲ್ಲಿ; 
ಐಕ್ಯವಮಾಡಿ-ಲೀನಗೊಳಿಸಿ. 


464 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಜಲದೊಳಗೆ ಜಲರುಹ, ಪರಾಗಾ 

ವಳಿಯೊಳಗೆ ಪವಮಾನ, ಘನಸಂ 

ಕುಲದೊಳಗೆ ನಭ, ದ್ರವ್ಯನಿಕರದಿ ಪಾದರಸದಂತೆ । 

ಹೊಳೆಯುತಿಹ ಮಹದಾದಿ ತತ್ತ್ವಗ 

ಳೊಳಗೆ ಹೊರಗೆಂದೆಂಬುದೆಲ್ಲವ 

ಬಳಸಿ ತಾ ನಿರ್ಲೇಪನಾಗಿಹನಾತ್ಮ ನೋಡೆಂದ ॥ IPO 


ತಾತ್ಪರ್ಯ: ನೀರಿನಲ್ಲಿ ತಾವರೆ, ಗಾಳಿ ಮಕರಂದದಲ್ಲಿ, ಸಮೂಹಗಳಲ್ಲಿ ಆಕಾಶ, 
ದ್ರವ್ಯಗಳಲ್ಲಿ ಪಾದರಸ ಬೆಳಗುತ್ತ ಇರುವಂತೆ; ಮಹದಾದಿ ತತ್ತ್ವಗಳಲ್ಲಿ ಒಳಗೆ 
ಹೊರಗೆ ಎಲ್ಲಕಡೆಯೂ ಆವರಿಸಿದ್ದರೂ ಅವುಗಳಿಗೆ ಅಂಟಿದಂತೆ ಇದ್ದು, 
ನಿರ್ಲೇಪನಾಗಿ ಆತ್ಮನಿದ್ದಾನೆ ತಿಳಿ ಎಂದರು ವ್ಯಾಸರು. 


ಶಬ್ದಾರ್ಥ; * ಜಲರುಹ-ತಾವರೆ; * ಪರಾಗಾವಳಿ-ಮಕರಂದ ಸಮೂಹ; * ಪವಮಾನ-ಗಾಳಿ; 
ಘನಸಂಕುಲ-ಮೇಘಗಳ ಗುಂಪಿನಲ್ಲಿ; ಮಹದಾದಿತತ್ತ್ವಗಳು-ಆತ್ಮ ಮೂರುವಿಧ. ಜ್ಞಾನಾತ್ಮ 
ಅದರಲ್ಲಿ ಮಾಯೆಯಿಂದ ಕೂಡಿದ ಆತ್ಮದ ಮಹತ್ತತ್ತ ರೂಪ ಒಂದು; ಜ್ಞಾವಾತ್ಮ-ಬುದ್ಧಿ; 
ಶಾಂತಾತ್ಮ-ಶುದ್ದಬಹ್ಯ ಆತ್ಮನ ಉಳಿದ ರೂಪಗಳು (ಶ್ರುತಿವಿಜಾರ ಚಂದ್ರೋದಯ, ಪುಟ-೨೧೯); 
ನಿರ್ಲೇಪಎಅ೦ಟದಂತೆ ಇರುವನು. 


ಟಿಪ್ಪಣಿ-೧: ಜ್ಞಾನಾತ್ಮಾ-ಅಂತಃಕರಣರೂಪದ ಬುದ್ಧಿ; ಉಪಾಧಿಯಿಂದ ಬೇರೆ ವೃತ್ತಿ ಇರುವಂತೆ; 
ಒಬ್ಬ ಆತ್ಮನಿಗೆ ಮಾತ್ರ ಪ್ರಕಾಶ (ವಿಚಾರ ಚಂದ್ರೋದಯ, ಪುಟ-೧೮೯) 

ಟಿಪ್ಪಣಿ-೨: ವಾಹನಾತ್ಮ (ಮಹತ್ತತ್ತ್ವ-ಜ್ಜಾನಾತ್ಮನ ಮೇಲಿನ ಸ್ಥಿತಿ. ಈಶ್ವರಮಾತ್ರ ಎಲ್ಲ ಆತ್ಮಗಳಿಗೂ 
ಪ್ರಕಾಶ, ಸಮಷ್ಟಿಬುದ್ಧಿ 

ಟಿಪ್ಪಣಿ-೩: ಶಾಂತಾತ್ಮ-ಅಂತಃಕರಣದಲ್ಲಿ ಲಯ. ಸಪ್ತಮ ಭೂಮಿಕೆಯ ಸ್ಥಿತಿ, ತನ್ನಲ್ಲಿಯ 
ಎಲ್ಲರಲ್ಲಿಯೂ ತಿಳಿಯತಕ್ಕ ಆತ್ಮ 





ಯಷಿಯೆ ಕೇಳವಿಕಾರಿಯಾತ್ಮನು 

ಘಸಣೆಯವನಗಿನ್ನಿಲ್ಲ; ಜೀವನು 

ಹುಸಿಯೆನಿಪನದರಿಂದಲವಗದು ಮುನ್ನಲೇ ಇಲ್ಲ; | 

ಎಸೆವಹಂಕೃತಿ ಘಟದವೊಲು ಜಡ 

ವುಸುರಬಾರದದಕ್ಕೆ ಕಷ್ಟವ; 

ವಿಷಮವಹ .ಸಂಸಾರವಿವರೊಳಗಾರಿಗಹುದೆಂದ? ॥ bie) 


ತಾತ್ಪರ್ಯ: ಘೋರಸಂಸಾರದ ತಾಪತ್ರಯದ ತಿಕ್ಕಾಟವು ಆತ್ಮನು ಅವಿಕಾರಿ ಆದ್ದರಿಂದ 
ಅವನಿಗಿಲ್ಲ; ಇನ್ನು ಜೀವನು ಮಿಥ್ಕಾರೋಪಿತನಾದವನು. ಆದ್ದರಿಂದ ಅವನಿಗೂ 
ಸಂಸಾರತಾಪತ್ರಯ ಮೊದಲೇ ಇಲ್ಲ. ಮತ್ತೆ ಅಹಂಕಾರ ಘಟದ ಹಾಗೆ ಜಡವಾದ್ದರಿಂದ 


465 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅದಕ್ಕೂ ಸಂಸಾರತಾಪತ್ರಯವಿದೆ ಎಂದು ಹೇಳಲಿಕ್ಕಾಗದು; ಹೀಗಿರುವಾಗ ಈ 
ಘೋರಸಂಸಾರತಾಪ ತ್ರಯ, ಆತ್ಮ ಜೀವ, ಅಹಂಕಾರಗಳಲ್ಲಿ ಯಾರಿಗೆ ಇದೆ 
ಎಂದು ಹೇಳಲು ಸಾಧ್ಯ? ಎಂದು. ಶುಕಮುನಿಗೆ ಕೇಳಿದನು. 


ಶಬ್ದಾರ್ಥ: ಘಸಣೆ-ಸ೦ಸಾರತಾಪತ್ರಯದ ತಿಕ್ಕಾಟ; ಯಷಿಯೆ ಕೇಳು:ಶುಕಮುನಿಯೆ ಕೇಳು; 
x ಹುಸಿ-ಮಿಥ್ಕಾರೋಪಿತನಾದವನು; * ಘಟವಮಡಿಕೆ; * ಉಸುರಬಾರದು=ಹೇಳಲಿಕ್ಷೆ ಆಗದು; 
ವಿಷಮವಹ-ಘೋರಂವೆನಿಸಿದ; * ಅಹಂಕೃತಿ-ಅಹ೦ಕಾರ; x ಮುನ್ನಲೇ-ಮೊದಲೇ 


ಟಿಪ್ಪಣಿ: * ವಿಷಮವಹ ಸಂಸಾರ ಇವರೊಳಗೆ ಆರಿಗೆ ಅಹುದೆಂದ?-ಜೀವ ಮೂರು ಬಗೆ: 
೧. ಸುಷುಪ್ತಿಯಲ್ಲಿ ಸಾಕ್ಷಿಚೇತನನಾಗಿರುವವನು (ಪಾರಮಾರ್ಥಿಕ); ೨. ಜಾಗ್ರತಾವಸ್ಥೆಯಲ್ಲಿ 
ಚಿದಾಭಾಸನಾದ ಅಂತಃಕರಣರೂಪ ಜೀವನಾದವನು (ವ್ಯಾವಹಾರಿಕ); ೩. ಸ್ಹಪ್ನಾವಸ್ಥೆಯಲ್ಲಿ 
ಕಲ್ಪಿತಜೀವನಾದವನು (ಪ್ರಾತಿಭಾಸಿಕ); ಜೀವನಿಗೆ ಈ ಬಗೆಗಳಲ್ಲಿ ಸಂಸಾರತಾಪತ್ರಯದ 
ತಿಕ್ಕಾಟವಿಲ್ಲ. 





ಸಂಸಾರ ಬರಿ ತೋರಿಕೆ (೪೨-೪೬) 


ಆದೊಡೀ ಸಂಸಾರವಾರಿಗೆ 

ಬಾಧಕವದಾಯ್ತೆನಲು ಪುಸಿಯ ವಿ 

ವಾದವೆಲ್ಲಿಯ ಮಾಯೆ? ಅದರಿಂ ಸಂಸ್ಕೃತಿಯೆ ಮಿಥ್ಯ; । 

ಕಾದಿ ಬೂದಿಯ ಹೊಯ್ದುಕೊಂಬರು 

ವಾದದಲಿ ಶಾಸ್ತ್ರಿಗಳು ಬರಿದೇ 

ಓದಿ ಮರುಳಹ ಕೂಸಿಭಟ್ಟನ ಗಾದೆಯಂದದಲಿ ॥ IY. 


ತಾತ್ಸರ್ಯ: ಹಾಗಾದರೆ ಈ ಸಂಸಾರವು ಆತ್ಮ ಜೀವ, ಅಹಂಕಾರಗಳಲ್ಲಿ ಯಾರಿಗೆ 
ಅಡ್ಡಿಯಾಗಿದೆ? ಇನ್ನು ಮಾಯೆ ಎಂಬುದು ಸುಳ್ಳಾದ್ದರಿಂದ ಅದರಬಗ್ಗೆ ವಿವಾದವೆಲ್ಲಿ 
ಬಂತು? ಆದಕಾರಣ ಸಂಸಾರ ಎಂಬುದೇ ಸುಳ್ಳು. ಆದರೆ ಈ ಬಗ್ಗೆ ವ್ಯರ್ಥವಾಗಿ 
ವಾದವಿವಾದಗಳನ್ನು ಮಾಡುತ್ತಾ ಶಾಸ್ತಿಗಳು, ಪಂಡಿತರು ತಲೆಮೇಲೆ ಬೂದಿ 
ಹೊಯ್ದುಕೊಂಡಿದ್ದಾರೆ. ಅವರ ಥೆ ಓದಿಓದಿ ಮರುಳಾದ ಕೂಸಿಭಟ್ಟ' ಎಂಬ 
ಗಾದೆಯಂತಾಗಿದೆ, ವ್ಯರ್ಥಸಾಹಸವಾಗಿದೆ. 


ಶಬ್ದಾರ್ಥ: * ಆದೊಡೆ-ಹಾಗಾದರೆ; * ಬಾಧಕ:ಅಡ್ಡಿ; ಸೇ ಪುಸಿಎಸುಳ್ಳು; ಸಂಸ್ಕತಿ-ಸಂಸಾರ; 
ಮಿಥ್ಯಎಸುಳ್ಳು; * ಬರಿದೇಐವ್ಯರ್ಥವಾಗಿ; “ಕಾದಿಬೂದಿಯ ಹೊಯ್ದುಕೊಂಬರು”- ೈರ್ಥವಾಗಿ 
ವಾದಮಾಡುವರು (ನುಡಿಗಟ್ಟು ಇದು). 


ಟಿಪ್ಪಣಿ-೧: ಓದಿ ಮರುಳಹ ಕೂಸಿಭಟ್ಟ-ಈ ಗಾದೆಗೆ "ಓದಿ ಓದಿ ಮರುಳಾದ ಕೂಚಂಭಟ್ಟ' 
ಎಂದು ಪಾಠಾಂತರ ಜನರೂಢಿಯಲ್ಲಿದೆ. 


ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣಿ ಅನುವಾದಕನದು. 





466 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಕೇಳು ಬಂಜೆಗೆ ಮಕ್ಕಳಿಪ್ಪ 

ತ್ರೇಳು ಮಂದಿಗಳೆಂಬ ತೆರದಲಿ 

ಕಾಳಲಾ ಸಂಸಾರವಕಟಾ! ಗಗನಲತೆಯಲ್ಲಿ | 

ಹೇಳಲರಿಯದ ಕುಸುಮದಂದದಿ 

ಲೀಲೆ ದಿಟವಿದು; ಶಶಿವಿಷಾಣದ 

ವೋಲು ಭಾವಿಸೆ ಮಿಥ್ಕ; ವಾದಿಗಭೇದ್ಯವಹುದೆಂದ | IPA 


ತಾತ್ಸರ್ಯ: ಶುಕಮುನಿಯೆ ಕೇಳು, ಬಂಜೆಗೆ ಮಕ್ಕಳೆಷ್ಟು ಎ೦ದು ಕೇಳಿದರೆ ಇಪ್ಪತ್ತೇಳು 
ಮಂದಿ ಎಂದು ಉತ್ತರ ಹೇಳಿದರೆ ಎಷ್ಟು ಸುಳ್ಳೋ ಅದೇರೀತಿ ಸಂಸಾರವು 
ನಿಜವೆಂದರೆ ಸುಳ್ಳಾಗುತ್ತದೆ. ಆಕಾಶವೆ೦ಬ ಬಳ್ಳಿಯಲ್ಲಿ ಹೂವಿದೆ ಎಂದರೆ ಅದನ್ನು 
ಬಣ್ಣಿಸಲು ಆಗದಸಂಗತಿ. ಹಾಗೆಯೇ ಮೊಲಕ್ಕೆ ಕೊಂಬುಗಳಿವೆ ಎಂದು ತಿಳಿದರೆ 
ಅದು ಸುಳ್ಳು ಆದಕಾರಣ ಸಂಸಾರವೆಂಬುದೇ ಇಲ್ಲವೆಂದು ತಿಳಿಯಬೇಕೇ ಹೊರತು 
ಅದು ಆತ್ಮನಿಗೋ, ಅಹಂಕಾರಕ್ಕೋ, ಜೀವಕ್ಕೋ ಮುಂತಾಗಿ ವಾದಿಸುತ್ತಾ ಹೋದರೆ 
ಕೊನೆಮುಟ್ಟುವುದಿಲ್ಲ. 


ಶಬ್ದಾರ್ಥ: ಜೇ ಬಂಜೆ-ಮಕ್ಕಳಾಗದವಳ್ಳು; x ಗಗನಲತೆ-ಆಕಾಶಬಳ್ಳಿ ಕುಸುಮ-=ಹೂ; ದಿಟವನಿಜ; 
* ಶಶಿವಿಷಾಣಐಮೊಲದಕೊಂಬು, ಅಭೇದ್ಯ-ಕೊನೆಮುಟ್ಟದು. 


ಟಿಪ್ಪಣಿ-೧: ಈ ಪದ್ಯದಲ್ಲಿ ಕವಿಯು ಸಂಸಾರವನ್ನು ಬ೦ಜೆಯ ಮಕ್ಕಳಿಗೂ, ಆಕಾಶದ ಹೂವಿಗೂ, 
ಮೊಲದಕೋಡಿಗೂ ಹೋಲಿಸಿರುವುದರಿ೦ದ ಅದು ಎಷ್ಟು ಮಾತ್ರವೂ ಇಲ್ಲವೇ ಇಲ್ಲವೆಂದು 
ಹೇಳಿದಂತಾಯಿತು. “ಜಗತ್ತು ಕಾಣುವುದಿಲ್ಲ” ಎಂದರೆ ಅದು ಎಚ್ಚರದ ವಾಸನೆ. ಎಚ್ಚರ ಮತ್ತು 
ಕನಸಿನ ಜಗತ್ತಿಗೆ ರಜ್ಜುಸರ್ಪವೂ, ಶುಕ್ತಿರಜತವೂ ಹೋಲುವುವು; ಜಗತ್ತು ಇಲ್ಲವೇ ಇಲ್ಲವೆಂಬ 
ಈ ಪದ್ಯದ ಹೋಲಿಕೆಗಳ ಸುಷುಪ್ತಿಯ ಅನುಭವವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಕವಿ ಹೇಳಿದ್ದಾನೆ. 
ಸುಷುಪ್ತಿಯ ಜೀವನು ಎಚ್ಚರದ ಜಗತ್ತನ್ನು ಸುಳ್ಳನ್ನುವನೆಂಬ ಈ ಅರ್ಥವನ್ನು ಈ ಕವಿಯು 
ಅಧ್ಯಾಯ-೯, ಪದ್ಯ-೩೦ರಲ್ಲಿ ಸೂಚಿಸಿದ್ದಾನೆ. 


ಟಿಪ್ಪಣಿ-೨: ವಾದಿಗಭೇದ್ಯವಹುದು-ಸಂಸಾರವೇ ಇಲ್ಲವೆಂದು ತಿಳಿಯಬೇಕೇ ಹೊರತು 
ಸಂಸಾರವು ಆತ್ಮನಿಗೋ, ಅಹಂಕಾರಕ್ಕೋ ಎಂದು ಮುಂತಾಗಿ ವಾದಿಸುತ್ತಾ ಹೋದರೆ 
ಕೊನೆಮುಟ್ಟುವುದಿಲ್ಲವೆಂದರ್ಥ. 





ತನ್ನನರಿಯದವಿದೈಯಿಂದು 

ತ್ಪನ್ನವಾದೀ ಮನದ ಕಲ್ಪನೆ 

ಭಿನ್ನ ಭೂತವ್ರಾತರೂಪವ ತೋರಿಸುತ್ತಿಹುದು; । 
ತನ್ನನರಿಯದವಿದ್ಯೆಯಿಂದಿಹ 

ಭಿನ್ನಕಲ್ಪನೆಯಳಿಯೆ ಸಂಸ್ಕೃತಿ 

ನಿರ್ಣಯಿಸಲಿನ್ನಾರಿಗದ್ವಯಪೂರ್ಣ ಬ್ರಹ್ಮದಲಿ? ॥ (೪೪॥ 


461 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ತನ್ನನ್ನು ತಾನು ತಿಳಿಯಲಾರದ ಅವಿದ್ಯೆ (ಮಾಯೆ)ಯಿಂದ ಉಂಟಾದ 
ಮನಸಿನ ಕಲ್ಪನೆಗಳು ಬೇರೆಬೇರೆಯಾಗಿರುವ ನೆಲಜಲ ಮೊದಲಾದ ಪಂಚಭೂತಗಳ 
ಸಮೂಹರೂಪವನ್ನು ಪಡೆಯುವುದು. ತನ್ನನ್ನು ತಾನು ಅರಿಯಲಾಗದ ಅವಿದ್ಯೆಯಿಂದ 
ಉಂಟಾಗುವ ಈ ಭಿನ್ನಕಲ್ಪನೆಗಳು ಅಳಿದುಹೋದರೆ ಪೂರ್ಣಬ್ರಹ್ಮವು ಅದ್ವಯವಾಗಿ 
ಉಳಿದುಕೊಳ್ಳುವುದರಿಂದ ಸಂಸಾರವಿದೆಯೆಂದು ನಿರ್ಧರಿಸಲು ಯಾರಿಗೂ ಆಗದು 
ಎ೦ದರೆ ಮನಸಿನಲ್ಲಾಗಲಿ, ಆತ್ಮನಿಗಾಗಲಿ ಸಂಸಾರವೇ ಇರುವುದಿಲ್ಲ. 

ಶಬ್ದಾರ್ಥ: * ತನ್ನನರಿಯದವಿದೈ (ತನ್ನನ್ನು* ಅರಿಯದ--ಅವಿದೈೆ)-ತನ್ನನ್ನು ತಾನು ತಿಳಿಯಲಾಗದ 
ವಿದ್ಯೆ, ಆತ್ಮವಿದ್ಯೆ ಭಿನ್ನಭೂತವ್ರಾತರೂಪವ=ಬೇರೆಬೇರೆಯಾಗಿರುವ ನೆಲ, ಜಲ ಮೊದಲಾದ 
ಪಂಚಭೂತಗಳ ಸಮೂಹರೂಪವನ್ಮು ಸಂಸ್ಕೃತಿ ನಿರ್ಣಯಿಸಲಿನ್ನಾರಿಗದ್ದಯ ಪೂರ್ಣಬ್ರಹ್ಮದಲಿ 
=ಪೂರ್ಣಬ್ರಹ್ಮವು ಅದ್ವಯವಾಗಿ ಉಳಿದುಕೊಳ್ಳುವುದರಿಂದ ಸಂಸಾರವು ಯಾರಿಗೂ ಇಲ್ಲವೆಂದರ್ಥ. 


ಪಾಠಾಂತರ: ಪೂರ್ಣಬ್ರಹ್ಮದಲಿ-ಪೂರ್ಣಭಾವದಲಿ (ಕು) 





ಉನ್ನತಸ್ತನ ನಿಮ್ಮನಾಭಿಯ 

ಕನ್ಯಯನು ಚಿತ್ರಿಸಲು ಹಲಿಗೆಯ 

ಲುನ್ನತಸ್ತನ ನಿಮ್ಮನಾಭಿ ಸಮತ್ವವೆಂಬಂತೆ | 

ಇನ್ನು ಪೂರ್ಣಬ್ರಹ್ಮದಲಿ ಹೀ 

ನೋನ್ನಯದೆಲ್ಲಿಯದು? ಸಕಲವು 

ನಿರ್ಣಯಿಸೆ ಪುಸಿ; ನಾಮರೂಪಿನ ಶಬ್ದಮಾತ್ರವದು ॥ (೪೫ 


ತಾತ್ಪರ್ಯ: ಉಬ್ಬಿದೆದೆ ಆಳದ ಹೊಕ್ಕುಳು ಉಳ್ಳ ವಧುವನ್ನು ಹಲಗೆಯ ಮೇಲೆ 
ಚಿತ್ರಿಸಿದಾಗ ಆ ಚಿತ್ರದಲ್ಲಿ ಆ ವಧುವಿನ ಎದೆಯ ಉಬ್ಬು, ಹೊಕ್ಕುಳಿನ ತಗ್ಗು 
ಕಾಣದೆ ಸಮತಲದಲ್ಲಿಯೇ ಕಾಣುವ ಹಾಗೆ ಎಲ್ಲೆಲ್ಲಿಯೂ ಇರುವ ಪೂರ್ಣಬ್ರಹ್ಮನಲ್ಲಿ 
ಮೇಲು-ಕೀಳುಗಳು ಕಂಡುಬರುವುದಿಲ್ಲ. ಆದಕಾರಣ ವಿಚಾರಮಾಡಿದರೆ ಹೊರಗೆ 
ತೋರುವ ಎಲ್ಲ ಜಗತ್ತಿನ, ಜೀವದ ವ್ಯತ್ಯಾಸಗಳು ಸುಳ್ಳು ಅವು ನಾಮರೂಪಿನ 
ಶಬ್ದಮಾತ್ರ ಆಗಿದೆ. 


ಶಬ್ದಾರ್ಥ: * ಉನ್ನತ-ಉಬ್ಬು; * ನಿಮ್ಮ-ತಗ್ಗು; * ನಾಭಿ-ಹೊಕ್ಕುಳು; * ಹಲಿಗೆ-ಚಿತ್ರ 
ಬರೆಯುವ ಹಲಗೆ; * ಸಮತ್ವ-ಸಮತಲ; xk ಹೀನೋನ್ನಯ=ಉಬ್ಬುತಗ್ಗು; * ನಿರ್ಣಯಿಸಿ 


=ವಿಚಾರಮಾಡಿದರೆ; ಪುಸಿ-ಸುಳ್ಳು 


ಟಿಪ್ಪಣಿ-೧: * ನಾಮರೂಪಿನ ಶಬ್ದಮಾತ್ರವದು-ಸರ್ವಪದಾರ್ಥಗಳಲ್ಲಿ ಪಂಚಅಂಶಗಳಿವೆ. 
ಅಸ್ತಿ ಭಾತಿ ಪ್ರಿಯ ನಾಮರೂಪ. ಅಸ್ತಿ ಎಂದರೆ ನಾನಿದ್ದೇನೆ; ಭಾತಿ ಎಂದರೆ ನಾನು ತಿಳಿಯುತ್ತಾ 
ಇದ್ದೇನೆ; ಪ್ರಿಯ ಎಂದರೆ ನಾನು ಪ್ರಿಯನಾಗಿದ್ದೇನೆ; ನಾಮ ಎಂದರೆ ದೇಹ, ಇಂದ್ರಿಯ, 
ಪ್ರಾಣ, ಮನ, ಬುದ್ಧಿ, ಚಿತ್ತ ಅಹಂಕಾರ, ಅಜ್ಞಾನ ಇವುಗಳ ಧರ್ಮ; ರೂಪ ಎಂದರೆ 
ಇವುಗಳ ಯಥಾಯೋಗ್ಯವಾದ ಆಕಾರ” (ಶ್ರುತಿವಿಚಾರ ಚಂದ್ರೋದಯ, ಪುಟ-೧೨೮); 
ದಶಮಕಲಾ-ಸಾಮಾನ್ಯಚೈತನ್ಯ ವರ್ಣನೆ. 


468 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಟಿಪ್ಪಣಿ-೨: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಟಿಪ್ಪಣೆ ಅನುವಾದಕನದು. 
ಪಾಠಾಂತರ: * ಇನ್ನು ಪೂರ್ಣಬ್ರಹ್ಮದಲಿ ಹೀಎಪೂರ್ಣವಾದ ಬ್ರಹ್ಮದಲಿ ಹೀ (ಕು) 


ಇಲ್ಲದುದನುಂಟೆಂದು ಮತ್ತಿ 

ನ್ನಿಲ್ಲವೆಂದನಲೇಕೆ? ಮಗುಳದ 

ನುಳ್ಳದುದನುಂಟೆಂದು ಸಾಧಿಸಿ ಬರಿದೆ ಬಳಲಿಸುವ । 

ಜಳ್ಳುನುಡಿಗಳ ನುಡಿಯಲೇತಕೆ? 

ಇಲ್ಲವಿದು ನಾನಾತ್ತವಿದು ದಿಟ 
ವುಳ್ಳು“ದೇಕೋದೇವ”ನೆಂದೊರಲುವವು ಶ್ರುತಿನಿಕರ ॥ WLI 


ತಾತ್ಪರ್ಯ: ನಾಮರೂಪವಾದ ಜಗತ್ತು ಇಲ್ಲವೆಂದು ಹೇಳಿದಮೇಲೆ ಅದು ಹಾಗೆ, 
ಹೀಗೆ ಸೃಷ್ಟಿಯಾಯಿತು ಎಂದು ಹೇಳಿ ಆಮೇಲೆ ಅದನ್ನು ನೇತಿಮಾರ್ಗದಲ್ಲಿ 
ಅಲ್ಲಗಳೆಯುವುದು ಏಕೆ? ಬ್ರಹ್ಮವೊಂದೇ ಇರುವುದು ಎಂದು ಹೇಳುವುದೇಕೆ? 
ಮತ್ತೆ ಉಳ್ಳುದುದನ್ನು ಉಂಟೆಂದು ಸಾಧಿಸಬಯಸಿ ಸುಮ್ಮನೆ ಆಯಾಸಗೊಳಿಸುವ 
ಜೊಳ್ಳುನುಡಿಗಳನ್ನು ಹೇಳುವುದೇಕೆ? ದಿಟವಾಗಿ ಇರುವುದು ಬ್ರಹ್ಮವೊಂದೇ. ಅದನ್ನೇ 
ಏಕೋದೇವಃ ಎಂದು ಉಪನಿಷತ್ತುಗಳು ಸಾರುತ್ತಿವೆ. ಆದ್ದರಿಂದ ನಾಮರೂಪ ಗಳಿಂದ 
ಅದಕ್ಕೆ ನಾನಾತ್ವವು೦ಟು ಎಂದು ಸಾಧಿಸುವುದು ಅಜ್ಞಾನವೇ ಸರಿ. 


ಶಬ್ದಾರ್ಥ: ಇಲ್ಲದುದನುಂಟೆಂದು ಮತ್ತಿನ್ನಿಲ್ಲವೆಂದೆನಲೇಕೆ?-ಜಗತ್ತು ಮಿಥ್ಯವೆಂದಾದಮೇಲೆ ಅದು 
ಹೀಗೆ ಹಾಗೆ ಸೃಷ್ಟಿಯಾಯಿತೆ೦ದು ಮುಂತಾಗಿ ಇರುವುದರ ಹಾಗೆ ವರ್ಣಿಸಿ, ಆಮೇಲೆ ನೇತಿ 
ನೇತಿಯೆ೦ದು ಅದನ್ನು ಅಲ್ಲಗಳೆಯುವುದೇಕೆ?; * ಜಳ್ಳುನುಡಿ-ಅರ್ಥವಿಲ್ಲದ ವ್ಯರ್ಥಮಾತುಗಳು; 
ಮಗಳೆ-ಮತ್ತೆ; * ಶ್ರುತಿನಿಕರ-ವೇದಸಮೂಹ; * ನಾನಾತ್ಸ-ನಾಮರೂಪ; “ಏಕೋದೇವ'-ಈ 
ಶ್ರುತಿಯ ಬಗ್ಗೆ “ಚಿತ್ತಿ' ಉಪನಿಷತ್ತಿನಲ್ಲಿ ಏಕೋದೇವೋ ಬಹುಧಾನಿವಿಷ್ಟಃ ಎಂದು ಹೇಳಿದೆ. 
(ಅ-೩, ಪ-೧೪೭ ನೋಡಿ) 





ಬ್ರಹ್ಮವು ತಿಳಿವಿಗೆ ವಿಷಯವಲ್ಲ (೪೭-೫೨) 
ಈ ವಿಧದಲಿದಿರಿಟ್ಟು ತೋರುವ 
ದಾವುದದು ತಾನಲ್ಲ; ತೂಪ್ಲೀಂ 
ಭಾವವೇ ಪರಮಾತ್ಮಪದವದು ತಮ್ಮ ನಿಜವೆಂದು । 
ಭಾವವಳಿದುಳಿದುಳಿಮೆಯಹ ನಿಜ 
ತಾವು ತಾವಾಗಿರ್ದ ಯೋಗಿಗ 
ಳಾವವಸ್ಥೆಯೊಳಿರ್ದರೋ ತಿಳಿಯಲ್ಕಸಾಧ್ಯವಲಾ! ॥ PEN 


469 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಈ ರೀತಿಯಾಗಿ ಎದುರಿನಲ್ಲಿ ಕಾಣುವುದು ಯಾವುದು ಇದೆಯೋ 
ಅದು ಪರಬ್ರಹ್ಮವಲ್ಲ (ತಾನಲ್ಲ); ಮೌನವಾಗಿರುವುದೇ ಪರಮಾತ್ಮವೆಂದೂ, ಅದೇ 
ತಮ್ಮ ಸತ್ಯಸ್ಥ ಸ್ವರೂಪವೆಂದು ತಿಳಿದು ಭಿನ್ನಭಾವವನ್ನು ಅಳಿದು ಉಳಿದಿರುವ ಬ್ರಹ್ಮ 
ರೂಪವೇ ತಾನಾಗಿ ಜ್ಞಾನದ ನೆಲೆಯಾದ ಯೋಗಿಗಳು "ಯಾವ ಅವಸ್ಥೆಯೊಳಿದ್ದಾರೋ 
ತಿಳಿದುಕೊಳ್ಳುವುದು ಅಸಾಧ್ಯ ವೆಂದು ತಿಳಿ. 


ಶಬ್ದಾರ್ಥ: * ಈ ವಿಧದಲಿ-ಈ ರೀತಿಯಾಗಿ; ತೂಪ್ಲೀಂಭಾವ-ಮೌನಭಾವ; * ಉಳಿಮೆ 
ಅಹ-ಉಳಿದಿರುವ; ಜೇ ತಿಳಿಯಲೈ-ತಿಳಿಯಲು; ಸೇ ಅಸಾಧ್ಯವಲಾ-ಸಾಧ್ಯ ವಿಲ್ಲವಲ್ಲಾ!; * ನಿಜ 
ತಾವುತಾವಾಗಿ-ಸತ್ಯಸ್ಟರೂಪರು, 'ಜ್ಞಾನದ ನೆಲೆ ತಾವಾಗಿ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಬ್ರಹ್ಮವಿದು ನೋಡೆಂದು ತೋರಲು 

ಬ್ರಹ್ಮಮೊದಲಾದವರಿಗಳವೇ? 

ಹಮ್ಮುಮೊದಲಾದಖಳವಲ್ಲದುದೆಂದು ಪೇಳುವರು; । 

ತಮ್ಮ ನಿಜವದು ಬೇರೆ ವಸ್ತುವೆ? 

ತಮ್ಮ ತಮ್ಮನುಭವಕೆ ಗೋಚರ; 

ತಮ್ಮ ಹೆಗಲೇರುತ್ತ ತಾವೇ ನಡೆಯಲಳವಹುದೆ? ॥ ೪೮ 
ತಾತ್ಪರ್ಯ: “ಇದು ಪರಬ್ರಹ್ಮ ನೋಡು' ಎಂದು ತೋರಿಸಲು (ಸಗುಣಬ್ರಹ್ಮರಾದ) 
ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ತೋರಿಸಲು ಶಕ್ಯವಿಲ್ಲ; ಅಹಂಕಾರ 
ಮೊದಲಾದವು ಅಲ್ಲದುದನ್ನು ಬ್ರಹ್ಮವೆಂದು ಹೇಳುವರು. ತಾವೇನು ಎ೦ಬ ಸತ್ಯವು 
ತಮ್ಮಲ್ಲೇ ಇರತಕ್ಕದ್ದು ಬೇರೆ ವಸ್ತುವಲ್ಲ. ಅದು ಅವರವರ ಅನುಭವಕ್ಕೆ (ಸ್ವಾನುಭವಕ್ಕೆ) 
ವೇದ್ಯವಾಗುವಂತಹುದು; ತಮ್ಮ ಹೆಗಲನ್ನು ತಾವೇ ಏರಿನಡೆಯಲು ಯಾರಿಗೆ 
ಸಾಧ್ಯ? (ಬ್ರಹ್ಮವನ್ನು ತಿಳಿಯತಕ್ಕ ಜ್ಞಾನವೂ ತಾನೂ ಬೇರೆಯಲ್ಲ ಎಂದು ತಿಳಿಯಬೇಕು 
ಎಂದರ್ಥ). 


ಶಬ್ದಾರ್ಥ: ಬ್ರಹ್ಮವಿದುಎ =ಇದಿರಲ್ಲಿರುವುದು ಬ್ರಹ್ಮವು (ಪರಬ್ರಹ್ಮ ನಿರ್ಗುಣಬ್ರಹ್ಮ); ಬ್ರಹ್ಮ- 
ಚತುರ್ಮುಖಬ್ರಹ್ಮ (ಸಗುಣಬ್ರಹೃ); * ಅಳವೇ?-ಶಕ್ಕವೇ, ಸಾಧ್ಯವೇ9; ಹಮ್ಮು-ಅಹಂಕಾರ, 
ತಮ್ಮ ತಮ್ಮ ಅನುಭವಕೆ ಸ್ವಾನುಭವಕ್ಕೆ ವೇದ್ಯ. 


ಬುದ್ಧಿಯಿ೦ ಪರವಸ್ತುವಹೆಯೆಂ 
ದುದ್ಧರಿಸಿ ಗೀತೆಯಲಿ ಪಾರ್ಥಗೆ 
ಸಿದ್ಧವತ್ಕರಿಸಿದನು ತಿಳಿ ನೀನೆಂದು ಶ್ರೀಕೃಷ್ಣ; | 


470 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ನಿರ್ಧರಿಸಲಿದು ಬ್ರಹ್ಮವೆಂದೆಲೆ 

ಬುದ್ಧಿವಂತನೆ ತೋರಿದನೆ? ತಾ 

ನದ್ದಯಸ್ವಾತ್ಮೈಕವೇದ್ಯವೆನಿಪ್ಪ ವಸ್ತುವನು ॥ ೪೯] 
ತಾತ್ಪರ್ಯ: ಜ್ಞಾನವನ್ನು ಬುದ್ಧಿ, ಮನಸ್ಸು, ಜ್ಞಾನೇಂದ್ರಿಯಗಳು ಆವರಿಸಿದೆ. “ಬುದ್ದಿಗೆ 
ಆತ್ಮವು ಪರವಸ್ತು ಆಗಿದೆ” ಎಂದು ಗೀತೆಯಲ್ಲಿ (೩-೪೨) ಕೃಷ್ಣನು ಅರ್ಜುನನಿಗೆ 
ತಿಳಿ ಎಂದು ಬೋಧಿಸಿದ್ದಾನೆ. ಇದನ್ನು ಸಾಬೀತುಗೊಳಿಸಲು ಇದೇ ಬ್ರಹ್ಮವಸ್ತು 
ಎಂದು ತಂದು ತೋರಿದನೇ? ಇಲ್ಲ, ಏಕೆಂದರೆ ಆತ್ಮವು ಅದ್ವಯವೂ, 
ಸ್ಪಾತ್ಸೈಕವೇದ್ಧವಸ್ತುವೂ ಆಗಿರುವುದರಿಂದ ತನ್ನಲ್ಲಿ ತಾನೇ ತಿಳಿಯಬೇಕಾದ ವಸ್ತುವಾಗಿದೆ. 


ಶಬ್ದಾರ್ಥ: * ಸಿದ್ಧವತ್ಕರಿಸಿದನು-ಸ್ಪಷ್ಟಪಡಿಸಿದನು, ಬೋಧಿಸಿದನು; * ನಿರ್ಧರಿಸಲು-ಪ್ರತ್ಯಕ್ಷ 
ತೋರಿಸಲು; * ಅದ್ದಯ-ಎರಡಲ್ಲದವನು, ಪ್ರತ್ಯಕ್ಷ, ಪರೋಕ್ಷಗಳೆಂಬ ಎರಡು ರೀತಿಯಲ್ಲಿಲ್ಲ, 
ಒಂದೇ ಶುದ್ಧರೂಪದಲ್ಲಿರುವವನು; * ಸ್ವಾತ್ಮೈಕವೇದ್ಯನು-ತನ್ನಲ್ಲಿ ತಾನೇ ತಿಳಿಯಬೇಕಾದವನು. 


ಟಿಪ್ಪಣಿ: ಬುದ್ಧಿಯಿ೦ ಪರವಸ್ತುವಹೆ-(ಗೀತೆ, ಅ-೩, ಶ್ಲೋ-೪೨ ನೋಡಿ) 
ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯಃ ಪರಂ ಮನಃ | 
ಮನಸಸ್ತು ಪರಾ ಬುದ್ಧಿರ್ಯೋ ಬುದ್ಧೇ ಪರತಸ್ತುಸಃ ॥ (ಗೀತೆ, ೩-೪೨) 


(ಇಂದ್ರಿಯಗಳು ಇಂದ್ರಿಯಗಳಿಗಿಂತ ಹೆಚ್ಚಿನದು; ಮನಸ್ಸು ಇಂದ್ರಿಯಗಳಿಗಿಂತಲೂ ಭಿನ್ನವಾದುದು, 
ಶ್ರೇಷ್ಠವಾದುದು, ಪರವಸ್ತುವಾದುದು ಆತ್ಮನು.) 





ಶುತಿಗುರುಗಳಿಂ ಮಥಿಸಿ ನೆರೆ ನಿ 

ಶ್ಚಿತಮಿದೆಂಬನುಭವ ಪ್ರಮಾಣವೆ 

ಮತಿಯಧೀನವದೆನಿಸಿಕೊಂಡೇ ತೋರುತಿರ್ಪಾಗ । 

ಅತರಮೆನಿಪ ಪ್ರಮಾಣವೆಂತೋ! 

ಮತಿಗವಿಷಯನು; ವಾಗಗೋಚರ; 

ಸುತನೆ, ಆತ್ಮವಿದೆಂದು ತೋರಿಸಲಳವೆ ಪೇಳೆಂದ ॥ ISO 


ತಾತ್ಪರ್ಯ: ವೇದಗಳಿಂದಲೂ, ಗುರೂಪದೇಶದಿಂದಲೂ ಚೆನ್ನಾಗಿ ಕಡೆದಂತೆ 
ನಿರ್ಣಯಿಸಲ್ಪಟ್ಟ ಅನುಭವಪ್ರಮಾಣವೇ ಬುದ್ಧಿಗೆ ಅಧೀನವೆ೦ದು ತೋರಿಕೆಯಲ್ಲಿ 
ಕಾಣುತ್ತದೆ ಎಂದಮೇಲೆ ಬುದ್ಧಿಗೆ ಇತರ ಪ್ರಮಾಣಗಳ ವಿಚಾರ ಏನೆಂದು ಹೇಳೋಣ. 
ವಾಸ್ತವವಾಗಿ ಬುದ್ಧಿಗೆ ಆತ್ಮನು ಎಟುಕುವ ವಿಷಯವಲ್ಲ, ಮಾತಿಗೆ ಆತ್ಮನು 
ಎಟುಕಲಾರನು. ಆದಕಾರಣ ಇದು ಆತ್ಮ ಎಂದು ಪ್ರತ್ಯಕ್ಷ ತೋರಿಸಲು ಸಾಧ್ಯವೇ? 
ಹೇಳು ಶುಕನೇ ಎಂದನು. ಆತ್ಮನು ಬುದ್ಧಿಗೆ ಎಟುಕದ ಪರವಸ್ತು ಎಂಬುದನ್ನು ಈ 
ಪದ್ಯದಲ್ಲಿ ಮತ್ತಷ್ಟು ವಿವರಿಸಿದ್ದಾನೆ. 


411 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: ಮಥಿಸಿ-ಕಡೆದಹಾಗೆ ವಿಚಾರಮಾಡಿ, ನಿರ್ಣಯಿಸಲ್ಪಟ್ಟು; * ತೋರುತಿರ್ಪಾಗ= 
ತೋರಿಕೆಯಲ್ಲಿ ಕಾಣುತ್ತಿರುವ; * ಮತಿಗೆ ಅವಿಷಯನು-ಬುದ್ದಿಗೆ ಎಟುಕುವ ವಸ್ತುವಲ್ಲ; 
* ವಾಗಗೋಚರ -ಮಾತಿಗೆ ಸಿಲುಕದವನು. 





ಮತಿಗಗೋಚರವಾದ ವಸ್ತುವ 

ನಿತರವೆನಿಪ ಪ್ರಮಾಣಗಳು ನಿ 

ಶ್ಚಿತವ ಮಾಡೆ ಸಮರ್ಥವಲ್ಲವತೀಂದ್ರಿಯವದಾಗಿ; । 

ಶ್ರುತಿಗಳರುಪಿದ ತೆರದಿ, ಸದ್ಗುರು 

ಕೃತಮಹಾನುಗ್ರಹದಿ, ತಿಳಿಯ 

ಲೃತುಲವಾದಪರೋಕ್ಷದನುಭವದಿಂದಲದು ವೇದ್ಯ ॥ ISO 
ತಾತ್ಪರ್ಯ: ಬುದ್ದಿಗೆ ಅಗೋಚರವಾದ ವಸ್ತುವನ್ನು ಇತರವೆನಿಸುವ (ಅನ್ಯ) 
ಪ್ರಮಾಣಗಳು ಆತ್ಮಸ್ವರೂಪವನ್ನು ನಿಶ್ಚಯಿಸಲು ಶಕ್ತವಲ್ಲ; ಏಕೆಂದರೆ ಆತ್ಮವು 
ಇಂದ್ರಿಯಾತೀತವಾದುದು. ಅದನ್ನು ನಿಶ್ಚಯಿಸಲು ವೇದಗಳು ಬೋಧಿಸಿದ ಪಕಾರ, 
ಸದ್ಗುರು ಮಾಡುವ ಉಪದೇಶಾನುಗ್ರಹದಿಂದ ಉಂಟಾಗುವ ಅಸಮಾನವಾದ 
ಅಪರೋಕ್ಷಾನುಭವದಿಂದ (ಸ್ವಾನುಭವದಿ೦ದ) ತಿಳಿಯಲು ಶಕ್ಕ. 
ಶಬ್ದಾರ್ಥ: * ಅತೀಂದ್ರಿಯವು-ಇಂದ್ರಿಯಗಳಿಂದ ಕಾಣಲಾಗದ; * ಶ್ರುತಿಗಳು ಅರುಪಿದ 
ತೆರದಿ-ವೇದಗಳು ತಿಳಿಸಿದ ಪ್ರಕಾರ; * ಅತುಲವಾದಎಅಸಮಾನವಾದ; 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಜ್ಞಾನದಾಶ್ರಯದಿಂದ ಪ್ರತ್ಯ 

ಕ್ಲಾನುಮಾನಾದಿಪ್ರಮಾಣವು; 

ಜ್ಞಾನವನು ನೆರ ಬಿಟ್ಟವಕ್ಕೆ ಸ್ಪತಂತ್ರವಲ್ಲವೆನೆ | 

ಜ್ಞಾನದಾಧೀನಂಗಳದರಿಂ 

ಜ್ಞಾನದಿಂದಧಿಕ ಪ್ರಮಾಣಗ 

ಳೇನುಮಿಲ್ಲಾ! ಜ್ಞಾನ ತಾನೇ ಸ್ಥಾನುಭವವೇದ್ಯ ॥ ॥೫೨॥ 
ತಾತ್ಪರ್ಯ: ಪ್ರತ್ಯಕ್ಷ, ಅನುಮಾನ ಮೊದಲಾದ ಪ್ರಮಾಣಗಳು ಜ್ಞಾನದಿಂದ ಮಾತ್ರ 
ಸಿದ್ಧವಾಗುತ್ತವೆ. ಆದ್ದರಿ೦ದ ಜ್ಞಾನವನ್ನು ಬಿಟ್ಟುಬಿಟ್ಟು ಬೇರೆರೀತಿಯಲ್ಲಿ ಅವುಗಳಿಗೆ 
ಸ್ವತಂತ್ರ ಅಸ್ತಿತ್ವವು ಇಲ್ಲದೇ ಹೋಗುತ್ತವೆ. ಆದಕಾರಣ ಎಲ್ಲವೂ ಜ್ಞಾನಕ್ಕೆ ಆಧೀನವಾಗಿವೆ. 
ಆದ್ದರಿಂದ ಜ್ಞಾನಕ್ಕಿಂತ ಶ್ರೇಷ್ಠಪ್ರಮಾಣ ಬೇರಾವುದೂ ಇಲ್ಲ. ಆದರೆ ಜ್ಞಾನವನ್ನು 
ಸ್ವಾನುಭವದಿ೦ದ ಮಾತ್ರ ಪಡೆಯಲು ಸಾಧ್ಯ. 


472 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ವಾದದ ಅನವಶ್ಯಕತೆ (೫೩-೫೪) 
ಅದ್ವಯಾನಂದಾಮೃತಾಬ್ಧಿಯೊ 
ಛದ್ದಿ ತಾನಾಗಿದ್ದು ತೋರುವ 
ಸಿದ ಸುಮ್ಮನೆಯಿದ್ದು ಪೋಪನು ಮೂಕನಂದದಲಿ; | 


ಲ 


ಉದ್ದರಿಸಿ ಶ್ರುತಿಶಿರಗಳಾತ್ಮನ 


ಲ 


ಹೊದ್ದಲರಿಯದೆ ತಾವೆ ತಮ್ಮೊಳು 
ಬದ್ಧಮೌನದಲಿರ್ಪುವದರಿಂ ವಾದವೇಕೆಂದ ॥ ॥೫೩॥ 


ತಾತ್ಸರ್ಯ: ಅಭಿನ್ನಭಾವನಾಗಿ ಆನಂದಾಮೃತ ಸಾಗರದಲ್ಲಿ ಮುಳುಗಿ ತಾನೇ 
ತಾನಾಗಿರುವ ಸಿದ್ದಿಯನ್ನು ಪಡೆದ ಸಿದ್ಧನು ಮೂಗನಹಾಗೆ ಮೌನದಲ್ಲಿ 
ಆತ್ಮರೂಪಿಯಾಗಿಬಿದುವನು. “ಆತ್ಮರೂಪಿಯಾದ ಅವನು ಆತ್ಮದ ವಿಷಯವಾಗಿರುವ 
ಗೊಂದಲಗಳ ಆಚೆಗೆ ತಲದಲ್ಲಿರುತ್ತಾನೆ. ಅವನನ್ನು ವೇದಗಳು ಕೂಡ ಮೇಲಕ್ಕೆತ್ತಿ, 
ತಂದು ತೋರಿಸಲಾರದೆ ಮೌನವ್ರತವನ್ನು ತಾಳುತ್ತವೆ. ಎಂದಮೇಲೆ ಅಂಥಯೋಗಿಗೆ 
ವೇದಪ್ರಮಾಣಗಳೂ, ವಾದಗಳೂ ವ್ಯರ್ಥವಾಸಿದೆ. 


ಶಬ್ದಾರ್ಥ: ಅದ್ದಿ-ಮುಳುಗಿ; ತಾನಾಗಿದ್ದುಎತಾನೇ ತಾನಾಗಿದ್ದು; ಉದ್ಧರಿಸಿಐಮೇಲಕ್ಕೆತ್ತಿ (ಆತ್ಮನ 
ವಿಷಯಗಳ ಗಡಿಬಿಡಿಯಲ್ಲಿ ತಲವನ್ನು ಹಿಡಿದಿರುವನು ಅವನನ್ನು ಮೇಲಕ್ಕೆತ್ತಲು); ಶ್ರುತಿಶಿರಗಳು 

ಆತನ ಹೊದ್ದಲರಿಯದೆ-ವೇದಗಳು ಕೂಡ ಅವನನ್ನು ಮೇಲಕ್ಕೆತ್ತಿ ತೋರಿಸಲಾರದೆ "ಹೋದವು 

ಎಂದರ್ಥ; ಬದ್ಧಮೌನದಲಿ-ಮಾತನಾಡದೆ ಇರುವ ವ್ರತವನ್ನು ಹಿಡಿದುಕೊಂಡು. 





ಕೂಗಿದರೆ ತನ್ನಂತೆ ಮಾರ್ದನಿ 

ಯಾಗೆ ಕೂಗುತಲಿಹುದು ಪರ್ವತ 

ವಾಗಲದು ತಾ ಸುಮ್ಮನಿರ್ದೊಡೆ ಸುಮ್ಮನಿಪ್ಪಂತೆ । 

ಆಗಹೋಗದ ಬಯಲ ಬಳಲಿಕೆ 

ಯಾಗೆ ಹೋರುವ ವಾದಿಯೊಡನೆಲೆ 

ಮೂಗನಾಗಿಹುದೊಳ್ಳಿತೈ ಶುಕಯೋಗಿ ಕೇಳೆಂದ ॥ ISN 


ತಾತ್ತರ್ಯ: ನಾವು ಪರ್ವತದ ಬಳಿ ನಿಂತು ಕೂಗಿದರೆ ಆ ಪರ್ವತವು ಗುಹಾದನಿಯಂತೆ 
ನಾವು ಕೂಗಿದಂತೆಯೇ ಮರುದ್ದನಿ ಮಾಡುತ್ತದೆ. ನಾವು ಮೌನವಾಗಿದ್ದರೆ ಆ 
ಪರ್ವತವೂ ಸುಮ್ಮನಿರುತ್ತದೆ. ಅದರಂತೆ ಆಗದ ಹೋಗದ ವಾದಿಯೊಡನೆ 
ತರ್ಕಮಾಡಿದರೆ ವೃಥಾಶ್ರಮವಾಗುತ್ತದೆ ಅಷ್ಟೆ ಆದಕಾರಣ ಏನೂ ಪ್ರಯೋಜನವಿಲ್ಲದ 
ವಾದಿಗಳೊಡನೆ ಚರ್ಚಿಸದೆ ಸುಮ್ಮನಿರುವುದು ಒಳ್ಳೆಯದು ಎ೦ದು ವ್ಯಾಸರು 
ಶುಕನಿಗೆ ಹೇಳಿದರು. 


4173 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಬಯಲಬಳಲಿಕೆ-ವ್ಯರ್ಥವಾದ ಆಯಾಸ, ವೃಥಾಶ್ರಮ, ಏನೂ ಪ್ರಯೋಜನವಿಲ್ಲದ 
ವಾದ; ತ ಹೋರುವ-ತರ್ಕಮಾಡುವ; * ಮೂಗ-ಮೂಕ, ಮೌನಿ; * ಒಳ್ಳಿತೈ-ಒಳ್ಳೆಯದು. 


ಪಾಠಾಂತರ: * ಸುಮ್ಮನಿರ್ದೊಡೆ-ಸುಮ್ಮನಿದ್ದಡೆ (ಕು) 





ಪ್ರಬಲದುರ್ಬಲವೆಂಬ ಶ್ರುತಿಶಿರ 

ವಭಿನಯಿಸುವೀ ವಾಕ್ಯದೊಳಗೆಲೆ 

ಪ್ರಬಲವೇ ಸಿದ್ಧಾಂತ; ದುರ್ಬಲವದು; ಸಾಧುವಾದವದು | 

ಪ್ರಬಲವದು ಮೂರ್ಯರಿಗಸಾಧ್ಯವ 

ದಬಲರಾ ದುರ್ಬಲದ ಶ್ರುತಿಗಳ 

ನಿಬಿಡವಾಗಿಯೆ ಸಾಧಿಸುವರೈ ಮಗನೆ ಕೇಳೆಂದ ॥ (೫೫ 
ತಾತ್ಪರ್ಯ: ವೇದಾಂತವಾಕ್ಕಗಳಲ್ಲಿ ಪ್ರಬಲ ಆಧಾರವಾಕ್ಯಗಳು, ದುರ್ಬಲ ಆಧಾರ 
ವಾಕ್ಯಗಳು ಎಂದು ಎರಡು ಬಗೆಯ ವಾಕ್ಕಗಳಿವೆ. ಈ ವಾಕ್ಯಗಳಲ್ಲಿ ಅದ್ವೈತ ಸಿದ್ಧಾಂತವನ್ನು 
ಹೇಳುವ ಶುುತಿವಾಕ್ಕಗಳೇ ಪ್ರಬಲವಾದವು. ವಾದಮಾಡಬಹುದಾದ್ದೆಂದು ಮಾತ್ರ 
ಹೇಳುವ (ಅನುಭವರಹಿತ ಕೇವಲ ತರ್ಕದ) ಮಾತುಗಳು ದುರ್ಬಲವಾದವು; ಪಬಲವಾದ 
ಶ್ರುತಿಯ ಅರ್ಥವು ಮೂಢರಿಗೆ ತಿಳಿಯಲು ಅಸಾಧ್ಯವು. ಆದ್ದರಿಂದ ಅಶಕ್ತರು 
ದುರ್ಬಲವಾದ ಶ್ರುತಿ ವಾಕ್ಯಗಳನ್ನು ಬಿಡದೆ ವಿಪುಲವಾಗಿ ಬಳಸಿ ವಾದಿಸುತ್ತಾರೆ. 


ಶಬ್ದಾರ್ಥ: ಅಭಿನಯಿಸುವ-ವಾಕ್ಕದಿ೦ದ ತಿಳಿಯಪಡಿಸುವ; * ಶ್ರುತಿಶಿರವು-ಉಪನಿಷತ್‌ವಾಕ್ಯಗಳು, 
ವೇದಾಂತವಾಕ್ಯಗಳು; * ಪ್ರಬಲವೇ ಸಿದ್ಧಾಂತ-ಅದ್ವೈತಸಿದ್ದಾಂತ ಪ್ರತಿಪಾದಿಸುವ ವಾಕ್ಯಗಳೇ 
ಪ್ರಬಲವಾದ ಶ್ರುತಿವಾಕ್ಯಗಳು; * ಮೂರ್ಯರಿಗೆ-ಮೂಡಢರಿಗೆ; * ದುರ್ಬಲದ ಶ್ರುತಿಗಳ-ಅನುಭವ 
ವೇದ್ಯವಲ್ಲದ ಶುಷ್ಕತರ್ಕದ ಶ್ರುತಿವಾಕ್ಯಗಳನ್ನು ಆಧರಿಸಿ ವಾದಮಾಡುವುದು; * ಸಾಧುವಾದ 
=ಮಾಡಬಹುದಾದ್ದೆಂದು ಮಾತ್ರ ಹೇಳುವ ಮಾತು; * ಪ್ರಬಲವು-ಪ್ರಬಲಶ್ರುತಿಯ ಅರ್ಥವನ್ನು 
ಅನುಭವಿಸುವುದು; * ನಿಬಿಡವಾಗಿ-ದಟ್ಟವಾಗಿ, ಸಾ೦ದ್ರವಾಗಿ, ಅಧಿಕವಾಗಿ, ವಿಪುಲವಾಗಿ. 


ಪುತ್ರರನು ಪಡೆಯಲ್ಕೆ ಯಾಗವ 

ನುಕ್ತವಿಧಿಯೊಳು ಮಾಡಬೇಕೆಂ 

ದತ್ಯಧಮರಿಗೆ ಪೇಳ್ದುದಾ ದುರ್ಬಲದ ಶ್ರುತಿವಾಕ್ಯ; | 
ಉತ್ತಮರುಗಳ ಕುರಿತು ನುಡಿದವು 

ಸತ್ಯವಿಜ್ಞಾನವನೆ ಸಾಧಿಸಿ 

ಮುಕ್ತಿಯನು ಪಡೆಯೆಂದು ಪ್ರಬಲ ಶ್ರುತಿಶಿರಗಳೊಲಿದು ॥ ॥೫೬॥ 


ತಾತ್ರ್ತರ್ಯ: ದುರ್ಬಲವಾದ ಶ್ರುತಿವಾಕ್ಯಗಳು ಪುತ್ರಾಪೇಕ್ಷಿಯಾದವನು ಶಾಸ್ತ್ರದಲ್ಲಿ 
ಹೇಳಿರುವ ಕ್ರಮದಿಂದ “ಪುತ್ರಕಾಮೋಯಜೇತ” ಎಂದು-ಯಾಗಮಾಡಬೇಕೆದು 
ಆತ್ಮಜ್ಞಾನವನ್ನು ಪಡೆಯುವ. ವಿಷಯದಲ್ಲಿ ಬಹಳ ಕಡಿಮೆಯ ಸಾಮರ್ಥ್ಯವುಳ್ಳ 


474 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಅತ್ಯಧಮರಿಗೆ ಹೇಳಿದ್ದೇ ಹೊರತು ಉತ್ತಮರಿಗಲ್ಲ. “ಸತ್ಯಂ ಜ್ಞಾನಂ ಅನಂತಂ 
ಬ್ರಹ” ಮೊದಲಾದ ಸಿದ್ಧಾಂತ ಪ್ರಮಾಣಗಳನ್ನು "ತಿಳಿದು "ದಿಸಿ ಮುಕ್ತಿಯನ್ನು 
ಪಡೆಯತಕ್ಕದ್ದು ಎಂದು ಪ್ರಬಲಶ್ರುತಿಗಳು ಉತ್ತಮರಿಗೆ ಹೇಳಿದೆ. 


ಶಬ್ದಾರ್ಥ: ಉಕ್ಷವಿಧಿಯೊಳು-ಶಾಸ್ತದಲ್ಲಿ ಹೇಳಿರುವ ಕ್ರಮದಿಂದ; ಅತ್ಯಧಮರಿಗೆ- =ಆತ್ಮಜ್ಞಾನವನ್ನು 
ಪಡೆಯುವ "ವಿಷಯದಲ್ಲಿ ಬಹಳ ಕಡಿಮೆಯ. ಸಾಮಥ್ಯ ೯ವುಳ್ಳವರಿಗೆ ಅತ್ಯಧಮರಿಗೆ 
ಪೇಳ್ಗುದು-ಅತ್ಯಧಿಕ ನೀಚರಿಗೆ ದುರ್ಬಲ ಶುತಿಗಳು ಹೇಳುವಮಾತು. 


ಟಿಪ್ಪಣಿ-೧: * ದುರ್ಬಲದ ಶ್ರುತಿವಾಕ್ಕ:ಪುತ್ರ ಕಾಮೋಯಜೇತ, ಸ್ವರ್ಗಕಾಮೋಯಜೇತ, 
ಪಶುಕಾಮೋಯಜೇತ, ಪುತ್ರಾಪೇಕ್ಷಿಯಾದವನು, ಸ್ಪರ್ಗಾಪೇಕ್ಷಿಯಾದವನು, ಪಶುಗಳನ್ನು 
ಆಶಿಸುವವನು ಮಾಡಬೇಕಾದ ಯಾಗಗಳನ್ನು ಹೇಳುವ ಶ್ರುತಿವಾಕ್ಯಗಳನ್ನು ಅನುಸರಿಸುವುದು. 


ಟಿಪ್ಪಣಿ-೨: * ಸತ್ಯವಿಜ್ಞಾನವನೆ ಸಾಧಿಸಿ ಮುಕ್ತಿಯನು ಪಡೆ-ಸತ್ಕ [೦ಜ್ಞಾನಮನಂತಂ ಬ್ರಹ್ಮ 
ವಿಜ್ಞಾನಂ ಬ್ರ ಬ್ರಹ್ಮೇತಿ ವ್ಯಜಾನಾತ್‌ ಬ್ರಹ್ಮವಿದಾಪ್ನೊ ೀತಿಪರಂ ಇತ್ಯಾದಿ ಸಿದ್ಧಾಂತ ಪ್ರಮಾಣಗಳು. 





ಅಪ್ರಮೇಯನಸಂಗನದ್ವಯ 

ನಪ್ರತರ್ಕನನಾಮರೂಪನು 

ಮಪ್ರತಿಮನವ್ಯಯನತೀಂದ್ರಿಯ ವಾಜ್ಮನೋದೂರ 

ಸ್ಪಪ್ರಕಾಶವು ಬ್ರಹ್ಮವೆಂದದ 

ನೀಪ್ರಕಾರದಿ ಹೇಳುತಿರುತಿಹ 

ವಾ ಪ್ರಬಲ ಶ್ರುತಿಶಿರಗಳಾ ನಿರುಪಾಧಿರೂಪವನು ॥ ೫೭ 
ತಾತ್ಪರ್ಯ: ಅಪ್ರಮೇಯನು, ಅಸಂಗನು, ಅದ್ವಯನು, ಅತರ್ಕ್ಶನು, ಅನಾಮರೂಪನು, 
ಅಪ್ರಕಿಮನು, ಅವ್ಯಯನು, ಅತೀಂದ್ರಿಯ ವಾಜ್ಯನೋದೂರ, ಸ್ಪಪ್ರಕಾಶವು ಬ್ರಹ್ಮವು 
ಸ್ವಯಂಜ್ಯೋತಿಯಾದ ನಿರುಪಾದಿಕರೂಪವಾದ ಪರಬ್ರಹ್ಮನು ಎಂಬುದಾಗಿ 
ಪ್ರಬಲಶುತಿವಾಕ್ಕಗಳು ಸಾರುತ್ತಿವೆ. 
ಶಬ್ದಾರ್ಥ: ಅಪ್ರಮೇಯನು (ಯಾವ ಪ್ರಮಾಣದಿಂದಲೂ ತಿಳಿಯುವುದಕ್ಕೆ ಆಗದವನು); 
* ಅಸಂಗನು (ಯಾವುದೇ ಸಂಬಂಧ ಹೊಂದದಿರುವನು); * ಅತರ್ಕ್ಯನು (ವಾದದಿಂದ 
ಸಾಧಿಸಲಾಗದವನು); * ಅನಾಮರೂಪನು-ಎ ನಾಮರೂಪಗಳಿಲ್ಲದವನು; ಅಪ್ರತಿಮನು- 


ಸಮಾನರಿಲ್ಲದವನು; ಅಪ್ರಕರ್ತೃ್ಯನು-ತರ್ಕದಿಂದ ಸಾಧಿಸಲು ದಕ್ಕದವನು; x 'ಸ್ಪಪಕಾಶ- 
ಸ್ವಯಂಜ್ಯೋತಿ; * ಬ್ರಹ್ಮ-ನಿರ್ಗುಣಬ್ರಹ್ಮನು. 





ಪ್ರಶ್ನೆ (೫೮) 
ನಾಮರೂಪವಿಕಾರವಿಲ್ಲದ 


ನಾಮಯಗೆ ನಾಮಗಳ ಕಲ್ಪನೆ 
ನೇಮದಿಂದಿರಲಾದುದೆಂತೈ ತಂದೆ? ಹೇಳೆನಲು | 


4175 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪ್ರೇಮದಿಂ ಹೇಳಿದನು ಮುನಿಪತಿ 
ಯೀ ಮಹಾಮಾಯೆಯೊಳು ಸಂಗವ 
ದಾ ಮಹಿಮಗಿಲ್ಲೆಂದು ಪೇಳುತ್ತಿರ್ಪ ಶ್ರುತಿಮತವ ॥ ೫೮% 


ತಾತ್ಪರ್ಯ: ನಾಮರೂಪಗಳೆಂಬ ವಿಕಾರಗಳಿಲ್ಲದ ಅನಾಮಯನಿಗೆ ನಾಮಗಳನ್ನು 
ಕಲಿಸಿ ನಿಯಮಮಾಡಿರುವುದು ಹೇಗೆ? ಎಂದು ಶುಕನು ಕೇಳಲು ಈ ನಾಯದ 
ಸಹವಾಸದಿಂದ ಅನಾಮರೂಪಗಳು ಉಂಟಾಗಿರುವುವೇ ಹೊರತು ಆ ಮಹಾ 
ಮಹಿಮನಾದ ಆತ್ಮನಿಗೆ ಆ ನಾಮವಿಕಾರಗಳು ಇಲ್ಲೆಂದು ಶ್ರುತಿಗಳು ಸಾರುತ್ತಿವೆ 
ಎ೦ಬುದಾಗಿ ವ್ಯಾಸನು ಶುಕನಿಗೆ ಹೇಳಿದನು. 


ಪದವಿಭಾಗ: ವಿಕಾರವಿಲ್ಲದನಾಮಯಗೆ-ವಿಕಾರವಿಲ್ಲದ- ಅನಾಮಯಗೆ; ನೇಮದಿಂದಿರ 
ಲಾದುದೆಂತೈ-ನೇಮದಿಂದ--ಇರಲು*-ಆದುದು-ಎಂತೈ? 9. 


ಶಬ್ದಾರ್ಥ: ಅನಾಮಯಗೆ-ನಿರ್ದೋಪನಿಗೆ; * ನೇಮದಿಂದಎನಿಯಮದಿಂದ; * ಸಂಗ 
ಸಹವಾಸ; * ಆ ಮಹಿಮಗೆ-ಆ ಶುದ್ಧಾತ್ಮನಿಗೆ; ತಂದೆ ಹೇಳೆನಲು-ಶುಕನು ತಂದೆಯಾದ 
ವ್ಯಾಸನನ್ನು ಕೇಲು; ಮುನಿಪತಿ-ವ್ಯಾಸನು; ಶ್ರುತಿಮತವ-ಶ್ರುತಿಗಳು ಸಾರುತ್ತಿವೆ. 





ಮಹಾವಾಕ್ಯಗಳು (೫೯-೬೦) 

ಸ್ವಾನುಭವ ಮೊದಲಾದ ಬುದ್ಧಿ 

ಜ್ಞಾನಗಳಿಗಿಂದಧಿಕವದು ಪ್ರ 

ಜ್ಞಾನವೇ ಪರಬೊಮ್ಮವೆನೆ ಯಗ್ವೇದಗತವಾಕ್ಯ; । 

ಈ ನಿಖಲದೊಳಹೊರಗೆ ಸತ್ಯ 

ಜ್ಞಾನಸುಖಮಯವಪ್ಪ ಬ್ರಹ್ಮವೆ 

ತಾನೆನಲಥರ್ವಣಶಿರೋಗತವಾಕ್ಯದರ್ಥವದು ॥ ೫೯] 
ತಾತ್ಪರ್ಯ: ಸ್ವಾನುಭವವೇ ಮೊದಲಾದ ಬುದ್ದಿಯಿಂದ ತಿಳಿಯುವ ಜ್ಞಾನವನ್ನು 
ಮೀರಿದ ಸತ್ಯ “ಪ್ರಜ್ಞಾನವೇ ಪರಬೊಮ್ಮ” (ಪ್ರಜ್ಞಾನಂ ಬ್ರಹ) ಎಂಬ ಮಾತು 
ಯಗ್ಗೇದದ್ದಾಗಿದೆ. ಇನ್ನು ಈ ಸಮಸ್ತವಸ್ತುಗಳ ಒಳಗೂ ಹೊರಗೂ ಸತ್ಯವಾಗಿಯೂ 
ಜ್ಞಾನಮಯವಾಗಿಯೂ ಆನಂದಮಯವಾಗಿಯೂ ಇರುವ ಪರಬ್ರಹ್ಮವೇ ತಾನು 
(ಅಹಂ ಬ್ರಹ್ಮಾಸಿ) ಎಂದು ಅಥರ್ವಣ ವೇದವು ಪ್ರಸಿದ್ಧವಾಕ್ಯ ಹೇಳುತ್ತಿದೆ. 


ಶಬ್ದಾರ್ಥ: ಬುದ್ಧಿಜ್ಞಾನಗಳಿಗಿ೦ತ:ಬುದ್ಧಿಯಿಂದ ತಿಳಿಯುವ ಜ್ಞಾನಗಳಿಗಿ೦ತ; * ನಿಖಲದೊಳುಎಈ 
ಸಮಸ್ತವಸ್ತುಗಳಲ್ಲಿ; ಜೇ ಸುಖಮಯ-ಆನಂದಸ್ವರೂಪ; * ಅಥರ್ವಣ ಶಿರೋಗತವಾಕ್ಯ- 
ಅಥರ್ವಣ ವೇದದ ಪ ಪ್ರಸಿದ್ಧ ವಾಕ್ಯ 





476 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಕಳೆದು ಪದಗಳ ವಾಚ್ಯವೆರಡನು 

ಮುಳಿದಲಕ್ಷ್ಯವೆ ನೀನೆನುತ ಗುರು 

ತಿಳುಹಲಂತದು ಸಾಮಶಿರಗತ ತತ್ತ್ವಮಸಿವಾಕ್ಯ; | 

ಒಳಗೆ ಬುದ್ಧಿಗೆ ಸಾಕ್ಷಿಯಾಗಿಯೆ 

ಬೆಳಗುತಿರ್ಪೀ ಆತ್ಮನೇ ಕೇ 

ಳೆಲೆ ಯಜುರ್ಗತವಾಕ್ಯದಲಿ ಪರಬೊಮ್ಮನೆನಿಸುವನು ॥ WO 


ತಾತ್ಪರ್ಯ: ತತ್‌. ತ್ವಂ. ಅಸಿ ಎಂಬ ಮೂರು ಪದಗಳಲ್ಲಿ ತತ್‌, ತ್ವಂ ಎರಡು 
ಪದಗಳು ವಾಚ್ಯಾರ್ಥಪದಗಳಾಗಿವೆ. ಅದನ್ನು ಬಿಟ್ಟು ಉಳಿದ “ಅಸಿ' ಪದವು 
ಲಕ್ಷ್ಯಾರ್ಥದ ಪದವಾಗಿದೆ ಎಂದರೆ ಈ ಆತ್ಮನೇ ಪರಬ್ರಹ್ಮ (ಅಯ ಮಾತ್ಮಾಬ್ರಹೃ 
ಎಂದು ಸಾಮವೇದವು ಹೇಳುತ್ತದೆ. ಇನ್ನು ಪರಬ್ರಹ್ಮನೆಂಬುವನು ಒಳಗೆ ಬುದ್ಧಿಗೆ 
ಸಾಕ್ಷಿಯಾಗಿಯೇ ಪಕಾಸಿಸುತ್ತಿರುತ್ತಾನೆ (ಅಂತರ್‌ ಬಹಿತ್ವ ತತ್ಸರ್ವಂ ವ್ಯಾಪ್ಸನಾರಾಯಣ 
ಸ್ಥಿತಃ) ಎಂಬುದಾಗಿ ಯಜುರ್ವೇದದಲ್ಲಿ ಹೇಳಲಾಗಿದೆ. 


ಯ SL NESSIE GSES SSE 

ದೇಶಕಾಲ ಸಮಸ್ತವಸ್ತುಗ 

ಳೈಸರಲಿ ಪರಿಪೂರ್ಣ ಪರಮಾ 

ಕಾಶನನವಚ್ಚಿನ್ನನಪ್ಪುದರಿಂದನಂತಾಖ್ಯ । 

ಭಾಸಿಸುತ್ತಿಹುದಖಿಲ ತೇಜೋ 

ರಾಶಿಗಳನದರಿಂ ಪರಂಜ್ಯೋ 

ತಿಸ್ತರೂಪವು; ಸಕಲಕಾತ್ಮವಿದೆಂದು ಸರ್ವಾತ್ಮ | ॥೬೧॥ 
ತಾತ್ಪರ್ಯ: ದೇಶ, ಕಾಲ, ಸಮಸ್ತ ವಸ್ತುಗಳಷ್ಟರಲ್ಲೂ ಪರಿಪೂರ್ಣವಾಗಿ ಆವರಿಸಿರು 
ವುದರಿಂದ ಪರಮಾಕಾಶವೆನಿಸಿಕೊಂಡಿದ್ದಾನೆ. ಆ ಆತ್ಮನೇ ಆಕಾಶಕ್ಕಿಂತ ಮಿಗಿಲಾದವ 
ನಾದ್ದರಿಂದ ಅನಂತನೆನಿಸಿಕೊಂಡಿದ್ದಾನೆ. ಅಖಿಲತೇಜೋರಾಶಿಗಳಿ೦ದ ಪ್ರಕಾಶಿಸುತ್ತಿರು 
ವುದರಿಂದ ಪರಜ್ಯೋತಿಸ್ವರೂಪನೆನಿಸಿಕೊಂಡಿದ್ದಾನೆ. ಸಕಲವಸ್ತುಗಳಲ್ಲೂ ಆತ್ಮಸ್ತರೂಪ 
ನಾಗಿರುವುದರಿಂದ ಸರ್ವಾತ್ಮನೆನಿಸಿಕೊಂಡಿದ್ದಾನೆ. 





ನಳಿನಸಖನೊಲು ತನ್ನ ತಾನೇ 

ಬೆಳಗುತಿಹ ಕತದಿ೦ ಸ್ವಯಂಪ್ರಭ; 

ತಿಳಿಯಲನ್ಯವ ತನ್ನನುಭಯವ ಬೆಳಗುವದರಿಂದ । 

ಅಲಘುಮತಿ, ಸ್ವಪರಪ್ರಕಾಶನು; 

ಪೊಳೆಯುತಿರ್ಪನ್ಯಪ್ರಕಾಶವ 

ಬೆಳಗುವದರಿಂ ಸುಪ್ರಕಾಶನು ಮಗನೆ ಕೇಳೆಂದ ॥ ॥೬.೨॥ 


477 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಚಿತ್ಸರೂಪನಾದ ಪರಮಾತ್ಮನು ಕಮಲಮಿತ್ರನಾದ ಸೂರ್ಯನ ಹಾಗೆ 
ತನ್ನನ್ನು ತಾನೇ 'ಜಿಳಗುತ್ತಿರುವುದರಿಂದ ಸ್ವಯಂಪ್ರಭ ಜಾ ತಾನು ಬೆಳಗುವುದರ 
ಜತೆಗೆ 'ಅನ್ಯವಸ್ತುಗಳನ್ನು ಬೆಳಗಿಸುವ ಕಾರಣದಿಂದ ಸ್ಪಪ ರಪ್ತಕಾಶನೆನಿಸಿದ್ದಾನೆ. ಎಲೈ 
ತೀಕ್ಷ್ಣ ಮತಿಯಾದ ಶುಕನೇ ಕೇಳು, ಹೊಳೆಯುವ ಕವತ ಮೊದಲಾದ 
ಅನ್ಯ ವಸ್ತುಗಳ ಪ್ರಕಾಶವನ್ನು ಬೆಳಗುವುದರಿ೦ದ ಸುಪ್ರಕಾಶನು ಎನಿಸಿದ್ದಾನೆ. 


ಶಬ್ದಾರ್ಥ: * ಸ್ವಯಂಪ್ರಭ-ಸೂರ್ಯನಂತೆ ತನ್ನನ್ನು ತಾನೇ ಬೆಳಗುತ್ತಿರುವನು; * ನಳಿನಸಖ 
ಪಕಮಲಮಿತ್ರ, ಸೂರ್ಯ; * ಕತದಿಂ-ಕಾರಣದಿಂದ; ಸುಪ್ರಕಾಶನು-ಶ್ರೇಷ್ಠ ಪ್ರಕಾಶನು. 


ಪಾಠಾಂತರ: ಸುಪ್ರಕಾಶನು (ಹೊ) ಎಂಬಲ್ಲಿ ಬಹುಕಡೆ (ಇತರಪ್ರತಿಗಳಲ್ಲಿ) ಸ್ವಪ್ರಕಾಶನು 
ಎಂದಿದೆ (ಕು). 





ಬುದ್ಧಿಮೊದಲಾದಿಂದ್ರಿಯಗಳಿಗೆ 

ವೇದ್ಯನಲ್ಲದರಿಂದತೀಂದ್ರಿಯ; 

ಶುದ್ಧಸಂವಿತ್ತಾಗಿ ಶುದ್ಧನು ಜ್ಞಾನಮಯನೆನಿಸಿ; | 

ಬದ್ಧಮಾಯಾವರಣವಾವನ 

ಹೊದ್ದದದರಿಂ ನಿತ್ಯ ಮುಕ್ತನು; 

ವೇದ ನಲ್ಲವನೇತರಿಂದಲು, ಬೋಧ್ಯನಲ್ಲೆಂದ ॥ WLAN 
ತಾತ್ಪರ್ಯ: ಎಲೈ ಶುಕನೇ ಕೇಳು, ಆ ಆತ್ಮನು ಬುದ್ಧಿಯೇ ಮೊದಲಾದ ಇಂದ್ರಿಯಗಳಿಗೆ 
ಗೋಚರಿಸದೆ ಇರುವುದರಿಂದ ಅತೀಂದ್ರಿಯನೆನಿಸಿದ್ದಾನೆ. ಶುದ್ಧಸಂವಿತ್ತಾಗಿ 
ಜ್ಞಾನಮಯನಾದ್ದರಿಂದ ಶುದ್ಧನೆನಿಸಿದ್ದಾನೆ. ಬದ್ಧವಾದ ಮಾಯಾ ಆವರಣವನ್ನು 
ಹೊಂದದವನು ಆಗಿರುವುದರಿಂದ ನಿತ್ಯಮುಕ್ತ ಎನಿಸಿದ್ದಾನೆ. ಆದಕಾರಣ 
ಹನಅಂ12ಇಷ್ಟಣಳ' ಇತರರಿಗೆ ಬ್ರಹಸ್ನ ಸ್ವರೂಪವನ್ನು ತಿಳಿಸಲು ಶಕ್ಯವಲ್ಲ. ಏಕೆಂದರೆ 

ರೂಪವು ತನಗಿಂತ ಅನ್ಯವಲ್ಲವಾದ್ದರಿಂದ ತಿಳಿಸುವುದಕ್ಕೆ ಆಗದು. ಆದ್ದರಿಂದ 

ಪ ಬೋಧ್ಯನಲ್ಲ 
ಶಬ್ದಾರ್ಥ: ಸಂವಿತ್ತನು-ಜ್ಞಾನರೂಪಿ; * ವೇದ್ಯವಲ್ಲ-ತಿಳಿಯಲು ಶಕ್ಯ್ಕನಲ್ಲ; * ಬೋಧ್ಯನಲ್ಲ 
=ಇತರರಿಗೆ ತಿಳಿಸಲು ಸಾಧ್ಯವಿಲ್ಲ. 
ಟಿಪ್ಪಣಿ: ಬೋಧ್ಯನಲ್ಲ-ಇತರರಿಗೆ ಬ್ರಹ್ಮಸ್ತರೂಪವನ್ನು ತಿಳಿಸುವುದು ಸ ಸಾಧ್ಯವಿಲ್ಲ. (ಬ್ರಹ್ಮಸ್ತರೂಪವು 
ತನಗಿಂತ ಅನ್ಯವಲ್ಲವಾದ್ದರಿಂದ ತಿಳಿಸುವುದಕ್ಕಾಗುವುದಿಲ್ಲವೆಂದು ತಾತ್ಪರ್ಯ. ಧಾಗಾದರೆ 


ಉಪದೇಶದ ಕಾರ್ಯವೇನೆಂದರೆ, ಬ್ರಹ್ಮಜ್ಜಾನಕ್ಕೆ' ದಾರಿಯನ್ನು ಕೊಡದೆ “ತುಂಬಿಕೊಂಡಿರುವ 
ವಿಷಯಜ್ಞಾನವನ್ನು ತುಚ್ಛ ವೆಂದು ಹಿಮ್ಮೆಟ್ಟಿಸುವುದಿಷ್ಟೆ) 


478 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಪರಿಪರಿಯ ಜಡದೃಶ್ಯಸಾಧನ 

ದಿರವ ನೋಳ್ಪುದೆ ದೃಕೃಚೇತನ 

ಕರಣಗಳ ಚೇಷ್ಟಿಸುತಲಿರೆ ಚೈತನ್ಯವೆನಿಸುವದು; । 

ಕರಣವಿಡಿದೀ ಬಾಹ್ಯಗಳನರಿ 

ವರಿವೆ ಕೇಳೈ ಜ್ಞಾತೃ; ಮೇಣೆ 

ಚ್ಹರಕನಸುನಿದ್ದೆಗಳ ಹೊದ್ದದೆ ತೋರ್ಪುದೇ ಸಾಕ್ಷಿ ॥ NEY 
ತಾತ್ಪರ್ಯ: ಆತ್ಮವು ಬಗೆಬಗೆಯ ಜಡ-ದೃಶ್ಯ ಸಾಧನಗಳನ್ನು ನೋಡುವುದೇ 
ದೃಕ್‌ ಎನಿಸುತ್ತದೆ. ಅಚೇತನವಾದ ಇಂದ್ರಿಯಗಳಿಂದ ಕೆಲಸಮಾಡಿಸಿದರೆ 
ಚೈತನ್ಯವೆನಿಸುತ್ತದೆ. ಇಂದ್ರಿಯಗಳ ನೆರವಿನಿಂದ ಬಾಹ್ಯವಸ್ತುಗಳನ್ನು ತಿಳಿದುಕೊಳ್ಳುವ 
ಅರಿವೇ ಜ್ಞಾತೃ ಎನಿಸಿಕೊಳ್ಳುತ್ತದೆ; ಮತ್ತೆ ಎಚ್ಚರಕನಸುನಿದ್ದೆಗಳು ಇಂದ್ರಿಯಗಳಿಗೇ 
ಹೊರತು ಆತ್ಮಕ್ಕಲ್ಲ. ಆದ್ಧರಿಂದ ಆ ಅವಸ್ಥಾತ್ರಯಗಳನ್ನು ಆವರಿಸದೆ 
ಕಾಣಿಸಿಕೊಳ್ಳುವುದೇ ಸಾಕ್ಷಿ ಎನಿಸುತ್ತದೆ. 





ಕೋಶಪಂಚಕಗಳ ವಿವೇಕದ 


ಶೇಷಿತವೆ ಪ್ರತ್ಯಕ್ಕು; ತಿಳಿಯಲ 


ಶೇಷತತಾ ಸ್ರ್ವಾಧಾರವೇ ಕೂಟಸ್ಥನೆನಿಸುವದು; 
ನಾಶವಿರಹಿತವವ್ಯಯವು; ನಿ 

ರ್ವಾಸನೆಯೆ ನಿಜ; ನಿಶ್ನಲತ್ವದಿ 

ಸೂಸದಿಹುದೇ ಸ್ಥಾಣುಃ ನಿರುಪಾಧಿಯೆ ನಿರಾಲಂಬ ॥ ॥೬೫॥ 


ತಾತ್ಪರ್ಯ: ಅನ್ನಮಯಕೋಶಾದಿ ಪಂಚಕೋಶಗಳನ್ನು ವಿಂಗಡಿಸಿದ ಮೇಲೆ ಉಳಿಯುವುದೇ 
ಪ್ರತ್ಯಕ್ಕು; ವಿಚಾರಮಾಡಿದಾಗ, ಎಲ್ಲ ತತ್ತ್ವಗಳಿಗೂ (ಪಂಚಭೂತಗಳಿಗೂ) ಆಧಾರ 
ವಾದುದ್ದೇ ವಿಕಾರವಿಲ್ಲದೆ ಏಕರೂಪವಾಗಿರುವ ಬ್ರಹ್ಮವು (ಕೂಟಸ್ಫ). ನಾಶವಿಲ್ಲದಿರು 
ವುದರಿಂದ ಅವ್ಯಯವು ವಾಸನೆಯಿಲ್ಲದಿರುವುದು ನಿಜ; ನಿಶ್ಚಲತ್ವದಿ೦ದ ಹೊರಗೆ 
ಹರಿದುಹೋಗದಿರುವುದೇ ಸ್ಥಾಣು; ಯಾವುದೇ ಉಪಾಧಿಯಿಲ್ಲದಿರುವುದೇ ನಿರಾಲಂಬ. 


ಶಬ್ದಾರ್ಥ: * ಕೋಶಪ೦ಚಕಗಳ-೧. ಅನ್ನಮಯಕೋಶ, ೨. ಪ್ರಾಣಿಮಯಕೋಶ, ೩. ಮನೋ 
ಮಯಕೋಶ, ೪. ವಿಜ್ಞಾನಮಯಕೋಶ, ೫. ಆನಂದಮಯಕೋಶ; * ವಿವೇಕ ಶೇಷಿತವೆ 
ಪ್ರತ್ಯಕ್ಕು-ವಿವೇಕದಿ೦ದ ವಿಂಗಡಿಸಿದಮೇಲೆ ಉಳಿದದ್ದು ಪ್ರತ್ಯಕ್ಕು ಅಶೇಷತತ್ತ್ಯಾಧಾರವೆ-ಎಲ್ಲ 
ತತ್ವಗಳಿಗೂ (ಪಂಚಭೂತಗಳಿಗೂ) ಆಧಾರವಾದದ್ದೇ; ಸೂಸದಿಹುದೇಐಹೊರಗೆ ಹರಿದು 
ಹೋಗದಿರುವುದೇ. 


ಪಾಠಾಂತರ: ಪ್ರತ್ಯಕ್ಕು-ತಾದ್ಯಕ್ಕು (ಕು) 


479 


ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


ತಮದೊಳಗೆ ಬೆರೆದಿರಲು ಜೀವನು; 

ವಿಮಲಸತ್ತ್ವದಲೀಶ್ಚರನು; ಸಂ 

ಕ್ರಮಿಸದುಭಯತ್ಯಾಗದಿ೦ ಪರಮಾತ್ಮನೆನಿಸುವನು; | 

ಅಮಮ! ಕ್ಷರವಕ್ಷರವೆನಿಸುವೀ 

ಕ್ರಮದ ಪುರುಷದ್ದಯವ ಮೀರ್ದು 

ತ್ತಮಪುರುಷನೆನಿಪುನ್ನತವೆ ಕೇಳೈ ಪರಬ್ರಹ್ಮ ॥ ॥೬೬॥ 


ತಾತ್ಪರ್ಯ: ತಮೋಗುಣದಲ್ಲಿ ಆತ್ಮನು ಬೆರೆತುಕೊಂಡಿದ್ದರೆ ಜೀವನು ಎನಿಸುತ್ತಾನೆ; 
ಶ್ರೇಷ್ಠವಾದ ಸತ್ತ್ವಗುಣದಿ೦ದ ಕೂಡಿದಾಗ ಈಶ್ವರನು (ಸಗುಣಬ್ರಹ) ಎನಿಸಿಕೊಳ್ಳುತ್ತಾನೆ. 
ಈ ಉಭಯ ಗುಣಗಳೊಡನೆ ಸೇರದೆ ಜೀವತ್ವವನ್ನು ಮತ್ತು ಈಶ್ವರತ್ವವನ್ನು 
ಕಳೆಯುವುದರಿಂದ ಪರಮಾತ್ಮ (ಪರಬ್ರಹ್ಮ ಎನಿಸಿಕೊಳ್ಳುತ್ತಾನೆ. ಅರೆರೆ! ಕಾರ್ಯ 
ಪ್ರಪಂಚವೇ ಕ್ಷರ, ಇದಕ್ಕೆ ಕಾರಣವಾದ ಮಾಯೆಯೇ ಅಕ್ಷರ ಈ ಕ್ಷರ-ಅಕ್ಷರಗಳೆನಿಸುವ 
ಉಪಾಧಿಗಳಿಗೆ ಪುರುಷ ಎಂದು ಹೆಸರು. ಅನಾತ್ಮಗಳಲ್ಲಿರುವ ಕ್ಷರ ಮತ್ತು ಅಕ್ಷರಗಳೆಬ 
ಈ ಪುರುಷದ್ದಯವನ್ನು ಮೀರಿದ ಆತ್ಮವೇ ಪುರುಷೋತ್ತಮನೆಂಬ ಪರಮಾತ್ಮನು 
(ಪರಬ್ರಹ್ಮ). 


ಟಿಪ್ಪಣಿ-೧: ಈ ಪದ್ಯಕ್ಕೆ ಆಧಾರ ಗೀತೆಯ ೧೫ ಅಧ್ಯಾಯದ ೧ನೇ ಶ್ಲೋಕ: 
ದ್ವಾವಿಮೌ ಪುರುಷೌ ಲೋಕೇ ಕ್ಷರಾಕ್ಷರ ಏವಚ. 
ಕ್ಷರಃ ಸರ್ವಾಣಿ ಭೂತಾನಿ ಕೂಟಸೋಕ್ಷ ರ ಉಚ್ಛತೇ ॥ (ಗೀತೆ, ೧೫-೧೬) 


[(ಲೋಕೇ) ಜಗದ್ರೂಪವಾದ ಸಂಸಾರದಲ್ಲಿ (ಕ್ಷರಶ್ಪು ನಾಶವಾಗುವಂಥದ್ದೆಂಬ ಒಂದು ಗುಂಪು 
(ಅಕ್ಷರ ಏವಚ) ನಾಶವಾದವುಗಳ ಉತ್ಪತ್ತಿಗೆ ಕಾರಣವಾಗಿ ನಾಶವಾಗದಿರುವ ಮಾಯಾಶಕ್ತಿಯೆಂಬ 
ಒಂದು ಗುಂಪು (ಇಮೌ) ಈ (ದೌ) ಇಬ್ಬರು (ಪುರುಷೌ) ಪುರುಷರು: ಈ ಇಬ್ಬರು 
ಪುರುಷರು ಯಾರೆಂದರೆ (ಸರ್ವಾಣಿ) ಎಲ್ಲ. ಭೂತಾನಿ (ಸ್ಥಾವಲ ಜ೦ಗಮಗಳು) ಕ್ಷರಃ 
ನಾಶವಾಗುವಂಥದ್ದೆಂಬ ಗುಂಪು; (ಕೂಟಸ್ಥ) ಎಷ್ಟು ದಿನವಾದರೂ ಮುಗಿಯದ ಸಂಸಾರಕ್ಕೆ 
ಕಾರಣವಾಗಿ ಯಾವಾಗಲೂ ವಂಚನಾರೂಪದಿಂದಿರುವ ಮಾಯಾಶಕ್ತಿಯು (ಅಕ್ಷರಃ) 
ನಾಶವಿಲ್ಲದ್ದೆಂದು (ಉಚ್ಯತೇ) ಹೇಳಲ್ಪಡುತ್ತದೆ. (ಹೊ.ಚಿ. ಅನುವಾದ ಗೀತಾರ್ಥ ಚಂದ್ರಿಕೆ, 
ಪುಟ-೩೦೮-೩೦೯)] 


ಟಿಪ್ಪಣಿ-೨: ಶಂಕರಭಾಷ್ಯದ ಅರ್ಥ: (ಅನುವಾದ ಹೊ.ಚಿ) 


“ಅನಾತ್ಮಗಳಲ್ಲಿ ಕ್ಷರ ಮತ್ತು ಅಕ್ಷರ ಎಂಬೆರಡು ರಾಶಿಗಳಿವೆ. ಈ ರಾಶಿಗಳಿಗೆ ಪುರುಷ ಎ೦ದು 
ಹೆಸರು. ಕಾರ್ಯಪ್ರಪ೦ಚವೇ ಕ್ಷರ. ಕ್ಷರವೆ೦ದರೆ ನಾಶವಾಗುವಂಥದ್ದು. ಇದಕ್ಕೆ ಕಾರಣವಾಗಿರುವ 
ಮಾಯೆಯೇ ಅಕ್ಷರ. (ನಾಶವಿಲ್ಲದ್ದು) ಜ್ಞಾನದ ಹೊರತು ಬೇರೆ ಏತರಿ೦ದಲೂ ನಾಶವಾಗತಕ್ಕದ್ದಲ್ಲ 
ವಾದ್ದರಿಂದ ಅದು ಅಕ್ಷರ. ಕ್ಷರ ಮತ್ತು ಅಕ್ಷರ ಎಂಬ ಯಾವ ಉಪಾಧಿಯ ಸಂಬಂಧವೂ 
ಇಲ್ಲದ ಶುದ್ಧವಾದ ಆತ್ಮವೇ ಪುರುಷೋತ್ತಮನೆಂಬ ಪರಮಾತ್ಮನು. ಇಲ್ಲಿ ಕವಿಯು ಕ್ಷರವೆಂಬ 
ಮತ್ತು ಅಕ್ಷರವೆಂಬ ಉಪಾಧಿಗಳುಳ್ಳ ಚೈತನ್ಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಕ್ಷರವೆಂದರೆ ಜೀವನೆಂದೂ 
ಅಕ್ಷರವೆಂದರೆ ಈಶ್ವರನೆಂದೂ ಉಪಯೋಗಿಸದ್ದಾನೆ”. 





480 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಸತ್ತ್ವರಜತಮವೆನಿಪ ಬುದ್ಧಿಯ 

ವೃತ್ತಿಗಳವಸ್ಥಾತ್ರಯಗಳಿಂ 

ದುತ್ತಮನೆ ತಿಳಿ ವಿಶ್ವ, ತೈಜಸ, ಪ್ರಾಜ್ಞನೆನಿಸುವನು; । 

ರಿ ಇ 

ಮತ್ತವುಗಳನು ಮೀರ್ದ ತುರ್ಯಾ 

ವಸ್ಥೆಯಲಿ ಹೇಳುವರು ನಿರ್ಮಲ 

ಚಿತ್ತು ಸಹಜಾನಂದವೆಂದದ ಬಲ್ಲಯೋಗಿಗಳು ॥ ॥೬೭॥ 
ತಾತ್ಪರ್ಯ: ಜೀವನು ಬುದ್ಧಿಯ ಸತ್ತ್ವಗುಣದ ವೃತ್ತಿಯಾದ ಜಾಗ್ರದವಸ್ಥೆಯಲ್ಲಿ 
(ಎಚ್ಚರದಲ್ಲಿ) ಎಶ್ವನೆನಿಸುತ್ತಾನೆ; ರಜೋಗುಣದ ವೃತ್ತಿಯಾದ ಸ್ವಪ್ನಾವಸ್ಥೆಯಲ್ಲಿ 
ತೈಜಸನೆನಿಸುತ್ತಾನೆ; ತಮೋಗುಣದ ವೃತ್ತಿಯಾದ ಸುಷುಪ್ತಿ ಅವಸ್ಥೆಯಲ್ಲಿ 
ಪಾಜ್ಯನೆನಿಸುತ್ತಾನೆ. ಈ ಮೂರು ಸಾ "ಅವಸ್ಥೆಗಳನ್ನು ಮೀರಿದ ನಾಲ್ಕನೇ 
ಅವಸ್ಥೆಯಲ್ಲಿರುವ (ತುರ್ಯಾವಸ್ಥೆಯಲ್ಲಿ) J ಜ್ಞಾನವೇ (ಚಿತ್ತು) 
ಸಹಜಾನಂದವೆಂದು ಬಲ್ಲಯೋಗಿಗಳು ಹೇಳುತ್ತಾರೆ. 


ಶಬ್ದಾರ್ಥ: ಅವಸ್ಥಾತ್ರಯಗಳು=-ಜಾಗ್ರತ್‌, ಸ್ವಪ್ನ, ಸುಷುಪ್ತಿ 


ಟಿಪ್ಪಣಿ-೧: * ತುರ್ಯಾವಸ್ಥೆ-ನಾಲ್ಕನೇ ಅವಸ್ಥೆ-ನಿರ್ಮಲಜ್ಞಾನದ ಸಹಜಾನಂದಸ್ಥಿತಿ ಎಚ್ಚರ, 
ಕನಸು, ತನಿನಿದ್ರೆ ಎಂಬ ಅವಸ್ಥೆಗಳ ಅಪೇಕ್ಷೆಯಿಂದ ಬೇರೆಬೇರೆ ರೂಪದಲ್ಲಿ ಕಾಣುವ ಆತ್ಮತತ್ತ್ವವು 
ಅವಸ್ಥೆಗಳ೦ಬ ಉಪಾಧಿಗಳ ಹಂಗಿಲ್ಲದೆ ಇರುವ ಸ್ವರೂಪ ಪರಮಾರ್ಥಾತ್ಮ 


ಟಿಪ್ಪಣಿ-೨: * ಜಾಗ್ರತಾವಸ್ಥೆ-ಸ್ವಪ್ನ ಮತ್ತು ಸುಷುಪ್ತಿಯಿ೦ದ ಭಿನ್ನವಾದ ಇಂದ್ರಿಯ ಜನ್ಯಜ್ಞಾನಕ್ಕೂ 
ಅಸ್ಯ ಇಂದ್ರಿಯಜನ್ಯ ನ್ಯ ನದ ಸ೦ಸಾರಕ್ಕೂ ಆಧಾರವಾದ. ಕಾಲ, ಅದನ್ನು ಜಾಗೃತಾವಸ್ಥೆ 
ಎಂದು ಹೇಳಿದೆ; ಸ್ನ ಸ್ಪಂಇಂದ್ರಿಯಗಳಿಂದ ಜನಿಸದ ವಿಷಯಗೋಚರ "ಅಂತಃಕರಣಕ್ಕೆ 
ಅಪರೋಕ್ಷವಾದ Cp S ಸ್ಪಪ್ನಾವಸ್ಥೆ ಎನಿಸುತ್ತದೆ. ಸುಷುಪ್ತಿ ಅವಸ್ಥೆ-ಸುಖಗೋಚರ 
ಮತ್ತು ಅವಿದ್ಯಾಗೋಚರವಾದ ಅಜ್ಞಾನದ ವೃತ್ತಿಯ ಕಾಲವೇ ಸುಷುಪ್ತಿ ಅವಸ್ಥೆ ಎನಿಸುವುದು. 
ಟಿಪ್ಪಣಿ-೩: * ಜೀವತ್ರಯ- ವಿಶ್ವ ತೈಜಸ, ಪ್ರಾಜ್ಯ ವಿಶ್ವ-ಜಾಗ್ರತ್ತಿನಲ್ಲಿ ದೇಹತ್ರಯದ 
ಅಭಿಮಾನಿಯಾದ ಜೀವ; ತೈಜಸ-ಸೂಕ್ಷ್ಮ ಮತ್ತು ಕಾರಣ ಈ ಎರಡು ದೇಹಗಳು ಮಾತ್ರ 
ಅಭಿಮಾನಿಯಾದ ಜೀವ; ಪ್ರಾಜ್ಞಾಸುಷುಪ್ತಿಯಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳ 
ಅಭಿಮಾನವಿಲ್ಲದೆ ಕೇವಲ ಕಾರಣದೇಹವೊಂದರ ಅಭಿಮಾನಿಯಾದ ಜೀವ. (ವಿಚಾರ 
ಚಂದ್ರೋದಯ, ಪು-೨೨೩ ಮತ್ತು ೬೨-೬೩, ಪಂಚಮಕಲಾ ಅಧ್ಯಾಯ) 
ಟಿಪ್ಪಣಿ-೪: * ಕೈವಲ್ಯಪದ್ಭತಿಯಲ್ಲಿ ನಿಜಗುಣಶಿವಯೋಗಿಗಳು ಹೇಳಿರುವ ಮಾತು ಹೀಗಿದೆ: 
ಮೂರು ತನುವಿಡಿದು ತೋರುವ 
ಮೂರು ಗುಣವೃತ್ತಿಯೊಳಗಾದ 
ಜೀವತ್ರಯದ ಪ್ರತ್ಯಗಾತ್ಮ 
ತಾನೆಂದರಿದಮೇಲೆ ಭವಮಾಲೆಯುಂಟೆ9 


481 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಿಥ್ಯಜಡದು:ಖಸ್ವರೂಪದಿ 

ವರ್ತಿಸುವ ಮಾಯೆಯನು ಕುರಿತಿದು 

ಸತ್ತುಚಿತ್ತಾನಂದವೆಂಬೀ ಹೆಸರತಳೆದಿಹುದು; । 

ಮತ್ತೆ ಬಹುವಿಧವಾದುಪಾಧಿಯ 

ಕೃತ್ಯದಲಿ ಬಹುವಿಧಗಳಾಗಿಯೆ 

ವರ್ತಿಪೀ ವಸ್ತುವಿಗೆ ನೋಡಲನಂತನಾಮಗಳು ॥ NE 


ತಾತ್ಪರ್ಯ: ಮಾಯೆಯು ಸುಳ್ಳಾಗಿ, ಜಡವಾಗಿ ದುಃಖದಾಯಕವಾಗಿ ವರ್ತಿಸುತ್ತದೆ; 
ಇವುಗಳಿಂದ ಬಿಡಿಸಿ ತಿಳಿಯುವುದಕ್ಕಾಗಿ ಬ್ರಹ್ಮಕ್ಕೆ ಸತ್ತು, ಚಿತ್ತು ಆನಂದವೆಂದು 
ಕರೆಯುವರು. ನಿಜವಾದ ಸಚ್ಚಿದಾನಾದವೆಂಬ ವಸ್ತುವಿಗೆ ಮಾಯೆಯ ಸಂಬಂಧವಿಲ್ಲವು 
ಆದರೂ ಅನೇಕ ಉಪಾದಿಗಳ ಕಾರ್ಯದಿಂದ ಈ ಸಚ್ಚಿದಾನಂದ ವಸ್ತು ಹಲವು 


ವಿಧವಾಗಿ ವರ್ತಿಸುತ್ತದೆ. ಆದಕಾರಣ ಇದಕ್ಕೆ ಅನಂತ ನಾಮಗಳಿವೆ. 


ಶಬ್ದಾರ್ಥ: * ಮಿಥ್ಯ-ಸುಳ್ಳು, * ಜಡ-=ಅಚೇತನ, * ಸತ್ತುಚಿತ್ತಾನಂದ-ಸಚ್ಚಿದಾನಂದ; ಪೆಸರ 
ತಳೆದಹುದು-ಕರೆಯುವರು. 


ಟಿಪ್ಪಣಿ: ಇದು ಸತ್ತು ಚಿತ್ತಾನಂದವು-(ಮಾಯೆಯು ಮಿಥೈಯಾಗಿಯೂ, ಜಡವಾಗಿಯೂ, 
ದುಃಖರೂಪವಾಗಿಯೂ ಇರುವುದರಿಂದ ಅದರಿಂದ ಬಿಡಿಸಿ ತಿಳಿಯುವುದಕ್ಕಾಗಿ) ಬ್ರಹ್ಮಕ್ಕೆ ಸತ್ತು 
ಚಿತ್ತು ಆನಂದವೆಂದು ಹೆಸರು. 


ಪಾಠಾಂತರ: ವರ್ತಿಪೀವಸ್ತುವಿಗೆ ನೋಡಲನಂತನಾಮಗಳು-ವರ್ತಿಸುವುದೀ ವಸ್ತುವಿಂಗೆಯನಂತ 
ನಾಮಗಳು (ಕು) 





ನೇಮವಿಲ್ಲದನಾಮ ನಿಜ ನಿ 

ಸೀಮ ನಿರುಪಮ ನಿತ್ಯನಿರ್ಕಲ 

ಕಾಮಕರೃತಮೋನಿರಸ್ತ ನಿರಂಗ ನಿರ್ಗುಣಗೆ । 

ಭ್ರಾಮಕಗಳೀ ನಾಮರೂಪಗ 

ಳಾ ಮಹಾಬ್ರಹ್ಮದಲಿ ಕಲ್ಪನೆ 

ನೇಮದಿಂದಿರ್ದಪುದು ತೂಪ್ಲೀಂಭಾವರೂಪಂಗೆ ॥ (೬೯) 
ತಾತ್ಪರ್ಯ: ಪರಬ್ರಹ್ಮನು ಯಾವವಿಧಿಗೂ ಒಳಪಡದವನು, ಯಾವ ಹೆಸರೂ 
ಇಲ್ಲದವನು ನಿತ್ಯನು, ಅವಧಿಯಿಲ್ಲದವನು ಹೋಲಿಕೆಯಿಲ್ಲದವನು, ಸದಾ ಪರಿಶುದ್ಧನು 
ಕಾಮವೂ ಕರ್ಕವೂ ತಮೋಗುಣವೂ ಇಲ್ಲದಿರುವಂಥ ನಿರವಯವನು ಗುಣಶೂನ್ಯನು 
ಆಗಿರುವುದರಿಂದ ಇವನಿಗೆ ಈ ನಾಮರೂಪಗಳಲ್ಲಿ ಭ್ರಾಂತಿಜನ್ಯವಾಗಿವೆ. ಆ 
ಮಹಾಬ್ರಹ್ಮದಲಿ ಸುಮ್ಮನಿರುವ ಸ್ವಭಾವದ ಬ್ರಹ್ಮಕ್ಕೆ ನಾಮರೂಪಗಳೆಲ್ಲ ಕಲ್ಪನೆಗಳಾಗಿವೆ. 


482 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: ನಿರಂಗ-ಅವಯವವಿಲ್ಲದವನು; ನೇವುದಿಂದ-ತಪ್ಪದೆ; ಕಾಮಕರ್ಕತಮೋನಿರಸ್ವ-ಕಾಮವೂ 
ಕರ್ಮವೂ ತಮೋಗುಣವೂ ಇಲ್ಲದಂಥ; ತೂಪ್ಲೀಭಾವರೂಪ ಪಂಗೆ ಎಸುಮನಿರುವ ಸ ಸ್ವಭಾವದ 
ಬ್ರಹ್ಮಕ್ಕೆ (ಇದು ಪೂರ್ವಾರ್ಥದ ಕೊನೆಯಲ್ಲಿರುವ ನಿರ್ಗುಣ ಪದಕ್ಕೆ ವಿಶೇಷಣ). 


ಪಾಠಾಂತರ: ೧. ನೇಮವಿಲ್ಲದ ನಾನು-ನೇಮರಹಿತನನಾಮ (ಕು); ೨. ನೇಮದಿಂದಿರ್ಪವುದು 
ಜನೇಮವಂತನೆ ತಿಳಿಯೆ (ಕು). 





ಮಗನೆ, ಲೌಕಿಕವೈದಿಕಗಳಿಗೆ 

ಮಿಗೆ ತಿಳಿಯೆ ಭೇದಂಗಳೆಂತಾ 

ಬಗೆಯಲೊಬ್ಬಗೆ ಬ್ರಹ್ಮಚರ್ಯಾದ್ಯಾಶ್ರಮಗಳಿಂದ । 

ನೆಗಳಿದೀ ನಾಮಗಳ ಕಲ್ಪನೆ 

ಯೊಗೆದ ತೆರದಲಿ, ಬ್ರಹ್ಮದಲಿ ಕೇ 

ಳಗಣಿತದ ನಾಮಗಳುಪಾಧಿಕೃತಂಗಳಾಗಿಹವು ॥ N&O 


ತಾತ್ತರ್ಯ: ಒಬ್ಬನು ಲೌಕಿಕನಾಗಿ ಪಾಠಪ್ರವಚನ ಮಾಡುವಾಗ ಉಪಾಧ್ಯಾಯನೆನಿಸಿ 
ಕೊಳ್ಳುವನು; ಅವನೇ ಯಜ್ಞಮಾಡುವಾಗ ವೈದಿಕ (ದೀಕ್ಷಿತ) ನೆನಿಸಿಕೊಳ್ಳುವನು. 
ಹೀಗೆ ಒಬ್ಬನಿಗೆ ಬ್ರಹ್ಮಚಾರಿ ಗೃಹಸ್ಥ, ವಾನಪ್ರಸ್ಥ ಎಂಬ ಮೂರು ಆಶ್ರಮಗಳಲ್ಲಿರುವಾಗ 
ಒ೦ದು ಹೆಸರಿದ್ದಾರೆ. ಸಂನ್ಯಾಸಿ ಆದಾಗ ಬೇರೆ ಹೆಸರಾಗುತ್ತದೆ. ಇದರಂತೆ ಬ್ರಹ್ಮ 
ಉಪಾಧಿಗಳಿಂದ ಅನೇಕ ನಾಮಗಳು ಕಲ್ಪಿತವಾಗಿರುತ್ತವೆ. 





ಮಿಥ್ಯಾಶಾಸ್ತದ ಪ್ರಯೋಜನಗಳು (೭೧-೭೪) 

ಮೂಡಲುದಿಸಿದ ರವಿಯ ಪಡುವಲು 

ಮೂಡಿತೆಂಬೀ ದಿಗ್ಭಮೆಯೊಳಿಹ 

ಮೂಢರಿಗೆ ತಿಳಿ ಪಡುವಲಲ್ಲಿದು ಮೂಡಲೆಂಬಂತೆ । 

ಬೇಡನಾತ್ಮಗಳೆಲ್ಲವನು ಬಿಡು; 

ನೋಡಿವೆಲ್ಲಕ್ಕಾತ್ಮನೆಂಬುದ 

ನಾಡಿ ಶ್ರುತಿಗಳು ಪೇಳ್ದವಿದು ನೀನೆಂದು ತೋರಿದವೆ? ॥ ॥೬೧॥ 
ತಾತ್ಪರ್ಯ: ಪೂರ್ವದಿಕ್ಕಿನಲ್ಲಿ ಉದಿಸಿದ ಸೂರ್ಯನನ್ನು ಪಶ್ಚಿಮದಿಕ್ಕಿನಲ್ಲಿ ಹುಟ್ಟಿದನು 
ಎಂದು ದಿಗ್ಭಾಂತಿಯಲ್ಲಿರುವ ಮೂರ್ಯರಿಗೆ “ಎಲಾ ಮೂಢನೇ ತಿಳಿ, ಸೂರ್ಯನು 
ಹುಟ್ಟುವುದು ಪೂರ್ವದಲ್ಲಿ ಪಶ್ಚಿಮದಲ್ಲಿಲ್ಲ” ಎಂದು ಸತ್ಯವನ್ನು ತಿಳಿಸುವ ಹಾಗೆ, ಆತ್ಮವಲ್ಲದ್ದಾ 
ವುದನ್ನೂ ನಂಬಬೇಡ, ಬಿಟ್ಟುಬಿಡು ನಿಜವಾಗಿ ಇರುವುದೆಲ್ಲದರಲ್ಲೂ ಆತ್ಮವೊ೦ದೇ ಎಂದು 
ಹೇಳುವ ವೇದಗಳು, ಹೇಳಿದಮಾತ್ರಕ್ಕೆ ನಿನಗೆ ಬ್ರಹ್ಮದರ್ಶನ ತೋರಿದವೇ? 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಶಬ್ದಾರ್ಥ: * ಮೂಡಲು-ಪೂರ್ವದಿಕ್ಕು; * ಪಡುವಲುಪಶ್ಚಿಮದಿಕ್ಕು; ಮೂಡಿತು-ಹುಟ್ಟಿತು; 
ದಿಗ್ಮಮೆ-ದಿಗ್ಬಾಂತಿ, ಕಳವಳ ಅಜ್ಜದ; * ಬೇಡ--ಅನಾತ್ಮಗಳೆಲ್ಲವನು ಬಿಡು-ಆತ್ಮವಲ್ಲದ್ದಲ್ಲವನ್ನು 
ನಂಬಬೇಡ. ಅನಾತ್ಮಗಳೆಲ್ಲವನ್ನು ತೊರೆದುಬಿಡು; 





ನಡೆವ ನಾವೆಯ ನದಿಯೊಳಗೆ ತಾ 

ನಡೆವುದೆಂದೇ ಬಗೆಯದಾಚೆಯ 

ತಡಿಯ ಮರಗಳು ನಡೆದು ತನಗಿದಿರಾಗಿ ಬಹವೆಂಬ । 
ಜಡಮತಿಗೆ ಭ್ರಮೆ ಬೇಡವೆಂದದ 

ಬಿಡಿಸುವಂದದಿ ಶುತಿಗಳೆಲ್ಲವು 

ಜಡವದಲ್ಲದುದಾತ್ಮನೆಂದವು; ತೋರವಿದಿರಿಟ್ಟು ॥ ॥೭೨॥ 


ತಾತ್ಪರ್ಯ: ನದಿಯೊಳಗೆ ಹಡಗಿನಲ್ಲಿ ನಾವು ಕುಳಿತು ಸಾಗುತ್ತಿರುವಾಗ, ಅದನ್ನು 
ಮರೆತು ದಡದಲ್ಲಿರುವ ಮರಗಳು ನಮ್ಮ ಮುಂದೆ ಬರುತ್ತಿವೆ ಎಂದು ಭಾವಿಸುವ 
ದಡ್ಡನಿಗೆ, ಇದು ಸುಳ್ಳು. ಮರಗಳು ನಮ್ಮ ಮುಂದೆ ಬರುತ್ತಿಲ್ಲ ನಾವು ಹಡಗಿನಲ್ಲಿ 
ಮುಂದೆ ಸಾಗುತ್ತಿದ್ದೇವೆ ಎ೦ದು ಅವನಿಗೆ ಸತ್ಯವನ್ನು ತಿಳಿಸುವ ರೀತಿಯಲ್ಲಿ ಶ್ರುತಿಗಳು 
ಜಡವಸ್ತುವಲ್ಲದ್ದು ಆತ್ಮವೆಂದು ತಿಳಿಸುತ್ತವೆ. ಆದರೆ ಆತ್ಮನನ್ನು ಎದುರಿನಲ್ಲಿಟ್ಟು 
ಇದೇ ಆತ್ಮ ಎಂದು ತೋರಿಸುವುದಿಲ್ಲ. 


ಶಬ್ದಾರ್ಥ: * ನಾವೆ-ಹಡಗು, * ನಡೆವ-ಸಾಗುತ್ತಿರುವ; x ಜಡಮತಿ-ಬುದ್ಧಿಗೇಡಿ, ದಡ್ಡ 
* ಶ್ರುತಿಗಳು-ವೇದೋಪನಿಷತ್ತುಗಳು; ಜಡವಲ್ಲದುದಾತ್ಮನೆಂದವು-ಜಡವಲ್ಲದ್ದು ಆತ್ಮನೆಂದು 
ಹೇಳಿದವು; ತೊರವಿದಿರಿಟ್ಟು-ಇದು ಆತ್ಮನೆಂದು, ಆತ್ಮನನ್ನು ಎದುರಿಗಿಟ್ಟು ತೋರಿಸುವುದಿಲ್ಲ. 


ಪಾಠಾಂತರ: ನಡೆವುದೆಂದೇ-ನಡೆವುದೆನ್ನುತ (ಅರಾಸೇ) 





ಮಿಥ್ಯವಹ ವೇದಾಂತವೆಲ್ಲವು 

ತಥ್ಯವಡೆದರ್ಥವನೆ ಪೇಳ್ಪವು; 

ಮೃತ್ತಿಕೆ ಶಿಲಾದಾರು ಪ್ರತಿಮೆಗಳೆಲ್ಲ ದೇವತೆಯ 

ಶಕ್ತಿಯನು ಪಡೆದಿರ್ದ ತೆರದಲ 

ಸತ್ಯವನಿತಾಸಂಗ ಸ್ಪಪ್ನದಿ 

ತಥ್ಯವಹ ಸುಖವಾದ ತೆರದಲಿ ಮಗನೆ ಕೇಳೆಂದ ॥ ೭೩ 
ತಾತ್ಪರ್ಯ: ಜಗತ್ತೆಲ್ಲ ಮಿಥ್ಯೆ (ಮಾಯೆ) ಎಂದಮೇಲೆ ಜಗತ್ತಿನೊಳಗೊಂದಾಗಿರುವ 
ವೇದಾಂತವು ಮಿಥ್ಳೆ ಆಗಿರಬೇಕಪ್ಪೆ ಹೀಗೆ ತಾನು ಮಿಥ್ಯೆ ಎನಿಸಿದರೂ ಅವು ಅಂತಿಮವಾಗಿ 
ಸತ್ಯವನ್ನೇ ಕುರಿತು ಹೇಳುತ್ತವೆ. ಹೇಗೆ೦ದರೆ ಮಣ್ಣು, ಕಲ್ಲು, ಮರ, ಲೋಹಾದಿ 
ಪ್ರತಿಮೆಗಳು ದೈವಶಕ್ತಿಯನ್ನು ಪಡೆದಿರುವ ಪಡೆದು (ಅವುಗಳಲ್ಲಿ ಸತ್ಯದೇವತೆಗಳು 


484 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ನೆಲಸಿ) ಬೇಡಿದ ಫಲಗಳನ್ನು ಕೊಡುವ ತೆರದಲಿ, ಅಸತ್ಯವಾದ ಕನಸಿನಲಿ ಸ್ವೀಸಂಗವು 
ನಿಜವಾದ ಸುಖವನ್ನು ಕೊಡುವಂತೆ ವೇದವೇದಾಂಗಗಳಲ್ಲ ನೆಗೆ 
ಸತ್ಯವನ್ನೇ ಸಾರುತ್ತವೆ. 


ಶಬ್ದಾರ್ಥ: ಮಿಥ್ಯ ವಹ ವೇದಾಂತ-ಸುಳ್ಳನಿಸಿದ ವೇದಾಂತ; ತಥ್ಯ ವಾಗ-ನಿಜವಾದ; * ಮೃತ್ತಿಕೆ- 
ಮಣ್ಣು: x ಶಿಲಾ ಕಲು; * ದಾರು-ಮರ; ಸತ್ಯವನಿತಾಸಂಗ-ಸತ್ಯವೆನಿಸುವ ಸ್ತ್ರೀಸುಖ; "ತಥ್ಯ 
ಪಡೆದರ್ಶವನೆ ಪೇಳು-ಸತ್ಯವೆನಿಸುವ ಅರ್ಥವನ್ನೇ ಹೇಳುವುವು. 


ಟಿಪ್ಪಣಿ: ಮಿಥ್ಯವಹ ವೇದಾಂತ-ಜಗತ್ತೆಲ್ಲ ಮಿಥ್ಯವಾದ ಮೇಲೆ ಜಗತ್ತಿನೊಳಗೆ ಒಂದಾಗಿರುವ 
ವೇದಾಂತವೂ ಮಿಥ್ಯವೇ ಆಗಿರಬೇಕಪ್ಪೆ. ಹೀಗೆ ತಾನು ಮಿಥ್ಯವಾದರೂ ಅದು ಸತ್ಯವಾದ 
ಅರ್ಥವನ್ನೇ ಹೇಳುವುದೆಂದು ತಾತ್ಪರ್ಯ. 


ಕತ್ತಲೆಯಲಿಹ ವಸ್ತುವನು ಕೈ 
ಬತ್ತಿಯಲಿ ಕಾಣುತ್ತ, ಕಡೆಗಾ 
ಬತ್ತಿಯನು ಬಿಸುಟಂತೆ ಶಾಸ್ತವನೆಲ್ಲವನು ತಿಳಿದು, | 
ವಸ್ತುನಿರ್ದೇಶವನು ಪಡೆದವ 
ಶಾಸ್ತ್ರವನಪೇಕ್ಷಿ ಸುವನೇತಕೆ? 
ಸ್ವಸ್ಥನಾಗಿಯೆ "ನಿಸ್ತರಂಗಾಂಬೋಧಿಯಂತಿಹನು | ॥೭೪॥ 


ತಾತ್ಪರ್ಯ: ಕತ್ತಲೆಪ್ರದೇಶದಲ್ಲಿರುವ ವಸ್ತುವನ್ನು ಕೈದೀವಿಗೆಯಲ್ಲಿ ನೋಡಿ ಆ 
ವಸ್ತುವನ್ನು ಪಡೆದಮೇಲೆ ಆ ಕೈದೀವಿಗೆಯನ್ನು. ಜಹಿ ಹಾಗೆ ಶಾಸ್ತಾರ್ಥ 
ಗಳೆಲ್ಲವನ್ನು ತಿಳಿದು (ವೇದಪಾರಂಗತನಾಗಿ) ಬ್ರಹಸ್ತರೂಪವನ್ನು ಹೀಗಿರುವುಡೆದು 
ತಿಳಿದುಕೊರಡಮೇಲೆ ಅವನಿಗೆ ಶಾಸ್ತಾರ್ಥವನ್ನು ನಕ ಬಯಸುತಾನೆ? ಬಹ್ಮಜ್ಞಾನ 
ಪಡೆದ ಅವನು ಅಲೆಗಳಿಲ್ಲದ ಪ್ರಶಾರಶಸಾಗರದಂತೆ ಸ್ಪಸ್ಛಚಿತ್ರನಾಗಿರುತ್ತಾನೆ. 


ಟಿಪ್ಪಣಿ: “ಎಿಜ್ಞಾತೇಇಪಿ ಪರೇ ತತ್ತ್ವ ಶಾಸ್ತ್ರಾಧೀತಿಸ್ತು ನಿಷ್ಠಲಾ” ಎ೦ಬ ಮಾತಿನಿಂದ ಶ್ರೀ 
ಶ೦ಕರಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ (ಶ್ಲೋಕ ೫೯) ಹೇಳಿದ್ದಾರೆ. (ಅನುವಾದ: 
ಪರತತ್ತ್ವವನ್ನು ತಿಳಿದುಕೊಳ್ಳದಿದ್ದರೆ ಶಾಸ್ತಾಧ್ಯಯನವು ನಿಷ್ಠಲ ಪರತತ್ತ್ವವನ್ನು ತಿಳಿದುಕೊಂಡಿದ್ದರೂ 
ಶಾಸ್ತ್ರಾಧ್ಯಯನವು ನಿಷ್ಠಲ). 





ಜೀವನ್ಮುಕ್ತಿಯ ಪ್ರಯೋಜನಗಳು (೭೫-೭೭) 


ಕೇಳು ಜೀವನ್ನುಕ್ತಿಗೈದೇ 
ಮೇಳವಿಸಿ ತೋರ್ಪ ಪ್ರಯೋಜನ; 
ತೂಳಿದೀ ಸಂಶಯ ವಿಪರ್ಯಾಸವನು ನೆರೆಕೆಡಿಸಿ | 


485 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮೇಲೆ ನಿಶ್ಚಲವಾಗಿ ನಿಂದ ನಿ 
ರಾಳ ನಿಜಸುಜ್ಜಾನವನು ಪರಿ 
ಪಾಲಿಸುತ ಬಿಡದಿರ್ಪುದೇ ಮೊದಲ ಪ್ರಯೋಜನವು ॥ ॥ಓ೫ 


ತಾತ್ತರ್ಯ: ಶುಕನೇ ಕೇಳು, “ಜೀವನ್ಮುಕ್ತಿ ಹೊಂದುವುದರಿಂದ ಒಟ್ಟಾಗಿ ಉಂಟಾಗುವ 
ಪ್ರಯೋಜನಗಳು ಐದು ಆಗಿವೆ. ಮನಸ್ಸಿನಲ್ಲಿ ತುಂಬಿಕೊಡಿರುವ ಸಂಶಯವನ್ನು 
ಪ್ರಮಾದವನ್ನು ಪೂರ್ಣವಾಗಿ ಹೋಗಲಾಡಿಸಿದಮೇಲೆ ಏಕಚಿತ್ತಮನೋಭಾವದಿಂದ 
ನೆಲೆಗೊಂಡ ನಿರಾಳವಾದ, ನಿಜವಾದ ಸುಜ್ಜಾನವನ್ನು ಬಿಡದೆ ಪರಿಪಾಲಿಸಿಕೊಂಡು 
ಬರುವುದೇ ಜ್ಞಾನರಕ್ಷೆ' ಎಂಬ ಮೊದಲನೆಯ ಪ್ರಯೋಜನವಾಗಿದೆ. 


ಶಬ್ದಾರ್ಥ: * ಮೇಳವಿಸಿಎಒಟ್ಟಾಗಿ; *. ತೋರ್ಪ- ಕಂಡುಬರುವ; * ತೂಳಿದೀಐಬಲವಾಗಿ 
ಬೇರುಬಿಟ್ಟು ತುಂಬಿಕೊಂಡಿರುವ; * ವಿಪರ್ಯಾಸ-ಪ್ರಮಾದ; * ನೆರೆಕೆಡಿಸ-ಪೂರ್ಣವಾಗಿ 
ಹೋಗಲಾಡಿಸಿ; ಜೀವನ್ನುಕ್ತ-ಬದುಕಿರುವಾಗಲೇ ಬಂಧದಿಂದ ಬಿಡುಗಡೆ ಹೊಂದಿರುವಾತನು 
(ಗೀತೆ) ಬ್ರಹ್ಮಸ್ತರೂಪ ಹೊಂದಿದವನು (ಪಾಪ, ಪುಟ-೧೩ದಿ); * ನಿಶ್ಚಲವಾಗಿ-ಏಕಚಿತ್ತ 
ಮನೋಭಾವದಿಂದ. 


ಟಿಪ್ಪಣಿ-೧: ಜೀವನ್ಮುಕ್ತಿಗೈದೇ-ಜೀವನ್ಮುಕ್ತಿಗೆ ಐದೇ ಪ್ರಯೋಜನಗಳು. ೧. ಜ್ಞಾನರಕ್ಷೆ, ೨. 
ತಪಸ್ಸು, ೩ ಸರ್ವಸಂವಾದ (ಎಲ್ಲರಿಂದಲೂ ಗೌರವವನ್ನು ಪಡೆಯುವುದು) ೪. ದುಃಖಸಂಕ್ಷಯ, 
೫. ಸುಖಾವಿರ್ಭಾವ ಎಂಬ ಐದು ಪ್ರಯೋಜನಗಳೆಂದು ಶ್ರೀ ಮನ್ನಿಜಗುಣ ಶಿವಯೋಗಿಗಳೂ 
ಹೇಳಿರುತ್ತಾರೆ. 


ಟಿಪ್ಪಣಿ-೨: ಜ್ಞಾನರಕ್ಷಾಐಯದ್ಯಪಿ ಒಂದಾವರ್ತಿ ಉತ್ಪನ್ನವಾದ ದೃಢಜ್ಞಾನವು ನಾಶವಾಗದು. 
ಆದ್ದರಿಂದ ಜ್ಞಾನರಕ್ಷಾ ತಾನೇ ಸಿದ್ಧವಾಗಿದೆ. ತತಾಪಿ ಇಲ್ಲಿ ತತ್ರಾಪಿ ನಿರಂತರ ಬ್ರಹ್ಮಾಕಾರವೃತ್ತಿಯ 

ತಿಗೆ ಜ್ಞಾನರಕ್ಷಾ ಎಂಬ ಅರ್ಥವು. (ಶ್ರುತಿವಿಚಾರ ಚಂದ್ರೋದಯ, ಪುಟ-೨೩೫, ವೇದಾಂತ 
ಎಂದರ್ಥ ಸುಜ್ಞಾನ ಫು ಅಧ್ಯಾಯ) 





ಎರಡನೆಯದೆನಿಪ ಪ್ರಯೋಜನ 

ನಿರುತ ಕರಣೇಂದ್ರಿಯಗಳುಪಸಂ 

ಹರಣೆಯೆನಿಸುವ ತಪದ ಪೆರ್ಚುಗೆಯಂತದನು ಬಿಡದೆ । 
ಪರಮನಿಷ್ಠೆಯೊಳಿರಲು ಲೌಕಿಕ 

ಕುರುತರದ ವೈದಿಕಕೆ ಸಮ್ಮತ 

ದಿರವು ಮೂರನೆಯ ಪ್ರಯೋಜನ ಮಗನೆ ಕೇಳೆಂದ ॥ NEL 


ತಾತ್ಪರ್ಯ: ಯಾವಾಗಲೂ ಅಂತಃಕರಣದ ಮತ್ತು ಇಂದ್ರಿಯಗಳ ನಿಗ್ರಹಮಾಡುವ 
ತಪಸ್ಸನ್ನು ಹೆಚ್ಚಿಸಿಕೊಳ್ಳುವುದು ಎರಡನೆಯ ಪ್ರಯೋಜನವಾಗಿದೆ. ಆ ತಪಸ್ಸನ್ನು 
ಎಡೆಬಿಡದೆ ವ್ಯವಹಾರದ ಜನರಿಗೂ ಮತ್ತು ಶ್ರೇಷ್ಠವಾದ ಪರಮಾರ್ಥದ ಜನರಿಗೂ 
ಅನುಗುಣವಾಗಿ ನಡೆಸುತ್ತ ಸ್ಥಿರಚಿತ್ತನಾಗಿರುವುದೇ ಸರ್ವಸಂವಾದವೆಂಬ ಮೂರನೆಯ 
ಪ್ರಯೋಜನವಾಗಿದೆ. 


486 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: ನಿರುತಯಾವಾಗಲೂ; * ಕರಣ-ಅ೦ತಃಕರಣ; * * ಪೆರ್ಚುಗೆ:ಹೆಚ್ಚಿಸಿಕೊಳ್ಳುವುದು; 
* ಉಪಸಂಹರಣೆ-ನಿಗ್ರಹ; * ಎರಡನೆಯದೆನಿಪ ಪ್ರಯೋಜನ-ತಪಸ್ಸು; * ಮೂರನೆಯ 
ಪ್ರಯೋಜನ -ಸರ್ವಸಂವಾದ (ಎಲ್ಲರಿಂದಲೂ ಗೌರವ ಪಡೆಯುವುದು) 





ಬ್ರಹ್ಮನಿಷ್ಠೆಯೊಳಿರಲು ಬಹುದು 

ಷ್ಫರ್ಮನಾಶನವಾಗಿ, ತನಗೆ ಷ 

ಡೂರ್ಮಿಗಳು ಮೊದಲಾದ ದುಃಖದ ಧ್ವ್ಹಂಸವದು ನಾಲ್ಕು; । 

ನಿರ್ಮಮತೆ ನಿಸಂಗವಳವಡೆ 

ಹಮ್ಮಳಿದು ನಿರುಪಾದಿಸೌಖ್ಯದ 

ಪೆರ್ಕೆ ಕೇಳೈ ಮಗನೆ, ಐದನೆಯ ಪ್ರಯೋಜನವು ॥ ೭೭ 
ತಾತ್ಪರ್ಯ: ಆತ್ಮಜ್ಞಾಧಿ ಬ್ರಹ್ಮನಿಷ್ಠೆಯಲ್ಲೆ ಇರುವುದರಿಂದ ಮಾಡಿದ ನಾನಾ ಪಾಪಗಳೆಲ್ಲ 
ನಾಶವಾಗಿ ಮುಪ್ಪು, ಸಾವು, ಹಸಿವು, ಬಾಯಾರಿಕೆ, ಶೋಕ, ಮೋಹಗಳೆಂಬ 
ಷಡೂರೈಿಗಳು (ಆರು ದುಃಖಗಳು) ನಾಶವಾಗಿ ಹೋಗುವುವು. ಅದೇ “ದುಃಖಸಂಕ್ಷಯ' 
ವೆಂಬ ನಾಲ್ಕನೆಯ ಪ್ರಯೋಜನವು. ಮಮತೆಯಿಲ್ಲದಿರುವುದು, ಸಂಗವನ್ನು 
ಪರಿತ್ಯಜಿಸುವುದು. ಇದರಿಂದ ಅಹಂಕಾರ ಲಯವಾಗಿ ಉಪಾಧಿ ರಹಿತವಾದ 
ಆನಂದವೆಂಬ ಅತಿಶಯತೆ ಉಂಟಾಗುತ್ತದೆ. ಇದೇ “ಸುಖಾವಿರ್ಭಾವ' ಎಂಬ 
ಐದನೆಯ ಪ್ರಯೋಜನವಾಗಿದೆ ಶುಕನೇ ಕೇಳು ಎಂದು ವ್ಯಾಸರು ಹೇಳಿದರು. 
ಶಬ್ದಾರ್ಥ: * ಬ್ರಹ್ಮನಿಷ್ಠೆ-ಬ್ರಹ್ಮಜ್ಞಾನದಲ್ಲಿ ಶ್ರದ್ಧಾಭಕ್ತಿಯುಳ್ಳವನು; * ದುಷ್ಕರ್ಕ-ಪಾಪ; * ನಿರುಪಾಧಿ 
=ಉಪಾಧಿರಹಿತವಾದ; * ಹಮ್ಮ-ಅಹಂಕಾರ; x ಪೆರ್ಮೆ-ಹಿರಿಮೆ, ಅತಿಶಯ; * ನಾಲ್ಕು-ನಾಲ್ಕನೆಯ 
ಪ್ರಯೋಜನ "ದುಃಖಸಂಕ್ಷಯ'; * ಐದನೆಯ ಪ್ರಯೋಜನವು-ಸುಖಾವಿರ್ಭಾವವೆಂಬುದು. 
ಟಿಪ್ಪಣಿ: ಷಡೂರ್ಮಿಗಳು (ಆರು ದುಃಖಗಳು) ಮುಪ್ಪು, ಸಾವು, ಹಸಿವು, ಬಾಯಾರಿಕೆ, ಶೋಕ, 
ಮೋಹ (ಅ-೧೦, ಪ-೧೨ ನೋಡಿ). 





ಜೀವನ್ಮುಕ್ತನ ಲಕ್ಷಣ (೭೮-೮೧) 
ತನ್ನನರಿದ ಮಹಾನುಭಾವನಿ 
ಗಿನ್ನುಳಿದ ಭೂಮಿಕೆಗಳೇಕೆನೆ 
ನಿರ್ಣಯಿಸಲೈದು ಪ್ರಯೋಜನ ಸಿದ್ದಿಸುವದಾಗಿ; । 
ತನ್ನೊಳಗೆ ತಾನಾಗಿ ರಮಿಸುತ 
ಭಿನ್ನಭಾವನೆಯಳಿದು ನಿಜ ಚೈ 
ತನ್ಯ ಮಾತ್ರವೆ ಆಗಿ ಸಹಜಾನಂದನಾಗಿಹನು ॥ ॥೭೮॥ 


487 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ತನ್ನ ನಿಜಸ್ವರೂಪವನ್ನು ತಿಳಿದುಕೊಂಡ ಮಹಾತ್ಮನಿಗೆ ಈ ಐದು 
ಪ್ರಯೋಜನಗಳು ಸಿದ್ಧಿಸಿದಮೇಲೆ ಇನ್ನು. ಳಿದ ಭೂಮಿಕೆಗಳು ಬೇಕಿಲ್ಲ. ಏಕೆಂದರೆ 
ತನ್ನೊಳಗೆ ತಾನಾಗಿ ರಮಿಸುತ್ತ ಆತ್ಮಾನಂದನಾಗಿ ಭಿನ್ನಭಾವನೆಗಳನ್ನು ನಿಗಿ ಸಂಪೂರ್ಣ 
ಚೈತನ್ಯಸ್ಟರೂ ಪನೇ ಆಗಿ ಸಹಜಾನಂದದಿಂದಿರುತ್ತಾ ಜೀವನ್ಮುಕ್ತಣನಿಸುತ್ತಾನೆ. 


ಶಬ್ದಾರ್ಥ: * ಮಹಾನುಭಾವ-ಮಹಾತ್ಯ * ಅನ್ನುಳಿದ ಭೂಮಿಕೆಗಳುಎಸಪ್ತ ಭೂಮಿಕೆಗಳು; 
ಸ ಐದು ಪ್ರಯೋಜನಗಳು ಸಿದ್ಧಿಸುವುದಾಗಿ-ಜೀವನ್ನು್ವಿಗೆ ಬೇಕಾದ ಜ್ಞಾನರಕ್ಷೆ, ತಪಸ್ಸು, 
ಸರ್ವಸಂವಾದ, ದುಃಖಸಂಕ್ಷಯ, ಸುಖಾವಿರ್ಭಾವ ಎಂಬ ಪಂಚಪ್ರಯೋಜನಗಳ ಸಿದ್ಧಿ 
ಆದಮೇಲೆ; ತನ್ನೊಳಗೆ ತಾನಾಗಿ ರಮಿಸುತ-ಆತ್ಮಾನಂದವಾಗಿ ಪರಬ್ರಹ್ಮರೂಪಿಯಾಗಿ; 
ಜಃ ಭಿನ್ನಭಾವನೆಯಳಿದು- ಅಭೇದಭಾವದಿಂದ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಪಾಠಾಂತರ ಅನುವಾದಕರದು. 


ಪಾಠಾಂತರ: ಮಹಾನುಭಾವನಿಗಿನ್ನುಳಿದ ಭೂಮಿಕೆಗಳೇಕೆನೆ-ಮಹಾನುಭಾವನಿಗನ್ಯ ಜೀವನ್ಮುಕ್ತಿ 
ಯಾತಕೆ? (ಅಂಗಡಿಮುದ್ರಣ) 





ಗುರುಕರುಣಬೋಧಾನುಭವಸಾ 

ಗರದಲೋಲಾಡುತ್ತ, ಮಾಯೆಯ 

ಪರಿಹರಿಸಿ, ಪರಮೇಶ್ವರನು ತಾನಾಗಿ ಸಕಲದಲಿ । 

ಬೆರೆಸಿ, ನಿಜನಿರ್ದ್ವಂದ್ವ ನಿರ್ಗಣ 

ನಿರುತಪರಮಾನಂದರಾಜ್ಯದ 

ಸಿರಿಯ ಸೊಂಪಿನ ಸೊಗಸಿನಲಿ ಸೊಬಗೆನಿಸಿ ಮೆರೆದಿಹನು ॥ ॥೭೯॥ 
ತಾತ್ಪರ್ಯ: ಜೀವನ್ಮುಕ್ತನಾದವನು ಗುರುವಿನ ಅನುಗ್ರಹದಿ೦ಂದಲೂ, ಉಪದೇಶ 
ದಿಂದಲೂ ಭ್ರಾಂತಿಗಳನ್ನು ಹೋಗಲಾಡಿಸಿಕೊಂಡು ಈಶ್ವರನೇ ತಾನಾಗಿ ಸರ್ವಾತ್ಮ 
ಭಾವವನ್ನು ಹೊಂದಿ ಸ್ವಾನುಭವದಿಂದ ಆನಂದರೂಪಿಯಾಗಿರುತ್ತಾನೆ. ಸತ್ಯ 
ಸ್ವರೂಪನೂ, ಸುಖದುಃಖಶೂನ್ಮನೂ, ಗುಣರಹಿತನೂ, ಸದಾಬ್ರಹ್ಮಾನಂದದ ವೈಭವದ 
ಸುಖದ ಚೆಲುವಿನಿಂದ ಕಂಗೊಳಿಸುತ್ತಾನೆ. 
ಶಬ್ದಾರ್ಥ: * ಬೋಧಾನುಭವಸಾಗರದಲಿ -ಉಪದೇಶದಿಂದ; * ಆನಂದಸಾಗರದಲೋಲಾಡುತ್ತ- 
ಸ್ವಾನುಭವದಿಂದ ಆನಂದರೂಪಿ ಆಗಿರುತ್ತಾನೆ; * ನಿಜ-ಸತ್ಯಸ್ವರೂಪ; * ನಿರ್ದಂದ್ವ- 
ಸುಖದುಃಖಶೂನ್ಯ * ನಿರ್ಗುಣ-=ಗುಣರಹಿತ; * ನಿರುತವಸತತ, ಸದಾ; * ಪರಮಾನಂದ: 
ವೈಭವದ; ಸೊಗಸಿನಲಿಎಸುಖದ; ಸೊಬಗ ಎನಿಸಿಎಚೆಲುವಿನಿಂದ; ಮೆರೆದಿಹನು- 
ಕಂಗೊಳಿಸುತ್ತಿರುವನು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


488 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಬ್ರಹ್ಮವಿಷ್ಣುಮಹೇಶ್ವರಾದಿಗ 

ಳೊಮ್ಮೆಯಾ ತಮ್ಮ ಸ್ವರೂಪವ 

ಬ್ರಹ್ಮವೆಂದೇ ಬಗೆದು ಮಾಯಾವರಣವಳಿದಿಹರು; । 

ಹಮ್ಮಳಿದ ನಿಜಯೋಗಿಯಾ ಪರಿ 

ಬ್ರಹ್ಮವೇ ತಾನಾಗಿ ತನ್ನನು 

ಬ್ರಹ್ಮವೆಂದೇ ದೃಢದೊಳಿರ್ಪನು ಮಗನೆ ಕೇಳೆಂದ ॥ SO 


ತಾತ್ತರ್ಯ: ಬ್ರಹ್ಮ ವಿಷ್ಣು, ಮಹೇಶ್ವರ ಮೊದಲಾದ ದೇವರುಗಳೆಲ್ಲ ಒಂದೇ 
ಬಾರಿಗೆ ತಮ್ಮ ನಿಜಸ್ವರೂಪ ಪರಬ್ರಹ್ಮವೆ೦ದು ತಿಳಿದು ಮಾಯೆಯ ಮುಸುಕನ್ನು 
ಕಳೆದುಕೊಂಡಿದ್ದಾರೆ. ಅದೇರೀತಿಯಾಗಿ ಅಹಂಕಾರ ತೊರೆದ ನಿಜವಾದ ಯೋಗಿ 
ಆತ್ಮಜ್ಞಾನಿಯಾಗಿ ಆ ಪರಬ್ರಹ್ಮರೂಪಿಯೇ ತಾನೆಂದು ತಿಳಿದು, ಸ್ಥಿ ರಚಿತ್ತನಾಗಿರುತ್ತಾನೆ 
ಎ೦ದು ಶುಕನಿಗೆ ವ್ಯಾಸ ಹೇಳಿದನು. 


ಶಬ್ದಾರ್ಥ: * ಒಮ್ಮೆಯಾ-ಒಮ್ಮೆಯೇ4ಆ=ಒಂದೇ ಬಾರಿಗೆ ಆ; * ಹಮ್ಮಳಿದ-ಅಹಂಕಾರ 
ತೊರೆದ; * ಬ್ರಹ್ಮವೇ ತಾನಾಗಿ-ಆತ್ಮಜ್ಞಾನಿಯಾಗಿ; * ಬ್ರಹ್ಮವೆಂದೇ-ಪರಬ್ರಹ್ಮಸ್ತರೂಪಿಯೆಂದೇ; 
ದೃಢದೊಳಿರ್ಪನು-ಸ್ಥಿರಚಿತ್ತನಾಗಿರುತ್ತಾನೆ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಕೇಳಖಂಡಬ್ರಹ್ಮದಲಿ ಸ 

ಮ್ಮೇಳದಿಂ ತಾದಾತ ಕೈವಡೆದ ನಿ 

ರಾಳಯೋಗಿಯ ಲಕ್ಷಣವ ಹೇಳುವೆನು; ಸಕಲದಲಿ । 

ತಾಳಿ ಸಮತೆಯ, ಪೂರ್ಣಭಾವವ 

ತೂಳಿ, ಭೋಗಿಸದಾವ ವಿಷಯವ, 

ಲೀಲೆಯಿಂದಾತ್ಮಾನುಭವದಲಿ ತೃಪ್ರನಾಗಿಹನು ॥ ISO 
ತಾತ್ಸರ್ಯ: ಅಭಿನ್ನವಾದ ಬ್ರಹ್ಮದಲ್ಲಿ ಬೆರೆತು ನಿಶ್ಚಿಂತನಾದ ಅಧ್ಯಾತ್ಮಯೋಗಿಯೆನಿಸಿ 


ಇತ್‌ 


ದವನ ಲಕ್ಷಣವನ್ನು ಹೇಳುತ್ತೇನೆ ಕೇಳು: ಸಮಸ್ತಭೂತಗಳಲ್ಲೂ ಸಮಭಾವನೆ 
ಹೊಂದಿ, ಪರಿಪೂರ್ಣಭಾವವನ್ನು ಮನಸಿನಲ್ಲಿ ತುಂಬಿಕೊಂಡು ಯಾವುದೇ ರೀತಿಯ 
ಇಂದ್ರಿಯ ಭೋಗವನ್ನೂ ಅಪೇಕ್ಷಿಸದೆ ಆತ್ಮಾನುಭವವೆ೦ಬ ವಿನೋದದಲಿ 
ಪರಿತೃಪ್ತನಾಗಿರುತ್ತಾನೆ. 

ಶಬ್ದಾರ್ಥ: ತೂಳಿ-ಮನಸ್ಸಿನಲ್ಲಿ ತುಂಬಿಕೊಂಡು (ವ್ಯಾಪಿಸಿ); ಆವ ವಿಷಯ-ಯಾವ ಇಂದ್ರಿಯ 
ಭೋಗವನ್ನೂ; * ನಿರಾಳಯೋಗಿ-ನಿಶ್ಲಿಂತನಾದ ಅಧ್ಯಾತ್ಮಯೋಗಿ; * ಸಮತೆಯ-ಸಮಭಾವನೆಯ; 
ಭೋಗಿಸದೆ-ಅಪೇಕ್ಷಿಸದೆ; ಸೇ ತೃಪ್ತನಾಗಿಹನು-ಸ೦ತೋಷದಿಂದಿರುವನು. 





489 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ವಿರತಿಯೆನಿಸುವ ಮುಗ್ಗೆಯೊಡನತಿ 

ಸರಸಸಲ್ಲಾಪವನು ಮಾಡುತ 

ಲಿರುತ, ಗುರುಪದಭಕ್ತಿಯೆನಿಸುವ ತರುಣಿಯೊಡನಾಡಿ, | 

ನಿರುತ ಶ್ರುತಿಯೆಂದೆನಿಪ ಪ್ರೌಢೆಯೊ 

ಳಿರುಳುಹಗಲಾಸಕ್ಕಿದೋರುತ, 

ಹಿರಿಯಳೆನಿಸುವ ಮುಕ್ತಿಯೊಡನೇಕಾಂತದಿಂದಿಹನು ॥ ॥೮೨॥ 


ತಾತ್ಪರ್ಯ: ಶ್ರೇಷ್ಠ ಆತ್ಮಜ್ಞನಾದ ಯೋಗಿಯು ವಿರತಿಯೆಂಬ ಮುಗ್ಧ ಸ್ತ್ರೀಯೊಡನೆ 
ಸರಸಸಲ್ಲಾಪಗೈಯುತ್ತಿರುವನು; ಗುರುಪಾದಸೇವನ ಭಕ್ತಿಯೆಂಬ ತರುಣಿಯೊಡನೆ 
ಒಡನಾಡುತ್ತಿರುವನು; ಮತ್ತು ವೇದಾ೦ತವೆಂಬ ಪ್ರೌಢಸ್ತೀಯೊಡನೆ ಆಸಕ್ಷನಾಗಿರುವನು. 
ಇವರೆಲ್ಲರಿಗೂ ಹಿರಿಯಳಾದ ಮುಕ್ತಂಗನೆಯೊಡನೆ ಏಕಾಂತವಾಸದಲ್ಲಿರುವನು. 


ಶಬ್ದಾರ್ಥ: ಪ್ರೌಢೆ-ಪ್ರಗಲೈ, ಪರಿಣಿತ, ಮನಸ್ಕಳು; * ತರುಣಿ-ಯುವತಿ; * ವಿರತಿ-ವೈರಾಗ್ಯ 
* ಮುಗ್ಗೆ-ಎಳೆವಯಸ್ಸಿನವಳು, ಯೌವನದ ಪ್ರಾರಂಭದ ಅವಸ್ಥೆಯಲ್ಲಿರುವವಳು; * ಶ್ರುತಿ-ವೇದಾಂತ. 


ಟಿಪ್ಪಣಿ: ತ್ರಿವಿಧನಾಯಿಕೆಯರು ಎಂದರೆ ಮುಗ್ಧಾ, ಮಧ್ಯಮಾ, ಪೌಢಾ ಎಂಬುವರು. 





ಹಮ್ಮಳಿದ ನಿಜಯೋಗಿ ಮುಂದಣ 

ಜನ್ಮಕರ್ಮಗಳಳಿದು, ತನುವಿನ 

ಧರ್ಮಮಾತ್ರದಿ ವ್ಯವಹರಿಪ ಪ್ರಾರಬ್ಧವಶದಿಂದ; । 

ನಿರ್ಮಮತೆ, ನಿಸ್ಸಂಗ, ನಿರ್ಗುಣ 

ಬ್ರಹ್ಮವೇ ತಾನಾಗಿ ತನ್ನೊಳು 

ಸುಮ್ಮನಿರುತಿಹನಾತನಿರವದನರಿಯಲಳವಲ್ಲ ॥ ISA 
ತಾತ್ಪರ್ಯ: ಅಹಂಕಾರವನ್ನು ತೊರೆದ ನಿಜವಾದ ಯೋಗಿಯು (ಜೀವನ್ಮುಕ್ತನು) 
ಆಗಾಮೀಕರ್ನಗಳನ್ನು ಕಳೆದುಕೊಂಡು ಪೂರ್ವಜನ್ಮದಲ್ಲಿ ಮಾಡಿದ ಕರಗಳನ್ನು ಮಾತ್ರ 
ಪ್ರಾರಬ್ಧವಶದಿ೦ದ ಅನುಭವಿಸುತ್ತಾನೆ. ಜೀವನ್ನುಕ್ತನಾದವನು ಮಮತಾರಹಿತನಾಗಿ, 
ಸಂಗರಹಿತನಾಗಿ ಗುಣರಹಿತನಾಗಿರುವುದರಿಂದ ಬ್ರಹ್ಮವೇ ತಾನಾಗಿ ತನ್ನಲ್ಲಿ ತಾನು 
ಮೌನಿಯಾಗಿರುತ್ತಾನೆ. ಇಂಥ ಜೀವನ್ಮುಕ್ತನು ಇರುವ ರೀತಿಯನ್ನು ತಿಳಿಯಲು ಸಾಧ್ಯವಿಲ್ಲ. 
ಶಬ್ದಾರ್ಥ: * ಹಮ್ಮಳಿದ-ಅಹಂಕಾರವನ್ನು ತೊರೆದ; * ಮುಂದಣಜನ್ಮಕರ್ಮಗಳನು ಅಳಿದು- 
ಆಗಾಮೀಕರ್ನಗಳನ್ನು ತೊರೆದು; * ತನುವಿನಧರ್ಮಮಾತ್ರದಿ-ದೇಹವನ್ನು ಆತ್ಮವಾಗಿ ತಿಳಿಯುವ 
ಬಹಿರ್ಮುಖವಾದ ಜನರ ಸ್ವಭಾವವನ್ನು ಅನುಸರಿಸಿ; * ಪ್ರಾರಬ್ಧ ವಶದಿಂದ-ಪೂರ್ವಜನ್ಮದಲ್ಲಿ 
ಮಾಡಿದ ಕರಗಳನ್ನು * ವ್ಯವಹರಿಪ-ವರ್ತಿಸುವನು, ಅನುಭವಿಸುತ್ತಾನೆ; ನಿರ್ಮಮತೆ-ನನ್ನದೆಂಬ 


ಅಭಿಮಾನವಿಲ್ಲದಿರುವಿಕೆ; * ನಿಸಂಗ-ಸಂಗವಿಲ್ಲದಿಂರುವಿಕೆ, ಸಂಗಪರಿತ್ಯಾಗ; * ನಿರ್ಗುಣ 
=ಗುಣರಹಿತನಾಗಿರುವಿಕೆ. 


490 


ಅಧ್ಯಾಯ ೧೦ -~ ಜೀವನ್ಮುಕ್ತಿ ನಿರೂಪಣ 


ಟಿಪ್ಪಣಿ-೧: ಪ್ರಾರಬ್ಧವು ಶರೀರಾಭಿಮಾನಿಯಾದ ಜೀವನಿಗೇ ಹೊರತು ಬ್ರಹ್ಮಕ್ಕಲ್ಲ. ಜೀವನ್ನುಕ್ಷನು 
ಶರೀರ ಮೊದಲಾದವುಗಳ ಮೇಲಿನ ನಾನು, ನನ್ನದು ಎಂಬ ಅಭಿಮಾನರೂಪವಾದ ಜೀವತ್ವವನ್ನು 
ದಾಟಿ, ಯಾವ ಕರ್ಮದ ಸ೦ಬ೦ಧವೂ ಇಲ್ಲದ 'ಬ್ರಹ್ಮವಾಗಿರುವನು. ಆದ್ದರಿಂದ ಜೀವನ್ಮುಕ್ತನಿಗೆ 
ಪ್ರಾರಬ್ಭವಿಲ್ಲ. ಆದರೂ ದೇಹವನ್ನು ಆತ್ಮವನ್ನಾಗಿ' ತಿಳಿಯುವ ಬಹಿರ್ಮುಖರಾದ ಜನರ 
ಸ್ವಭಾವಕ್ಕೆ ಅನುಸರಿಸಿಮಾತ್ರ, ಜ್ಞಾನಿಗೂ ಪ ಪ್ರಾರಬ್ಧವನ್ನು ಹೇಳುವುದುಂಟು. 


ಟಿಪ್ಪಣಿ-೨: ಜ್ಞಾನಿಗೂ ಪ್ರಾರಬ್ಧ ವನ್ನು ಹೇಳುವುದು ಸ್ಥೂಲದ ೈಷ್ಠಿಯ ಮಾತೆಂದು ಶ್ರೀ ಶಂಕರ 
WO 'ಅಪರೋಕ್ಷಾರುಭೂತಿ' ಎಂಬ ಪ್ರಕರಣಗ್ರಂಥದಲ್ಲಿ (ಶ್ಲೋಕಸಂಖ್ಯೆ ೯೭) 
ಸ್ಪಷ್ಟವಾಗಿ ಹೇಳಿದ್ದಾರೆ: 
ದೇಹಸ್ಯಾಪಿ ಪ್ರಪಂಚತ್ದಾತ್ಪಾರಬ್ಭಾವಸ್ಥಿತಃ ಕುತಃ? | 
ಅಜ್ಞಾನಿ ಜನ ಬೋಧಾರ್ಥಂ ಪ್ರಾರಬ್ಧಂ ವಕ್ಕಿ ವೈಶ್ರುತಿಃ ॥ 


[ದೇಹವೂ ಚ ಪ್ರಪಂಚವೇ ಸಹ 1೫06 ಪ್ರಾರಬ್ಧವು ಹೇಗೆ ತಾನೇ ನಿಂತೀತು? 
ಶ್ರುತಿಯಾದರೋ ಅಜ್ಜಾನಿಗಳಿಗೆ ತಿಳಿವಳಿಕೆಯನ್ನು! ೦ಟುಮಾಡಲು” ಪ್ರಾರಬ್ಧವನು  ಹೇಳುತ್ತಿದೆಯಷ್ಟೆ] 


(ಅಪರೋಕ್ಷಾನುಭೂತಿ-ಶ್ಲೋಕ, ೯೭ ಅನು: ಸ್ವಾಮಿಹರ್ಷಾನ೦ದ (ರಾಮಕೃಷ್ಣಶ್ರಮದ 
ರಚನೆ) ಇ. ೨೦೧೧) 





ಪ್ರಾರಬುಧವಶದಿಂದ ತನು ಸಂ 

ಚಾರವಪ್ಪುದು; ಚಿತ್ರವಾತ್ಮವಿ 

ಚಾರದಲಿ ನಿಶ್ಚಿಂತವಾಗಿಹುದಂತರಂಗದಲಿ; 

ಬೇರೆ ತಾ ನಿಸ್ಪಂಗನಾಗಿಯೆ 

ದೂರನಾಗಿಹ ದುಃಖಸುಖಸಂ 

ಸಾರಧರ್ಮಂಗಳಿಗೆ ಸಾಕ್ಷಿಕನಂತೆ, ಶುಕಯೋಗಿ ॥ ೮೪% 


ತಾತ್ಪರ್ಯ: ಜೀವನ್ನುಕ್ತವಾದ ಯೋಗಿಯ ಈ ಪಾಂಚಭೌತಿಕ ಶರೀರವು ಪ್ರಾರಬ್ಧ 
ಕರ್ಮ ವಶದಿಂದ ಜನ್ಮಂಗಳನ್ನು ತಳೆಯುತ್ತಿರುತ್ತದೆ. ಆದರೆ ಮನಸ್ಸು ಅ೦ತರಂಗದಲ್ಲ 
ಆತ್ಮದ ವಿಚಾರವನ್ನು ಚಿಂತಿಸುತ್ತ ನಿರಾಳವಾಗಿರುತ್ತದೆ. ಇಂಥ ಯೋಗಿಯು 
ನಿಸ್ಪಂಗನಾಗಿ ಸುಖದುಃಖಗಳನ್ನು ಒಳಗೊಂಡ ಸಂಸಾರಧರ್ಮಗಳಿಗೆ ಸಾಕ್ಷಿಕನಾಗಿ 
ದೂರವಿರುತ್ತಾನೆ. ಶುಕಯೋಗಿಯೇ ಕೇಳು. 


ಶಬ್ದಾರ್ಥ: * ತನುಸಂಚಾರವಪ್ಪುದು-ಪ್ರಾರಬ್ಬ ವಶದಿಂದ ಜೀವಿಯು ನಾನಾಜನ್ಮಗಳನ್ನು 
ತಳೆಯುತ್ತದೆ; * ನಿಶ್ಚಿತನಾಗಿಹನು-ನಿರಾಳನಾಗಿರುವನು; * ದು:ಖಸುಖಸಂಸಾರಧರ್ಮಗಳಿಗೆ- 
ಸುಖದುಃಖಗಳನ್ನು ಒಳಗೊಂಡ ಸಂಸಾರದ ವ್ಯವಹಾರಗಳಿಗೆ; * ಪ್ರಾರಬ್ಧ ವಶದಿಂದ-ಪ್ರಾರಬ್ಧ 
ಕರ್ಮಗಳ ಕಾರಣದಿಂದ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





491 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬಂದ ಸುಖದುಃಖಗಳನಹುದ 

ಲ್ಲೆಂದು ಬಿಟ್ಟವನಲ್ಲ; ಮುಂದಹು 

ದೊಂದನೂ ತಾ ಬಯಸ; ಹೋದುದ ನೆನೆಯನದರಿಂದ । 

ಕಂದ, ಬಾಲಕರೊಡನೆ ಬಾಲಕ 

ರಂದದಲಿ, ಹಿರಿಯಲಿ ಹಿರಿಯರ 

ಚಂದದಲಿ, ತೋರುವನು ಸೋಪಾಧಿಕದ ಮಣಿಯಂತೆ ॥ 1೮೫ 
ತಾತ್ಪರ್ಯ: ಎಲೈ ಬಾಲಕ ಶುಕನೇ ಕೇಳು, ಜೀವನ್ಮುಕ್ತನಾದ ಯೋಗಿಯು ಸುಖಗಳನ್ನು, 
ದುಃ ಖುಗಳನ್ನು ಬೇಕು, ಇದು ಬೇಡ ಎಂದು ಬಿಡುವುದಿಲ್ಲ. ಇನ್ನು ಮು೦ದಿನ 
ಜನ್ಮಗಳಲ್ಲಿ ಅನುಭವಿಸಲು ಬರತಕ್ಕದ್ದನ್ನು ಬಯಸುವುದೂ ಇಲ್ಲ. ಹಂದೆ ಕಳೆದು 
ಹೋದುದನ್ನು ಸ್ಮರಿಸುವುದೂ ಇಲ್ಲ. ಮಾಡಿದ್ದುಣ್ಣೋ ಮಹರಾಯ ಎಂಬಂತೆ 
ಬಂದದ್ದನ್ನು ಅನುಭವಿಸುತ್ತಾರೆ. ಮಕ್ಕಳೊಡನೆ ಮಕ್ಕಳ ರೀತಿಯಲ್ಲಿ, ದೊಡ್ಡವರೊಂದಿಗೆ 
ದೊಡ್ಡವರ "ರೀತಿಯಲ್ಲಿ ಸೋಪಾಧಿಕಮಣಿಯಂತೆ (ಬಗೆಬಗೆಯ ಬಣ್ಣದ ಹೂಗಳ 
ಹತ್ತಿರವಿರುವ ಸ್ಫಟಿಕಮಣಿಯಂತೆ) ವರ್ತಿಸುವನು. 


ಶಬ್ದಾರ್ಥ: ಸೋಪಾಧಿಕಮಣಿಯಂತೆ-ಬಗೆಬಗೆಯ ಬಣ್ಣದ ಹೂಗಳ ಹತ್ತಿರದಲ್ಲಿರುವ 
ಸ್ಫಟಿಕಮಣಿಯಂತೆ; * ಅಹುದಲ್ಲವೆಂದು= -ಬೇಕುಬೇಡವೆಂಬಂತೆ; * ಬಯಸ-ಅಪೇಕ್ಷಿಸುವುದಿಲ್ಲ; 
x : ನೆನೆಯನು-ಸ್ಮರಿಸನು; ಕಂದ-ಬಾಲಕನಾದ ಶುಕನೇ. 





ತನ್ನ ಯೋಗಕ್ಷೇಮದಳತೆಯ 

ಮನ್ನಿಸನು; ಜಗದನುಸರಣೆಯನು 

ಮುನ್ನಲರಿಯನು; ಕೇಳವರಿಗವರಂತೆ ತೋರುವನು; | 

ಸನ್ನುತನೆ ತಿಳಿ, ಹಾನಿವೃದ್ಧಿಗ 

ಳನ್ನು ತಾ ಮನದಲ್ಲಿ ನೆನೆಯನು; 

ನಿರ್ಣಯಿಸಿ ನೋಡಿದರೆ ರಾಗದ್ದೇಷಿಯಂತಿಹನು ॥ ॥೮೬॥ 
ತಾತ್ಸರ್ಯ: ಜೀವನ್ನುಕ್ತನೆನಿಸಿದವನು ತನ್ನ ಯೋಗಕ್ಷೇಮವನ್ನು ಎಂದರೆ ಏನನ್ನೂ 
ಪಡೆಯಲು ಯತ್ಮಿಸದೆ ಇರುವುದನ್ನು ಮತ್ತು ಇರುವುದನ್ನು ಉಳಿಸಿಕೊಳ್ಳಲು 
ಹವಣಿಸದೆ, ಸ್ವಲ್ಪವೂ ಪ್ರಯತ್ನಿ ಸದೆ ಇರುವವನು ಜಗತಿನ ವ್ಯವಹಾರದ 
ಅನುಸರಣೆಯನ್ನು “ಜೊದಲೇ ತಿಳಿಯನು. ಯಾರಾರು ಹೇಗಿರುವರೋ ಅವರವರಿಗೆ 
ತಕ್ಕಂತೆ ತೋರುತ್ತಾನೆ; ತನಗೆ ಲಾಭಾಲಾಭಗಳು ಏನಾಗುತ್ತವೆ ಎಂದು ಎಂದಿಗೂ 
ಕನಸುಮನಸಿನಲ್ಲೂ ಯೋಚಿಸನು; ವಿಚಾರಮಾಡಿ ನೋಡಿದರೆ ಅವನು ನಿಜಕ್ಕೂ 
ರಾಗದ್ವೇಷಿ (ವೈರಾಗ್ಯಶಾಲಿ)ಯಾಗಿರುವನು. ಶ್ರೇಷ್ಠನಾದ ಶುಕನೇ ತಿಳಿದಿಕೋ. 


ಶಬ್ದಾರ್ಥ: * ಮನ್ನಿಸನು-ಪರಿಗಣಕಿಸುವುದಿಲ್ಲ. 


492 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಟಿಪ್ಪಣಿ: ಯೋಗಕ್ಷೇಮ-ಇಲ್ಲದ್ದನ್ನು ದೊರಕಿಸುವ ಭಾರವೇ ಯೋಗ; ಇದ್ದದ್ದನ್ನು ಹೋಗಿಸದಿರುವ 
ಭಾರವೇ ಕ್ಷೇಮ (ಗೀತಾರ್ಥಚಂದ್ರಿಕೆ, ಅ-೯, ಶ್ಲೋ-೨೨,-ಹೊ.ಚಿ. ಪು-೨೦೬) 





ಹಾವಿನಲಿ, ಹಾರದಲಿ, ಶಿಲೆಯಲಿ, 

ಹೂವಿನಲಿ, ಹೆಂಟೆಯಲಿ, ಮಣಿಯಲಿ, 

ಭಾವೆಯಲಿ, ತೃಣದಲ್ಲಿ, ಶತ್ರುವಿನಲ್ಲಿ, ಮಿತ್ರರಲಿ, | 

ಭಾವಭೇದವ, ಬಿಟ್ಟು, ಸಮತೆಯ 

ಸಾವಧಾನದಿ ವಿಹರಿಸುತ್ತಿಹ 

ಪಾವನಾಶ್ರಮಗಳಲ್ಲಿ ಜೀವನ್ಮುಕ್ತ ಕೇಳೆಂದ ॥ ಮ್‌ 


ತಾತ್ಪರ್ಯ: ಜೀವನ್ನುಕ್ಸನಾದಯೋಗಿ ಸಮದರ್ಶಿ ಆಗಿರುತ್ತಾನೆ. ಹಾವಿನಲ್ಲೂ, ಹೂವಿನ 
ಹಾರದಲ್ಲೂ ಭೇದಬುದ್ಧಿಯಿಲ್ಲದವನು; ಕಠಿಣವಾದ ಶಿಲೆಯನ್ನೂ, ಮೃದುವಾದ 
ಹೂವನ್ನೂ ಒಂದೇ ರೀತಿ ಭಾವಿಸುವನು; ಮಣ್ಣಿನ ಉಂಡೆಯನ್ನೂ, ರತ್ನವನ್ನೂ, 
ಸುಂದರ ಸ್ತೀಯನ್ನೂ ಸಮನಾಗಿ ಕಾಣುವನು; ಹುಲ್ಲನ್ನೂ, ಶತ್ರುವನ್ನೂ, ಮಿತ್ರನನ್ನೂ 
ಏಕೀಭಾವದಿಂದ ತಿಳಿಯುವನು; ಹೀಗೆ ಸಮತಾಭಾವದಲ್ಲಿ ಸಾವಧಾನದಿಂದ 
ವ್ಯವಹರಿಸುತ್ತಾ ದಿವ್ಯಾಶ್ರಮಗಳಲ್ಲಿ ವಿವಹರಿಸುವನೇ ಜೀವನ್ಮುಕ್ತನೆನಿಸುವನು. 


ಶಬ್ದಾರ್ಥ: * ಹೆಂಟೆ-ಮಣ್ಣಿನ ಉಂಡೆ; * ವಿಹರಿಸುತ್ತಿಹ-ವರ್ತಿಸುತ್ತಿರುವವನು; * ಮಣಿಎರತ್ನ; 
* ಪಾವನಾಶ್ರಮ-ದಿವ್ಯಾಶ್ರಮ. 


ಟಿಪ್ಪಣಿ: ಈ ಪದ್ಯಕ್ಕೆ ಸಮಾನಾರ್ಥವಾಗಿ ಈ ಶ್ಲೋಕ ಗಮನಿಸಬಹುದು: 
ದೃಷದ್ಧಿಚಿತ್ರಕಲ್ಲಯೋರ್ಭುಜಂಗಮ್‌ೌಕ್ತಿಕ ಸ್ತಜೋ | 
ರ್ಗರಿಷ್ಠರತ್ನಲೋಷ್ಠಯೋಃ ಸುಪೃದ್ಧಿಪಕ್ಷ ಪಕ್ಷಯೋಃ ॥ 
ತೃಣಾರವಿಂದಚಕ್ಷುಷೋಃ ಪ್ರಜಾಮಹೀಮ ಮಹೇಂದ್ರಯೋಃ | 
ಸಮಂಪ್ರವರ್ರಯನ್ಮನಃ ಕದಾ ಸದಾಶಿವಂ ಭಜೇ ॥ 


-ರಾವಣಕೃತ ಶಿವತಾಂಡವ ಸ್ತೋತ್ರ 





ಆಸೆಯೆಂಬುದ ಸುಟ್ಟು ಬೂದಿಯ 
ಪೂಸಿಯಾತ್ಮವಿಚಾರದಿಂ ಸಂ 
ತೋಪವೆಂಬುವ ಕುಂಡಲಂಗಳ ಧರಿಸಿ ದೃಢವಾಗಿ, | 


493 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸೂಸದಿಹ ಮನವೆಂಬ ಕೌಪಿನ 

ಕಾಸಿಯನು ಬಿಗಿದುಟ್ಟು, ಪಂಚ 

ಕ್ಷೇಶವಳಿದವ ಪರಮಪದಸುಖದಿಂದಲಿರುತಿಹನು ॥ 1೮೮॥ 
ತಾತ್ಪರ್ಯ: ಆತ್ಮಯೋಗಿಯಾದವನು ಆಸೆಯೆಂಬುದನ್ನು ಸುಟ್ಟು ಆ ಬೂದಿಯನ್ನು 
ಮೈಗಲ್ಲಾ ಲೇಪಿಸಿಕೊಳ್ಳುತ್ತಾನೆ; ಆತ್ಮವಿಚಾರದಿಂದ ಸಂತೋಷವೆಂಬುವ ಹಿ 
ಹಡ ಗಳು ದೃಢವಾಗಿ ಧರಿಸುತ್ತಾನೆ. ನಿಶ್ಚಲಚಿತ್ತವೆಂಬ ಕೌಪೀನ ಚಲ್ಲಣವನ್ನು 
ಬಿಗಿದುಟ್ಟುಕೊಂಡು, ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಗಳೆಂಬ ಜು 
ಕ್ಲೇಶಗಳನ್ನು ಕಳೆದುಕೊಂಡು ನಿತ್ಯಾನಂದಸುಖದಿಂದ ಇರುವನು. 
ಶಬ್ದಾರ್ಥ: * ಬಿಗಿದುಟ್ಟು-ಭದ್ರವಾಗಿ ಧರಿಸಿ. 


ಟಿಪ್ಪಣಿ: * ಪಂಚಕ್ಷೀಶವಳಿದವ-ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶವೆಂಬ ಐದುಕ್ಷೇಶಗಳು. 
ವಿವರಗಳಿಗೆ ಅಧ್ಯಾಯ-೧೦, ಪದ್ಯ ತು ನೋಡಿ (ಅನುಭವಾಮೃತ, ಅ-೧, ಪ-೨೨) 


ಈತ ಜಸ ತೂಗ ಹು ತಸ ಜಸತ ಪು SE ಪಚಕ TEES 


ತನ್ನ ದೇಹದೊಳಾದ ಕುರುವಿಂ 

ಗನ್ನವಸ್ತವ ಕಟ್ಟುವಂದದಿ 

ತನ್ನ ತನುವಿಪ್ಪನ್ನ ವಸನಾಶನವ ಪಡೆಯುತ್ತ । 

ಅನ್ಯ ತರುಣಿಯರನ್ನು ಕಂಡರೆ 

ತನ್ನ ಮನಕೆ ವಿಕಾರವಿಲ್ಲದೆ 

ಸಣ್ಣವಳ ಕಂಡಂತೆ ಕಾಂಬನು ಪೂರ್ಣನಹ ಯೋಗಿ ॥ ರೇ 


ತಾತ್ಪರ್ಯ: "ಪೂರ್ಣಯೋಗಿಯಾದವನು ತನ್ನ ಶರೀರದಲ್ಲಿ ಕುರುವೆದ್ದಾಗ ಅದಕ್ಕೆ 
ಬಿಸಿಹಿಟ್ಟನ್ನು ಬಟ್ಟೆಯಲ್ಲಿಟ್ಟು ಕಟ್ಟುವಹಾಗೆ (ಪೌಲ್ಟೀಸು ಹಾಕುವಹಾಗೆ) ತಾನು 
ದೇಹದಾರಣೆ ಮಾಡಿರುವವರೆಗೆ ವಸ್ತಾಹಾರಗಳನ್ನು ಸೇವಿಸುತ್ತಿರುತ್ತಾನೆ. 
ಪರನಾರಿಯರನ್ನು ಕಂಡರೆ ಯಾವುದೇ ಮನೋವಿಕಾರವನ್ನು ಹೊಂದಡೆ (ಚಂಚಲ 
ಚಿತ್ತನಾಗದೆ) ಚಕ್ಕ ಹೆಣ್ಣುಮಗುವನ್ನು ವಾತ್ಸಲ್ಯದಿಂದ ಹೇಗೋ ಹಾಗೆ ಕಾಣುತ್ತಾನೆ. 


ಶಬ್ದಾರ್ಥ: * ಕುರು- =ಗುಳ ೈ, ಬೊಕ್ಕೆ * ಅನ್ನ ವಸ್ತ್ರವ ಕಟ್ಟುವಂದದಿ-ಬಿಸಿಯನ್ನ ವನ್ನು ಬಟ್ಟೆಯಲ್ಲಿಟ್ಟು 
ಕಟ್ಟುವಂದದಿ, ಪೌಲೀಸು. ಬೇಯಿಸಿದ ಹಿಟ್ಟನ್ನೂ ಬಟ್ಟೆಯನ್ನೂ; * ವಸ ನಾಶನವ-ಊಟಬಟ್ಟೆ. 
ವಸ್ತಾಹಾರ; ತನುವಿಪ ಸನ್ನ-ದೇಹಧಾರಣೆ ಮಾಡಿರುವವರೆಗೆ; ಅನ್ಯತರುಣಿ-ಪರನಾರಿ; ತೆ ಸಣ್ಣವಳ 
ಹೆಣ್ಣುಮಗು; * ಕಾಂಬನು-ಕಾಣುತ್ತಾನೆ. 


ಪಾಠಾಂತರ: ಅನ್ನವಸ್ತ್ರವ-ಅನ್ಯವಸ್ತ್ರವ (ಕು); ಸಣ್ಣವಳಕಂಡಂತೆ-ತನ್ನ ಜನನಿಯರಂತೆ (ಕು) 


494 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಮೊದಲು ಕಾರಣವಾದುಪಾಧಿಯ 

ಲುದಿಸಿದೀಶ್ರರ ಭಾವವಳಿದಂ 

ತದರ ಕಾರ್ಯೋಪಾಧಿ ಜೀವತ್ಸವನು ಕಳೆದುಳಿದ । 

ಸದಮಲಾನಂದಾಬ್ದಿಯಾಗಿಹ 

ಹದನ ಯೋಗಿಯನೀಶ್ವರನ ಭಾ 

ವದಲಿ ಪೂಜಿಸಿ ಭಜಕರಿಷ್ಟಾರ್ಥಗಳ ಪಡೆದಿಹರು ॥ NEO 
ತಾತ್ಪರ್ಯ: ಆದಿಕಾರಣವಾದ ಉಪಾಧಿಯಿಂದ ಉಂಟಾದ ಈಶ್ವರಭಾವವನ್ನು 
ಕಳೆದುಕೊಂಡು ಅದರ ಕಾರ್ಯೋಪಾಧಿಯಾದ ಜೀವತ್ವವನ್ನೂ ಕಳೆದುಬಿಟ್ಟು ಉಳಿದಿರುವ 
ನಿರ್ಮಲಾನಂದಸಾಗರವೆನಿಸಿದ ಯೋಗಿಯನ್ನು ಈಶ್ನರಸ್ಸರೂಪದವನೆಂದು ತಿಳಿದು 
ಪೂಜಿಸಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಹೊಂದುವರು. 


ಶಬ್ದಾರ್ಥ: * ಭಜಕರು-ಭಕ್ತರು; ಸದಮಲಾನಂದಾಬ್ಧಿಯಾಗಿಹ-ಶ್ರೇಷ್ಠನಿರ್ಮಲಾನ೦ದಸಾಗರ 
ವೆನಿಸಿದ; ಹದನ-ಸ್ಥಿತಿಯಲ್ಲಿರುವ 


ಟಿಪ್ಪಣಿ-೧: ಪೂಜಿಸಿ ಭಜಕರಿಷ್ಟಾರ್ಥಗಳ ಪಡೆದಿಹರು-ಇದೇ ಭಾಗವನ್ನು “ಆತ್ಮಜ್ಞಂ 
ಹ್ಯರ್ಚಯೇದ್ಭೂತಿಕಾನುಃ” ಎಂದು ಮುಂಡಕೋಪನಿಷತ್ತು ಹೇಳುತ್ತದೆ. 


ಟಿಪ್ಪಣಿ-೨: ಅಜ್ಞಾನ ಭೇದಗಳು ೫ ಬಗೆ: ೧. ಮಾಯಾ ಅವಿದ್ಯಾರೂಪ, ೨. ಜ್ಞಾನಕ್ರಿಯಾಶಕ್ತಿರೂಪ, 
೩. ವಿಕ್ಷೇಪ ಆವರಣರೂಪ, ೪. ಸಮಸ್ಪಿವೃಷ್ಟಿರೂಪ, ೫. ಕಾರಣರೂಪ. 


ಕಾರಣರೂಪವೆಂದರೆ: ಕೆಲವರು ಅಜ್ಞಾನವನ್ನು ಜಗತ್ತಿನ ಉಪಾದಾನಕಾರಣ ಮೂಲಪ್ರಕೃತಿಮಯ 
ಈಶ್ವರನ ಉಪಾಧಿರೂಪವೆಂದು ಒಪ್ಪಿರುವರು. ಈ ಪಕ್ಷದಲ್ಲಿ ಜೀವನಿಗೆ ಕಾರ್ಯ ಅಂದರೆ 
ಅ೦ತಃಕರಣವು ಉಪಾಧಿಯಾಗಿದೆ ಎಂದು ಅಂಗೀಕರಿಸಿದ್ದಾರೆ. (ವಿಚಾರ ಚಂದ್ರೋದಯ, 
ಶಾ೦ತಾನ೦ದಸ್ವಾಮಿ, ಪುಟ-.೨೩೩) 


ಜಗತ್ತಿನ ಉಪಾದಾನಕಾರಣವಾದ ಈಶ್ವರರೂಪ ಕಾರ್ಯೋಪಾಧಿಕಾರಣವಾದ ಜೀವತ್ಚರೂಪ 
ಈ ಎರಡನ್ನೂ ಕಳೆದುಕೊಂಡವನು ಯೋಗೀಶ್ವರ ಎಂದು ಇಲ್ಲಿ ಕವಿ ಹೇಳಿದ್ದಾನೆ. 





ಸತ್ತುಚಿತ್ತಾನಂದವಹ ಪರ 

ವಸ್ತುವನು ತಿಳಿದೊಡನವಿದ್ಯ ಸ 

ಮಸ್ತವಾಸನೆ ಸಹಿತವಳಿಯಲು ವೃತ್ತಿಕೆಟ್ಟಾಗ । 

ಚಿತ್ತುಮಾತ್ರದಲಿರ್ದು ಜೀವ 

ನ್ಮುಕ್ತಿದಾಳುತೆ ಪ್ರಾರಬುಧ ಮುಗಿ 

ಯುತ್ತಲವನಿಹನಾಗ ನೋಡೆ ವಿದೇಹಮುಕ್ತಿಯಲಿ ॥ nO 
ತಾತ್ಸರ್ಯ: ಸತ್ತು, ಚಿತ್ತು ಆನ೦ದಸ್ವರೂಪನಾದ ಪರಬ್ರಹ್ಮನನ್ನು ಅರಿತೊಡನೆ 
ಅಜ್ಞಾನರೂಪಿ ಅವಿದ್ಯೆ ಸಮಸವಾಸನೆಸಹಿತವಾಗಿ ಅಳಿದುಹೋಗುವುದು. ಆಗ 


495 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಭೇದಭಾವನೆಯೆಂಬ ವೃತ್ತಿಯು ನಾಶವಾಗಿ ಚಿನ್ಮಾತ್ರವಾಗಿ ಉಳಿದ ಜೀವನ್ಮುಕ್ತಿಯು 
ಪ್ರಾರಬ್ಬಕ್ಕೆ ಗುರಿಯಾಗುವುದು. ಅಂಥ ಪ್ರಾರಬ್ಧಕರೃವನ್ನು ಅನುಭವಿಸಿದಮೇಲೆ ಆ 
ಯೋಗಿಯು ಎದೇಹಮುಕ್ತಿಯನ್ನು ಹೊಂದುತ್ತಾನೆ. 


ಶಬ್ದಾರ್ಥ: * ಚಿತ್ತುಮಾತ್ರದಲ್ಲಿರ್ದು-ಆತ್ಮನು ತನ್ನ ಸಹಜಾವಸ್ಥೆಯಾದ ತುರೀಯದಲ್ಲಿ 

ತ್‌ಸ್ಟರೂಪನಾಗಿರುತ್ತಾನೆ. ಅದು ಸಹಜಾನಂದ (ಪ.ಪ.ಕೋಶ, ಪು-೧೫೩); 
ತ ಚಂದನ ಕ್ವಿತಾಳುತೆಐಜೀವನ್ಮುಕ್ತನು ಆತ್ಮಸ್ತರೂಪವನ್ನು ತಾಳುವುದರಿಂದ ಅವನಿಗೆ ಕರ್ಮಲೇಪವಿಲ್ಲ. 
ಅವನ ದೇಹವು ಕರ್ಮಮಾಡುವಂತೆ ಇತರರಿಗೆ ಕಾಣುತ್ತದೆ. ಅವು ಸಂಚಿತ ಆಗಾಮಿಕರಗಳು. 
ಆ ಕರ್ಮಗಳನ್ನು  ನಮಸ್ಕೆರಿಸುವವರು ಪುಣ್ಯವನ್ನು ನಿಂದಿಸುವರು, ಪಾಪಗಳನ್ನು ತೆಗೆದುಕೊಳ್ಳುತ್ತಾರೆ; 


ಟಿಪ್ಪಣಿ-೧: ವಿದೇಹಮುಕ್ತಿ-ಪ್ರಪ೦ಚದ ಪ್ರತೀತಿಯಿಲ್ಲದೆ ಬ್ರಹ್ಮಸ್ತ್ವರೂಪದಿ೦ದ ಇರುವ ಸ್ಥಿತಿಯೇ 
ವಿದೇಹಮುಕ್ತಿ ಅಥವಾ ಪ್ರಾರಬ್ಬಕರೃವ. ಭೋಗದಿಂದ ನಾಶವಾದನಂತರ ಸ್ಥೂಲಸೂಕ್ಷ್ಮಶರೀರಗಳ 
ರೂಪದಿಂದ “ಪಂಣಮಿಸಿದ ಯಾವ ಅಜ್ಞಾನವಿತ್ತೋ ಆ ಅಜ್ಞಾನವು ಚೈತನ್ಯದಲ್ಲಿ ಲಯವಾಗುವುದೇ 
ವಿದೇಹಮುಕ್ತಿ (ಶುತಿವಿಚಾರ ಚಂದ್ರೋದಯ, ಅ-೧೩, ಪು-೧೯೧). 


ಟಿಪ್ಪಣಿ-೨: ಜೀವನು ಕ್ರಿದಾಳುತೆ 'ಪ್ರಾರಬುಧ್‌ ಮುಗಿಯುತ್ತಲವನಿಹನಾಗ ನೋಡೆ 
ವಿದೇಹಮುಕ್ತಿಯಲಿ-ಜೀವನುಕ್ತನ ಪ ಪ್ರಾರಬ್ಧದ ವಿಷಯದಲ್ಲಿ ಹಿಂದೆ ೮೩ನೇ ಪದ್ಯ, ಅಧ್ಯಾಯ 
೧೦ರಲ್ಲಿ ಹೇಳಿದೆಯಷ್ಟೆ ಪ್ರಾರಬ್ಲವು ಮುಗಿದಮೇಲೆ ವಿದೇಹಮುಕ್ತಿಯಾಗುವುದೆಂಬುದು ವ್ಯವಹಾರ 
ದ ಷ್ಟಿಯ ಮಾತು. ದೇಹವು ನಿಜವಾಗಿ ಇರುವುದೆಂಬುದೂ ಇದರ ಕರ್ಮಾದಿಗಳು 
ಆತ್ಮನಿಗುಂಟೆಂಬುದೂ ಅಜ್ಞಧದ್ದ ೈಷ್ಠಿಯಾಗಿದೆ. ದೇಹವೇ ಇಲ್ಲವೆಂಬುದೂ ಕರ್ಗಾದಿಗಳ ಸಂಬಂಧವು 
ಆತ್ಮನಿಗೆ ಎಂದಿಗೂ ಇಲ್ಲವೆಂಬುದರಿಂದ. ಅವನು ಯಾವಾಗಲೂ ಮುಕ್ತನೇ ಎಂಬುದು 
ಪರಮಾರ್ಥದ ಷ್ಟಿಯಾಗಿದೆ.' ಇದನ್ನರಿಯುವುದಕ್ಕೇ ವ್ಯವಹಾರದಲ್ಲಿ ಮುಕ್ತಿ ಎನ್ನುವರು ಎಂಬುದಾಗಿ 
ಶ್ರೀ ಶಂಕರಾಚಾರ್ಯರು, ಬ್ರಹ್ಮಸೂತ್ರದ ೪ನೇ ಸೂತ್ರದ ಭಾಷ್ಕದಲ್ಲೆಯೂ. ಇನ್ನೂ ಎಷ್ಟೋ 
ಕಡೆಯಲ್ಲಿಯೂ ಘಂಟಾಘೋಷದಿಂದ ವಿವರಿಸಿದ್ದಾರೆ. 


ಅಜ್ಜರಿಗೆ ಕಾಣುವ ಈ ದೇಹವು ಬಿದ್ದಮೇಲೆ ಮತ್ತೆ ದೇಹದ ಸಂಬಂಧ ಜ್ಞಾನಿಗೆ ಆಗುವುದಿಲ್ಲವೆಂಬ 
ದೃಷ್ಟಿಯಿ೦ದ ವಿದೇಹಮುಕ್ತಿಯನ್ನು ಶ್ರುತಿಯು ಗುಣವಾಗಿ ಹೇಳುವುದು ಎ೦ದು ಬೃಹದಾರಣ್ಯಕ 
ಉಪನಿಷತ್ತಿನ ೪-೪-೬ನೇ ಮಂತ್ರಭಾಗ “ಬ್ರಹ್ಮೈವ ಸನ್‌ ಬ್ರಹ್ಮಾಪ್ಯೇತಿ” ಎಂಬ ಮಂತ್ರಭಾಗದ 
ಭಾಷ್ಯದಲ್ಲಿ ಶಂಕರರು ವಿಸ್ತಾರವಾಗಿ ಹೇಳಿದ್ದಾರೆ. 





ಯೋಗಿಗಳು ೨ ಬಗೆ (೯೨) 


ಎರಡು ಪರಿಯಲಿ ಯೋಗಿಗಳು ಸಂ 

ಚರಿಸುವರು ಶುಕಯೋಗಿ, ಮೌನಿಯು 

ಪರಮಹಂಸಾಶ್ರಮದಿ ಜಡಭರತಾದಿಗಳ ತೆರದಿ । 

ಇರಲು ವೈಯಾಕರಣಯೋಗೀ 

ಶ್ಚರರು ಜನಕಾದ್ಯರು ಸಮಾಧಿಯ 

ಪರಿಪರಿಯ ಭೇದದಲಭೇದವ ಪಡೆದು ಚರಿಸುವರು ॥ IE 


496 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ತಾತ್ಪರ್ಯ: ಯೋಗಿಗಳಲ್ಲಿ ಮೌನಿಗಳು ಮತ್ತು ವೈಯಾಕರಣರು ಎಂಬೆರಡು 
ರೀತಿಯಲ್ಲಿದ್ದಾರೆ. ಇವರಲ್ಲಿ ಸಮಾಧಿನಿಷ್ಠರಾದ* ಮೌನಿಗಳು ಜಡಭರತ, 
ಯಷಭಯೋಗೀಶ್ವರ ಮೊದಲಾದವರ ರೀತಿಯಲ್ಲಿ ಪರಮಹಂಸರಾಗಿರುತ್ತಾರೆ. 
ವೈಯಾಕರಣರೆಂಬ ಯೋಗಿಗಳು ಸಮಾಧಿಯ ಆರು ವಿಧಗಳ ಭೇದದಲ್ಲಿ 
ಅಭೇದವನ್ನು ಪಡೆದು ಧರ್ಮಪ್ರಚಾರ ಮಾಡುವ ಸಿದ ಸಪುರುಷರಾಗಿರುತ್ತಾರೆ. 


ಶಬ್ದಾರ್ಥ: ಎರಡು ಪರಿಯಲಿ- =ಮೌನಿಗಳು ಮತ್ತು ವೈಯಾಕರಣರು ಎಂಬೆರಡು ರೀತಿಯಿ೦ದ; 
ಮೌನಿಯು-ಸಮಾಧಿನಿಷ್ಠನಾಗಿರುವವನು; ವೈಯಾಕರಣಯೋಗೀಶ್ವರರು-ಧರ್ಮಪ್ರಚಾರವನ್ನು 
ಮಾಡುವ ಸಿದ್ಧಪುರುಷರು; ಜನಕಾದ್ಧ ರು-ಮಹಾಜ್ಞಾನಿಗಳಾದರೂ ಲೋಕಸಂಗ್ರಹಾರ್ಥವಾಗಿ 
ರಾಜ್ಯಭಾರವನ್ನು ಕೂಡ ನಿರ್ವಹಿಸುವ ಜನಕ, ಅಶ್ವಪತಿ ಮೊದಲಾದ ಚಕ್ರವರ್ತಿಗಳು; 
ಆಡಿ ತಾಡಿ ಜಡಭರತ, ಭಷಭಯೋಗೀಶ್ವರರು. ಜೇ ಭೇದದಲಭೇದ-ಸಮತೆ 


ಟಿಪ್ಪಣಿ-೧: ಮೌನಿಗಳು-ಮೌನಿಗಳು ಅನಧಿಕಾರಿಗಳ ಮುಂದೆ ತಮ್ಮ ಉಪದೇಶವನ್ನು 
ವೃರ್ಥಮಾಡಿಕೊಳ್ಳಬಾರದೆ೦ದು ಅವರು ಬಹುಮಟ್ಟಿಗೆ ಮೌನದಲ್ಲಿಯೇ ಇರುವರೇ ಹೊರತು 
ಸರಿಯಾದ ಅಧಿಕಾರಿಗಳನ್ನು ಕಂಡೊಡನೆ ಅವರು ತಮ್ಮ ಮೌನಮುದ್ರೆಯನ್ನು ಒಡೆದು 
ಉಪದೇಶಮಾಡುವರು. ಈ ಮಾತಿಗೆ ಜಡಭರತನೇ ನಿದರ್ಶನ. ಸೌವೀರರಾಜನು ಕಪಿಲಯಷಿಗಳ 
ಕಡೆಗೆ ಉಪದೇಶಕ್ಕಾಗಿ ಹೋಗುವಾಗ ಅವನ ಆಳುಗಳು ಪಲ್ಲಕ್ಕಿಯನ್ನು ಹೊರುವುದಕ್ಕೆ 
ಜಡಭರತನನ್ನು ಬಿಟ್ಟಿಹಿಡಿದರು. ತಾನು ಹಿ೦ದಿನಜನ್ಮದಲ್ಲಿ ಜಿಂಕೆಯ ಮೇಲಿಟ್ಟಿದ್ದ ಆಸಕ್ತಿ 
ಮುಂತಾದ ಪಾಪವು ಹೋಗಲೆಂದು ಜಡಭರತನು ಎರಡನೆಯ ಮಾತಾಡದೆ ಆ ಕೆಲಸಕ್ಕೆ 
ಹೋದನು (ಮೌನಿಯಾಗಿ). ಆದರೆ ಅವನು ಮೆಲ್ಲಗೆ ಹೆಜ್ಜೆಯಿಡುತ್ತಿದ್ದುದ್ದನ್ನು ಕಂಡು ರಾಜನು 
“ನೀನು ಸ್ಥೂಲನೆಂದು” ಮುಂತಾಗಿ ಹೇಳಲು ಅವನು ಆತ್ಮನು ಸ್ಥೂಲನಲ್ಲವೆಂದು 
ಬ್ರಹ್ಮೋಪದೇಶವನ್ನು ಮಾಡಿಯೇಬಿಟ್ಟನು. 


ಪೂರ್ವಕಥೆ: ಜಡಭರತನ ಮೌನಮುದ್ರೆ (ಅ-೧೦, ಪು-೯೨) 


ಟಿಪ್ಪಣಿ-೨: ಮಹಾಜ್ಞಾನಿಯಾದ ಜಡಭರತನು ತನ್ನ ಅಖಂಡವಾದ ಬ್ರಹ್ಮಾನುಸಂಧಾನದ 
ಭರದಲ್ಲಿ ಹೊರಗಣ ಯಾವ ವ್ಯವಹಾರವನ್ನೂ ಮನಸ್ಸಿಗೆ ತಂದುಕೊಳ್ಳದೆ ಮಂಕನಂತೆ ಇದ್ದನು. 
ಅವನ ಒಳಗಣ ತಿರುಳನ್ನರಿಯದೆ ಒಬ್ಬ ಸೌವೀರರಾಜದೂತನು ಅವನನ್ನು ಕಾಳಿಗೆ 
ಬಲಿಕೊಡುವುದಕ್ಕಾಗಿ ಕರೆದೊಯ್ದನು. ಜಡಭರತನು ಅವನ ಬಲಾತ್ಕಾರಕ್ಕೆ ಪ್ರತಿಯಾಗಿ ಏನನ್ನೂ 
ಹೇಳಲಿಲ್ಲ. ರಾಜದೂತನು ಕಾಳಿಯ ಮುಂದೆ ಅವನನ್ನು ನಿಲ್ಲಿಸಿ ಅವನ ತಲೆಯನ್ನು 
ತು೦ಡುಮಾಡುವದಕ್ಕೆಂದು ಕತ್ತಿಯನ್ನು ಬೀಸಿದನು. ಇಷ್ಟರಲ್ಲಿ ತನ್ನ ಪರಮಭಕ್ತನಾದ ಆ ಜ್ಞಾನಿಯನ್ನು 
ಮದಾಂಧನಾದ ರಾಜದೂತನು ದುರುಪಯೋಗಮಾಡುವದನ್ನು ಸಹಿಸಲಾರದೆ ಕಾಳಿಯು 
ತನ್ನ ಪೀಠದಿಂದೆದ್ದು ಕಂಗಳಿಂದ ಕೆಂಡವನ್ನು ಸುರಿಸುತ್ತ ಬಂದು ಕತ್ತಿಯಿಂದ ಆ ರಾಜದೂತನ 
ಶಿರವನ್ನೇ ಹಾರಿಸಿ ಆ ರಕ್ತವನ್ನು ಕುಡಿದು ತನ್ನ ಮನಸ್ಸಿನ ವ್ಯಥೆಯಿ೦ದ ತನಗಾಗಿದ್ದ ದಾಹವನ್ನು 
ಅಡಗಿಸಿಕೊ೦ಡಳು. ಇಷ್ಟಾದರೂ ತನ್ನ ಮೃತ್ಯುಸ್ಟರೂಪನಾಗಿದ್ದ ಭಟನನ್ನು ಕೊಂದದ್ದಕ್ಕಾಗಲಿ 
ಅಥವಾ ತನಗೆ ಜೀವದಾನವನ್ನು ಮಾಡಿದ್ದಕ್ಕಾಗಲಿ ಅವನ ಬಾಯಿಂದ ಆ ಸಾಕ್ಷಾದ್ದೇವಿಗೆ 
ಕೂಡ ಒಂದುಪಚಾರದ ಮಾತೂ ಬರಲಿಲ್ಲ. ಹೀಗೆ ಅವನು ವ್ಯರ್ಥವಾದ ಮಾತಿನಿಂದ ತನ್ನ 
ಅನುಸಂಧಾನದ ಸವಿಯನ್ನು ಕಳೆದುಕೊಳ್ಳಲಾರದಷ್ಟು ತನ್ನ ಬ್ರಾಹ್ಮೀಸ್ಥಿತಿಯಲ್ಲಿ ತನ್ಮಯನಾಗಿದ್ದನು. 


497 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಂನ್ಯಾಸದ ಅನವಶ್ಯಕತೆ (೯೩-೯೯) 

ತನ್ನ ನಿಜವನು ತಿಳಿದ ಪುರುಷನೆ 

ಧನ್ಯನಾತನೆ ಯೋಗಿಯಾತನೆ 

ನಿರ್ಣಯಿಸೆ ಸಂನ್ಯಾಸಿಯಾತನೆ ದೇವತಾಮಯನು; । 

ವರ್ಣಧರಾ ಶ್ರಮಗಳೇತಕೆ 

ಪೂರ್ಣವಹ ಪರವಸ್ತುವಾದಗೆ? 

ಜನ್ಮವೆಂಬುದು ಜೋಹವಂತ್ಯಾತ್ರಮಿಗೆ ಕೇಳೆಂದ ॥ ೯೩ 
ತಾತ್ಪರ್ಯ: ತನ್ನ ಸತ್ಯಸ್ತರೂಪವನ್ನು ತಿಳಿದುಕೊಂಡ ಪುರುಷನೆ ಧನ್ಯನು. ವಿಚಾರ 
ಮಾಡಿನೋಡಿದರೆ ಆತನೇ ಸಂನ್ಯಾಸಿಯು; ಆತನೇ ಯೋಗಿಯು; ಆತನೇ 
ದೇವತಾಸ್ಪರೂಪನು; ಪೂರ್ಣಪರಬ್ರಹ್ಮಸ್ವರೂಪಿಯಾದ ಆತ್ಮನಿಗೆ ವರ್ಣಧರ್ಮ, 
ಆಶ್ರಮಧರ್ಮಗಳಿರುವುದಿಲ್ಲ. ನಾಟಕದಲ್ಲಿ ವೇಷವನ್ನು ಹಾಕಿಕೊಂಡಿರುವವನಿಗೆ 
ತನ್ನ ವೇಷಕ್ಕೆ ಸಂಬಂಧಪಟ್ಟ ವರ್ಣಾಶ್ರಮಧರ್ಮಗಳು ಹೇಗಿರುವುದಿಲ್ಲವೋ ಅವನು 
ಕೇವಲ ವೇಷಧಾರಿ ಆಗಿರುತ್ತಾನೋ ಹಾಗೆ ಅಂತ್ಯಾಶ್ರಮಿ ಆದವನಿಗೆ ತನ್ನ ಜನ್ಮದಿಂದ 
ವರ್ಣಾಶ್ರಮಧರ್ಮಗಳೇನೂ ಇರುವುದಿಲ್ಲ. 
ಟಿಪ್ಪಣಿ: ಚೋಹ-ವೇಷ (ನಾಟಕದಲ್ಲಿ ವೇಷವನ್ನು ಹಾಕಿಕೊಂಡಿರುವವನಿಗೆ ತನ್ನ ವೇಷಕ್ಕೆ 


ಸಂಬಂಧಪಟ್ಟ ವರ್ಣಾಶ್ರಮಧರ್ಮಗಳು ಹೇಗೆ ಇಲ್ಲವೋ" ಹಾಗೆ ಅಂತ್ಯಾಶ್ರಮಿಗೆ (ಸಂನ್ಯಾಸಿಗೆ) 
ತನ್ನ ಜನ್ಮದಿಂದ ಬಂದಂಥ ವರ್ಣಾಶ್ರಮಧರ್ಮಗಳೇನೂ ಇಲ್ಲ. 





ಆವ ವರ್ಣಾಶ್ರಮದ ತೊಡಕಿ 

ಲ್ಲಾವ ವೈದಿಕ ಲೌಕಿಕಂಗಳು 

ಯಾವವೂ ತನಗಿಲ್ಲ; ಬಗೆಯನು ವಿಧಿನಿಷೇಧಗಳ; । 

ಕೇವಲಾನಂದಾನುಭವ ಶಿವ 

ಭಾವವೇ ತಾನಾಗಿ; ಸರ್ವವ 

ಪಾವನವ ಮಾಡುತ್ತ ಜೀವನ್ಮುಕ್ತನಾಗಿಹನು ॥ ೪ 
ತಾತ್ಪರ್ಯ: ಜೀವನ್ಮುಕ್ತನಾದವನಿಗೆ ನಾಲ್ಕು ಆಶ್ರಮಧರ್ಮ, ನಾಲ್ಕು ವರ್ಣಧರ್ಮಗಳ 
ಯಾವ ನಿರ್ಬಂಧವೂ ಇರುವುದಿಲ್ಲ; ವೈದಿಕಕರ್ಯ ಲೌಕಿಕಕರ್ಯಗಳ ಅಗತ್ಯವೂ ಇರುವುದಿಲ್ಲ. 
ಆ ಕರ್ಮ ಮಾಡಬೇಕು ಎಂಬ ವಿಧಿಯಾಗಲಿ, ಈ ಕರ್ಮ ಮಾಡಬಾರದು ಎಂಬ ನಿಷೇಧ 
ವಾಗಲಿ ಅವನಿಗಿರುವುದಿಲ್ಲ; ತಾನೇ ಕೇವಲ ಆನ೦ದಾನುಭವಿಯಾದ ಶಿವಸ್ಟರೂಪಿ 
ಆಗಿರುತ್ತಾನೆ, ಸಮಸ್ತ ವಸ್ತುಗಳನ್ನು ಪರಿಶುದ್ಧಿಗೊಳಿಸುತ್ತ ಜೀವನ್ಮುಕ್ತನಾಗಿರುತ್ತಾನೆ. 


498 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: ತೊಡಕಿಲ್ಲ-ನಿರ್ಬ೦ಧವಿಲ್ಲ (ತೊಡಕೂ. ಇಲ್ಲ); ನಾಲ್ಕು ಆಶ್ರಮಗಳು (ಬ್ರಹ್ಮಚರ್ಯ, 
ಗೃಹಸ್ಥ, ವಾನಪಸ್ನ "ಸಂನ್ಯಾಸ) ಇವುಗಳ ನಿರ್ಬಂಧವಿರುವುದಿಲ್ಲ; iA ವಿಧಿ ನಿಷೇಧಗಳು- ಈ 
ಕರ್ಮ ಮಾಡಬೇಕು, ಈ ಕರ ಮಾಡಬಾರದು ಎಂಬ ಸಲ್ಲಹೊಲ್ಲಗಳು. 





ನಿತ್ಯ ಗಾಯತ್ರಿಯಲಿ ಪೇಳಿ 

ರ್ಪರ್ಥವನು ಗುರುಮುಖದಿ ತಿಳಿದಾ 

ವರ್ತಿಸುತ, ಮನದಲ್ಲಿ ದಿವ್ಯಜ್ಞಾನವನು ಪಡೆದು, । 
ಪ್ರತ್ಯಗಾತ್ಮಜ್ಯೋತಿ ಬುದ್ಧಿಯ 

ವೃತ್ತಿಯೊಡನೇಕತ್ವವಾಗಲು 

ಮುಕ್ತಿಯಾಗದೆ ಮಗನೆ ಸಂನ್ಯಾಸದಲಿ ಫಲವೇನು? ॥ ೯೫ 


ತಾತ್ಪರ್ಯ: ಶುಕನೆ ಕೇಳು, ಜೀವನ್ನುಕ್ತನಾಗಬೇಕಾದರೆ ಗುರೂಪದೇಶದಿಂದ 
ಗಾಯತ್ರಿಮಂತ್ರದಲ್ಲಿ ಹೇಳಿರುವ ಅರ್ಥವನ್ನು ಚೆನ್ನಾಗಿ ಮನನಮಾಡಿಕೊಂಡು 
ಸದಾ ಜಪಿಸುತ್ತಿರಬೇಕು. ಅದರಿಂದ ದಿವ್ಯಜ್ಞಾನಪಡೆದು ಪ್ರತ್ಯಗಾತ್ಮನೆಂಬ ಜ್ಯೋತಿಯ 
ಬುದ್ಧವ್ಯಾಪಾರದಲ್ಲಿ ಲೀನನಾದರೆ ಜೀವನ್ಮುಕ್ತಿ ಹೊಂದುತ್ತಾನೆ. ಅದುಬಿಟ್ಟು ಬರಿಯ 
ಸಂನ್ಯಾಸದ ವೇಷಮಾತ್ರದಿಂದ ಯಾವ ಪ್ರಯೋಜನವಿಲ್ಲ. 


ಶಬ್ದಾರ್ಥ: ಸಂನ್ಯಾಸದಲಿ-ಸಂನ್ಯಾಸದ ವೇಷಮಾತ್ರದಿಂದ; ಆವರ್ತಿಸುತ್ತಎಜಪಿಸುತ್ತ (ಮತ್ತೆಮತ್ತೆ 
ಮನನಮಾಡುತ್ತು. 





ಬ್ರಹ್ಮವೇ ತಾನಾದ ಮನುಜನು 

ಹಮ್ಮಳಿದು ನಿಸಂಗನಾಗಿಹ 

ಧರ್ಮವೇ ಸಂನ್ಯಾಸವಲ್ಲದೆ ನಿತ್ಯಕರ್ಮಗಳ । 

ಸುಮ್ಮನೇ ಬಿಟ್ಟಾತ್ಮಚಿಂತೆಯ 

ಲೊಮ್ಮೆಯೂ ಮನವಿಡದೆ, ಬರಿದೇ 

ಹೆಮ್ಮೆಗವ ಸಂನ್ಯಾಸಿಯಾದುದರಿಂದ ಫಲವೇನು? ॥ ॥೯೬॥ 


ತಾತ್ಪರ್ಯ: ಸಂನ್ಯಾಸಿ ಆದವನು ತಾನೇ ಗಿ ಅಹಂ ತೊರೆದು 
ಸರ್ವಸಂಗಪರಿತ್ಯಾಗಿ ಆಗಿರುವನು. ಅಂಥ ಧರ್ಮವೇ ಸಂನ್ಯಾಸವು. ಅದುಬಿಟ್ಟು 
ನಿತ್ಯಕರ್ಮಗಳನ್ನು ತೊರೆದು ಆತ್ಮಶುದ್ಧಿಯ ಚಿಂತನೆಯನ್ನು ಒಮ್ಮೆಯೂ ಮಾಡದೆ 
ಕೇವಲ 'ದೊಡ್ಡಸ್ಥಕೆಗಾಗಿ ನಾನು ಸಂನ್ಯಾಸಿ ಎಂದು ಹೇಳಿಕೊಂಡರೆ ಬಂದ ಭಾಗ್ಯವೇನು? 


ಶಬ್ದಾರ್ಥ: * ಬ್ರಹ್ಮವೇ ತಾನಾದ ಮನುಜನು-ನಿಸ್ಪಂಗಿಯಾಗಿ ಬ್ರಹ್ಮಜ್ಞಾನಿಯಾದವನು; 
+ ಹಮ್ಮಳಿದು ಇಅಹಂ ತೊರೆದು; * ಬರಿದೆ ಹೆಮ್ಮೆಗೆ "ಕೇವಲ ದೊಡ್ಡಸ್ಪಿಕೆಗೆ; * ಫಲವೇನು? 
ಬಂದ ಭಾಗ್ಯವೇನು? 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





499 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಕಾಯದಲಿ ಸಂನ್ಯಾಸಿ ವೇಷವ, 

ಬಾಯೊಳಗೆ ಬ್ರಹ್ಮವನು, ಮನದಲಿ 

ರಾಯಪಟ್ಟವ ಕಟ್ಟಿಕೊಳಬೇಕೆಂಬುದನು ತಳೆದು । 

ಜಾಯೆಯೊಬ್ಬಳ ಬಿಟ್ಟಿನೆಂಬೀ 

ನ್ಯಾಯದವ ತಾ ವಾದಿಯಲ್ಲದೆ 

ಮಾಯೆಯಳಿದಾತ್ಮಜ್ಞನೇ? ಸಂನ್ಯಾಸಿಯವನಲ್ಲ ॥ ೯೭ 
ತಾತ್ಪರ್ಯ: ದೇಹಕ್ಕೆ ಸಂನ್ಯಾಸಿವೇಷವ ತೊಡಿಸಿ, ಮಾತಿನಲ್ಲಿ ಅಹಂಬ್ರಹ್ಮಾಸ್ಮಿ 
ಎನ್ನುತ್ತಾ, ಮನಸ್ಸಿನಲ್ಲಿ ರಾಜಪದವಿ ಪಡೆಯಬೇಕೆಂದು ಹಂಬಲಿಸುತ್ತಾ "ನಾನು 
ಹೆಂಡತಿಯನ್ನು ತೊರೆದುಬಿಟ್ಟಿದ್ದೇನೆ' ಎಂದು ವಾದಮಾಡುವ ಏನು ಕುತರ್ಕಿಯೇ 
ಹೊರತು ಮಾಯೆಯನ್ನು ಗೆದ್ದಂತಹ ಆತ್ಮಜ್ಞಾನಿಯಲ್ಲ. ನಿಜ ಸಂನ್ಯಾಸಿಯ೦ತೂ 
ಖಂಡಿತವಾಗಿಯೂ ಅಲ್ಲ. 


ಶಬ್ದಾರ್ಥ: ಜಾಯೆ-ಹೆಂಡತಿ; ಆತ್ಮಜ್ಞನೇ-ಆತ್ಮಜ್ಞನಲ್ಲ ಎಂದು ಅಭಿಪ್ರಾಯ. 


ಬಗೆಯೆ "ನಿಸ್ಸಂಗೋsಯಮೆಂ'ದೀ 

ಜಗವರಿಯೆ ಸಾರಲ್ಕೆ ಶ್ರುತಿಶಿರ, 

ಮಗನೆ "ಸಂನ್ಯಾಸೋsಯಮೆಂ'ಬುದನಾತ್ಮವರ್ಗವಹ | 

ಬಗೆಯೆ ತನುಕರಣಾದಿಗಳಿಗೋ? 

ಬಗೆಯಳಿದ ಬ್ರಹ್ಮಕ್ಕೋ? ತಿಳಿಯಲು 

ನಗೆಯಲಾ! ಸಂನ್ಯಾಸ ಬರಿದೇ ಭ್ರಾಂತಿ ನೋಡೆಂದ ॥ AS) 
ತಾತ್ಪರ್ಯ: ಶುಕನೆ ಕೇಳು, ಪ್ರಬಲವಾದ ಶ್ರುತಿಗಳು "ಪುರುಷನು ಬ್ರಹ್ಮನಸ೦ಗ 
ಎಲ್ಲದವನು' ಎಂದು ಜಗತ್ತಿಗೆಲ್ಲಾ ತಿಳಿಯುವಂತೆ ಸಾರುತ್ತಿರಲು, ಈ ಸಂನ್ಯಾಸದ 
ವೇಷವೆಂಬುದು, ಆತ್ಮವರ್ಗಕ್ಕೆ ಸೇರಿದೆ ಎ೦ದು ತಿಳಿದರೆ ಈ ಶಬ್ದಗಳು ಶರೀರಾದಿ 
ಕರಣಗಳಿಗೆ ಸಲ್ಲುವುದೇ? ಅಥವಾ ದೇಹಾದಿಭಾವಗಳನ್ನು ತೊರೆದ ಆತ್ಮವರ್ಗ 
ವಾಗಿರಲು ಬ್ರಹ್ಮಕ್ಕೆ ಅನ್ವಯಿಸುವುದೇ? ಈ ರೀತಿ ವಿಚಾರಮಾಡುವುದೇ ನಗೆಪಾಟಲಿನ 
ಸಂಗತಿ ಆಗಿದೆ. ಏಕೆಂದರೆ ಸಂನ್ಯಾಸದ ಬರೀವೇಷವು ಭ್ರಾಂತಿಯೇ ಆಗಿದೆ. 


ಶಬ್ದಾರ್ಥ: ಸಂನ್ಯಾಸ ಬರಿದೆ ಭ್ರಾಂತಿ-ಸಂನ್ಯಾಸದ ಬರೀವೇಷವು ಭ್ರಾಂತಿಯೇ ಸರಿ; * ತನುಕರಾದಿ 
ಗಳಿಗೋ?=ದೇಹಾದಿ ಇಂದ್ರಿಗಳಿಗೆ ಸಲ್ಲುವುದೇ? ಇಲ್ಲ; * ಬಗೆಯಳಿದ ಬ್ರಹ್ಮಕ್ಕೋ-ದೇಹಾದಿ 
ಭಾವನೆಗಳನ್ನು ಕಳೆದುಕೊಂಡ ಬ್ರಹ್ಮಕ್ಕೆ ಅನ್ವಯಿಸುವುದು. 





500 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಅವನೊಬ್ಬ ಗೃಹಸ್ಥ ಧರೃದಿ 

ವ್ಯಾವಹಾರಿಕನಾಗಿ, ಮಿಗೆ ಸ 

ದ್ಭಾವ ಶಮೆದಮೆ ಶಾಂತಿ ವೈರಾಗ್ಯಗಳನಳವಡಿಸಿ, | 

ಜೀವಪರಮಾತೆ ೈಕ್ಕಪದವನು 

ಭಾವಿಸುತ್ತಿಹನವನೆ ಸಂನ್ನಾ 

ಸಾವಲಂಬನನವನೆ ಜೀವನ್ಮುಕ್ತ ನೋಡೆಂದ ॥ ೯೯॥ 
ತಾತ್ಪರ್ಯ: ಯಾರೇ ಆಗಲಿ ಗೃಹಸ್ಥಧರ್ಮ « ಆಚರಿಸುತ್ತ ಲೌಕಿಕ ವ್ಯವಹಾರನಿರತ 
ನಾಗಿದ್ದರೂ, ಅತಿಶಯವಾಗಿ ಸದಾಲೋಚನೆ, ಸೈರಣೆ, ಇಂದ್ರಿಯನಿಗ್ರಹ, ಶಾ೦ತಮನ, 
ವರಕಿಭಾವಗಳನ್ನು ತನ್ನ ಬದುಕಿನಲ್ಲಿ ಎಸ ಕಂಡು ಜೀವ ಮತ್ತು ಈಶ್ವರರೆಂಬ 
ಭೇದ ತೊರೆದು ಜಕ್ಕಭಾವದಿಂದ ಪರಬ್ರಹ್ಮರೂಪಿ ತಾನೆಂದು ತಿಳಿಯುತ್ತಿರುತ್ತಾನೋ 
ಅವನೇ ನಿಜವಾದ ಸಂನ್ಯಾಸವನ್ನು ತೆಗೆದುಕೊಂಡಿರುವವನು, ಅವನೇ ಜೀವನುಕ್ತ 
ಎನಿಸಿಕೊಳ್ಳುತ್ತಾನೆ. 


ಶಬ್ದಾರ್ಥ: ಸಂನ್ಯಾಸಾವಲಂಬನನು-ಸಂನ್ಯಾಸವನ್ನು ತೆಗೆದುಕೊಂಡಿರುವವನು; * ಜೀವ 
ಪರಮಾತೆ ಕೈಕಪದ-ಜೀವಾತ್ಮ ಪರಮಾತ್ಮ ಬಕ್ಕ ಸಾಧಿಸಿದವನು; * ಶಮೆ-ಸೈರಣೆ, ಮನೋನಿಗ್ರಹ; 
* ದಮೆಐಇ೦ದ್ರಿಯನಿಗ್ರಹ; * ಇರ ತಾತ ಮನಸ್ಸು; * ವೈರಾಗ್ಯವವಿರಕ್ತಿಭಾವ. 


ವ್ಯಾಕರಣಯೋಗಿಗಳು (೧೦೦-೧೦೧) 


ಬಿಸಿಲದೊರೆಯಂದದಲಿತೋರುವ 

ಹುಸಿಯಸಂಸಾರದಲಿ ಯೋಗಿಯು 

ವಿಷಯಗಳನನುಭವಿಸುವುದು ದಿಟವೆಂದು ತೋರಿದರು । 

ಮಸಗಿ ಮನದಲಿ ಬ್ರಹ್ಮದಲ್ಲಿಯೆ 

ವ್ಯಸನಿಯಾಗಿಹನುತ್ತಮಾಂಗದ 

ಲೆಸೆವ ಕಲಶದಲಿಟ್ಟು ಬುದ್ಧಿಯ ಕುಣಿವ ನಟನಂತೆ ॥ ॥೧೦೦॥ 
ತಾತ್ಪರ್ಯ: ಬಿಸಿಲಮರೀಚಿಕೆಯಾಗಿ ತೋರುವ ಈ ಮಿಥ್ಯಾರೂಪವಾದ ಸಂಸಾರದಲ್ಲಿ 
ಯೋಗಿಯಾದವನು ವಿಷಯಸುಖಗಳನ್ನು ಅನುಭವಿಸುವುದು ನಿಜವೆಂದು 
ತೋರಿದರೂ ಮನಸಲ್ಲಿ ಸದಾ ತೀವ್ರಧ್ಯಾನನಿರತನಾಗಿ ಬ್ರಹ್ಮಚಿಂತನೆಯನ್ನು 
ಬಿಟ್ಟಿರಲಾರದವನು ಆಗಿರುತಾನೆ. ಹೇಗೆಂದರೆ ತಲೆಯಮೇಲೆ ಕೊಡವನಿಟ್ಟುಕೊಂಡು 
ಕುಣಿಯುವ ನರ್ತಕನು ತನ್ನ ಮನಸ್ಸನ್ನೆಲ್ಲಾ ಕಳಶದಲ್ಲಿಯೇ ಟ್ಟರುತ್ತಾನೆ. ಹಾಗೆ 
ನಿಜವಾದ ಯೋಗಿ ಬ್ರಹ್ಮಜ್ಜಾನದೊಳಗೆ. ತನ್ನ ಮನಸ್ಸನ್ನು ನೆಟ್ಟರುತ್ತಾನೆ. 


ಶಬ್ದಾರ್ಥ: * ಬಿಸಿಲದೊರೆ-ಮರೀಚಿಕೆ, ಬಿಸಿಲುಗುದುರೆ, ಮೃಗಜಲ; * ಹುಸಿಯಸಂಸಾರ= 
ಮಿಥ್ಯಾರೋಪವಾದ ಸಂಸಾರ; * ದಿಟ-ಸತ್ಯ * ಎ ಷಯಗಳನನುಭವಿಸುವುದು- ಇಂದ್ರಿಯಸುಖ 


501 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅನುಭವಿಸುವುದು; ಮಸಗಿ-ತೀವವಾಗಿ ತೊಡಗುವುದು, ಗಾಢವಾಗಿ, ತೀವ್ರಧ್ಯಾನದಲ್ಲಿ; 
ಉತ್ತಮಾಂಗ-ತಲೆ; ವ್ಯಸನಿಯಾಗಿಹನು-ಬಿಟ್ಟಿರಲಾರದವನು; * ಕಳಶ-ಕೊಡ; * ಕುಣಿವ 
ನಟ-ನರ್ತಕ 





ಮಗನೆ ವೈಯಾಕರಣಿಯೀ ಪರಿ 

ಜಗದೊಳಗೆ ಸಂಸಾರಿಯಂದದಿ 

ಬಗೆಯಳಿದು, ಭ್ರಮೆಯಡಗಿ, ಮೋಹಾವೇಶವಿಲ್ಲದೆಯೆ । 

ಅಗಣಿತದ ವಿಷಯಗಳನುಂಬನು 

ಹಗರಣಿಗನಂದದಲಿ; ಯೋಗಿಯ 

ಬಗೆಯಗೋಚರವರಿಯಲಳವಲ್ಲೆಂದನಾ ಮುನಿಪ ॥ ॥೧೦೧॥ 
ತಾತ್ಪರ್ಯ: ಎಲೈ ಶುಕನೆ ಕೇಳು, ವೈಯಾಕರಣಿಯೆ೦ಬ ಯೋಗಿಯು ಜಗತ್ತಿನಲ್ಲಿ 
ನೋಡುವವರಿಗೆ ಇತರರಹಾಗೆ ಸಂಸಾರಿಯಂತೆ ಕಂಡರೂ, ಮನಸನ್ನು ನಿಗ್ರಹಿಸಿ, 
ಮೋಹಪಾಶಗಳಿಗೆ ಸಿಲುಕಿಕೊಳ್ಳದೆ, ಮನೋಭ್ರಾಂತಿಯಿಲ್ಲದೆ, ನಾನಾಬಗೆಯ 
ಇಂದ್ರಿಯಸುಖಗಳನ್ನು ಕಷ್ಟಜೀವಿಯಾದ ಸಂಸಾರಿ ಅನುಭವಿಸುವಂತೆ ತೋರಿದರೂ 
ಅಂಥ ಮಹಾತ್ಮನಾದ ಯೋಗಿಯ ಮನಸ್ಸನ್ನು ತಿಳಿಯಲು ಯಾರಿಗೂ ಸಾಧ್ಯವಿಲ್ಲದಷ್ಟು 
ಅವ್ಯಕ್ತವಾಗಿರುತ್ತಾನೆ ಎಂದು ವ್ಯಾಸನು ಶುಕನಿಗೆ ಹೇಳಿದನು. 
ಶಬ್ದಾರ್ಥ: * ವೈಯಾಕರಣಿಯೋಗಿ-ಧರ್ಮಪ್ರಚಾರಮಾಡುವ ಸಿದ್ಧಮರುಷರು (ವಿವರಗಳಿಗೆ 
ಅ-೧೦, ಪ-೯೨ ನೋಡಿ); * ಅಗಣಿತವಿಷಯಗಳನುಂಬನು-ಅಪಾರ ಇಂದ್ರಿಯಸುಖಗಳನ್ನು 
ಅನುಭವಿಸುತ್ತಾನೆ; ಹಗರಣಿಗನಂದದಲಿ-ಕಷ್ಟಜೀವಿಯಾದ ಸಂಸಾರಿಯಂತೆ. 


ಪದವಿಭಾಗ: ಬಗೆಯಗೋಚರವರಿಯಲಳವಲ್ಲವೆಂದನಾ-ಬಗೆಯು4ಅಗೋಚರವು+ 
ಅರಿಯಲು--ಅಳವು--ಅಲ್ಲ-ಎಂದನು--ಆಎಯೋಗಿಯ ಮನಸ್ಸು ತಿಳಿಯಲು ಯಾರಿಗೂ 
ಸಾಧ್ಯವಿಲ್ಲದಷ್ಟು ಅವ್ಯಕ್ತವಾಗಿರುತ್ತದೆ. 





ಮೌನಿ (೧೦೨-೧೦೭) 
ಆದ ಗರ್ಭವನಿಳುಹಿ ಬಿಸುಡುವ 
ಹಾದರಿಯ ತೆರನಂತೆ, ಕಂಬವ 
ಮೋದಿ ಮುರಿದೀಡಾಡಿ ಮದಗಜ ಹೋದ ತೆರನಂತೆ, । 
ಪಾದರಜವನು ಕೊಡಹಿ ಬಿಸುಟಂ 
ತಾದರದಿ ಸಂಸ್ಕೃತಿಯ ಪಾಶವ 
ಭೇದಿಸುತ್ತ ಸಮಾಧಿಯೊಳಗಿರುತಿಹನು ಕೇಳೆಂದ ॥ ॥೧೦೨। 


ತಾತ್ಪರ್ಯ: ವ್ಯಭಿಚಾರದಿ೦ದ ಬೆಳೆದ ಪಿಂಡವನ್ನು ಗರ್ಭಪಾತಮಾಡಿಸಿ ಹೊರಗೆ 
ಎಸೆಯುವ ಕುಲಟೆಯ ಹಾಗೆ, ಸರಪಳಿಯಿಂದ ಕಂಬಕ್ಕೆ ಕಟ್ಟಿದ್ದನ್ನು ಜಗ್ಗಾಡಿ 


502 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಕಂಬವನ್ನು ಮುರಿದು ಬಿಸಾಡಿ ಕಾಲದೂಳನ್ನು ಕೊಡವಿ ಮುಂದೆ ಸಾಗುವ 
ಮದ್ದಾನೆಯಂತೆ. ಸಂಸಾರವೆಂಬ ಸರಪಳಿಯನ್ನು ಜಗ್ಗಾಡಿ ಕಳಚಿಕೊಂಡು 
ಸ್ವಚ್ಛ ಯಿಂದ ಮುಕ್ತನಾಗಿ ಸ ಸಮಾಧಿಸ್ಥಿತಿಯಲ್ಲಿರುವವನು ಮೌನಿ ಎನಿಸಿಕೊಳ್ಳುತ್ತಾನೆ. 


ಮೂಕಭಾವವನೈದಿ, ತಾನೇ 

ಕಾಕಿಯಾಗಿ, ದಿಗಂಬರತ್ನವ 

ಸ್ಪೀಕರಣವನು ಮಾಡಿ, ಪಾಣಿಯೆ ಪಾತ್ರೆಯಾಗಿರಲು, । 

ಶಾಕವಾಗಲಿ ಪಡುರಸಾನ್ನದ 

ಪಾಕವಾಗಲಿ ಉಂಡು, ತನಗಿದು 

ಬೇಕು ಬೇಡೆಂದೆನ್ನನವ ಶುಕಯೋಗಿ ಕೇಳೆಂದ ॥ ॥೧೦೩1 
ತಾತ್ಪರ್ಯ: ಮೂಗನ ಹಾಗೆ ಮೌನಭಾವ ತಾಳಿ, ಜನಸಂಪರ್ಕವಿಲ್ಲದೆ ಏಕಾಂಗಿಯಾಗಿ 
ಬರಿಮೆ )ಯವನಾಗಿ ಸಂಚರಿಸುತ್ತ, ಕೈಯನ್ನೇ ಆಹಾರಸ್ವೀಕಾರಕ್ಕೆ ಭಿಕ್ಷಾಪಾತ್ರೆಯನ್ನಾಗಿ 
ಮಾಡಿ ಉಂಡು; ಕಾಯಿಪಲೈೆಯಾಗಲಿ, ಷಡ್ರಸಾನ್ನ ಭೋಜನವಾಗಲಿ, ಯಾವುದೇ 
ದೊರೆತರೂ ಯೋಚಿಸದೆ "ಉಡು: ಸಂತ ತೃಪನುಗಿರುತ್ತಾೆ. ಅಂಥ ಯೋಗಿಗೆ 
ಇದುಬೇಕು, ಅದುಬೇಡ ಎಂಬ ಚಿಂತೆಯೇ "ಇರುವುದಿಲ್ಲ. “ಅಂಥವನೇ ನಿಜವಾದ 
ಯೋಗಿ ಎಂದು ಶುಕಯೋಗಿಗೆ ಹೇಳಿದನು. 
ಶಬ್ದಾರ್ಥ: * ಮೂಕಭಾವ-ಮೌನ; * ಐದಿ-ಹೊಂದಿ; * ಏಕಾಕಿ-ಒಂಟಿ, ಏಕಾಂಗಿ; 
x ಪಾಣಿಯೆ-ಕೈಯನ್ನೇ; ಶಾಕ-ಕಾಯಿಪಲೈ; * ಪಾಕ-ಆಹಾರ; * ದಿಗಂಬರನಾಗಿ- ಬೆತ್ತಲೆ 
ಯವನಾಗಿ, ಬಟ್ಟೆಯಿಲ್ಲದೆ ಇರುವಿಕೆಯನ್ನು. 


ಟಿಪ್ಪಣಿ: ಷಡುರಸಾನ್ನದಪಾಕ-ಉಪ್ಪು, ಹುಳಿಕಾರ ಸಿಹಿಕಹಿ ಒಗರು ಎ೦ಬ ಆರು ರಸಗಳಿಂದ 
ಕೂಡಿದ ಆಹಾರ (ಅ-೧, ಪ-೩೨ರಲ್ಲಿ ಹೇಳಿದೆ) 





ಒಮ್ಮೆ ಶಾಕದಲೂಟವಾತಂ 

ಗೊಮ್ಮೆ ಶಾಲ್ಯನ್ನದಲಿ; ಭೂಮಿಯ 

ಲೊಮ್ಮೆ ವ ಹಾಸುಮಂಚದಲೊಮ್ಮೆ ಪವಡಿಸುವ; | 
ಒಮ್ಮೆ ದಿವ್ಯಾಂಬರವನುಟ್ಟಿಹ 

ನೊಮ್ಮೆ ಕಂಥಾಧಾರಿಯಾಗಿಹ; 

ಹಮ್ಮಳಿದ ನಿಜಯೋಗಿ ಸುಮ್ಮನೆ ಚರಿಸುತಿಹನೆಂದ ॥ ॥೧೦೪॥ 


ತಾತ್ಪರ್ಯ: ನಿಜಯೋಗಿಯಾದವನು ತನಗೆ ಒಂದುಬಾರಿ ಕಾಯಿಪಲೈಯ ಊಟ 
ಸಿಕ್ಕಿದರೆ ಅದೇ ಸಾಕು ಎನ್ನುತ್ತಾನೆ; ಇನ್ನೊಮ್ಮೆ ನೆಲ್ಲಕ್ಕಿ ಅನ್ನ ದೊರೆತರೆ ಅಷ್ಟೇ 
ಸಾಕು ಎನ್ನುತ್ತಾನೆ. ಹಾಸಿಗೆ ಇಲ್ಲದಿದ್ದರೆ ಒಮ್ಮೆ ನಲದ. ಸೇಲೆಯೇ ಮಲಗುತ್ತಾನೆ; 
ಮಂಚದಮೇಲೆ ಸುಪ್ಪತ್ತಿಗೆಯ “ಹಾಸಿಗೆ ಸಿಕ್ಕರ ಅದರ ಮೇಲೂ ಮಲಗುತ್ತಾನೆ; 


503 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಒಂದೊಂದು ಬಾರಿ ಚೀನಾ೦ಬರ (ಪೀತಾಂಬರ) ಸಿಕ್ಕರೆ ಅದನ್ನೇ ಉಡುತ್ತಾನೆ 
ಇನ್ನೊಮ್ಮೆ ಹರಕುಬಟ್ಟಿ ಸಿಕ್ಕರೆ ಅದನ್ನೇ ಧರಿಸುತ್ತಾನೆ; ಬೇಗೆ ಸಿರಿತನ-ಬಡತನದ 
ಯಾವುದೆ: ಸುಖಸಾಧನ ಹೊರೆತರೂ ಅದರಲ್ಲಿ `ಭೇದವೆಣಿಸದೆ ಸುಖಕಾಣುತ್ತಾ 
ಯಾವ ಪ್ರಶಿಫಲಾಪೇಕ್ಷೆಯಿಲ್ಲದೆ ಸ ಸಂಚರಿಸುವವನೇ ಅಹಂ ಇಲ್ಲದ ನಿಜವಾದ 
ಯೋಗಿಯೆನಿಸುತ್ತಾನೆ. 


ಶಬ್ದಾರ್ಥ: ಶಾಲ್ಯನ್ನದಲಿಎನೆಲ್ಲಕ್ಕಿಯ ಅನ್ನದಲ್ಲಿ; ಕಂಥಾಧಾರಿ-ಹರಕುಬಟ್ಟೆಯನ್ನು ಹೊದ್ದವನು; 
ಜೇ ಹಾಸುಮಂಚದಲ್ಲಿ-ಸುಪ್ಪತ್ತಿಗೆ ಹಾಸಿದ "ಮಂಚದಮೇಲೆ; * ಪವಡಿಸುವವನು-= ಮಲಗುವನು; 
ಜಃ ದಿವ್ಯಾಂಬರ-ಪೀತಾಂಬರ, ಚೀನಾ೦ಬರ; * ಹಮ್ಮಳಿದ-ಅಹಂ ತೊರೆದ. 


ಟಿಪ್ಪಣಿ: ಈ ಪದ್ಯವು ಭರ್ತೃಹರಿಯ ನೀತಿಶತಕದ ಈ (೭ನೇ ಪದ್ಯ) ಪದ್ಯವನ್ನು ಬಹಳ 
ಹೋಲುತ್ತದೆ. 
ಕೃಚಿದ್ಭೂಮೌ ಶಯ್ಯಾ ಕೃಚಿದಪಿ ಚ ಪರ್ಯಂತ ಶಯನಃ 
ಕೃಚಿಚ್ಛಕಾಹಾರೀ ಕೃಚಿದಪಿ ಚ ಶಾಲ್ಯೋದನರುಚಿಃ | 
ಕೃಚಿತ್ಕಂಥಾಹಾರೀ ಕೃಚಿದಪಿ ಚ ದಿವಾ )೦ಂಬರಧರೋ 
ಮನಸ್ಸೀ ಕಾರ್ಯಾರ್ಥೀ ನ ಗಣಯತಿ ದುಃಖಂ ನ ಚ ಸುಖಮ್‌ ॥ 
(ಟೀಕಾಸಹಿತ ಭತೃಹರಿ ನೀತಿಶತಕ-ದೊಡ್ಡಬೆಲೆ ನಾರಾಯಣಶಾಸ್ತ್ರಿ-ಅನುವಾದ, ಪದ್ಯ ದೈರ್ಯ ಪದ್ಧತಿ) 
[ತನ್ನಿಷ್ಟಾರ್ಥ ರೂಪವಾಗಿರುವ ಕಾರ್ಯವೇ ಮುಖ್ಯ ವೆಂದಿರುವ ಧೀರರು ಒಂದಾನೊಂದು ಕಾಲದಲ್ಲಿ 
ಹ ಆಗಿದ್ದರೂ ಮತ್ತೊಂದು ಕಾಲದಲ್ಲಿ "ಹಂಸತೂಲಿಕಾತಲ್ಪದಲ್ಲಿ ಶಯನಮಾಡುತ್ತಿದ್ದರೂ 
ಒಂದಾನೊಂದು ಕಾಲದಲ್ಲಿ” ಗೆಡ್ಡೆ ಗೆಣಸುಗಳನ್ನು ತಿನ್ನು ತ್ತಿದ್ದಾಗ್ಯೂ ಮತ್ತೊಂದೆಡೆಯಲ್ಲಿ 
ಷಡ್ರಸೋಪೇತವಾದ ಮೃಷ್ಟಾನ್ನ: ವನ್ನು ಭುಂಜಿಸುತ್ತಿದ್ದಾಗ್ಯೂ ಒಂದು ಕಾಲದಲ್ಲಿ ಚೊಂತೆಯನ್ನು 


ಧರಿಸಿದ್ದರೂ ಮತ್ತೊಂದು ಸಮಯದಲ್ಲಿ ಪೀತಾಂಬರಧಾರಿ ಆಗಿದ್ದರೂ ಈ ಸುಖದುಃಖಗಳನ್ನು 
ಎಣಿಸನು ಎಂದು 'ಭಾವವು-ಪದ್ಯ ೭೪] 





ಅಶನವಿಲ್ಲವೆ ಭಿಕ್ಷೆ ಮಾತ್ರವ 

ನೊಸೆದು ಬೇಡಲು ಮನೆಮನೆಗಳಲಿ? 

ತೃಷೆಗೆ ಕೆರೆತೊರೆ ಬಾವಿಗಳು ಬತ್ತಿದವೆ? ಭೂಮಿಯಲಿ | 
ಮಸಗಿಮಲಗಲು ಠಾವು ದೊರಕದೆ? 

ವಸುಧೆಯೊಳು ವಿಷಯಗಳ ಬಯಕೆಯ 

ವ್ಯಸನವಳಿದ ಮಹಾನುಭಾವನೆ ಯೋಗಿ ಕೇಳೆಂದ ॥ ೧೦೫ 


ತಾತ್ಪರ್ಯ: ಯೋಗಿಯಾದವನು ಮನೆಮನೆಗೆ ಹೋಗಿ ಬಯಸಿ ಭಿಕ್ಷೆಯನ್ನು 
ಕೇಳಿದರೆ ಅನ್ನಾಹಾರ ಸಿಗುವುದಿಲ್ಲವೇ? ಬಾಯಾರಿದರೆ ಕೆರೆ ಹಳ್ಳ ಬಾವಿಗಳು 
ಇಂಗಿಹೋಗಿರುವನೇ? (ನೀರು ಸಿಗುವುದಿಲ್ಲವೆ?) ಆಯಾಸವಾಗಿ ಮಲಗಲು 
ಇಚ್ಛಿಸಿದರೆ ನೆಲದಮೆಲೆ ಜಾಗಸಿಗುವುದಿಲ್ಲವೆ? ಈ ಜಗತ್ತಿನಲ್ಲಿ ಊಟನಿದ್ರೆ ಮೊದಲಾದ 


504 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಯಾವ ಸುಖಗಳನ್ನೂ ಅವು ಸಿಗುವಂತಿದ್ದರೂ ತಾನಾಗಿ ಬಯಸದೆ ಅವುಗಳ 
ಚಿ೦ತೆಯನ್ನು ಬಿಟ್ಟವನೆ ನಿಜವಾದ ಮಹಾನುಭಾವನಾದ ಯೋಗಿ ಆಗಿರುತ್ತಾನೆ. 
ಶಬ್ದಾರ್ಥ: * ಅಶನ-ಅನ್ನಾಹಾರ; * ಒಸೆದು-ಬಯಸಿ; * ತೃಷೆ ಷೆ-ಬಾಯಾರಿಕೆ; * ತೊರೆ-ಹಳ್ಳೆ 
* ಬತ್ತಿದವೆ?-ಇಂಗಿಹೋಗಿರುತ್ತಿವಯೇ? * ಮಸಗಿ-ಆಯಾಸವಾಗಿ; * ಠಾವು-ಜಾಗ; 
* ವಸುಥೆ-ಜಗತ್ತು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕರದು. 





ಕೆಲರು ದ್ವಿಜನೆಂದೆಂಬರಾತನ; 

ಕೆಲರು ಸ ನೆಂಬರಾತನ; 

ಕೆಲರು ತತ್ತ್ವಜ್ಜಾನಿಯೆಂಬರು; ಮೂಕ ಜಡನೆಂದು । 

ಕೆಲರು ನುಡಿವರು; ಶೂದನೆಂದೇ 

ಕೆಲರು ಬಗೆವರು; ನೋಡಲವರಿಗೆ 

ಹಲವು ಪರಿಯಲಿ ತೋರ್ಪ ಯೋಗಿಯ ತಿಳಿಯಲರಿದೆಂದ ॥ ॥೧೦೬॥ 


ತಾತ್ಪರ್ಯ: ಇಂತಹ ಯೋಗಿಯನ್ನು ಕೆಲವರು ವಿಪ್ರನೆಂದೂ ಹೇಳುವರು; ಇನ್ನು 
ಕೆಲವರು ಆತನನ್ನು ತಪಸ್ವಿ ಎನ್ನು] ವರು. ಮತ್ತೆ ಕೆಲವರು ಮೂಗನೆಂದೂ ಜಡನೆಂದೂ 
ಕರೆಯುವರು ಆತನನ್ನು ತತ" ತ್ತ್ವಜ್ಜಾನಿ ಎನ್ನು ವವರೂ ಇದ್ದಾರೆ; ಕೆಲವರಂತೂ 
ಶೂದನೆಂದೇ ಭಾವಿಸುವರು; ವಿಷಾರಮಾಡಿನೋಡಿದರೆ ಒಬ್ಬೊಬ್ಬರಿಗೆ ಒಂದೊಂದು 
ರೀತಿಯಲ್ಲಿ ಕಂಡುಬರುವ ಯೋಗಿಯ ನಿಜಸ್ಟರೂಪವನ್ನು ತಿಳಿಯುವುದು ಬಲುಕಪ್ವ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಪುಣ್ಯಫಲದಾಶೆಗಳು ಯೋಗಿಗೆ 

ಹೊನ್ನಗುಬ್ಬಿಯತೆರದಿ ಬಾಲಗೆ; 

ಸನ್ನುತನೆ, ಯಮನವರ ಭೀತಿಯು ಗುಮ್ಮನೆಂಬಂತೆ; | 

ಜನ್ಮಜರೆ ಮರಣಾದಿಗಳು ದು 

ಷೃರ್ಮವವು ಮೃತೃಪ್ನೆಯಂದದಿ; 

ನಿರ್ಣಯಿಸೆ ನಿಜವಾದ ಯೋಗಿಗೆ ಮಗನೆ ಕೇಳೆಂದ ॥ ೧೦೭ 


ತಾತ್ಪರ್ಯ: ಸದ್ಗುಣನಾದ ಶುಕಯೋಗಿಯೇ ಕೇಳು, ವಿಚಾರಮಾಡಿನೋಡಿದರೆ 
ನಿಜವಾದ ಯೋಗಿಗೆ ಬಾಲಕರು ಬಂಗಾರದ ಗುಬ್ಬಿಯನ್ನು ಆಟದ ಗುಬ್ಬಿ 
ಬೊಂಬೆಯೆಂದು ತಿಳಿಯುವರೇ ಹೊರತು ಅದರ ಬಂಗಾರದ ಬೆಲೆಯನ್ನೂ 
ತಿಳಿಯುವುದಿಲ್ಲ. ಅದರಂತೆ ಯೋಗಿಯು ಪುಣ್ಯಫಲಗಳನ್ನು ಲೆಕ್ಕಿಸುವುದಿಲ್ಲ. 
ಅದರಂತೆಯೇ, ಮಕ್ಕಳಿಗೆ ಗುಮ್ಮ ಬರುತ್ತಾನೆ ಎಂದು ಹೆದರಿದ ಹಾಗೆ ಯೋಗಿಗೆ 


505 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಯಮನ ಭೀತಿ ಇಲ್ಲ. ಇನ್ನು ಅವನ ಪಾಲಿಗೆ ಜನನ, ಮರಣ ಮುಪ್ಪುಗಳೆಂಬ 
ದುಷ್ಕರ್ಮಗಳು ಬಿಸಿಲ ತೊರೆಯಂತೆ ಹುಸಿ ಬ್ರಹ್ಮವೊಂದೇ ಸತ್ಯ. ಜಗತ್ತು ಮಿಥ್ಯ 
ಯೋಗಿಯ ಪಾಲಿಗೆ. 

ಶಬ್ದಾರ್ಥ: * ಹೊನ್ನಗುಬ್ಬಿ-ಬಂಗಾರದ ಗುಬ್ಬಚ್ಚಿಯ ಬೊಂಬೆ; * ಯಮನ ಭೀತಿ-ಸಾವಿನ 
ಹೆದರಿಕೆ; ತೇ ಗುಮ್ಮನೆಂಬಂತೆ- ಗುಮ್ಮನೆಂಬುದಕ್ಕೆ ಹೇಗೆ ಹೆದರಬೇಕಾದ್ದಿಲ್ಲವೋ ಹಾಗೆ; * 


ಜನ್ಮ-ಜನನ; ಜರೆನಮುಪ್ಪು ಮರಣ-ಸಾವು; ಷ್ಟ ಮೃಗತ್ಛ ಎಬಿಸಿಲತೊರೆ; * ನಿರ್ಣಯಿಸೆಎ 
ವಿಚಾರಿಸಿದರೆ. 


ಟಿಪ್ಪಣಿ: ಹೊನ್ನಗುಬ್ಬಿಯ ತೆರದಿ-ಹುಡುಗರು ಬಂಗಾರದ ಗುಬ್ಬಿಯನ್ನೊಂದು ಆಟದ ಗುಬ್ಬಿಯೆಂದು 
ತಿಳಿಯುವರೇ ಹೊರತು ಬಂಗಾರದ ಬೆಲೆಯನ್ನು ತಿಳಿಯುವುದಿಲ್ಲ. ಅದರಂತೆ ಯೋಗಿಯು 
ಪುಣ್ಯದ ಫಲಗಳನ್ನು ಲೆಕ್ಕಿಸುವುದಿಲ್ಲ. 


ಬ್ರಹ್ಮಸ್ವರೂಪನಿಗೆ ಮತ್ತೆ ಬಂಧವಿಲ್ಲ (೧೦೮-೧೧೩) 
ವಾಸನೆಯ ಕೆಡಿಸುವೊಡೆ ಮನವ ವಿ 
ನಾಶವನು ಮಾಡುವೊಡೆ, ಬಹಳಾ 
ಭ್ಯಾಸವದು ಬೇಕೆಂದು ಬರಿದೇ ಭಂಗಪಡಲೇಕೆ? । 
ಈ ಸಕಲವೆಲ್ಲವನು ತನ್ನ ವಿ 
ಲಾಸವೆಂದರಿದಿರ್ಪುದೇ ನಿ್ದಾಸನೆ; ನಿ 
ಜಾನಂದ ತಾನಾಗಿರೆ ಮನೋನಾಶ ॥ ॥೧೦೮ 


ತಾತ್ಪರ್ಯ: ವಾಸನೆಗಳನ್ನು ನಾಶಮಾಡಬೇಕಾದರೆ, ಮನಸ್ಸನ್ನು ಲಯಗೊಳಿಸ 
ಬೇಕಾದರೆ ಕಠಿಣಯೋಗಾಭ್ಯಾಸಮಾಡಿ ಸುಮ್ಮನೆ ವಿಫಲನಾಗಬೇಕಿಲ್ಲ. ಈ ಸಮಸ್ತ 
ವಸ್ತುಗಳೂ ಆತ್ಮನ ಲೀಲೆಯೆಂದು ತಿಳಿದುಕೊಂಡರೆ ನಿರ್ವಾಸನೆ ಉಂಟಾಗುತ್ತದೆ. 
ಆತ್ಮಾನಂದನಿರತನಾದವನಿಗೆ ಮನೋಲಯವಾಗುತ್ತದೆ. 


ಶಬ್ದಾರ್ಥ: ಕೆಡಿಸುವೊಡೆ-ನಾಶಮಾಡಬೇಕಾದರೆ; ಮನೋನಾಶ-ನಿಜಾನಂದದಲ್ಲಿ ನಿಲ್ಲುವುದು. 


ಟಿಪ್ಪಣಿ: ವಾಸನೆ-ಸ್ಮತಿಗೆ ಕಾರಣವಾಗಿರುವ ಸ೦ಸ್ಕಾರಗಳೇ ವಾಸನೆಗಳು. ಕ್ಷೇಶಗಳೂ ಸಪ್ಪಕರ್ಕಗಳ 
ಫಲಗಳೂ ವಾಸನಿಯನ್ನುಂಟುಮಾಡುತ್ತವೆ. (ಯೋಗಶಾಸ್ತ್ರ ವಾಸನೆಗಳು ಮೂರುಬಗೆ, 
ದೇಹವಾಸನೆ, ಶಾಸ್ತವಾಸನೆ, "ಕೋಕವಾಸನೆ ಜಗತ್ತಿನ ವ್ಯವಹಾರ ನಿಜ ಎನ್ನುವುದು ಲೋಕವಾಸನೆ. 
ನಾನು “ದೇಹ” ನು ವುದು ದೇಹವಾಸನೆ. "ಹಲವು ಶಾಸ್ತ್ರಗಳಲ್ಲಿ ಹಲವು ರೀತಿಹೇಳಿದೆ 
ಎಂಬುದೇ ಶಾಸ್ತ್ರವಾಸನೆ. ಎಲ್ಲವನ್ನೂ ಆತ್ಮನ ಲೀಲೆಯೆಂದು ತಿಳಿಯುವುದೇ ವಾಸನಾಕ್ಷಯ. 
ಅದೇ ನಿರ್ವಾಸೆಸೆ. (ಪರಮಾರ್ಥ ಪದಕೋಶ, ಪು-೩೪೯). 


೨೦6 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಮನವದೆತ್ತಲು ಪೋದೊಡೇನದು?; 

ತನುವು ತಾನೇನಾದೊಡೇನದು?; 

ಬಿನುಗಿನಿಂದ್ರಿಯ ನಿಕರವೆತ್ತಲು ತಿರುಗಲದಕೇನು? | 
ಘನಪರಂಜ್ಯೋತಿಪ್ರಕಾಶನು, 

ನೆನೆಯಬಾರದಚಿಂತ್ಯನದ್ದಯ 

ನೆನಿಸುವಚಲಾನಂದಗದರಿಂದೇನು ಭಯವೆಂದ ॥ ॥೧೦೯॥ 


ತಾತ್ಪರ್ಯ: ಮನಸ್ಸು ಯಾವ ವಿಷಯದಕಡೆಗೆ ಹರಿದರೇನು? ಶರೀರವು ಏನಾಗಿ 
ಹೋದರೇನು? ದುಷ್ಠ ಇಂದ್ರಿಯಸಮೂಹ ಹೇಗೆ ವರಿಸಿದರೇನು ಬಂತು? ತಾನು 
ಘನಪರಂಜ್ಯೋತಿ ಪ್ರಕಾಶನೂ, ಧ್ಯಾನಿಸಿದರೆ ಸಿಕ್ಕದೆ ಇರುವಂಥ ಚಿಂತನೆಗೆ ಎಟುಕ 
ದವನೂ,. ಅದ್ಹಯನೂ, ಅಚಲಾನಂದನೂ ಅದವನಿಗೆ ಯಾವುದರಿಂದಾಗಲಿ 
ಭಯವೆಲ್ಲಿಯದು? 


ಶಬ್ದಾರ್ಥ: ನೆನೆಯಬಾರದು- ಧ್ಯಾನಮಾಡಬೇಕೆಂದರೆ ಮನಸಿಗೆ ಸಿಕ್ಕದೆ ಇರುವಂಥ; 
ತೇ ಪೋದೊಡೇನದು?-ಯಾವ ವಿಷಯದತ್ತ ಹರಿದರೇನು ಬಂತು; 





ಕಳಿತ ಹಣ್ಣದು ಮರಳಿ ತಾನಾ 

ಎಳೆಯ ಕಸುಗಾಯಹುದೆ? ಆತ್ಮನ 

ತಿಳಿದು ನಿಶ್ಚಲಛಯಾದ ಯೋಗಿಯ ಚಿತ್ತ ಹಳೆಯಂತೆ । 
ಕಲುಷವಹುದೇ? ಕಾಮ ಮೊದಲಹ 
ಬಲುಹಿನರಿಷಡ್ವರ್ಗವನುಳಿದು ನಿ 

ರ್ಮಲ ನಿಜಾನಂದೈಕಪದವಾಗಿಹುದು ಕೇಳೆಂದ ॥ ॥೧೧೦॥। 


ತಾತ್ಪರ್ಯ: ಚೆನ್ನಾಗಿ ಮಾಗಿದ ಹಣ್ಣು ಮತ್ತೆ ಕಸುಗಾಯಿ ಆಗಲು ಸಾಧ್ಯ ವೇ?) 
ಆತ್ಮಜ್ಞಾನಹೊಂದಿ 'ನಿಶ್ಚಲಚಿತ್ತನಾದ ಯೋಗಿಯ ಮನಸ್ಸು ಮೊದಲಿನಂತೆ ಮಲಿನ 
ವಾಗಲು ಶಕ್ಕ ವೇ? ಕಾಮಕ್ರೋಧಲೋಭಮೋಹಮದಮತ್ತರಗಳೆಂಬ ಬಲವತ್ತರವಾದ 
ಅರಿಷಡ್ವರ್ಗಗಳನ್ನು ತೊರೆದ ಯೋಗಿಯಮನಸ್ಸು ಪರಶುದ್ಧವಾದ ನಿಜಾನಂದೈಕ 
ಪದದಲ್ಲಿ ಸ್ಥಿರವಾಗಿರುವುದು. 


ಶಬ್ದಾರ್ಥ: ಹೇ ಕಳಿತ:ಚೆನ್ನಾಗಿ ಮಾಗಿದ; * ಕಸುಗಾಯಿ-ದೋರೆಗಾಯಿ. 





ಕ್ಷೀರಮಥನದಿ ಪಡೆದ ಮೇಲಾ 
ಕ್ಷೀರವಹುದೇ ಆಜ್ಯ? ಕಡುನಿ 
ಸ್ಪಾರ ಕಾಷ್ಠದೊಳಿರ್ದ ವಹ್ನಿಯ ಪಡೆಯಲಾ ವಹ್ನಿ | 


507 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಧೀರ ಕೇಳೈ ಕಾಷ ಷ್ಠವಪ್ಪುದೆ? 

ಾರಿಮೂಗಿಕವಾದ ನಿಜವದು 

ಘೋರಮಾಯಾಕಾರ್ಯವಪ್ಪುದೆ? ಮಗನೆ ಕೇಳೆಂದ ॥ ॥೧೧೧॥। 
ತಾತ್ಪರ್ಯ: ಹಾಲಿಗೆ ಹೆಪ್ಪುಹಾಕಿ ಮೊಸರುಮಾಡಿ ಕಡೆದಾಗ ತುಪ್ಪಬಂದಮೇಲೆ 
ಮತ್ತ ಅದು ಹಾಲಾಗಲು "ಶಕ್ಕವೇ? ಒಣಗಿದ ಕಟ್ಟಿಗೆ ಸುಟ್ಟುಬೆಂಕಿ ಆದಾಗ ಆ 
ಸುಟ್ಟ ಬೆಂಕಿಯಿಂದ ಕಟ್ಟಿಗೆಯನ್ನು ಮರಳಿ ಪಡೆಯಲಾದೀತೇ? ಮಾಯೆಯನ್ನು 
ತೊಲಗಿಸಿ ಪಾರಮಾರ್ಥಿಕ ಸತ್ಯವನ್ನು ಹೊಂದಿದಮೇಲೆ ಮತ್ತೆ ಆ ಜ್ಞಾನಿಯನ್ನು 
ಮಾಯೆ ಆವರಿಸಲು ಶಕ್ಕವೇ?. ಧೀರನಾದ ಶುಕನೇ ಕೇಳು ಎಂದನು. 


ಶಬ್ದಾರ್ಥ: * ಕಡು ನಿಸ್ಸಾರವಾದ-ಒಣಗಿದ ಶುಷ್ಯ ಆಜ್ಯ-ತುಪ್ವ * ಕಾಷ್ಠದಕಟ್ಟಿಗೆ; * ವಹ್ನಿ-ಬೆಂಕಿ. 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ದೇಹವೇ ತಾನೆಂದು ತನ್ನೊಳು 

ಮೋಹಿಸಲು ಭವಭವದ ಬೀಜವು; 

ದೇಹವಿದು ತಾನಲ್ಲ, ಸಾಕ್ಷಾದ್ದಹ್ಮ ತಾನೆಂದು । 

ಊಹಿಸಲು ಭವಬೀಜನಾಶನ; 

ದಾಹಕಾಷ್ಠನುಳಿದ ವಹ್ನಿಯ 

ದಾಹದಂದದಿ ಬೀಜವಳಿಯಲು ಜನ್ಮವೆಲ್ಲಿಯದು ॥ ॥೧೧೨॥ 


ತಾತ್ಪರ್ಯ: ಅಹಂಕಾರ, ಮಮಕಾರಗಳಿಂದ ಪೀಡಿತನಾದ ಜೀವಿಯು ಆ ದೇಹವೇ 
ತಾನು, ಇದು ತನ್ನದು ಎಂದು ಮೋಹಿಸುತ್ತಿದ್ದರೆ ಆ ಮೋಹವೇ ಜನ್ಮಜನ್ಮಕ್ಕೂ 
ಬೀಜವಾಗಿ ಮೊಳೆಯುತ್ತದೆ. ಹಾಗೆಮಾಡದೆ ಈ ದೇಹ ತಾನಲ್ಲ, ತಾನು ನಿಜವಾಗಿ 
ಸಾಕ್ಷಾತ್‌ ಪರಬ್ರಹ್ಮಸ್ವರೂಪನು ಎಂದು ತಿಳಿದುಕೊಂಡರೆ ಜನ್ಮಾಂತರಗಳೆಂಬ 
ಬೀಜಗಳು ನಾಶವಾಗುವುವು. ಸುಟ್ಟುಹೋದ ಕಟ್ಟಿಗೆ ಹೇಗೆ ಪುನಃ ಸೌದೆಯಾಗ 
ಲಾರದೋ ಹಾಗೆಯೇ ಭವಬೀಜನಾಶವಾಗಲು ಪುನರ್ಜನ್ಮ ಎಲ್ಲಿಂದ ಬರುವುದು? 
ಶಬ್ದಾರ್ಥ: ದಾಹಕಾಷ್ಠ-ಸುಟ್ಟ ಕಟ್ಟಿಗೆ; ವಹ್ನಿ-ಬೆಂಕಿ; ಜೇ ಜನ್ಮವೆಲ್ಲಿಯದು?-ಪುನರ್ಜನ್ಮ ಎಲ್ಲಿಯದು; 
ಭವಭವದ-ಮತ್ತೆಮತ್ತೆ ಹುಟ್ಟುವಂತೆ ಮಾಡುವ ಅಥವಾ ಸಂಸಾರವನ್ನುಂಟುಮಾಡುವ; 
ದಾಹಕಾಷ್ಟವಸುಟ್ಟುಸೌದೆ. 


ಜನ್ಮವೇ ಮೊದಲಿಲ್ಲದಾತನು 
ಬ್ರಾಹ್ಮಣನದೆಂತಹನು? ಬ್ರಾಹ್ಮಣ 
ಧರ್ಮವಿಲ್ಲದ ಮನುಜಗಾಶ್ರಮಧರ್ಮವೆಲ್ಲಿಯದು? । 


508 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಬ್ರಹ್ಮಚರ್ಯಾದ್ಯಾಶ್ರಮ ೦ಗಳ 
ನೆಮ್ಮದಾತಗೆ ಶಾಸ್ತ್ರವೇತಕೆ? 
ಸುಮ್ಮನೇ ಸುಜ್ಜಾನಿ ತೂಪ್ಲೀಂಭಾವದಿಂದಿಹನು ॥ ೧೧೩ 


ತಾತ್ಪರ್ಯ: ಆತ್ಮನಿಗೆ ಜನ್ಮವೆಂಬುದೇ ಇಲ್ಲ ಎಂದಮೇಲೆ ಬ್ರಾಹ್ಮಣನು ಹೇಗಾಗುತಾನೆ? 
ಬ್ರಾಹ್ಮಣಜನ್ಮವೇ ಇಲ್ಲದವನಿಗೆ ಬ್ರಹ್ಮಚರ್ಯಾದಿ ಆಶ್ರಮಗಳು ಎಲ್ಲಿಬಂತು? ಬ್ರಹ್ಮಚರ್ಯಾದಿ 
ಆಶ್ರಮಗಳನ್ನು ತೊರೆದವನಿಗೆ ಶಾಸ್ತ್ರಾಭ್ಯಾ ಸದಿಂದ ಪ್ರಯೋಜನವೇನು? ನಿಜವಾಗಿ 
ಯೋಗಿಯಾರ ಸುಜ್ಜಾನಿಯು ಮೌನದಿಂದ ಆನಂದಮಯನಾಗಿರುವನು. 


ಶಬ್ದಾರ್ಥ: * ಮೊದಲಿಲ್ಲದ-ಹುಟ್ಟಿಲ್ಲದ; * ಆಶ್ರಮಧರ್ಮ-ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 
ಎಂಬ ನಾಲ್ಕು ಆಶ್ರಮಗಳು; ೫ ನೆಮ್ಮದಾತಗೆ-ಅವಲಂಬಿಸದವನಿಗೆ; sk 'ತೂಪ್ಹೀಂಭಾವಾಮೌನಭಾವ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 





ಹುರಿದ ಬೀಜವು ಹುಟ್ಟಲರಿಯದ 

ತೆರದಿ ಹಮ್ಮಳಿದುಳಿದ ವಸ್ತುವ 

ನರಿದ ಯೋಗೀಶ್ವರಗೆ ಪುನರಾವರ್ತಿಯೆಲ್ಲಿಹುದು? । 

ಮರೆದು ಬಾಹ್ಯವನರಿಯದೇ ವ್ಯವ 

ಹರಿಪ ಜೀವನ್ಮುಕ್ತ ಸತ್ತ್ವ 

ಸ್ಫುರಣಮಾತ್ರದಿ * ತೋರುತಿರ್ಪನು ದಗ್ಗಪ ಟದಂತೆ ॥ ॥೧೧೪॥ 


ತಾತಯನ ಸುಟ್ಟಬೀಜವು ಮತ್ತೆ ಮೊಳಕೆಯೊಡೆಯಲು ಹೇಗೆ ಸಾಧ್ಯವಿಲ್ಲವೋ 
ಹಾಗೆ, ಅಹಂಕಾರ, ಮಮಕಾರಗಳನ್ನು ತೊರೆದು ಆತ್ಮವಸ್ತುವನ್ನು ತಿಳಿದ ಯೋಗಿಗೆ 
ಪುನರ್ಜನ್ಮವಿರುವುದಿಲ್ಲ. ಅಪ್ಪಿತಪ್ಪಿಯೂ ಬಾಹ್ಯ "ವ್ಯವಹಾರದಲ್ಲಿ ತೊಡಗಿದ 
ಜೀವನ್ಮುಕ್ತನು ಸತ್ಯಸ್ತುರಣಮಾತ್ರದಿ ಸುಟ್ಟಬಟ್ಟೆಯ ಹಾಗೆ ಎಂದರೆ ಹೊದಿಯುವುದಕ್ಕೆ 
ಉಪಯೋಗವಾಗದೆ ಬರೀ ತೋರುವಿಕೆಯ ಮಾತ್ರವಾಗಿರುವಂತೆ ಇರುತ್ತಾನೆ. 





ಜೀವನ್ಮುಕ್ತ ನಿಂದಕರಿಗೆ ಕೇಡು (೧೧೫) 


ಈ ಪರಿಯ ಯೋಗಿಗಳು ಸಂಸ್ಕೃತಿ 

ಲೇಪವಿಲ್ಲದೆ ವಿಹರಿಸುತ್ತಿರೆ 

ಕಾಪಥರು ನಿಂದಿಸುವರವರ ಚರಿತ್ರಗಳ ಕಂಡು; । 

ಸೋಪಹಾಸವ ಮಾಡಿ ನರಕದ 

ಕೂಪದೊಳು ಪಾಪಿಗಳು ಕೆಡೆವರು; 

ಶ್ರೀಪತಿಯ ರೂಪಿಗಳು ಯೋಗಿಗಳವರು ಪರಬ್ರಹ್ಮ ॥ 1೧೧೫ 


509 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ಈ ರೀತಿಯಲ್ಲಿ ಜೀವನುಕ್ಷರಾದ ಯೋಗಿಗಳು ಸಂಸಾರದ ಸಂಪರ್ಕವಿಲ್ಲದೆ 
ಬಾಳುತ್ತಿದ್ದರೆ ಅವರ ನಡೆನುಡಿಗಳನ್ನು ಕಂಡು ಸಹಿಸದೆ ದುರಾಚಾರಿಗಳಾದವರು 
ದೂಷಿಸುತ್ತಾರೆ ಮತ್ತು ಅಪಹಾಸ್ಯ ಮಾಡುತ್ತಾರೆ. ಪರಿಣಾಮವಾಗಿ ಪಾಪಿಗಳಾದ 
ಅವರು ನರಕಕೂಪದಲ್ಲಿ ಬೀಳುತ್ತಾರೆ. ಏಕೆಂದರೆ ಜೀವನ್ಮುಕರಾದ ಯೋಗಿಗಳು 
ಸಾಕ್ಟಾತ್‌ ಲಕ್ಷಿ £ಕಾಂತನಾದ ನಾರಾಯಣನಿಗೆ ಸಮಾನರು, ಪರಬ್ರಹ್ಮಸ್ವರೂಪಿಗಳು. 


ಶಬ್ದಾರ್ಥ: * ಸಂಸ್ಥ ಸೃತಿಲೇಪವಿಲ್ಲದೆ-ಸಂಸಾರ ಸಂಪರ್ಕವಿಲ್ಲದೆ; * ವಿಹರಿಸುತ್ತಿರೆ-ಬಾಳುತ್ತಿರಲು; 
ಕಾಪಥರು- ದುರಾಜಾರಿಗಳು; ಹೇ ನಿಂದಿಸುವರು-ದೂಷಿಸುವರು; * ಚರಿ ತ್ರಗಳ-ನಡೆನುಡಿಗಳನ್ನು; 
ಸೋಪಹಾಸವಮಾಡಿ-ಅಪಹಾಸ್ಕವನ್ನು ಮಾಡಿ; ಕೆಡೆವರು-ಬೀಳುವರು; ನರಕಕೂಪ-ನರಕವೆಂಬ 
ಬಾವಿಗೆ, ನರಕದಾಳಕ್ಕೆ; ಶ್ರೀಪತಿಯರೂಪಿಗಳು-ಸಾಕ್ಷಾತ್‌ ಲಕ್ಷಿ €ಕಾಂತನಾದ ನಾರಾಯಣನಿಗೆ 
ಸಮಾನರು. 





ಜೀವನ್ನುಕ್ತರ ಪೂಜ್ಯತೆ (೧೧೬-೧೨೧) 

ಅದು ನಿಮಿತ್ತದಲಾ ಮಹಾತ್ಮನ 

ಪದಪಯೋಜವ ಪಿಡಿದು, ಬ್ರಹ್ಮವ 

ವಿದಿತವಾಗಿಯೆ ತಿಳಿದು, ಸಂಸ್ಕೃತಿ ಬಂಧವನು ಹರಿದು, । 

ಸದಮಲಾನಂದಾನುಭವವೆನಿ 

ಪುದಧಿಯೊಳಗೋಲಾಡಿ, ಕಾಲನ 

ಸದನವನು ತುಳಿದೈವದು ಸಾಯುಜ್ಯನಿಜಪದವ ॥ ॥೧೧೬॥ 
ತಾತ್ಪರ್ಯ: ನಾರಾಯಣಸಮಾನರಾಗಿ ಪರಬ್ರಹ್ಮಸ್ಸರೂಪಿಗಳಾದ ಮಹಾತ್ಮರ 
ಪಾದಕಮಲಗಳನ್ನು ಆಶ್ರಯಿಸಿಕೊಂಡು ಬ್ರಹ್ಮಜ್ಞಾನವನ್ನು ಸವಿಸ್ತಾರವಾಗಿ 
ತಿಳಿದುಕೊಂಡು ಸಂಸಾರಪಾಶವನ್ನು ಕಿತ್ತೊಗೆದು ಶ್ರೇಷ್ಠವೂ, ನಿರ್ಮಲವೂ, 
ಆನಂದವೆನ್ನುವ ಅನುಭವಸಾಗರದಲ್ಲಿ ತೇಲಾಡುತ್ತ (ಬ್ರಹ್ಮಾನ೦ದದಲ್ಲಿ ವಿಹರಿಸುತ್ತ) 
ಸಾವನ್ನು ಜಯಿಸಿ ಸಾಯುಜ್ಯವೆ೦ಬ ಮುಕ್ತಿಯನ್ನು ಪಡೆಯುವರು. 


ಶಬ್ದಾರ್ಥ: * ವಿದಿತವಾಗಿಯೆ-ಸವಿಸ್ತಾರವಾಗಿ; ಕಾಲನಸದನವನು ತುಳಿದು-ಸಾವನ್ನು ಮೆಟ್ಟಿ; 
ಐವುದು-ಸಾಯುಜ್ಯವೆಂಬ ಮುಕ್ತಿಯನ್ನು ಪಡೆಯುವರು. 


ಪರುಷ ಮುಟ್ಟಿದ ಲೋಹವಾಕ್ಷಣ 

ಹಿರಿದೆನಿಸುವಪರಂಜಿಯಾದಂ 

ತರರೆ! ಬ್ರಹ್ಮದ ಗಟ್ಟಿ ತಾನೇ ಚರಿಸುವಂದದಲಿ । 

ಚರಿಸಿ ಜಂಗಮತೀರ್ಥವೆನಿಸುವ 

ಗುರುಕಟಾಕ್ಷವ ಪಡೆದು ಸಾಕ್ಷಾ 

ತೃರಿಸಿ ಬ್ರಹ್ಮವೆ ಆಗಿ ಯೋಗಿಗಳೆನಿಸಿ ವಿಹರಿಪರು ॥ ೧೧೭ 


510 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ತಾತ್ಪರ್ಯ: ಸರ್ಶಮಣಿಗೆ ಸೋಂಕಿದ ಲೋಹವು ಕೂಡಲೇ ಶ್ರೇಷ್ಠವಾದ ಅಪರಂಜಿ 
ಚೆನ್ನ ವಾಗುತ್ತದೆ. ಅದರಂತೆ ಅಚ್ಚರಿಯಾಗುವ ಹಾಗೆ, ಅದ್ವಿತೀಯವಾದ ಬ್ರಹ್ಮವೇ 
ಗಟ್ಟಿಯಾಗಿಸ್ಕತಃ ಸಂಚರಿಸುವ ರೀತಿಯಲ್ಲಿ ಚರಿಸುತ್ತಾ, ಹರಿಯುವ ಪುಣ್ಯಜಲ 
(ಪುಣ್ಯನದಿ) “ದಂತಿರುವ "ಜಂಗಮತೀರ್ಥ”ವೆನಿಸಿದ ಗುರುವಿನ ಕೃಪೆಯನ್ನು ಪಡದು, 
ಬ್ರಹಸಾಕ್ಷಾತ್ಕಾರ ಹೊಂದಿ, ತಾನೇ ಬ್ರಹ್ಮವಾದ ನಿಜವಾದ ಯೋಗಿಯು 
ಚರಮೂರ್ತಿಯಾಗಿ ಲೋಕದಲ್ಲಿ ವಿಹರಿಸುವನು. 

ಶಬ್ದಾರ್ಥ: ಪರುಷ-ಸ್ಪರ್ಶಮಣಿ; ಐದುವುದು-ಸಾಯುಜ್ಯವೆ೦ಬ ಮುಕ್ತಿಯನ್ನು ಪಡೆಯುವುದು; 


ಸ ಅರರೆ!ಎಅಚ್ಚರಿಯಾಗುವಹಾಗೆ; ಬ್ರಹ್ಮದಗಟ್ಟ-ಬ್ರಹ್ಮವಸ್ತು ತ ಜಂಗಮತೀರ್ಥ- ಪುಣ್ಯನದಿ 
(ಹರಿಯುವ ಪುಣ್ಯಜಲ); ೫ ಗುರುಕಟಾಕ್ಷವ-ಗುರುಕ್ಕಪೆ. 





ಯೋಗವರ್ಗದಿ ರಾಜಯೋಗವೆ 

ಯೋಗ; ವಿದ್ಯೆಯೊಳಾತ್ಕವಿದ್ಯೆಯ 

ದಾಗಲಾ ಮುಕ್ತಿಯೊಳು ನಿಜಸಾಯುಜ್ಯವೇ ಮುಕ್ತಿ | 

ಯೋಗಗಳೆ ರೋಗಗಳು ಮಿಕ್ಕವು; 

ಕೂಗಿ ಸಾವುತಲಿರ್ಪ ವಿದ್ಯೆಗ 

ಳಾಗಿ ಸಾಯುಜ್ಯವನುಳಿದ ಮುಕ್ತಿಗಳು ಮಿಥ್ಯಗಳು ॥ !೧೧೮॥ 


ತಾತ್ಪರ್ಯ: ಮಂತ್ರಯೋಗ, ಲಯಯೋಗ, ಹಠಯೋಗ, ಅಮನಸ್ಥಯೋಗ, 
ರಾಜಯೋಗ ಮೊದಲಾದ ಬೇರೆಬೇರೆ ಅನೇಕ ಬಗೆಯ ಯೋಗಗಳಲ್ಲಿ 
ರಾಜಯೋಗವೇ ಉತ್ತಮ ಯೋಗವಿದೆ, ಹಾಗೆಯೇ ವಿದ್ಯೆಗಳಲ್ಲಿ ಆತ್ಮವಿದ್ಯೆಯೇ 
ಶ್ರೇಷ್ಠವಿದ್ಯೆ. ನಾಲ್ಕು ಬಗೆ ಮುಕ್ತಿಗಳಲ್ಲಿ ಸಾಯುಜ್ಯಮುಕ್ತಿಯೇ ನಿಜವಾದ ಮುಕ್ತಿ. 
ಮಿಕ್ಕ ಯೋಗಗಳೆಲ್ಲ ರೋಗಗಳು. ಮಿಕ್ಕ ವಿದ್ಯೆಗಳೆಲ್ಲ ಕೂಗಿ ಸಾಯುವ ವಿದ್ಯೆಗಳು. 
ಸಾಯುಜ್ಯಮುಕ್ತಿ ಬಿಟ್ಟು ಉಳಿದ ಮುಕ್ತಿಗಳೆಲ್ಲ ಮಿಥ್ಯಾಮುಕ್ತಿಗಳಾಗಿವೆ. 


ಶಬ್ದಾರ್ಥ: ಮಿಥೈ-ಸುಳ್ಳು, ನಶ್ಚರ; * ಮುಕ್ತಿಯೊಳು=-ನಾಲ್ಕು ಬಗೆ ಮುಕ್ತಿಗಳಲ್ಲಿ (ಸಾಲೋಕ್ಯ, 
ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ). 


ವ್ರತಗಳೊಳು ಶಿವರಾತ್ರಿ, ಮಂತ್ರ 

ಪ್ರತತಿಯೊಳು ಗಾಯತ್ರಿ, ವಿದ್ಯಾ 

ವಿತತಿಯೊಳಗಧ್ಯಾತ್ಮ ವಿದ್ಯೆಯು, ಮತಳೊಳು ಶೈವ, | 
ಕ್ರತುಗಳೊಳು ಜಪ ಪಯಜ್ಞ, ಪೂಜಾ 

ಸ್ಥಿತಿಯೊಳಗೆ ನಿರ್ಗಣವು, ದೇವೋ 

ನ್ನತಿಯೊಳಗೆ ಶ್ರೀ ಮಲ್ಲಿಕಾರ್ಜುನದೇವನೇ ದೇವ ॥ ॥೧೧೯॥ 


511 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಾತ್ಪರ್ಯ: ನೋಂಪಿಗಳಲ್ಲಿ ಶಿವರಾತ್ರಿ ಶ್ರೇಷ್ಠ ಮಂತ್ರಸಮೂಹಗಳಲ್ಲಿ ಗಾಯತ್ರಿಮಂತ್ರ 
ಸಕಲವಿದ್ಯೆಗಳಲ್ಲಿ ಅಧ್ಯಾತ್ಮವಿದ್ಯೆ ಪರಮಶ್ರೇಷ್ಠ; ಉಪಾಸನೆಗಳಲ್ಲಿ ಶಿವೋಪಾಸನೆ 
ಹಿರಿದಾದುದು; ಯಜ್ಞಗಳ ಪೈಕಿ ಜಪಯಜ್ಞ ಉನ್ನತವಾದುದು; ಪೂಜಾರಾಧನೆಗಳಲ್ಲಿ 
ನಿರ್ಗುಣಾರಾಧನೆಯೇ ಅತ್ಯುನ್ನತವಾದುದು; ದೇವತಾ ಶ್ರೇಷ್ಠರಲ್ಲಿ ಶ್ರೀ ಮಲ್ಲಿಕಾರ್ಜುನ 
ದೇವನೇ ಅತಿ ಶ್ರೇಷ್ಠನಾದವನು. 


ಶಬ್ದಾರ್ಥ: * ವ್ರತ-ನೋಂಪಿ, * ಪ್ರತತಿ-ಸಮೂಹ; * ವಿತತಿ-ವೃ೦ದ; * ಕ್ರತು-ಯಜ್ಞ 
೫ ಪೂಜಾಸ್ಥಿತಿ-ಪೂಜಾರಾಧನೆ. 


ಟಿಪ್ಪಣಿ-೧: ಅಧ್ಯಾತ್ಮವಿದ್ಯೆಯು-ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ಎಂದು ಗೀತೆಯಲ್ಲಿ (ಅ-೧೦, 
ಶ್ಲೋ-೩೨) ಹೇಳಿದೆ. (ನಾನು ತಿಳಿವಳಿಕೆಯನ್ನುಂಟುಮಾಡುವ ವಿದ್ಯೆಗಳಲ್ಲೆಲ್ಲ ಮೋಕ್ಷವನ್ನು 
ಕೊಡತಕ್ಕ ಆತ್ಮವಿದ್ಯೆಯು ನಾನು- ಗೀತಾರ್ಥ ಚಂದ್ರಿಕೆ, ಪು-೨೨೫ ಅನು-ಹೊ.ಚಿ)) 


ಟಿಪ್ಪಣಿ-೨: ಯಜ್ಞಾನಾಂ ಜಪಯಜ್ಞೋಶಸ್ಕಿ (ಗೀತೆ, ಅ-೧೦, ಶ್ಲೋ-೨೫) [ಅಶ್ವಮೇಧ 
ಮೊದಲಾದ ಯಜ್ಞಗಳಲ್ಲಿ ಯಾವ ಹಿಂಸೆಯೂ ಇಲ್ಲದಂಥ ಜಪರೂಪವಾದ ಯಜ್ಞನಾನಾಗಿದ್ದೇನೆ- 
ಗೀತಾರ್ಥ ಚಂದ್ರಿಕೆ, ಪು-೨೨೩, ಅನು-ಹೊ.ಚಿ)] 





ಸೇವಿಸುವ ಮೃದ್ದಾರುಶಿಲೆಗಳೆ 

ದೇವತಾಪ್ರತಿಮೆಗಳು ಬುದ್ಧಿಯ 

ಭಾವದಿಂ ಕಲ್ಪಿತಗಳಾಗಿಯು ದೈವವೆನಿಪಾಗ | 

ಆವ ಕಲ್ಪತವಿಲ್ಲದಿರ್ಪ, ಸ್ವ 

ಭಾವಸಿದ್ಧವೆಯಾಗಿ ಬೆಳಗುವ, 

ಕೇವಲಾನಂದಸ್ವರೂಪನು ದೇವನೇಕಲ್ಲ? ॥ ॥೧೨೦॥ 
ತಾತ್ಪರ್ಯ: ಭಕ್ತಿಪೂರ್ವಕವಾಗಿ ಪೂಜಿಸುವ ಮಣ್ಣುಕಟ್ಟಿಗೆ ಕಲ್ಲು ಇವುಗಳಿಂದ 
ನಿರ್ಮಿತವಾದ ದೇವತಾವಿಗ್ರಹಗಳು ಮನುಷ್ಯನ ಬುದ್ದಿಚಾತುರ್ಕದ ಫಲವಾಗಿ 
ನಿರ್ಮಿತವಾಗಿ ದೇವರೆನ್ನಿಸಿಕೊಂಡಿವೆ. ಹೀಗಿರುವಾಗ, ಯಾವ ಕಲ್ಲಿತಭಾವಗಳಿಲ್ಲದೆ, 
ಸಹಜಸ್ಸಭಾವಸಿದ್ದವಾಗಿ ಪ್ರಕಾಶಿಸುತ್ತಿರುವ ಆನಂದಸ್ವರೂಪನಾದ ಪರಬ್ರಹ್ಮನು ಏಕೆ 
ದೇವರಲ್ಲ? 
ಶಬ್ದಾರ್ಥ: * ಸೇವಿಸುವ-ಭಕ್ತಿಪೂರ್ವಕವಾಗಿ ಪೂಜಿಸುವ; ಮೃದ್ದಾರುಶಿಲೆಗಳ (ಮೃತ್‌-ದಾರು-- 
ಶಿಲೆಗಳ)ಮಣ್ಣು, ಕಟ್ಟಿಗೆ, ಕಲ್ಲು ಇವುಗಳ. 


ಟಿಪ್ಪಣಿ: * ಕೇವಲಾನಂದಸ್ವರೂಪನು-ಆನಂದೋ ಬ್ರಹ್ಮೇತಿ ವ್ಯಜಾನಾತ್‌ (ಆನ೦ದಸ್ಹರೂಪ 
ನಾದವನು ಬ್ರಹ್ಮನು ಎಂದು ತಿಳಿಯತಕ್ಕದ್ದು) ಆದ್ದರಿಂದ ಪರಬ್ರಹ್ಮನು ದೇವನು. 


ಪಾಠಾಂತರ: ಭಾವದಿಂ ಕಲ್ಪಿತಗಳಾಗಿಯು ದೈವವೆನಿಪಾಗ- 
ಭಾವದಿಂಕಲ್ಪಿತಗಳಾ ದೇವತೆಗಳಹವಂತೆ (ಕು) 


512 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ದೇಹವೇ ದೇವಾಲಯವು ದಿಟ; 

ದೇಹಿಯೆನಿಸುವ ಜೀವ ದೇವನು; 

ಮೋಹವೇ ನಿರ್ಧಾಲ್ಕವಂತದನೇತಿಗಳೆದುಳಿದ | 

ಊಹಿಸಲು ಬಾರದ ಸ್ವಯಂಪ್ರಭೆ 

ಸೋಹಮೆಂಬುದೆ ಪೂಜೆ; ತನುವಿನ 

ಗಾಹಿನಾಹಾರಗಳೆ ಉಪಚಾರಗಳು ಕೇಳೆಂದ ॥ ॥೧೨೧॥ 


ತಾತ್ಪರ್ಯ: ಈ ದೇಹವೇ ಒಂದು ದೇವಸ್ಥಾನ ಎಂಬುದು ನಿಜ; ಜೀವನೇ ಅಲ್ಲಿ 
ವಾಸಮಾಡತಕ್ಕ ದೇವರು; ಮೋಹವೆಂಬುದೇ ನಿರ್ಕಾಲ್ಯವು; ಅಂಥ ಅಜ್ಞಾನವೆಂಬ 
ನಿರ್ಮಾಲ್ಕವನ್ನು ದೂರಮಾಡಿ ಉಳಿದ ಅಚಿಂತ್ಯ ವಾದ ಮತ್ತು ಸ್ವಯಂಪ್ರಕಾಶನಾದ 
ಸೋಹಂ “(ಅವನೇ ನಾನು) ಎಂಬ ಧ್ಯಾನವೇ ಪೂಜೆಯು. ಕೇವಲ 
ಶರೀರಧಾರಣೆಗಾಗಿ ಉಣ್ಣುವ ಆಹಾರಾದಿಗಳೇ ಉಪಚಾರಗಳು. 


ಶಬ್ದಾರ್ಥ: ಗಾಹಿನಾಹಾರ-ಶರೀರ ರಕ್ಷಣಾರ್ಥವಾದ ಊಟ. 


ಟಿಪ್ಪಣಿ: ದೇಹವೇ ದೇವಾಲಯವು-ಇದಕ್ಕೆ ಆಧಾರವಾದ ಪುರಾಣಶ್ಲೋಕ ಏನೆಂದರೆ: 
ದೇಹೋ ದೇವಾಲಯಃ ಪ್ರೋಕ್ತೋ ಜೀವೋ ದೇವಸ ಕ್ಫನಾತನಃ | 


ತ್ಯಜೇನಜ್ಜಾನನಿರ್ಮಾಲ್ಯಂ ಸೋತಹಂಭಾವೇನ ಪೂಜಯೇತ್‌ ॥ 


ಪ್ರಾರಬ್ಧ' ಕರ್ಮ (೧೨೨-೧೨೩) 

ಜ್ಞಾನದಿಂದಲಿ ಸಂಚಿತವು ಮಿಗೆ 

ಮಾನನಿಧಿ, ಆಗಾಮಿಕರ್ಮವು 

ಹಾನಿಯಪ್ಪುವು ವಂದಿಪರ ನಿಂದಿಪರ ದೆಸೆಯಿಂದ; । 

ತಾನು ತನುವಿಪ ಸ್ಪನ್ನವುಂಬನು; 

ಜ್ಞಾನಿಯಾಗಿಯು ಬಿಡದು ತನುವಿನ 

ಹಾನಿಯಹ ಪರಿಯಂತಲೆಲೆ ಪ್ರಾರಬ್ದಕರ್ಮಗಳು ॥ ॥೧೨೨। 
ತಾತ್ಪರ್ಯ: ಮಾನವಂತನಾದ ಶುಕನೇ ಕೇಳು, ಜ್ಞಾನಿಯಾದವನು ಹಿಂದೆ ಮಾಡಿದ 
ಪುಣ್ಯಪಾಪಗಳ ಸಮೂಹವು ಅಂತೆಯೇ ಮುಂದೆ ಮಾಡುವ ಪುಣ್ಯಪಾಪಕರ್ಗಗಳಲ್ಲಿ 
ಪುಣ್ಯಪಾಪಗಳೆರಡೂ ಜ್ಞಾನಿಯ ಪಾಲಿಗೆ ಇರುವುದಿಲ್ಲ. ಏಕೆಂದರೆ ಜ್ಞಾನಿಯ 
ಪುಣ್ಯವು ಜ್ಞಾನಿಯನ್ನು ವಂದಿಸುವವರಿಗೂ, ಜ್ಞಾನಿಯ ಪಾಪವು ಜ್ಞಾನಿಯನ್ನು 
ನಿಂದಿಸುವವರಿಗೂ ಹೋಗಿ ಕೊನೆಗೆ ಜ್ಞಾನಿಯು ತನ್ನ ಭಾಗಕ್ಕೆ ಯಾವ ಪುಣ್ಯ- 
ಪಾಪವೂ ಇಲ್ಲದವನಾಗುತ್ತಾನೆ. ಆದರೆ ಜ್ಞಾನಿಯಲ್ಲಿ ಶರೀರಾಭಿಮಾನಿಯಾದ ಜೀವನು 
ಪ್ರಾರಬ್ಧಕರ್ಕವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈ ಜನ್ಮದಲ್ಲಿ ಶರೀರವಿರುವವರೆಗೂ 
ಪ್ರಾರಬ್ಧಕರ್ಮವನ್ನು ಅನುಭವಿಸುತ್ತಾನೆ. 


513 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಪ್ರಾರಬ್ಧಕರ್ಕ-ವರ್ತಮಾನ ಜನ್ಮದ ಆರಂಭಕರ್ಮ (ಹಿಂದೆಮಾಡಿದ ಪ ಪಾಪಪುಣ್ಯಗಳನ್ನು 
ಚ "ಜನ್ಮದಲ್ಲಿ 'ಅನುಭವಿಸುವುದು) ಅನೇಕ ಸಂಚಿತಕರಗಳ ಮಧ್ಯದಲ್ಲಿ ಪರಿಪಕ್ಷವಾದ ಮತ್ತು 
ಈಶ್ವರನ ಇಚ್ಛೆ ಯಿಂದ ಈ ವರ್ತಮಾನ ದೇಹದಲ್ಲಿ ಆರಂಭವಾದ ಯಾವುದಾದರೊಂದು 
ಸಂಚಿತಕರವು (ಟಿಪ್ಪಣಿ: ವಿಚಾರಸಾಗರ, ಪ ಪು-೧೯೦. ವೇದಾಂತ ಪದಾರ್ಥ ಸುಜ್ಜಾ ವಿವರಣ 
ಕೋಶ) 


ಟಿಪ್ಪಣಿ-೨: ತಾನುತನುವಿಪ್ಪ ಪ್ಪನ್ನವುಂಬನು-ಶರೀರವಿರುವವರೆಗೂ ಪ ಪ್ರಾರಬ್ಧವನ್ನು ಅನುಭವಿಸುವನು 
(ಈ. ಸಂದರ್ಭದಲ್ಲಿ ಅ-೧೦, ಪ-೮೩ನೇ ಟಿಪ್ಪಣಿ ನೋಡಿ) 





ಸಗರಸಂತತಿ, ಭಾರ್ಗವನು, ಶತಿ, 

ಗಗನಮಣಿ, ದೇವೇ೦ದ್ರನಾತನ, 

ಮಗನು, ಮುಮ್ಮಗ, ಮೊದಲು, ಸ್ವೇಚ್ಛಾಪ್ರಾ ಾಪಿಫಲಯುತರು; 

ಮಗನೆ, ಕೇಳು ಪರೇಚ್ಛೆಯವರನು 

ಜಗದಲಿ ಹರಿಶ್ಚಂದ್ರ, ಕಲಶಜ 

ರಗಣಿತರನಿಚ್ಛೆಯಲಿ ಮಾಂಡವ್ಯಾರ್ಜುನಾದಿಗಳು ॥ ೧೨೩ 
ತಾತ್ಪರ್ಯ: ಸಗರ ಚಕ್ರವರ್ತಿಯ ವಂಶಜರು, ಪರಶುರಾಮನು, ಚಂದ್ರ-ಸೂರ್ಯರು, 
ದೇವೇಂದ್ರ ಅರ್ಜುನ, ಅಭಿಮನ್ಯು ಮೊದಲಾದವರು ಸ್ವೇಚ್ಛಾಪ್ರಾ ಪ್ರಫಲಯುತರು. 
ಇನ್ನು ಹರಿಶ್ಚಂದ್ರ, ಅಗಸ್ತ್ಯ ಮೊದಲಾದ ಅನೇಕರು ಪರೇಚ್ಛೆಯವರು. “ಮತ್ತೆ ಕೆಲವರು, 
ಮಾಂಡವ್ಯ ಅರ್ಜುನ ಮೊದಲಾದವರು ಅನಿಚ್ಛೆಯಲಿ 'ಇರುವವರು. ತನ್ನ ಇಷ್ಟಕ್ಕೆ 
ವಿರೋಧವಾಗಿ ಸುಖದುಃಖಗಳನ್ನು ಅನುಭವಿಸಿದವರು. ಹೀಗೆ ಎಲ್ಲ ಜ್ಞಾನಿಗಳೂ 
ಮೂರು ವಿಧ ಪ್ರಾರಬ್ಬಕರ್ಯಗಳಲ್ಲಿ ಒಂದಲ್ಲ ಒಂದರಲ್ಲಿ ಸಿಲುಕಿಕೊ೦ಡವರೇ ಆಗಿದ್ದಾರೆ. 
ಶಬ್ದಾರ್ಥ: ಕಲಶಜ-ಅಗಸ್ತ್ಯ; ಸ್ನೇಚ್ಛಾಪ್ರಾಪ್ತಿ ಫಲಯುತರು-ತಾನಾಗಿ ಬಯಸಿ ಪಡೆದುಕೊಂಡ 
ಫಲವನ್ನು ಅನುಭವಿಸಿದವರು; ಪರೇಚ್ಛೆಯವರು ಇತರರ ದಾಕ್ಷಿಣ್ಯಕ್ಕಾಗಿ ಸುಖದುಃಖಗಳನ್ನು 
ಅನುಭವಿಸಿದವರು; ಅನಿಚ್ಛೆಯಲಿ-ತನ್ನ ಇಷ್ಟಕ್ಕೆ ವಿರೋಧವಾಗಿ ಸುಖದುಃಖಗಳನ್ನು 
ಅನುಭವಿಸಿದವರು. 
ಟಿಪ್ಪಣಿ-೧: ಜ್ಞಾನಿಗೆ ಸ್ವೇಚ್ಛಾ, ಅನಿಚ್ಛಾ, ಪರೇಚ್ಛಾ ಎಂಬ ಭೇದದಿಂದ ೩ ವಿಧ ಪ್ರಾರಬ್ಧವೆಂದು 
ವಿದ್ಯಾರಣ್ಯರು ಪಂಚದಶಿ ಗ್ರಂಥದ ತೃಪ್ತಿದೀಪ ಭಾಗದಲ್ಲಿ ಹೇಳುತ್ತಾರೆ. 
ಟಿಪ್ಪಣಿ-೨: ಇನ್ನೊಬ್ಬರು ಪ್ರಾರಬ್ಧಕರ್ನವನ್ನು ಉತ್ತಮ, ಮಧ್ಯಮ, ಅಧಮ, ಅಧಮತರ, 
ಅಧಮಾತಮ ಎಂದು ೫ ವಿಧವಾಗಿ ಹೇಳುತ್ತಾರೆ. (ವಿಚಾರಸಾರ, ೩ನೇ ಭಾಗ, ತರಂಗ ೭, 
ಪುಟ-೨೩೬, ಅನು-ಸ್ವಾಮಿ ಶಂಕರಾನಂದ) 


ಟಿಪ್ಪಣಿ-೩: ಇಲ್ಲಿ ಬಂದ ವ್ಯಕ್ತಿಗಳ ಪೂರ್ವಕಥೆಗಳನ್ನು ಅನುಬ೦ಧವಾಗಿ ಕೊಟ್ಟಿದೆ: 


514 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಪೂರ್ವಕಥೆ-೧: ಸಗರಸಂತತಿಯ ಸ್ವೇಚ್ಛಾ ಪ್ರಾರಬ್ಧ 


ಸಗರಚಕ್ರವರ್ತಿಯು ನೂರನೇ ಯಜ್ಞವನ್ನಾರಂಭಿಸಿ ತನ್ನ ಅರವತ್ತು ಸಾವಿರ ಮಕ್ಕಳನ್ನು 
ಕಾವಲಿಟ್ಟು ಯಜ್ಞಾಶ್ವವನ್ನು ಮುಂದೆಬಿಟ್ಟನು.. ಅದು ಸಾಂಗವಾದರೆ ಅವನು ತನ್ನ ಪದವಿಗೆ 
ಬರುವನೆಂಬ ಅಸೂಯೆಯಿಂದ ಇಂದ್ರನು ಮಾರ್ಗಮಧ್ಯದಲ್ಲಿ ಮಾಯೆಯಿಂದ ಯಜ್ಞಾಶ್ವವನ್ನು 
ಕದ್ದು ಕೊಂಡುಹೋಗಿ ಪಾತಾಲದಲ್ಲಿ ತಪಸ್ಸು ಮಾಡುತ್ತಿದ್ದ ಕಪಿಲಯಖಷಿಗಳ ಹಿಂದೆ ಬಚ್ಚಿಟ್ಟನು. 
ಕುದುರೆಯನ್ನು ಕಾಣದೆ ಅರವತ್ತುಸಾವಿರ ಮಕ್ಕಳೂ ತಮ್ಮತಮ್ಮಲ್ಲಿ ಯೋಚನೆಯನ್ನು ಮಾಡಿ 
ಕುದುರೆಯು ಅದ್ಯ ಶ್ಯವಾದ ಸ್ಥಲವನ್ನೇ ಕೈಯಿಂದ ತೋಡುತ್ತ ಬಂದರು. ಅದು ದೊಡ್ಡದೊಂದು 
ಸುರಂಗವಾಗುತ್ತ "ಹೋಗಿ ಪಾತಾಲಕ್ಕಿ ಮುಟ್ಟಿತು. ಆ ಸುರಂಗದಲ್ಲಿ ಅರವತ್ತುಸಾವಿರ' ಮಕ್ಕಳೂ 
ಪಾತಾಲಕ್ಕಿಳಿದರು. ಅಲ್ಲಿ ತಮ್ಮ ಕುದುರೆಯು ಒಬ್ಬ ತಪ ಸಿಯ ಹಿಂದೆ ಇತ್ತು. ಅವನು 
ತಪಸ್ಸಿರೂಪದಿಂದ ಕುಳಿತಿರುವ ಕುದುರೆಗಳ್ಳನೆಂದು ಳದ ತೆ ಮಕ್ಕಳೆಲ್ಲರೂ ಗದ್ದಲವನ್ನು 
ಮಾಡಿ, ಅವನ ಸಮಾಧಿಯನ್ನು ಕೆಡಿಸಿದರು. ಇದರಿಂದ ಕಪಿಲರು ಕೋಪಗೊಂಡು ಕೇಬುಬಿಡುತ್ತಲೇ 
ಅವರತ್ತುಸಾವಿರ ಮಕ್ಕಳೂ ಸುಟ್ಟು ಬೂದಿಯಾದರು. ಹಿಗೆ ಆ ಮಕ್ಕಳು ದೈವಯೋಗದಿಂದ 
ತಮ್ಮ ಸುರಂಗವನ್ನು ತಾವೇ ಮಾಡಿಕೊಂಡು ಆ ಯಷಿಯನು  ಸಿಟಗೆಬ್ಬಸ' ತಮ್ಮ ಹೆಸರನ್ನು 
ತಾವೇ ಅಳಿಸಿಕೊಂದರು. 


ಪೂರ್ವಕಥೆ-೨: ಪರಶುರಾಮನ ಸ್ನೇಚ್ಛಾಪ್ರಾರಬ್ಧ (ಅ-೧೦, ಪ-೧೨೩) 
(ಅ-೨, ಪ-೬೧) ಕಥೆಯನ್ನೇ ಇಲ್ಲಿಗೆ ಅನ್ನಯಿಸಿಕೊಳ್ಳಬೇಕು. 
ಪೂರ್ವಕಥೆ-೩: ಪರಿಶಿಷ್ಟ-ಚಂದ್ರನ ಸ್ವೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಚಂದ್ರನು ಇಪ್ಪತ್ತೇಳು ದಕ್ಷಕನ್ಯೆಯರನ್ನು Wal ಅವನು ಎಲ್ಲರನ್ನೂ ಸಮದೃಷ್ಟಿಯಿ೦ದ 
ನೋಡಬೇಕಾದದ್ದು ನ್ಯಾಯವಾಗಿದ್ದರೂ "ಕೋಹಿಣಿಯ ಮೇಲೆ "ಮಾತ್ರ ಪಕ್ಷಪಾತವನ್ನಿಟ್ಟು 
ಕೊಂಡಿದ್ದನು. ಇದನ್ನು ಸಹಿಸಲಾರದೆ ಉಳಿದ ಹೆಂಡತಿಯರೆಲ್ಲರೂ ತಮ ದುರವಸ್ಥೆಯನ್ನು 
ತನ್ನ ತಂದೆಗೆ ತಿಳಿಸಿದರು. ದಕ್ಷನು ಚಂದ್ರನನ್ನು ಎರಡು ವೇಳೆ ಕರೆಯಿಸಿಕೊಂಡು ಚಾ 
ಹೇಳಿದನು. ಅದು ಫಲಕಾರಿಯಾಗಲಿಲ್ಲ. "ಆದ್ದರಿಂದ ದಕ್ಷನು ಮೂರನೇ ಸಲ ನೀನು 
ಕ್ಷಯರೋಗಿಯಾಗೆಂದು ಶಾಪವನ್ನು ಕೊಟ್ಟನು. ಹೀಗೆ ಚಂದ್ರನು ತನಗೆ ಕ್ಷಯರೋಗರೂಪವಾದ 
ದುಃಖವನ್ನು ತಾನಾಗಿ ತಂದುಕೊಂಡನು. 


. ಬಿ 
ಪೂರ್ವಕಥೆ-೪: ಸೂರ್ಯನ ಸ್ಟೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಸೂರ್ಯನು ದೇವತೆಗಳ ಬಡಗಿಯಾದ ವಿಶ್ವಕರ್ಮನ ಮಗಳಾದ ಛಾಯಾದೇವಿಯನ್ನು 
ತಾನಾಗಿ ವರಿಸಿದನು. ಛಾಯಾದೇವಿಯು ಮದುವೆಯಾಗಿ ಗ೦ಡನ ಮನೆಗೆ ಬ೦ದಮೇಲೆ 
ಸೂರ್ಯನ ತೇಜಸನ್ನು ತಡೆಯಲಾರದೆ ತನ್ನ ತಂದೆಗೆ ಹೇಳಿಕೊಂಡಳು. ಆಗ ವಿಶ್ವಕರ್ಮನು 
ಇದಕ್ಕೇನು ಮಾಡಬೇಕೆಂದು ಕೇಳಿದಾಗ ಸೂರ್ಯನು ಛಾಯಾದೇವಿಯ ಮೇಲೆ ತನಗಿರುವ 
ಪ್ರೇಮದಿಂದ ಆಕೆಗೆ ತಡೆಯುವಷ್ಟೇ ತನ್ನ ತೇಜಸ್ಸುಳಿಯುವಂತೆ ತಾನಾಗಿ ತನ್ನನ್ನು ಹಚ್ಚಿಸಿ 
ಉಜ್ಜಿಸಿಕೊಂಡು ತನ್ನ ಶರೀರದ ಪದರಗಳನ್ನು ತೆಗೆಸಿಕೊಂಡನು. 


515 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪೂರ್ವಕಥೆ-೫: ಇಂದ್ರನ ಸ್ವೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 
ಈ ಸ್ಥಲಕ್ಕೆ (ಅ-೨, ಪ-೯೦)ದ Wi ದರೂ ಅನ್ವಯಿಸಿಕೊಳ್ಳಬಹುದು. ಅಥವಾ 


ಇಂದ್ರನು ತನ್ನ ಪದವಿಯನ್ನುಳಿಸಿಕೊಳ್ಳುವದಕ್ಕಾಗಿ ವೃತ್ರಾಸುರನನ್ನು ಸಂಹಾರಮಾಡಿದನಷ್ಟೆ 
ವೃತ್ರಾಸುರನು "ಬ್ರಾಹ್ಮಣನು. ಠಃ ವಿಷಯವು ಇಂದ್ರನಿಗೆ ಗೊತ್ತಿತ್ತು. ಅವನನ್ನು ಕೊಂದು ತನ್ನ 
ಧ್ವಜವನ್ನೇ ರಿಸಬೇಕೆಂಬ ಉತ್ಸಾಹದಲ್ಲಿ ಅವನಿಗೆ ಮುಂದಾಗುವದು ಶೆಕ್ಕೆ ಬರಲಿಲ್ಲ. ವೃತಾಸುರನು 
ಸಾಯುತ್ತಲೇ ಬ್ರಹ್ಮಹತ್ಕಾದೋಷವು ಇಂದ್ರನನ್ನು ಅಟ್ಟಿಸಿಕೊಂಡು ಬಂತು. ಇಂದ್ರನು ಅದರ 
ಬಾಧೆಗೆ `ಬಲಿಯಾಗಲಾರದೆ ದೂರಹೋಗಿ ೫. ಒಂದು ಸರೋವರದಲ್ಲಿ ಮುಳುಗಿ 
ಅಲ್ಲೊಂದು ಕಮಲದ ನಾಳದಲ್ಲಿ ಅಡಗಿಕೊಂಡು ಎಷ್ಟೋ ಕಾಲವನ್ನು ಕಳೆದನಂತೆ. ಆಮೇಲೆ 
ದೇವತೆಗಳು- ತಪಸ್ಸುಮಾಡಿ ಆ ದೋಷವನ್ನು ಹಿಮ್ಮೆಟ್ಟಿಸಿ ಅವನನ್ನು ಹುಡುಕಿ ಹಿ೦ದಕ್ಕೆ 
ಕರೆದುತಂದರು. ಆದರೆ ಕೆಲವು ಕಾಲವಾದರೂ ಅಡಗಿಕೊಂಡಿರುವ ಸ್ಥಿತಿಯನ್ನು ಇಂದ್ರನು 
ತನ್ನಮೇಲೆ ತಾನಾಗಿ ತಂದುಕೊಂಡನು. 


ಹ ಇಬ್ನ 
ಪೂರ್ವಕಥೆ-೬: ಅರ್ಜುನನ ಸ್ಟೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಅರ್ಜುನನು ಧರ್ಮರಾಯನ ಯಜ್ಞಾಶ್ವವನ್ನು ಮುಂದೆ ಬಿಟ್ಟುಕೊಂಡು ಹೋಗುವಾಗ 
ಮಣಿಪುರವೆಂಬ ನಗರಿಗೆ ಬಂದನು. ಅಲ್ಲಿಯ ಅರಸನಾದ ಬಭ್ರುವಾಹನನು ಕುದುರೆಯ 
ಹಣೆಯ ಮೇಲಿದ್ದ ಲೇಖನವನ್ನು ನೋಡಿ ಕ್ಷಾತ್ರಸ್ತಭಾವದಿಂದ ಅದನ್ನು ಹಿಡಿದುಕಟ್ಟಿ 
ಅರ್ಜುನನೊಡನೆ ಯುದ್ಧಕ್ಕೆ ಸನ್ನಾಃ ಹವನ್ನು ಹೂಡಿದನು. ಈ ಸುದ್ದಿಯನ್ನು ಳದ ಅವನ 
ತಾಯಿಯಾದ ಚಿತ್ರಾಂಗದೆಯು ತನಗೆ ಅರ್ಜುನನು ಹಿಂದೆ ತೀರ್ಥಯಾ ತೆಗ ಬಂದಿದ್ದಾಗ 
ಪತಿಯಾಗಿ ತನ್ನನ್ನು ಇಲ್ಲಿಬಿಟ್ಟು ಹೋಗಿರುವ ಕಾರಣದಿಂದ ಅವನನ್ನು ಆದರದಿಂದ 
ಕಾಣಬೇಕೆಂದು ಹೇಳಿದಳು. ಹಾಗೆಯೇ ಆಗಲೆಂದು ಬಭ್ರುವಾಹನನು ತನ್ನ ಯೋಗ್ಯತೆಗೆ ತಕ್ಕ 
ಕಾಣಿಕೆಯೊಡನೆ ಅರ್ಜುನನಿಗೆ ವಿನಯದಿಂದ ಕಾಣಿಸಿಕೊಂಡು ತಾನು ಅರ್ಜುನನ ಮಗನಾದ್ದರಿಂದ 
ತಲೆವಾಗುವೆನೆಂದು ತಾನೇ ಹೇಳಿಕೊಂಡನು. ಮಹಾಶೂರನಾದ ಬಬ್ರುವಾಹನನ ಪುತ್ರತ್ವವನ್ನೊಪ್ಪಿ 
ಕೊಂಡು ಕಾರ್ಯವನ್ನು ಮುಂದುವರಿಸೆಂದು ಪರಿವಾರದವರೆಲ್ಲರೂ ಹೇಳಿದರು. ಆದರೂ 
ಕೇಳದೆ ಅರ್ಜುನನು ರಣರಂಗಕ್ಕೆ ಎದೆಗೊಟ್ಟ ಅಭಿಮನ್ಯುವೊಬ್ಬನೇ ತನಗೆ ಮಗನೇ ಹೊರತು 
ಕಟ್ಟಿದ ಕುದುರೆಯನ್ನು ಹೇಡಿತನದಿಂದ ಬಿಡುವವನು ಮಗನಲ್ಲವೆಂದು ಮುಂತಾಗಿ 
ಬಬ್ರುವಾಹನನನ್ನು ಚೆನ್ನಾಗಿ ಜರಿದು ತಾನಾಗಿ ಯುದ್ಧಕ್ಕೆ ಕಾಲು ಕೆರೆದನು. ಇದರಿಂದ ಕ್ಷುದ್ಧನಾದ 
ಬಭ್ರುವಾಹನನು “ಉಪಾಯಾಂತರವಿಲ್ಲದೆ ಯುದ್ಧವನ್ನಾ ್ಗರಂಭಿಸಿ ತನ್ನ ಬಾಣದಿಂದ ಅವನ 
ತಲೆಯನ್ನು ಕತ್ತರಿಸಿಬಿಟ್ಟನು. ಎಲ್ಲೆಲ್ಲಿಯೂ ಹಾಹಾಕಾರವೆದ್ದಿತು. ಇದನ್ನು ಕಂಡ ಚಿತ್ರಾಂಗದೆಯು 
ಅತ್ಯಂತ ದುಃಖಾರ್ತಳಾಗಲು ಮಗನಾದ ಬಬಜ್ರುವಾಹನನು "ಅರ್ಜುನನ 'ಬದುಕುವಿಕೆಗೇನಾದರೂ 
ಉಪಾಯವನ್ನು ಹೇಳೆಂದನು. ಆಕೆ ಪಾತಾಲದಲ್ಲಿ ತನ್ನ ತಂದೆಯಾದ ಆದಿಶೇಷನಲ್ಲಿರುವ 
ಸಂಜೀವಕಮಣಿಯನ್ನು ತರಹೇಳಿ ತನ್ನ ಆಪ್ತನಾದ ಪುಂಡರೀಕನೆಂಬ ಹಾವನ್ನು ಕಳುಹಿಸಿದಳು. 
ಪಾತಾಲದಲ್ಲಿ ಲ್ಲಿ ಧೃತರಾಷ್ಟ್ರನೆಂಬ ಹಾವು ಆದಿಶೇಷುಿಗೆ ಅಡ್ಡಬಂದು ಅರ್ಜುನನನ್ನು  ಬದುಕಿಸುವುದಕ್ಕೆ 
ಅದನ್ನು ಕೊಡಬಾರದೆದು ಹೇಳಿತು. ಇದರಿಂದ ಪುಂಡರೀಕನು ಬರಿಗಯ್ಯಾಗಿ ಬರಲು 
ಬಭ್ರುವಾಹನನು ಅಲ್ಲಿಗೆ ದಾಳಿಯಿಟ್ಟು ಅವರ ಸೊಕ್ಕನ್ನು ಮುರಿದು ರತ್ನವನ್ನು ತಂದನು. 
ಇಷ್ಟರಲ್ಲಿ ಆ ಧೃತರಾಷ್ಟ್ರನು ಅಸೂಯೆಯಿಂದ ಬಂದು ಯಾರಿಗೂ ಕಾಣದಂತೆ "ಅರ್ಜುನನ 
ತಲೆಯನ್ನು ಬಕದಾಲ್ಭ್ಯ (ರ ಆಶ್ರಮಕ್ಕೊಗೆದುಬಿಟ್ಟನು. ಆಗ ಶ್ರೀಕೃಷ್ಣನು ದ್ವಾರಕಿಯಿಂದ ಬಂದು 
ತನ್ನ ಸುದರ್ಶನದಿಲಿದ ಅರ್ಜುನನ ತಲೆಯನ್ನು ತರಿಸಿ ಸಂಜೀವಕದಿಂದ ಅದನ್ನು 
ಬದುಕಿಸಬೇಕಾಯಿತು. ಹೀಗೆ ಅರ್ಜುನನು ತನ್ನ ಮೃತ್ಯುವನ್ನು ತಾನಾಗಿ ತಂದುಕೊಂಡಿದ್ದನು. 


516 


ಅಧ್ಯಾಯ ೧೦ -— ಜೀವನ್ಮುಕ್ತಿ ನಿರೂಪಣ 


ಪೂರ್ವಕಥೆ-೭೬: ಅಭಿಮನ್ಯು ವಿನ ಸ್ನೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಕೌರವರಿಗೂ ಪಾಂಡವರಿಗೂ ಯುದ್ಧ ಜಾ ಒಮ್ಮೆ ಕೌರವರು ಚಕ್ರವ್ಯೂಹವೆಂಬ 
ಒಂದು ವ್ಯೂಹವನ್ನು ರಚಿಸಿದರು. ಆದರಲ್ಲಿ ಒಳಗೆ 'ಹೋಗಿ 'ಹೊರಗೆ ಬರುವುದಕ್ಕೆ ಬಹು 
ಸ್ವಲ್ಪ ಜನರು "ಮಾತ್ರ ಸಮರ್ಥರಾಗಿದ್ದರು. ಅರ್ಜುನನಿಗೆ ಈ ಸಾಮರ್ಥ್ಯವಿತ್ತು ಆದರೆ ಕೌರವರ 
ನಡೆಯವರು ಆ ದಿನ ಅರ್ಜುನನು ಸಂಶಪ್ತಕರೆಂಬುವರ ಮೇಲೆ ಬೇರೆಯಾಗಿ ಹೋಗುವಂತೆ 
ಎತ್ತುಗಡೆಯನ್ನು ಮಾಡಿದ್ದರು. ಏಕೆಂದರೆ "ಅರ್ಜುನನ ಹೊರತು ಬೇರೆ ಯಾರು ಬಂದರೂ 
ಅವರನ್ನು ಬೇಟೆಯಾಡಿಬಿಡುವೆವೆಂದು ಧೈರ್ಯವಿತ್ತು. ಪಾಂಡವರ ಕಡೆಯಲ್ಲಿ ಎಷ್ಟೋ ಜನ 
ಮಹಾರಥಿಕರಿದ್ದರೂ ಅವರಿಗೆ ಆ ವ್ಯೂಹವನ್ನು ಪ್ರವೇಶಿಸುವ ಸೂಟಿ ಕೊಡ ತಿಳಿದಿರಲಿಲ್ಲ. 
ಅರ್ಜುನನ ಮಗನಾದ ಅಭಿಮನ್ಯು ವಿಗೊಬ್ಬನಿಗೆ ರ ಗೊತ್ತಿತ್ತು. ಆದರೆ ಇನ್ನೂ ಬಾಲ್ಯದಲ್ಲಿರುವ 
ಕುಲದೀಪನಾದ ಮಗನ ಪ್ರಯಾಣಕ್ಕೆ ತಾಂಬೂಲವನ್ನು ಕೊಡುವುದು ಧರ್ಮರಾಯನ ಮನಸಿಗೆ 
ಬರಲಿಲ್ಲ. ತಾನು ವ್ಯೂಹವನ್ನು ಭೇದಿಸಿಕೊಂಡು ಒಳಕ್ಕೆ ಹೋಗಬಲ್ಲೆನೇ ಹೊರತು ಹೊರಕ್ಕೆ 
ಬರಲಾರೆನೆಂದು ಅಭಿಮನ್ಮುವಿಗೂ ತಿಳಿದಿತ್ತು. ಆದರೂ ಯಾರು "ಬೇಡವೆಂದರೂ ಕೇಳದೆ 
ಅಭಿಮನ್ಯು ಆ ವ್ಯೂ ಹಭೇದಕ್ಕೆ. ಮುಂದಾಳಾಗಿ ನಿಂತು ಜಗತ್ತಿನಲ್ಲಿ ಅಸದೃಶವಾದ ಪೌರುಷವನ್ನು 
ಪ್ರದರ್ಶನಮಾಡಿ ಅಪ್ರತಿಮವಾದ ತನ್ನ ಬಾಹುಬಲದಿಂದ " ಅಸಂಖ್ಯಾಕವೀರರನ್ನು ಧೂಳೆಬ್ಬಿಸಿ 
ಏಕಾಕಿಯಾದ ತಾನು ಅಪಾರವಾದ “ಏರುಬಲದ ಎದೆ ತಲ್ಲಣಿಸುವಂತೆ ಮಾಡಿ ಕೊನೆಗೆ 
ಷಡ್ರಥಿಕರ ಹೊಯ್ಲಿನಿಂದ ಆ ರಣರಂಗದಲ್ಲಿಯೇ ದೀರ್ಫವಿಶ್ರಾಂತಿಯನ್ನು ಹೊಂದಿದನು. 


ಪೂರ್ವಕಥೆ-೮: ಹರಿಶ್ಚಂದ್ರನ ಪರೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಒಮ್ಮೆ ಬ್ರಹ್ಮಲೋಕದಲ್ಲಿ ವಸಿಷ್ಠರು ಹರಿಶ್ಚಂದ್ರನ ಸತ್ಯವ್ರತವನ್ನು ಹೊಗಳಿದಾಗ ವಿಶ್ವಾಮಿತ್ರರು 
ಅದನ್ನು 'ಸುಳ್ಳುಮಾಡಿ 'ತೋರಿಸುತ್ತೇನೆಂದು ಶಪಥವನ್ನು ತೊಟ್ಟರು. ಭೂಲೋಕಕ್ಕೆ ಬಂದಮೇಲೆ 

ವಿಶ್ವಾಮಿತ್ರರು ಅದಕ್ಕೊಂದು ಯುಕ್ತಿಯನ್ನು ಮಾಡಿದರು. ಹರಿಶ್ಚಂದ್ರನು ಒಂದು ದಿನ ನಿದ್ರೆಯಲ್ಲಿದ್ದಾಗ 
ವಿಶ್ವಾಮಿತ್ರರು ಕನಸಿನಲ್ಲಿ ಬಂದು ರಾಜ್ಯದಾನವನ್ನು ಬೇಡಿದರು. ಮಹಾಉದಾರಿಯಾದ ಆ 
ರಾಜನು ಕನಸಿನಲ್ಲಿ ಅದಕ್ಕೊಪ್ಪಿದನು. ಬೆಳಗಾಗುತ್ತಲೇ ವಿಶ್ವಾಮಿತ್ರರು ಬಂದು ರಾಜ್ಯವನ್ನು ತನ್ನ 
ವಶಕ್ಕೆ ಕೊಡೆಂದು. ಕೇಳಿದರು. ಸತ್ಯವ್ರತನಿಷ್ಠನಾದ ಆ ರಾಜನು ಕನಸಿನಲ್ಲಿ ಆಡಿದ್ದನ್ನಾ ದರೂ 
ನಾನು ತಪ್ಪಲಾರೆನೆಂದು ರಾಜ್ಯವನ್ನೆಲ್ಲ ಅವರಿಗೊಪ್ಪಿಸಿಬಿಟ್ಟನು. ವಿಶ್ವಾಮಿತ್ರರು ಬೆರಗಾಗಿ ಮುಂದೇನು 
ಮಾಡಬೇಕೆಂದು ಮನಸ್ಸಿನಲ್ಲಿ ಯೋಚಿಸಿ ದಾನವೆಲ್ಲ ಅದರ ಚತುರ್ಥಾಂಶದ ಬೆಲೆಯ 
ದಕ್ಷಿಣಾಪೂರ್ವಕವಾಗಿರಬೇಕಾದ್ದರಿಂದ ದಕ್ಷಿಣೆಯನ್ನು "ಕೊಡೆಂದು ಗ೦ಟುಬಿದ್ದರು. ರಾಜ್ಯವೆಲ್ಲ 
ವಿಶ್ವಾಮಿತ್ರರದಾಗಿದ್ದದ್ದರಿಂದ ಅಲ್ಲಿ ಹರಿಶ್ಚಂದ್ರನು ಯಾವ ದವ್ಯಸಂಚಯವನ್ನು ಮಾಡುವದಕ್ಕೂ 
ಅವಕಾಶವಿರಲಿಲ್ಲ. ಆಗ ಅವನು 'ದಕ್ಷಿಣಾದ್ರವ್ಯದ ಸಂಪಾದನೆಗಾಗಿ ಹೆಂಡತಿಯನ್ನೂ, ಮಗನನ್ನೂ 
ಕಟ್ಟಿಕೊಂಡು ಕಾಶಿಗೆ ಹೋಗಿ, ಅಲ್ಲಿ ಹೆಂಡತಿಯನ್ನು ಮಾರುವದಕ್ಕೆ ನಿಂತನು. "ಎಶ್ವಾಮಿ ತನ 
ಮಾಯೆಯಿಂದ ಒಬ್ಬ ಬ್ರಾಹ್ಮಣನು ಬಂದು ಕೆಲವು “ಹಣವನ್ನು ಕೊಟ್ಟು ಚಂದ್ರಮತಿಯೆಂಬ 
ಆಕೆಯನ್ನು ದಾಸಿಯಾಗಿ ಕೊಂಿಡುಕೊಂಡನು. ಬಾಲನಾದ ರೋಹಿತಾಶ್ವನೂ ತಾಯಿಯ ಹಿಂದೆ 
ಹೋದನು. ಆ ಹಣದಿ೦ದಲೂ ದಕ್ಷಿನಾದ್ರವ್ಯವು ಪೂರ್ಣವಾಗಲಿಲ್ಲ. ಆಗ ಹರಿಶ್ಚಂದ್ರನು 
ತನ್ನನ್ನು ತಾನೇ ಮಾರಿಕೊಳ್ಳುವದಕ್ಕೆ ಕೂಡ ನಿಂತನು. ವಿಶ್ವಾಮಿತ್ರನ "ಮಾಯೆಯಿಂದ ಒಬ್ಬ 
ಚಂಡಾಲನು ಬಂದು ಅವನನ್ನು ಕೊಂಡುಕೊಂಡು ಶೃಶಾನವನ್ನು ಕಾಯುವದಕ್ಕೆ ಇಟ್ಟನು. 
ವಿಶ್ವಾಮಿತ್ರನ ದಕ್ಷಿಣಾದ್ರವ್ಯವು ಸಂದರೂ ಹರಿಶ್ಚಂದ್ರನ ಸತ್ಯವ್ರತವನ್ನು ಡಸ ಬೇಕೆಂಬ "ಹಠದಿಂದ 
ವಿಶ್ವಾಮಿತ್ರನು ತನ್ನ ಮಾಯೆಯನ್ನು ಇನ್ನೂ ಮುಂದು ಮಾಡಿದನು. ರೋಹಿತಾಶ್ಚನು ಒಂದು 

ದಿನ ಹುಡುಗರೊಡನೆ ಸಮಿತ್ತನ್ನು ತರುವದಕ್ಕೆ ಹೋಗಿದ್ದಾಗ ಹಾವು ಕಡಿದು ಸತ್ತನು. 


517 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಚಂದ್ರಮತಿಯು ಆ ಹುಡುಗನನ್ನು ಶೃಶಾನಕ್ಕೆ ತಂದಾಗ ಹರಿಶ್ಚಂದ್ರನಿಗೆ ಅವರ ಗುರ್ತು 
ಸಿಕ್ಕಿದರೂ ಶ್ಲಶಾನದ ಕಾಣಿಕೆಯನ್ನು ಕೊಟ್ಟ ಹೊರತು ಶಿಶುವಿನ ದಹನವಾಗಗೊಡುವದಿಲ್ಲವೆಂದು 
ಹರಿಶ್ಚಂದ್ರನು ಅಲ್ಲಿಯೂ ತನ್ನ ಸತ್ಯವನ್ನು ಳಸಿಕೊಂಡನು. ಆಮೇಲೆ ಆಕೆ ಶೃಶಾನದ ಕಾಣಿಕೆಯನ್ನು 
ತನ್ನ `ಓಡೆಯನಿಂದ ಪಡೆದು: ತರಲು ಹೋಗುವಾಗ ಆಕೆಯ ಮೇಲೆ ಕಳ್ಳತನದ ಆರೋಪವು 
ಬಂದು ಶ್ಲಶಾನದಲ್ಲಿ ಆಕೆಯ ಶಿರಸ್ಸನ್ನು ಹರಿಶ್ಚಂದ್ರನೇ ಕಡಿಯುವ ಪ ಪ್ರಸಂಗವೊದಗಿತು. ಅದಕ್ಕೂ 
ಹರಿಶ್ಚಂದ್ರನು ಹಿಂದುಮುಂದು ನೋಡಲಿಲ್ಲ. ಕೊನೆಗೆ ವಿಶ್ವಾಮಿತ್ರನು ಅವನ ಸತ್ಯವ್ರತಕ್ಕೆ ಮೆಚ್ಚಿ 
ಅದುವರೆಗೆ ಅವನ ಮೇಲೆ ಬಂದೊದಗಿದ ವಿವಿಧ ಪಸ ಸಂಗಗಳಲ್ಲಾ ಸ್ಪಪ್ನಪ್ರಾಯವಾಗಿ ಕಾಣುವಂತೆ 
ಮಾಡಿದರು. ಸ್ಪಪ್ನದಂತಾದರೂ ಆಗಲಿ; ಎಚ್ಚರದಂತಾದರೂ' ಆಗಲಿ; ಹರಿಶ್ಚಂದ್ರನ ಮನಸ್ಸು 
ವಿಶ್ವಾಮಿತ್ರರ ಹಠಕ್ಕಾಗಿ ಅನೇಕ ದುಃಖಪರಂಪರೆಗಳಿಗ ಎದೆಗೊಡಬೇಕಾಯಿತು. 


ಪೂರ್ವಕಥೆ-೯: ಅಗಸ್ತ ರ ಪರೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಅಗಸ್ತ್ಯರು ಲೋಪಾಮುದ್ರೆಯೆಂಬ hd ಲಗ್ಗಮಾಡಿಕೊಂಡರು. ಮನೆಗೆ 
ಬಂದಮೇಲೆ ಆಕೆ ರಾಜಭೋಗಗಳನ್ನೆಲ್ಲ He ಅದಕ್ಕಲ್ಲ ಬೇಕಾದಷ್ಟು ಹಣವನ್ನು 
ಪಡೆಯುವದಕ್ಕಾಗಿ ಇಲ್ಲಲನೆಂಬುವನ ಹತ್ತಿರಕ್ಕೆ ಹೋದರು. 'ಇಲ್ವಲನು ಮುನಿಗಳನ್ನೆಲ್ಲ 
ಸಾಯಿಸಬೇಕೆಂದು ಒಳಗೆ ತಂತ್ರವನ್ನು ಮಾಡುತಿದ್ದವನು. ಆ ತಂತ್ರಪೇನೆಂದರೆ: ಮುನಿಗಳು 
ಬರುತ್ತಲೇ ಅವರಿಗೆ ಭೋಜನಕ್ಕೆ ಮಂತಾಕ್ಷತೆಯನ್ನು ಕೊಡುವದು; ತನ್ನ ತಮ್ಮನಾದ ವಾತಾಪಿಯನ್ನು 
ಒಂದು ಮೇಕೆಯಾಗಿ ಮಾಡಿ ಅದನ್ನು ಸ್‌ ಊಟಕ್ಕಿಡುವದು; ಆಮೇಲೆ "ಏಹಿ ಮಃ 
(ವಾತಾಪಿಯೇ ಬಾ) ಎನ್ನುವದು; ಆಗ ವಾತಾಪಿಯು ಮುನಿಗಳ ಹೊಟ್ಟೆಯನ್ನೊಡೆದುಕೊಂಡು 
ಹೊರಗೆ ಬರುವದು; ಇದರಿಂದ ಮುನಿಗಳ ನಾಶವಾಗುವದು. ಅಗಸ್ತ ಕರು 'ಬಂದಾಗಲೂ 
ಇಲ್ಲಲನು ಅವರಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ಎಂದಿನಂತೆ ಭೋಜನದ ಉಪಚಾರವನ್ನು 
ಮಾಡಿದನು. ಊಟವಾಗುತ್ತಲೇ ಇಲ್ಲಲನು "ಏಹಿ ವಾತಾಪಿ' ಎನ್ನುವದರೊಳಗೆ ನಡೆದ 
ವೃತ್ತಾಂತವನ್ನು ಅಗಸ್ತ್ಯರು ತಮ ) ಜ್ಞಾನದ್ಯ ಷ್ಲಿಯಿಂದ ತಿಳಿದು ಹೊಟ್ಟೆಯ ಮೇಲೆ ಕೈಆಡಿಸಿ 
ವಾತಾಪಿ ಜೀರ್ಣೋಧದ' (ವಾತಾಪಿಯೇ ಅರಗಿಹೋಗು) ಎಂದರು. ಅವರ ತಪಃಪ್ರಭಾವದಿಂದ 
ಅವರ ಮಾತಿನಂತೆ ಆಯಿತು. ಆದರೂ ಇಲ್ವಲನ ಕೆಟ್ಟ ಉದ್ದೇಶದಿಂದ ಅಗಸ್ತ್ಯರು ಇಂಥ 
ಅಪಾಯಕ್ಕೆ ಒಳಗಾಗಬೇಕಾಗಿ ಬಂದಿತ್ತು. 


ಪೂರ್ವಕಥೆ-೧೦: ವಸಿಷ್ಠರ ಪರೇಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ತ್ರಿಶಂಕುವೆ೦ಬ ರಾಜನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕೆಂದು ಬಯಸಿ, ಅದಕ್ಕೆ ಯಜ್ಞವನ್ನು 
ಮಾಡಿಸಿರೆಂದು ತನ್ನ ಪುರೋಹಿತರಾದ ವಸಿಷ್ಠರ ಬಳಿಗೆ ಬಂದನು. ವಸಿಷ್ಠರು ರು 
ಸಾಧ್ಯವಿಲ್ಲವೆಂದು ಹೇಳಿಬಿಟ್ಟರು. ತಾನು ಮತ್ತೊಬ್ಬರಿಂದಾದರೂ ಅದನ್ನು ಸಾಧಿಸುವೆನೆಂದು 
ರಾಜನು ಹೇಳಲು ಈ ಅವಿನಯಕ್ಕಾಗಿ ವಸಿ ಸಿಷ್ಠರು "ಅವನಿಗೆ ಚಂಡಾಲನಾಗೆಂದು ಶಾಪವನ್ನು 
ಕೊಟ್ಟರು. ಅದನ್ನು ಲಕ್ಷ ಮಾಡದೆ ಏನಾದರೂ ಮಾಡಿ ಯಾರಿಂದಾದರೂ ಆ ಯಜ್ಞವನ್ನು 
ಮಾಡಿಸಿಕೊಳ್ಳಬೇಕಿಂದು * ಅವನ ಮನಸಿನಲ್ಲಿ ಬಾಧಿಸುತ್ತಿತ್ತು. ಹೀಗೆ ಸಮಯವನ್ನು ಕಾಯುತ್ತಿರುವಾಗ, 
ಹನ್ನೆರಡು ವರ್ಷದ ವೀರಕ್ಷಾಮ ಬಂತು. ಆಗ ವಿಶ್ವಾಮಿತ್ರರು ಎಲ್ಲಿಯೋ 
ತಪಶ್ಚರ್ಯೆಯಲ್ಲಿದ್ದದ್ದರಿಂದ ಅವರ. ಹೆಂಡತಿಯು ಕೊನೆಗೆ ತನ್ನ ಮಕ್ಕಳಲ್ಲೊಬ್ಬನನ್ನು ಮಾರಿ 
ಜೀವಿಸಬೇಕೆಂಬಷ್ಟು 'ಷ್ಟಸ್ಥಿತಿಗೆ ಒಳಗಾಗಿದ್ದಳು. ಆಗ ತ್ರಿಶಂಕುರಾಜನು ತನಿಕರದಿಲಿದ ಆ 
ಕುಟುಂಬವನ್ನೆಲ್ಲ ರಕ್ಷಣೆಮಾಡಿದನು. ವಿಶ್ವಾಮಿ ತ್ರನು ತಪಸ್ಸಿನಿಂದ ಹಿಂದಿರುಗಿ ಬಂದಮೇಲೆ 
ಅವನಿಗೆ ಈ ಸುದ್ದಿಯೆಲ್ಲ ತಿಳಿಯಿತು. ತ್ರಿಶಂಕುವಿಗೇನಾದರು ಪ್ರತ್ಯುಪಕಾರವನ್ನು ಮಾಡಬೇಕೆಂದು 
ಅವನ ಮನಸ್ಸಿನಲ್ಲಿ ಹುಟ್ಟಿತು. ಅವನು ರಾಜನ ಇಷ್ಟಾರ್ಥವನ್ನು ಕೇಳಿದಾಗ ರಾಜನು ತಾನು 


518 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಸಶರೀರಸ್ಪರ್ಗಕ್ಕಾಗಿ ಯಜ್ಞವನ್ನು ಮಾಡುವ ಇಚ್ಛೆಯನ್ನು ಪ್ರಕಟಿಸಿದನು. ಅದನ್ನು ತಾನು 
ಮಾಡಿಸುತ್ತೇನೆಂದು ಅವನಿಂದ ಯಜ್ಞವನ್ನಾ ರಂಭಿಸಿ ಎಲ್ಲರಿಗೂ ಹೇಳಿಕಳುಹಿಸಿದಂತೆ "ವಸಿಷ್ಠರ 
ಮಕ್ಕಳಿಗೂ ಹೇಳಿ ಕಳುಹಿಸಿದನು. ಕ್ಷತಿಯಪುರೋಹಿತನು ಚಂಡಾಲದೀಕ್ಷಿತನಿಗೆ ಮಾಡಿಸುವ 
ಯಜ್ಞಕ್ಕೆ ತಾವು ಬರುವುದಿಲ್ಲವೆಂದು ನ ವಸಿಷ್ಠರ ಮಕ್ಕಳು ತಿರಸ್ಕರಿಸಿಬಿಟ್ಟರು. “ಆಗ ವಿಶ್ವಾಮಿತ್ರನು 
ಶಾಪವನ್ನು ಕೊಟ್ಟು ಅವರನ್ನೆಲ್ಲ ಸಾಯಿಸಿಬಿಟ್ಟನು. ಆಗ ವಂಶವು "ಉಚ್ಛೆ ದವಾದ ಮೇಲೆ 
ಬದುಕಿ ಮಾಡಬೇಕಾದದ್ದೇನೆ೦ದು ವಸಿಷ್ಠರು "ತಮ್ಮನ್ನು ತಾವೇ ಹಗ್ಗದಲ್ಲಿ ಬಿಗಿದುಕೊಂಡು 
“ವಿಪಾಶಾ' ಎಂಬ ನದಿಯಲ್ಲಿ ಬಿದ್ದರು. ವಂಶವು “ ಚೆಳೆಯಬೇಕೆಂಬ ಇಚ್ಛೆಯು ಅವರಲ್ಲಿ 
ಬಲವಾಗಿದ್ದದ್ದರಿಂದ ಅವರು ಸಾಯಲಿಲ್ಲ. ಗಂಟುಗಳು ತಮಗೆ ತಾವೇ ಕಳಚಿಕೊಂಡವು. 
ಕೊನೆಗೆ ತಾವು ಎಲ್ಲಿಯಾದರೂ ಮರಣವನ್ನು ಪಡೆಯಬೇಕೆಂದು ಹೋಗುತ್ತಿರುವಾಗ ಅವರ 
ಮಗನಾದ ಶಕ್ತಿ ಎಂಬುವನ ಹೆಂಡತಿಯು ಹಿ೦ಬಾಲಿಸಿದ್ದಳು. ಅವಳ ಗರ್ಭದಲ್ಲಿ 
ವೇದೊಚ್ಚಾರವಾಗುತ್ತಿರುವದು ಅವರಿಗೆ ಕೇಳಿಸಿತು. ಆಗ ಅವರು ವಂಶದ ಅಂಕುರವಿರುವದೆಂದು 
ಮನಸಿಗೆ ಸಮಾಧಾನವನ್ನು ಮಾಡಿಕೊಂಡು ಪ್ರಾಣವನ್ನುಬಿಟ್ಟರು. ಹೀಗೆ ವಿಶ್ವಾಮಿತ್ರರು ತನಗೆ 
ಉಪಕಾರವನ್ನು ಮಾಡಿದ “ರಜನಿಗೆ ಹಿತವನ್ನು ಮಾಡುವ “ಸಡಗರದಲ್ಲಿ ವಸಿ ಸಿಷ್ಠರು ಇಂಥ 
ದುರಂತವಾದ "ದುಃಖಕ್ಕೆ ಗುರಿಯಾಗಬೇಕಾಯಿತು. 


ಪೂರ್ವಕಥೆ-೧೧: ಮಾಂಡವ್ಯರ ಅನಿಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಮಾಂಡವ್ಯರು ತಪಸ್ಸು ಮಾಡುತ್ತ ಕುಳಿತಿರುವಾಗ se ಕಳ್ಳರು ತಾವು ಕದ್ದುತಂದ ಹಣದ 
ಗ೦ಟನ್ನು "ಅವರ ಬಳಿಯಲ್ಲಿಟ್ಟು ಹೋದರು. ಕಳ್ಳರನ್ನು ಹುಡುಕುತ್ತ ಬಂದ ರಾಜದೂತರು 
ಮಾಂಡವ್ಯರನ್ನು ಹಿಡಿದುಕೊಂಡು ಹೋದರು. ರಾಜನು 'ಮಾಂಡವ್ಯರನ್ನು ಚಯ 
ಮಹಾತಪಸಿ ಪಸ್ತಿಗಳಾದ ಮಾಂಡವ್ಯರು ಅದರಿಂದ ಸಾಯಲಿಲ್ಲ. ಪ್ರತಿದಿನವೂ ಎಷ್ಟೋ ಯಷಿಗಳು 
ಅವರ ದರ್ಶನಕ್ಕೆ ಬಂದು "ಹೋಗುತ್ತಿದ್ದರು. ಇದನ್ನು ಕಂಡು ರಾಜನು ಇವರು 
ಅಪರಾಧಿಗಳಾಗಿರಲಾರರೆಂದು ಮಾಂಡವ್ಯರನ್ನು “ಶೂಲದಿಂದ ಕತ್ತ ಇಳಿಸಿದನು. ಆ ಸಮಯದಲ್ಲಿ 
ಒಂದು ಚೂರು ಶೂಲವು ಆಸನದಲ್ಲಿ ಮುರಿದುಕೊಂಡಿತು. ಆಗ ಮಾಂಡವ್ಯ ರಿಗೆ 
ಅಣಿಮಾಂಡವ್ಯ ರೆಂದು ಹೆಸರಾಯಿತು. ಹೀಗಾಗುವ ಸ್ಥಿತಿಯು ತಮ್ಮ ಹಿತಕ್ಕಾಗಿ ಮಾಂಡವ್ಯರು 
ಬಯಸಿದ್ದೂ 'ಅಲ್ಲ; ಇತರರು ಬಯಸಿದ್ದೂ ಅಲ್ಲ. ಅಂತೂ "ಮಾಂಡವ್ಮರು ಅದನ್ನು 
ಅನುಭವಿಸುವದು "ತಪ್ಪಲಿಲ್ಲ. 


ಪೂರ್ವಕಥೆ-೧೨: ಅರ್ಜುನನ ಅನಿಚ್ಛಾ ಪ್ರಾರಬ್ಧ (ಅ-೧೦, ಪ-೧೨೩) 


ಅರ್ಜುನನು ದೇವಲೋಕಕ್ಕೆ ಹೋಗಿದ್ದಾಗ ಅಲ್ಲಿ ಜ.56 ಬಳಿಯಲ್ಲಿ ಗಾಯನವನ್ನು 
ಕಲಿಯುತ್ತ ಒಂದು ದಿನ ಊರ್ವಶಿಯ ನರ್ತನವನ್ನು ಬೆರಗಾಗಿ ನೋಡುತ್ತಿದ್ದನು. ಇದನ್ನು ಕಂಡವರು 
ಅರ್ಜುನನು ಊರ್ವಶಿಯನ್ನು ಮೋಹಿಸ ಸಬಹುದಂದು ತಿಳಿದು ಈ ಸುದ್ದಿಯನ್ನು ಇಂದನಿಗೆ 
ತಿಳಿಸಿದರು. ಬಹುದೂರವಾದ ಭೂಲೋಕದಿಂದ ಬಂದಿರುವ ತನ್ನ ಪ್ರಿಯಪುತ್ತನಾದ ಅರ್ಜುನನಿಗೆ 
ಇಷ್ಟಪೂರ್ತಿಯು ಮಾಡಿ ಕಳುಹಿಸಬೇಕೆಂದು ಇಂದ್ರನು ಚಿತ್ರಸೇನನನ್ನು ಕರೆದು ಅವರಿಬ್ಬರಿಗೂ 
ಗಂಟುಹಾಕುವಂತೆ ಹೇಳಿದನು. ಇಂದ್ರನ ಆಜ್ಞೆಯನ್ನು ಊರ್ವಶಿಗೆ ಹೇಳಿ ಚಿತ್ರಸೇನನು ಆಕೆಯನ್ನು 
ಅರ್ಜುನನ ಮನೆಗೆ ಕಳುಹಿಸಿದನು. ಚಿತ್ರಸೇನ ಉದ್ದೇಶವನ್ನು ತಿಳಿಯದೆ ಅರ್ಜುನನು ಆಕೆಯನ್ನು, 
ಕಾಣುತ್ತಲೇ ಮಾತೃಭಾವದಿ೦ಂದ ನಮಸ್ಕಾರಮಾಡಿದನು. "ಅರ್ಜುನನನ್ನು ಕಾಮುಕತೆಯಿಂದ ಕಾಯುತ್ತಿದ್ದ 
ಊರ್ವಶಿಯು ತನ್ನ ್ನ್ನ ಉದ್ದೇಶವನ್ನು ವ್ಯಕ್ತಮಾಡಿದಾಗ ತನ್ನ ತಂದೆಯಾದ ಇಂದನಿಗೂ ತನ್ನ ವಂಶದ 
ಮೂಲಪುರುಷನಾದ ಪುರೂರವನಿಗೂ ಪತಿ ್ಲಿಯೆನಿಸಿಕೊಂಡಾಕೆಯನ್ನು ಮಾತೃಭಾವದ 'ಹೊರತು 


519 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬೇರೆ ಭಾವನೆಯಿಂದ ನೋಡಲಾರೆನೆಂದು ಅವನು ಹೇಳುತ್ತಲೇ ನಿರಾಶಳಾದ ಊರ್ವಶಿಯು ತನ್ನ 
ಕಾಮಾಂಧತೆಯ ವೇಗದಲ್ಲಿ ನಪುಂಸಕನಾಗೆಂದು ಶಾಪವನ್ನು ಕೊಟ್ಟಳು. ಈ ನಪುಂಸಕತ್ವವು ಮುಂದೆ 
ಅವನು ವಿರಾಟನಗರದಲ್ಲಿ ಅಜ್ಞಾತವಾಸದಲ್ಲಿರುವದಕ್ಕೆ ಅನುಕೂಲವಾಯಿತು. ಆದರೂ ಇದು 
ತನಗೆ ಬೇಕೆನಿಸಿದ್ದೂ ಅಲ್ಲ; ಇತರರಿಗೆ ಬೇಕೆನಿಸಿದ್ದೂ ಅಲ್ಲ. ಅಂತೂ ಅರ್ಜುನನು ಒ೦ದು ವರ್ಷ 
ನಪುಂಸಕನಾಗಿ ಕಾಲಹಾಕಬೇಕಾಯಿತು. 





ಈ ಪರಿಯಲಧ್ಯಾತ್ಮಬೋಧೆಯ 

ದೀಪದಿಂ ದ್ವೈಪಾಯನನು ಹೃ 

ದ್ವಾಪಕ ಮಹಾಮೋಹವೆನಿಸಿರ್ಪಂಧಕಾರವನು । 
ರೂಪುಗೆಡಿಸಲು, ಶುಕಮುನೀಶ್ವರ 

ತಾಪವಡಗಿದ ಶಾಂತಶೀತಲ 

ದೀಪವಹ ಚಂದಿಕೆಯ ಸುಖದ ಸಮಾಧಿಯಲಿ ನಿಂದ ॥ ॥೧೨೪। 


ತಾತ್ಪರ್ಯ: ಈ ರೀತಿಯಾಗಿ ವ್ಯಾಸಮಹರ್ಷಿಯ ಅಧ್ಯಾತ್ಮವಿದ್ಯೆಯೆಂಬ ಜ್ಯೋತಿಯ 
ಬೆಳಕಿನಿಂದ ಶುಕಮುನಿಯ ಹೃದಯದಲ್ಲಿ ವ್ಯಾಪಿಸಿಕೊಂಡಿದ್ದ ಮಹಾಮೋಹವೆಂಬ 
ಗಾಢಾಂಧಕಾರವನ್ನು ಪರಿಹರಿಸಲು, ಶುಕನ ಮನಸ್ಸಿನಲ್ಲಿ ಅಶಾಂತಿಯೆಂಬ ಬೇಗೆ 
ಅಡಗಿ ಶಾಂತಿಯೆಂಬ ಶೀತಲಜ್ಯೋತಿ ಚಂದ್ರನ ಬೆಳುದಿಂಗಳು ಹಬ್ಬಿತು. ಆಗ 
ಅವನು ನಿಜಸುಖವೆಂಬ ಸಮಾಧಿಯಲ್ಲಿ ಸ್ಥಿರಗೊಂಡನು. 


ಶಬ್ದಾರ್ಥ: ಚಂದ್ರಿಕೆಯ-ಬೆಳದಿ೦ಗಳಿನ; ರೂಪುಗೆಡಿಸಲು-ಪರಿಹರಿಸಲು; * ನಿಂದ= 
ಸ್ಥಿರಗೊಂಡನು. 





ದೇಹವೇ ಶ್ರೀಶೈಲ; ಶಿಖರವ 

ದೂಹಿಸಲು ತಿಳಿಯುತ್ತಮಾಂಗವು; 

ಸೋಹಮೆನಿಸುವ ಪ್ರತ್ಯಗಾತ್ಮನೆ ಮಲ್ಲಿಕಾರ್ಜುನನು; । 

ಮೋಹರಿಪ ಸುಜ್ಜಾನರಸದ ಪ್ರ 

ವಾಹವೇ ಪಾತಾಲಗಂಗೆಯ 

ದಾಹ! ಸಹಜಾನಂದಗುರುಪದಭಕ್ತಿಯೇ ಮುಕ್ತಿ ॥ ॥೧೨೪॥ 


ತಾತ್ಪರ್ಯ: ಈ ದೇಹವೆಂಬುದೇ ಶ್ರೀಶೈಲಗಿರಿ. ತಲೆ ಶ್ರೀಶೈಲಗಿರಿಯ ಶಿಖರವಿದ್ದಂತೆ 
ತಿಳಿ; ಸೋಹಂ (ಆತ್ಮನೇ ನಾನು) ಎಂದೆನಿಸಿಕೊಳ್ಳುವ ಪ್ರತ್ಯಗಾತ್ಮನೇ ಮಲ್ಲಿಕಾರ್ಜುನ 
ದೇವನು; ಉಕ್ಕಿಬರುತ್ತಿರುವ ಸುಜ್ಜಾನರೂಪವಾದ ಆತ್ಮರಸ ಪ್ರವಾಹವೇ ಪರಿಶುದ್ಧ 
ಪಾತಾಳಗಂಗೆಯಾಗಿದೆ; ಆಹಾ! ಸಹಜಾನಂದ ಗುರುವಿನ ಪಾದಸೇವನ ಭಕ್ತಿಯೇ 
ಮುಕ್ತಿಯಾಗಿದೆ. 


520 


ಅಧ್ಯಾಯ ೧೦ - ಜೀವನ್ಮುಕ್ತಿ ನಿರೂಪಣ 


ಶಬ್ದಾರ್ಥ: * ಉತ್ತಮಾಂಗ-ಶಿರ, ತಲೆ; ಮೋಹರಿಪ =ಉಕ್ಕುತ್ತಿರುವ; ಸೋತಹಂ-ಆತ್ಮನೇ 
ನಾನು; ಶ್ರೀಶೈಲ-ಶೀಶೈ ಲಗಿರಿ; ಪ್ರತ್ಯಗಾತ್ಮ-ಜೀವನಿಂದ ಬೇರೆಯಾದ ಆತ್ಮ * ಗುರುಪದಭಕ್ತಿ- 
ಗುರುಪಾದಸೇವನಾಭಕ್ಕಿ. 


ಪದವಿಭಾಗ: ಪಾತಾಳಗಂಗೆಯದಾಹ-(ಪಾತಳಗಂಗೆಅದು4೬೮ಹ!) 


ಶ್ರೀಮದಾಶ್ರಿತ ಭಕ್ತಜನ ಸು 

ಪ್ರೇಮ, ಸುರಮುನಿವಂದಿತಾಂಘ್ರಿಮ 

ಹಾಮಹಿಮ, ಮಧುಸೂದನಪ್ರಿಯ, ಮಾರಸಂಹಾರ, । 
ತಾಮರಸಸಖಕೋಟಿಸನ್ನಿಭ 

ರೋಮಕೂಪನಿಮಗ್ಗಭುವನ 

ಸ್ತೋಮ, ಶ್ರೀಗಿರಿಮಲ್ಲಿಕಾರ್ಜನ ಸಲಹು ಮೂಜಗವ ॥ ೧೨೫ 


ತಾತ್ಪರ್ಯ: ಸಂಪದ್ಯುಕ್ತನಾಗಿ ತನ್ನನ್ನು ಆಶ್ರಯಿಸಿದ ಭಕ್ತಜನರಲ್ಲಿ ಕಾರುಣ್ಯವುಳ್ಳವನಾಗಿ, 
ನಾರದಾದಿ ದೇವಮುನಿಗಳಿಂದ 'ವಂದಿಸಲ್ಪಟ್ಟ ಪಾದಕಮಲಗಳುಳ್ಳ ಮಹಾಮಹಿಮಾ 
ವಂತನಾದವನೇ, ಮಧುಸ೦ಹಾರಿಯಾದ ಶ್ರಿ ಶ್ರೀಕೃಷ್ಣನ ಮಿತ್ರನೇ, ಮನ್ನಥಸಂಹಾರಿಯೇ, 
ಕೋಟಿಸೂರ್ಯಸಮಕಾಂತಿಯುಕ್ತನಾಗಿ ರೋಮಕೂಪಗಳಲ್ಲಿ ಸಕಲಭುವನಾವಳಿ 
ಗಳನ್ನು ಒಳಗೊಂಡಿರುವನೇ ಶ್ರೀಮಲ್ಲಿಕಾರ್ಜುನನೇ, ಮೂರುಲೋಕದ 
ಜೀವರಾಶಿಯನ್ನು ಕಾಪಾಡು. 


ಶಬ್ದಾರ್ಥ: ತೇ ಶ್ರೀಮತ್‌-ಸ೦ಪದ್ಯುಕ್ತನಾದ; * ಸುರಮುನಿ-ನಾರದ; * ಅಂಘ್ರಿನಪಾದ; 
ತೇ ತಾಮರಸ ಸಸಖ-ಸೂರ್ಯ ಸ ರೋಮಕೋಪನಿಮಗ್ಗಭುವನಸ್ತೋಮ- =ರೋಮಕೂಪಗಳಲ್ಲಿ 
ಸಕಲ ಭುವನಗಳನ್ನು ಆಡಗಿಸಿಕೊಂಡವನೇ; ೩ ಸಲಹುವಕಾಪಾಡು. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆಯನ್ನು ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 
ಮುಕ್ತಾಯ 
ಶ್ರೀಮತ್ಸರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದಗುರುವರ್ಯ ಪಾದಕಮಲ 


ಭೃಂಗಾಯಮಾಣ ಸಹವಾಸಿ ಹಲಾಗಂಂಗ ವಿರಚಿತವಾದ ಅನುಭವಾಮೃ ತವೆಂಬ 
"ಗಂಥದಲ್ಲಿ ಜೀವನ್ಮುಕ್ತಿ ನಿರೂಪಣ ಎಂಬ ಹತ್ತನೆಯ ಅಧ್ಯಾಯವು ಮುಗಿದುದು 


52% 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸಾರಸಂಗ್ರಹ 
ಹತ್ತನೆಯ ಅಧ್ಯಾಯ - ಜೀವನ್ಮುಕ್ತಿ ನಿರೂಪಣ 


ಇಷ್ಟೆಲ್ಲ ವಿಚಾರಗಳನ್ನೂ ಸುಮ್ಮನೆ ಕೇಳಿಬಿಡುವ ಮಾತ್ರದಿಂದ ಮನುಷ್ಯನು ಕೃತಾರ್ಥನಾಗಲಾರನು. 
ಅವಿದ್ಯೆ ಸಲಾಡ್‌ ಪಂಜಕ್ಷೇಶಗಳು, ಅರಿಷಡ್ಬರ್ಗ, ಅಷ್ಟಮದ, ಅಷ್ಟಪಾಶ, ಷಡೂರ್ಕಿ 
ಈಷಣತ್ರಯಗಳು, ತ್ರಿವಿಧವಾಸನೆಗಳು-ಇವುಗಳೆಲ್ಲ ತೊಲಗಿ ಅಷಾ ಂಗಯೋಗನಿಷ್ಠೆಯೂ 
ವಾಸನಾಕ್ಷಯವೂ ಮೈಗೂಡುವಷ್ಟು ವಿಚಾರವು ಪರಿಪುಷ್ಟಿಯಾದಾಗ ಸರ್ವಸಂಶಯಗಳೂ 
ಪರಿಹಾರವಾಗಿ ಅದ್ವೈತಜ್ಞಾನವು ಮನಸ್ಸಿನಲ್ಲಿ ಮೂಡುವದು. ಆಗಲೇ ಸಂಸಾರದುಃಖದ 

ನಾಶ. ಆಗಲೇ ಸಹಜಾನಂದ. ಅದರಲ್ಲಿ ತಾದಾತ್ಮ್ಯ ವನ್ನು ಪಡೆದ ಜ್ಞಾನಯೋಗಿಯು ಕೇವಲ 
ಆತ್ಮಸ್ವರೂಪನಾಗಿರುವನು. 


ಜಗತ್ತಿನಲ್ಲಿ ಸಂಸಾರವೆಂಬುದು ನಿಜವಾಗಿ ಯಾರಿಗೂ ಯಾವಾಗಲೂ ಇಲ್ಲವೇ ಇಲ್ಲ. ಅದು 
ಅಜ್ಞಾನದಿಂದ ಮಾತ್ರ ತೋರುತ್ತಿದ್ದು, ಬ್ರಹ್ಮಜ್ಞಾನದಿಂದ ಪ ಪರಿಹಾರವಾಗುವದು. ಆ ಬ್ರಹ್ಮವನ್ನು 
ಇದಿರಿಟ್ಟು ಆರಿಗೂ ತೋರಿಸುವದಕ್ಕಾಗುವುದಿಲ್ಲ. ಏಕೆಂದರೆ ಅದು ಅವರ ಸ್ವರೂಪವೇ 
ಆಗಿರುವದು. ತಾನಲ್ಲದ್ದರಲ್ಲಿ ತಾನೆಂಬಭಿಮಾನವನಿ ಟ್ವಿದ್ದ-ಅನಾತ್ಮಗಳ-ಮೇಲಣ ಅಭಿಮಾನವನ್ನು 
ಕಳೆಯುವದರಲ್ಲಿಯೇ ಶಾಸ್ತ್ರಗಳ ಮತ್ತು ಗುರುಗಳ ಉಪ ಪಯೋಗ. ಇವುಗಳಿಂದ ಪಡೆದ 
ಜೀವನ್ನುಕ್ತಿಸಿತಿಗೆ | ಜ್ಞಾನರಕ್ಷೆ ತಪಸ್ಸು ಸರ್ವಸಂವಾದ, ದುಃಖಕ್ಷಯ, ಸುಖಾವಿರ್ಭಾವ-ಎಂಬೈದು 
ಪ್ರಯೋಜನಗಳು ವವಹಾರದ್ದಷ್ಟಿಗೆ ಕಾಣುವವು. ಜೀವನ್ಮುಕ್ತನ ಶರೀರವು ಪ್ರಾರಬ್ಬದಿಂದ 
ಯಾವ ತಿಗತಿಗಳಲ್ಲಿದ್ದರೂ ಅವನ ಮನಸ್ಸು ಸರ್ವಕ್ಕೂ ಸಾಕ್ಷಿಯಾಗಿ ನಿರ್ಲೇಪವಾಗಿರುವದು. 
ಅವನು ಇದ್ದದ್ದನ್ನು ಬಿಡುವದಿಲ್ಲ; ಇಲ್ಲದ್ದನ್ನು ಬಯಸುವದಿಲ್ಲ ಅವನು ಹುಡುಗರಿಗೆ ಹುಡುಗರಂತೆ 
ದೊಡ್ಡವರಿಗೆ ದೊಡ್ಡವರಂತೆ ಇರುವನು. ಅವನು ತನ್ನ ಯೋಗಕ್ಷೇಮಕ್ಕಾಗಲಿ ಇತರರ 
ಯೋಗಕ್ಷೇಮಕ್ಕಾಗಲಿ “ಹೆಚ್ಚಿನ ಬೆಲೆಯನ್ನು ಕೊಡುವದಿಲ್ಲ. ಸಮಬುದ್ಧಿಯು ಅವನ ಮುಖ್ಯಲಕ್ಷಣ 
ವಾಗಿರುವದು. ಅವನು “ಅನ್ನ ವಸಗಳನ್ನು ಶರೀರರಕ್ಷಣೆಗೆ ತಕ್ಕಷ್ಟೇ ಗಹಿಸುವನು. "ಇಂಥ 
ಜೀವನ್ಮುಕ್ತನನ್ನು ಪೂಜಿಸುವವರಿ ಅವರಿಷ್ಟಾರ್ಥ ಸಿದ್ಧಿಯಾಗುವದು. ಈ ಯೋಗಿಗಳಲ್ಲಿ 
ಕೆಲವರು “ಕೇವಲ ಅಧಿಕಾರಿಗಳಿಗೆ ಮಾತ್ರ ಉಪದೇಶಿಸುತ್ತ "ಉಳಿದ ಕಾಲದಲ್ಲಿ ತಮ್ಮಾನಂದದಲ್ಲಿ 
ತಾವಿರುವರು. ಇನ್ನು ಕೆಲವರು ಅಧಿಕಾರಿಗಳಿಗೆ ತತ್ತ್ವವನ್ನೂ ಅನಧಿಕಾರಿಗಳಿಗೆ. ಅಧಿಕಾರಪ್ರಾಸ್ತಿಯ 
ಸಾಧನಗಳನ್ನೂ ಹೇಳುತ್ತಲೇ ತಮ್ಮ ಕಾಲವನ್ನು ಕಳೆಯುವರು. ಜೀವನ್ಮುಕ್ತಿ ಸ್ಥಿತಿಯಿಲ್ಲದಂಥ 
ಬರೀ ವೇಷಧಾರಿಸಂನ್ಯಾಸಿತ್ವವು ಮುಕ್ತಿಯ ಚಿಹ್ನ ವಲ್ಲ. ಜೀವನುಕ್ತರಿಗೆ ಎಲ್ಲರಿಗಿರುವಂತೆ ಇರುವ 
ಹಾಗೆ ಕಾಣುವ ದೇಹವು ತನ್ನ ಪ್ರಾರಬ್ಧಕರವನ್ನೆಲ್ಲ ಮುಗಿಸುವವರೆಗೂ ಇದ್ದೇ ಇರುವದು. 
ಆದರೆ ಜೀವನ್ನುಕ್ತರಿಗೆ ಅದರ. ಮೇಲಿನ ಅಭಿಮಾನವಿಲ್ಲದ್ದರಿಂದ ಅದಕ್ಕೊದಗುವ ಸುಖ 
ದುಃಖಗಳಿಗೆ ಅವರು ಭಾಗಿಗಳಾಗುವದಿಲ್ಲ. ಆ ದೇಹವು ಸತ್ತಮೇಲೆ ಅವರಿಗೆ ಮತ್ತೆ ದೇಹವಿಲ್ಲ. 


kk kok 


522 


ಹನ್ನೊಂದನೆಯ ಅಧ್ಯಾಯ 
ನಿರ್ಗಣಾರಾಧನೆಯ ನಿರ್ಣಯ 


ಸೂಚನೆ 


ನಿರ್ಗಣಾರಾಧನೆಯ ಶುಕಗೆ ಸ 

ಮಗ್ರವೆನೆ ಬೋಧಿಸಿದನಾ ಮುನಿ 

ವಿಗ್ರಹ ಪರಾಶರತನೂಜನುದಗ್ರತೇಜದಲಿ ॥ 
ಸೂಚನೆ ಪದ್ಯ: ಪರಾಶರ ಪುತ್ರರೂ ಪರಮ ಶ್ರೇಷ್ಠ ತೇಜೋಮೂರ್ತಿಗಳೂ ಆದ 
ವ್ಯಾಸರು ಶುಕಮುನಿಗೆ ಪೂರ್ಣವಾಗಿ ನಿರ್ಗುಣನಾದ ಪರಬ್ರಹ್ಮನನ್ನು ಆರಾಧಿಸುವ 
ಪರಿಯನ್ನು ಬೋಧಿಸಿದರು. 
ಶಬ್ದಾರ್ಥ: ನಿರ್ಗಣಾರಾಧನೆ:ಯಾವ ಉಪಕರಣಗಳೂ ಇಲ್ಲದ ಪೂಜೆ ಅಥವಾ ನಿರ್ಗುಣ 
ಬ್ರಹ್ಮದ ಪೂಜೆ; * ಮುನಿವಿಗ್ರಹ-ಮುನಿಶ್ರೇಷ್ಠ ಪರಾಶರ ತನುಜನು-ಪರಾಶರ ಪುತ್ರ ವ್ಯಾಸನು; 


ಟಿಪ್ಪಣಿ: ಸೂಚನೆ- ಷಟ್ಪದಿ ಕಾವ್ಯಗಳಲ್ಲಿ ಅಧ್ಯಾಯದ ಸಾರವನ್ನು ಅರ್ಥ ಷಟ್ಪದಿಯಲ್ಲಿ ಹೇಳುವ 
ಪದ್ಯ 





ಇಷ್ಟದೇವತಾ ಸ್ತುತಿ (೧-೩) 

ಭೂಮಿಜಲತೇಜೋನಿಲಾಂಬರ 

ವಾ ಮಹಾಪ್ರಲಯದಲಿ ವಿಧಿ, ಹರಿ, 

ಕಾಮವೈರೀಶ್ಚರ ಸದಾಶಿವ ಸತ್ತ್ವಗುಣಸಹಿತ 

ಆ ಮಹಾಮಾಯೆಯಲಿ ಲಯಿಸುವ 

ವಾ ಮಹಾತ್ಮಳು ಲಯಿಪಳೀತನೋ 

ಛೀ ಮಹಾತ್ಮನನರಿಯಲಳವೇ ಶ್ರೀಗಿರೀಶ್ಚರನ ॥ ION 
ತಾತ್ಪರ್ಯ: ಬ್ರಹ್ಮ ವಿಷ್ಟು, ರುದ್ರ ಈಶ್ವರ, ಸದಾಶಿವರು ಕಲ್ಪಾಂತ ಕಾಲದಲ್ಲಿ 
ಸತ್ತ ಗುಣಸಹಿತನಾಗಿ ಆ ಮಹಾಶಕ್ತಿ ಸಮೂಹವೆನಿಸಿದ ಮಾಯೆಯಲ್ಲಿ ಬಿದ್ದು 
ಲಯವಾಗಿ ಹೋಗುವರು. ಇನ್ನು ಆ ಮಾಯೆಯು ಶ್ರೀಗಿರೀಶ್ವರನಲ್ಲಿ ಲಯವಾಗುವಳು 
ಎ೦ದ ಮೇಲೆ ಮಹಾತ್ಮನಾದ ಶ್ರೀಶೈಲಮಲ್ಲಿಕಾರ್ಜುನನ ಹಿರಿಮೆಯನ್ನು ಯಾರೂ 
ಅರಿಯಲು ಸಾಧ್ಯವಿಲ್ಲ. 
ಶಬ್ದಾರ್ಥ: ಭೂಮಿ-ಪೃಥ್ವಿ; ಜಲ=ನೀರು; ತೇಜ=ಬೆಳಕು, ಅನಿಲವಾಯು; ಅಂಬರ-ಆಕಾಶ; 


ಈ ಐದು ಪಂಚಭೂತಗಳು; ವಿಧಿ-ಬ್ರಹ್ಯ ಹರಿ-ವಿಷ್ಟು ಕಾಮವೈರಿ- ರುದ್ರ; ಈಶ್ವರಎಹರ; 
ಸದಾಶಿವ ಈ ಐವರೂ ಪಂಚಭೂತಗಳ ಅಧಿದೇವತೆಗಳು (ವಿವರಗಳಿಗೆ ಅಧಾ ಯ ೪ ಪದ್ಯ 


523 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


೨೯ ನೋಡಿ); ಶ್ರೀಗಿರೀಶ್ವರ-ಶ್ರೀಶೈಲಮಲ್ಲಿಕಾರ್ಜುನ ದೇವ; ಸತ್ತ್ವಗುಣಸಹಿತ-ತಮೋಗುಣವನ್ನು 
ರಜೋಗುಣವನ್ನು ಸತ್ತ್ವಗುಣವು ಹೊಡೆದು ಹಾಕಿದ ಮೇಲೆ ಆ ಸತ್ತ್ವಗುಣವು ಮಾಯೆಯಲ್ಲಿ 
ಲಯವಾಗುತ್ತದೆ; * ಲಯವಾಗು-ಅಡಗು; ಈತನೊಳು ಲಯಿಪಳು-ಶ್ರೀಗಿರೀಶ್ವರನಲ್ಲಿ 
ಲಯವಾಗುವಳು ಎಂದ ಮೇಲೆ ಶ್ರೀಗಿರೀಶ್ವರನನ್ನು ನಿರ್ಗುಣ ಬ್ರಹ್ಮವೆಂದು ಹೇಳಿದಂತಾಯಿತು. 


ಟಿಪ್ಪಣಿ: ಈ ಪದ್ಯವು ಮಹಾಭಾರತದ ಕೆಳಗಿನ ಶ್ಲೋಕಗಳ ತಾತ್ತರ್ಯಗಳನ್ನು ಒಳಗೊಂಡಿರುತ್ತದೆ. 
ಜಗತ್ತತಿಷ್ಠಾ ದೇವರ್ಷೇ ಪೃಥಿವ್ಯಪ್ಸು ಪ್ರಲೀಯತೇ । 

ತೇಜಸ್ಯಾಪಃ ಪ್ರಲೀಯನ್ಷೇ ತೇಜೋ ವಾಯೌ ಪ್ರಲೀಯತೇ ॥ 
ವಾಯುಶ್ಚಲೀಯತೇ ವ್ಯೋಮ್ನಿತಚ್ಚಾವ್ಯಕ್ತೇ ಪ್ರಲೀಯತೇ । 

ಅವ್ಯಕ್ತಂ ಪುರುಷೇ ಬ್ರಹ್ಮನಿರ್ಗುಣೇ ಸಂಪ್ರಲೀಯತೇ ॥ 


ಮಹಲಿಂಗರಂಗ ಪದ್ಯದಲ್ಲಿ ಹೇಳಿರುವ ಭೂತಾದಿಗಳ ಲಯಕ್ಕೆ ಬದಲಾಗಿ ಇಲ್ಲಿ ಆಯಾ 
ಅಭಿಮಾನಿದೇವತೆಗಳ ಲಯವನ್ನು ಹೇಳಿದೆ. ಅಭಿಮಾನಿ ದೇವತೆಗಳಿಗೂ ಆಯಾ ಉಪಾಧಿಗಳ 
ಲಯದಿಂದಲೇ ಲಯವನ್ನು ಕಲ್ಪಿಸಬೇಕಾಗುತ್ತದೆ. ಉಪಾಧಿಗಳ ಗುಣಗಳು ಕಡಿಮೆಯಾಗುತ್ತ 
ಬಂದ ಹಾಗೆಲ್ಲ ಆಯಾ ಅಭಿಮಾನಿಗಳಿಗೆ ಸೂಕ್ಷ್ಮತ್ತವೂ ಸಿದ್ದಿಯಾಗುವುದರಿಂದ ನಿರ್ಗಣನಾದ 
ಪರಮೇಶ್ವರನು ಪರಮಸೂಕ್ಷ್ಮನೆಂದು ಹೇಳಿದಂತೆ ಆಗುವುದು. ಈ ಅಭಿಪ್ರಾಯವು ಸೂತ 
ಸಂಹಿತೆಯ ೪ನೇ ಖಂಡದ ೧೧ನೇ ಅಧ್ಯಾಯದಲ್ಲಿಯೂ ಅಭಿಮಾನಿ ದೇವತೆಗಳನ್ನು 
ಹಿಡಿದುಕೊಂಡೇ ಸ್ಪಷ್ಟವಾಗಿ ಬರೆದಿರುವುದು. 


ಪಾಠಾಂತರ: ರಾ ಮಹಾತ್ಮಳು ಲಯಪಳೀತನೊಳೀ ರಾ ಮಹಾಶಕ್ತಾ ಕವಳೀತನೊಳಾ (ಕು) 





ಜಾತಿಧರೃವನುಳಿದು, ಹಿರಿಯರ 

ಮಾತುಗಳನತಿಗಳೆದು, ಸ್ವೇಚ್ಛಾ 

ರೀತಿಯಲಿ ವಿಸಟಂಬರಿದು ವರ್ತಿಸುವ ಮನುಜರಿಗೆ । 

ನೀತಿಯನು ಬಿಟ್ಟಿರ್ದ ನೀಚರಿ 

ಗಾತತಾಯಿಗಳಿಂಗುಮಧಮರಿ 

ಗೋತು ಪೇಳದಿರರಿದು ಮರೆದೀ ಅನುಭವಾಮೃತವ ॥ ॥೨॥ 


ತಾತ್ಪರ್ಯ: ವರ್ಣಾಶ್ರಮ ಧರ್ಮವನ್ನು ತೊರೆದು, ದೊಡ್ಡವರ ಮಾತುಗಳನ್ನು 
ತಿರಸ್ಕರಿಸುತ್ತಾ ಮನಸ್ಸಿಗೆ ಬಂದಂತೆಲ್ಲಾ ನಡೆದುಕೊಳ್ಳುವ ಆರು ಬಗೆಯ ಧರ್ಮದ್ರೋಹ 
ಮಾಡುವ ಈ ಆತತಾಯಿಗಳಿಗೆ, ಮಹಾಪಾಪಿಗಳಿಗೆ ಮರೆತೂ ಈ ಅನುಭವಾಮೃತವನ್ನು 
ಹೇಳಬಾರದು. 


ಶಬ್ದಾರ್ಥ: ಅತಿಗಳೆದು-ಮೀರಿ, ತಿರಸ್ಕರಿಸಿ, ಧಿಕ್ಕರಿಸಿ; ವಿಸಟಂಬರಿದು-ಮನಸ್ಸಿಗೆ ಬ೦ದ ಹಾಗೆಲ್ಲಾ 
ನಡೆದುಕೊಂಡು; * ನೀತಿಯನು-ಸನ್ನಡತೆಯನ್ನು; ಸ ಮರೆತೂ-ಲಪ್ಪಿ ತಪ್ಪಿಯೂ; 
ಆತತಾಯಿ-ಕೊಲ್ಲುವುಕ್ಕೆ ಸನ್ನಾಹ ಮಾಡುವವನು. 


524 


ಅಧ್ಯಾಯ ೧೧ - ನಿರ್ಗುಣಾರಾಧನೆಯ ನಿರ್ಣಯ 


ಟಿಪ್ಪಣಿ: ಆತತಾಯಿ- ೧. ಬೆ೦ಕಿಯನಿಟ್ಟವನು; ೨. ವಿಷವನ್ನು ಕುಡಿಸಿದವನು; ೩. ಶಸ್ತ್ರದಿಂದ 
ಹೊಡೆದವನು; ೪, ಧನವನ್ನು ಕದ್ದವನು: ೫. ಕ್ಷೇತ್ರ (ಭೂಮಿ) ವನ್ನು ಅಪಹರಿಸಿದವನು; ೬. 
ಹೆಂಡತಿಯನ್ನು ಕೊಂದು ಹೋದವನು; ಈ ಆರು ಜನರೂ ಆತತಾಯಿಗಳಿಂದು ಮಹಾಭಾರತವು 
(ಗೀತೆ ಹ ಪ-೩೬) ಹೇಳುತ್ತದೆ. 





ಭೂತದಯೆಯುಳ್ಳವರಿಗೆ, ಭುವನ 

ಖ್ಯಾತರಿಗೆ, ಬುಧಜನರ ಬುದ್ಧಿಯ 

ನೋತುಕೇಳುವರಿಂಗೆ, ಭವದಲಿ ಭೀತಿಯುಳ್ಳವರಿಗೆ, | 
ನೀತಿಯಲಿನಡೆವರಿಗೆ, ನಿಗಮ 

ವ್ರಾತಗಳನಾಚರಿಸುವವರಿಗು 

ಮೇತರಲ್ಲಿಯು ನಿಸ್ತ ಸ್ನಹರಿಗರುಹನುಭವಾಮೃ ತವ ॥ ॥೩॥ 


ತಾತ್ಪರ್ಯ: ಸಕಲ ಜೀವಿಗಳಲ್ಲಿ ದಯೆಯುಳ್ಳವರಿಗೆ, ಲೋಕದಲಿ ಶ್ರೇಷ್ಠರೆಂದು 
ಪ್ರಸಿದ್ದರಾದವರಿಗೆ, ಜ್ಞಾನಿಗಳ ಹತೋಪದೇಶವನ್ನು ಪ್ರೀತಿಯಿ೦ದ ಆಲಿಸುವವರಿಗೆ, 
ಸಂಸಾರ ಬಂಧನದಲ್ಲಿ ಸಿಲುಕಿ ಪುನರ್ಜನ್ಮ ತಾಳಬೇಕೆಂಬ ಹೆದರಿಕೆಯುಳ್ಳವರಿಗೆ, 
ಸಚ್ಚಾರಿತ ತ್ರ್ಯವುಳ್ಳವರಿಗೆ ವೇದ ಪ್ರಮಾಣಗಳನ್ನು ನಂಬಿ ವಿದ್ಯುಕ್ತವಾಗಿ ನಡೆದು 
ಕೊಳ್ಳುವವರಿಗೆ, ಎಲ್ಲ ವಿಚಾರಗಳಲ್ಲು ಪ್ರಾಮಾಣಿಕರಾದವರಿಗೆ ಈ ಅನುಭವಾಮೃತ 
ಗ್ರಂಥವನ್ನು ಬೋಧಿಸಬೇಕು. 


ಶಬ್ದಾರ್ಥ: * ಭೂತದಯೆಯುಳ್ಳವರಿಗೆ-ಸಕಲ ಪ್ರಾಣಿಗಳಲ್ಲಿ ದಯೆಯುಳ್ಳವರಿಗೆ;* ಭುವನ 
ಖ್ಯಾತರಿಗೆಜಗತ್ಪಸಿದ್ಧರಾದವರಿಗೆ; ೫ ಓತುಕೇಳುವರಿಂಗೆ-ಪೀತಿಯಿಂದ ಆಲಿಸುವ ಭಕ್ತರಿಗೆ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 





ಪ್ರಶ್ನೆ (೪-೬) 
ಚಿತ್ತವಿಸು ಮುನಿವರ್ಯ, ನಿರ್ಗುಣ 
ವಸ್ತುವಿಂಗುಪಚಾರಕಲ್ಪನೆ 
ಗೆತ್ತಣದು ಪೂಜಾವಿಧಾನದ ದ್ರವ್ಯಪರಿಕರವು ? । 
ಸತ್ಯವಾದದ್ವೈತದಲ್ಲಿ ಪ್ರ 
ವರ್ತಿಸುವದೆಂತಹಹ ನಿರುಪಮ 
ಚಿತ್ತು ! ಪೂಜಕಪೂಜ್ಯವೆಂಬುದು ಚಿತ್ರವಾಯ್ತೆಂದ ॥ (೪ 


ತಾತ್ಪರ್ಯ: ಶುಕಯೋಗಿಯೇ ಕೇಳು, ನಿರ್ಗುಣಾರಾಧನೆಯ ಪರಬ್ರಹ್ಮನನ್ನು 
ಆವಾಹನಾದಿ ಷೋಡಶೋಪಚಾರಾದಿಗಳಿಂದ ಆರಾಧಿಸುವುದು ಹೇಗೆ? ಪೂಜಾ 
ವಿಧಾನದ ದ್ರವ್ಯ ಸಾಧನಗಳನ್ನು ಬಳಸುವುದು ಹೇಗೆ? ಏಕೆಂದರೆ ಎರಡಿದ್ದರೆ ಒ೦ದರಲ್ಲಿ 


525 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಇನ್ನೊಂದನ್ನು ತೊಡಗಿಸಬಹುದು, ಒಂದೇ ಇರುವಾಗ ತಾನೇ ತನ್ನಲ್ಲಿ ತೊಡಗಿಸಿ 
ಕೊಳ್ಳುವುದು ಹೀಗೆ ಅಸಮಾನ ಚಿತ್ತು ಎರಡಿದ್ದರೆ ಒಂದು ಪೂಜಕವು (ಪೂಜೆಯ 
ಸಾಧನ) ಇನ್ನೊಂದು ಪೂಜ್ಯವೂ (ಪೂಜಿಸಿಕೊಳ್ಳುವ ವಸ್ರು) ಆಗಬಹುದು. ಆದರೆ 
ಒಂದೇ ಬರುವಾಗ ಅದು ಹೇಗೆ ಹೊಂದೀತು? ಅಚ್ಚರಿಯಾದ ಸಂಗತಿ ಇದು. 


ಶಬ್ದಾರ್ಥ: ಚಿತ್ತಿವಿಸು-ಆಲಿಸು; 


ಟಿಪ್ಪಣಿ: ಅವತರಣಿಕೆ- ಇಲ್ಲಿ ಶಿಷ್ಯನು ಬ್ರಹ್ಮನೇ ತಾನೆಂಬ ವಾಕ್ಯದ ಶ್ರವಣವನ್ನು ಮಾಡಿದ 
ಮೇಲೆಯೂ ತತಾ ಫ್ವರ್ಥವನ್ನು  ಮನಗಾಣಲಸಮರ್ಥನಾಗಿಯೂ ಮತು ್ರು ಚಿತ್ತಶುದ್ದಿಗಾಗಿ ಅದುವರೆಗೆ 
ಅನೇಕ ಉಪಕರಣಗಳಿಂದ ತಾನು ಮಾಡುತ್ತಿದ್ದ ಸಗುಣ ಪೂಜಾ ವಿಧಾನವನ್ನಾದರೂ 
ಮುಂದುವರೆಸದಂತೆ ಕರ್ತ್ಯತ್ವಕ್ರಿಯೆ ಎಂಬಿವೆಲ್ಲ “ಚಿತ್ರದ ವಿಕಾರಗಳೆಂಬ ಭಾವನೆಯಿಂದ 
ತಡೆಯಲ್ಪಟ್ಟವನಾಗಿಯೂ "ಇರುವ ಸ್ಥಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಭಿಪ್ರಾಯವನ್ನು 
ಎರಡು ಪದ್ಯಗಳಲ್ಲಿ ಹೇಳುವುದಕ್ಕೆ ಹೊರಟಿದ್ದಾನೆ. 





ನಿತ್ಯ ನಿರ್ಗುಣ ನಿರ್ವಿಕಾರ ನಿ 

ರಸ್ತ ಸಕಲೋಪಾಧಿಯಹ ಪರ 

ತತ್ತ್ವ ತಾನೇ ಕರ್ತೃವಾಗಿರಲೆತ್ತಣುಪಚಾರ? । 
ಕರ್ತೃಕರ್ಯಕ್ರಿಯೆಗಳೆಂಬಿವು 

ಚಿತ್ತದ ವಿಕಾರಗಳತೀಂದ್ರಿಯ | 

ವಸ್ತುವಿಗೆ ಪೂಜಾವಿಧಾನ ಪಶಸವಲ್ಲೆಂದ ॥ ॥೫॥ 


ಅಗಳು 


ತಾತ್ಪರ್ಯ: ಶಾಶ್ವತನೂ, ಗುಣರಹಿತನೂ ವಿಕಲ್ಲವಿಲ್ಲದವನು, ಯಾವ ಉಪಾಧಿಯೂ 
ಇಲ್ಲದವನು, ಪರತತ್ತ್ವ ತಾನೇ ಆಗಿ ಎಲ್ಲದರ ಕರ್ತೃವಾಗಿರಲು, ಅಂಥವನಿಗೆ 
ಉಪಚಾರ ಮಾಡಲು ಯಾರಿರುವರು? ಅಂತಹ ಷೋಡಶ ಉಪಚಾರಗಳು 
ಯಾರಿಗೆ ಸಲ್ಲ ತಕ್ಕದು? ಕರ್ತೃ, ಕರ್ಮ ಕ್ರಿಯೆಗಳೆಂಬುವುದೆಲ್ಲ ಚಿತ್ವರೂಪವಾದ 
ಆತ್ಮನ ವಿಕಾರಗಳಾಗಿರುವಾಗ, ಇಂದ್ರಿಯಗಳಿಗೆ ಅಗೋಚರನಾದ (ಅತೀಂದ್ರಿಯ) 
ಪರವಸ್ತುವನ್ನು ಪೂಜಿಸುತ್ತೇನೆ ಎಂಬುದು ತಕ್ಕುದ್ದಲ್ಲ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 


ಗುರುವೆಯೆನಗೀ ಪರಿಯನೆಲ್ಲವ 

ಕರುಣಿಸಲು ಬೇಕೆಂದು ಶುಕಮುನಿ 

ಚರಣವನು ಷಿಡಿದೆರಗಿ ಬಿನ್ನಹಮಾಡಲದ ಕೇಳಿ । 

ಕರುಣದಲಿ ಹಿಡಿದೆತ್ತಿ ಮಗನನು 

ಹರುಷದಿಂ ದ್ವೈಪಾಯನನು ವಿ 

ಸರಿಸಿ ಪೇಳಿದ ನಿರ್ಗುಣಾರಾಧನೆಯ ನಿರ್ಣಯವ ॥ Wl 


526 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ತಾತ್ತರ್ಯ: ಹೇ, ಗುರುವೆ, ನನಗೆ ಈ ನಿರ್ಗುಣಾರಾಧನೆಯ ಕ್ರಮಗಳನ್ನೆಲ್ಲ 
ಕೃಪೆಯಿಟ್ಟು ತಿಳಿಸಬೇಕು ಎಂಬುದಾಗಿ ಶಿಷ್ಯನಾದ ಶುಕಮುನಿಯು ವೇದವ್ಯಾಸರ 
ಪಾದಗಳಿಗೆ ನಮಿಸಿ ಬೇಡಿಕೊಳ್ಳಲು, ಅವನ ಕೋರಿಕೆಯನ್ನು ಕೇಳಿ ಕಾರುಣ್ಯ ಭಾವದಲ್ಲಿ 
ಪಾದಗಳಿಗೆ ನಮಿಸಿದ ಮಗನನ್ನು ಹಿಡಿದು ಮೇಲಕೆತ್ತಿ ದ್ದೆ ಪಾಯನನಾದ 
ವೇದವ್ಯಾಸರು ಸಂತೋಷದಿಂದ ನಿರ್ಗಣಾರಾಧನೆಯ ವಿಧಾನವನ್ನು ವಿಸ್ತಾರವಾಗಿ 
ಹೇಳಿದನು. 


ಶಬ್ದಾರ್ಥ: * ಪರಿಯನು:ಕ್ರಮಗಳನ್ನು; * ದ್ವೈಪಾಯನ ವೇದವ್ಯಾಸ. 
ಪೂರ್ವ ಕಥೆ: ದ್ವೈಪಾಯನ 


ವೇದವ್ಯಾಸರು, ಯಮುನಾ ನದಿಯ ಒಂದು ದ್ವೀಪದಲ್ಲಿ ಜನಿಸಿದ್ದರಿಂದ ದ್ವೈಪಾಯನ ಎಂಬ 
ಹೆಸರು. ಕೃಷ್ಣ (ಕಪ್ಪಾಗಿರುವಂತೆ ಕಾಣುವ-ಉದಾ: ಗಂಗೆಯನ್ನು ಸಂಗಮಿಸುವ ಯಮುನಾನದಿ 
ಗಂಗೆಗಿಂತ ಕಪ್ಪಾಗಿ "ಕಾಣಿಸುವಳು) ವರ್ಣದ ನದಿಯಲ್ಲಿ ಜನಿಸಿದ್ದರಿಂದ ಕೃಷ್ಣದ್ವೈಪಾಯನ 
ಎಂದೂ ಕರೆಯುವರು. ಪರಾಶರ ಪುತ್ರನು. ಶುಕಮುನಿ ಇವರ ಮಗ. ಕೃಷ್ಣದ್ವೆ $ಪಾಯನ 
ಮುನಿ ನಿಯಮದಲ್ಲಿದ್ದಾಗ ಶುಕೀ (ಹೆಣ್ಣು ಗಿಳಿ) ರೂಪದಿಂದ ಬಂದ ಫೃತಾಚಿ ಎಂಬ 
ಅಪ್ಪರಸೆಯಲ್ಲಿ ಜನಿಸಿದ್ದರಿಂದ ಶುಕನೆಂದು 'ಹೆಸರಾಯ್ತು ಬಾಲ್ಯ ದಲ್ಲೇ ವೈರಾಗ್ಯಶಾಲಿಯಾಗಿ 
ಶುಕಮುನಿ ಆದನು. (ಪುರಾಣನಾಮಚೂಡಾಮಣಿ-ಪು-೬೦೮)” 


ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚೆ. ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ, ಪೂರ್ವ ಕಥೆ ಅನುವಾದಕನದು. 





ಆರಾಧನೆಯ ಪೂರ್ವಸಿದ್ಧತೆ (೭-೮) 


ಮಗನೆ ಮನನಾರ್ಥಕ್ಕೆ ಸಾಧನ 

ಸಗುಣವಹ ಪೂಜಾನಿಧಾನವು; 

ನಿಗಮವಿದರಾಚರಿಸುತಿರ್ಪರು; ರಾಜಯೋಗವಿದು; । 

ತೆಗೆದು ತನುಕರಣಗಳ ಚಿಂತೆಯ 

ಹಗಲಿರುಳು ಚಿತ್ತ್ರಪ್ರಸಾದದ 

ಸೊಗಸಿನಿಂ ನಿಶ್ಚಿಂತನಾದಡೆ ಮಾಡಲಹುದೆಂದ ॥ a 
ತಾತ್ಪರ್ಯ: ಹೇ ಶುಕನೇ ಕೇಳು, ಸಗುಣಾರಾಧನೆ ಎಂದರೆ ವಿಗ್ರಹ ಪೂಜಾ 
ವಿಧಾನವು. ಮನನಾರ್ಥಕ್ಕೆ ಸ ಸಾಧಕವಾದುದು. ವೇದವಿದ್ದಾಂಸರು ಷೋಡಶೋಪಚಾರ 
ಗಳನ್ನು ಎ೦ದರೆ ಸಿಂಹಾಸನ ಮತ್ತು ಆವಾಹನೆ ಮೊದಲಾದ ಗುಣಗಳನ್ನು ತಮ್ಮ 
ಜ್ಞಾನ ದೃಷ್ಟಿಯಿಂದ ಬೇರೆ ಕಲ್ಪನೆ, ಮಾಡುವಂಥ ರಾಜಯೋಗವನು ಆಚರಿಸುತ್ತಾರೆ. 
ಶರೀರ, ಅ೦ತಃಕರಣ, ಇಂದ್ರಿಯಗಳ ಚಿಂತೆಯನ್ನು ಬಿಟ್ಟು 'ಹಗಲೂ ರಾತ್ರಿ 
ನಿರ್ಮಲವಾದ ಮತ್ತು ಶಾಂತವಾದ ಮನಸ್ಸು ನಿಶ್ಚಿಂತವಾಗಿದ್ದರೆ ನಿರ್ಗಣಾ 
ರಾಧನೆಯನ್ನು ಮಾಡಲು ಶಕ್ಕವಾಗುತ್ತದೆ. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ: ರಾಜಯೋಗಕ್ಷೇಮ- ಹಿಂದೆ ಅ-೭-, ಪ-೭೯, ೮೦ರಲ್ಲಿ ಯಮ, ನಿಯಮಾದಿಗಳ 
ಅರ್ಥಗಳನ್ನು ಜ್ಞಾನದೃಷ್ಟಿಯಿ೦ದ ಮಾಡಿ ರಾಜಯೋಗವೆಂದು ಕರೆದಂತೆ ಇಲ್ಲಿ ಸಿಂಹಾಸನ 
ಮೊದಲಾದವಕ್ಕೆ ಜ್ಞಾನದೃಷ್ಟಿಯಿ೦ದ ಬೇರೆ ಕಲ್ಪನೆಯನ್ನು ಮಾಡಿ (ಮಾನಸ ಪೂಜೆ) 
ರಾಜಯೋಗವೆಂದು ಮಹಲಿಂಗರಂಗ ಕವಿ ಕರೆದಿದ್ದಾನೆ. ಚಿತ್ತಪ್ರಸಾದದ=ಶಾಂತಮನಸ್ಸಿನಿಂದ 





ವಿಜನವಾಗಿರ್ಪೆಡೆಯೊಳಾಸನ 

ವಜಿನವಾಗಿರೆ ಕುಳಿತು, ದೇಹವ 

ರುಜುತರವೆನಲುಮಾಡಿ, ಪದ್ಮಾಸನವನಳವಡಿಸಿ, 
ಸುಜನಗುರುಮೂರುತಿಯ ಪಾದಾಂ 

ಬುಜವ ತನ್ನಯ ಮನದಿ ನೆನೆಯುತ, 

ನಿಜವೆನಿಸುವೀಶ್ಚರನೆ ತಾನೆಂದರಿತು ಧ್ಯಾನಿಪುದು ॥ 1% 


ತಾತ್ಪರ್ಯ: ಜನರಿಲ್ಲದ ಜಾಗದಲ್ಲಿ ಏಕಾಂತವಾಗಿ ಕೃಷ್ಣಾಜಿನದಲ್ಲಿ (ಕೂಡಲು 
ಸಿದ್ಧಪಡಿಸಿದ ಹದಮಾಡಿದ ಜಿಂಕೆ ಚರ್ಮ) ದೇಹವನ್ನು ನೆಟ್ಟಗೆ ಮಾಡಿ ಪದ್ಮಾಸನದಲ್ಲಿ 
ಕುಳಿತು ತನ್ನ ಮನಸ್ಸಿನಲ್ಲಿ ಸದ್ಗುರುವಿನ ಪಾದಕಮಲಗಳನ್ನು ಧ್ಯಾನಿಸುತ್ತಾ 
ಆತ್ಮರೂಪಿಯಾದ ಪರಬ್ರಹ್ಮನೇ ತಾನೆಂದು ಭಾವಿಸಿ ಸ್ಮರಿಸುತ್ತಿರಬೇಕು. 


ಶಬ್ದಾರ್ಥ: * ಅಜಿನ-ಜಿ೦ಕೆಯ ಚರ್ಮ; ರುಜುತರ (ಯಜುತರ)ವನೆಟ್ಟಗೆ (ಬಗ್ಗದಂತೆ); 
ಪದ್ಮಾಸನ- ನಕ್ಕೆ ಕುಳಿತುಕೊಳ್ಳುವ ಭಂಗಿ; * ಆಸನವಜಿನವಾಗಿರೆಐಕುಳಿತುಕೊಳ್ಳಲು ಜಿಂಕೆಯ 
ಚರ್ಮವೇ ಪೀಠವಾಗಿರಲು; * ನಿಜವೆನಿಸುವೀಶ್ವರನೆ-ಆತ್ಮರೂಪಿಯಾದ ಪರಬ್ರಹ್ಮನೇ ತಾನೆಂದು; 
* ಅರಿತು ಭಾವಿಸಿ; ಧ್ಯಾನಿಪುದು-ಸ್ಮ ರಿಸಬೇಕು, ನೆನೆಯಬೇಕು; 


ಟಿಪ್ಪಣಿ: ಪದ್ಮಾಸನ-ಬಲದ ತೊಡೆಯ ಮೇಲೆ ಎಡದ ಪಾದವನಿಟ್ಟು ಅದರ ಹೆಬ್ಬೆಟ್ಟನ್ನು ಬೆನ್ನ 
ಹಿಂದಿನಿಂದ ಬಂದ ಎಡಗೈಯಿಂದ ಹಿಡಿಯಬೇಕು. ಹೀಗೆಯೇ ಎಡದ ತೊಡೆಯ ಮೇಲೆ 
ಬಲದ ಪಾದವನ್ನಿಟ್ಟು ಅದರ ಹೆಬ್ಬೆಟ್ಟನ್ನು ಬೆನ್ನ ಹಿಂದಿನಿಂದ ಬಂದ ಬಲಗೈಯಿಂದ 
ಹಿಡಿಯಬೇಕು. ಇದೇ ಪದ್ಮಾಸನ. ಪದ್ಮಾಸನದ ಬಗ್ಗೆ ಸೂತ ಸಂಹಿತೆಯ ಆಸನ ವಿಧಿನಿರೂಪಣದ 


ಪ್ರಕರಣದಲ್ಲಿ ಹೀಗೆ ಹೇಳಿದೆ: 

ಅಂಗುಷ್ಠಾದಪಿ ಗೃಹ್ಟೀಯಾದ್ಧಸ್ತಾಭ್ಯಾಂ ವೃತ್ಯಮೇಣ ತು | 
ಊರ್ವೋರುಪರಿವಿಪ್ರೇಂದ್ರ ಕೃತ್ವಾ ಪಾದತಲದ್ವಯಮ್‌ । 
ಪದ್ಮಾಸನಂ ಭವೇದೇತತ್ಪಾಪರೋಗಭಯಾಪಹನಮ್‌ ॥ 





ನಿರ್ಗುಣಾರಾಧನೆಯ ಹೆಚ್ಚುಗಾರಿಕೆ (೨೦-೨೩) 


ಮೂರವಸ್ಥೆಯ ಮೀರಿ, ತುರ್ಯವ 
ನೇರಿ, ನಿರ್ಗಣವಾದ ಸಚ್ಚಿ 
ತ್ಸಾರಸುಖಮಯವೆನಿಪ ಪರಮೋತ್ಕಷ್ಟಪದವಾದ | 


528 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ಪಾರಮಾರ್ಥಿಕವಪ್ಪ ಸಹಜಾ 
ಕಾರವಹ ಪರಬೊಮ್ಮತಾನೆನೆ 
ನೀರ ಸಿಂಹಾಸನವದೆನಿಪುಪಚಾರ ಕೇಳೆಂದ ॥ al 


ತಾತ್ತರ್ಯ: ಸುಂದರ ಶುಕನೇ ಕೇಳು, ಜಾಗತೆ, ಸ್ವಪ್ನ, ಸುಷುಪ್ತಿಗಳೆಂಬ ಮೂರು 
ಅವಸ್ಥೆಗಳನ್ನು ದಾಟಿ ನಾಲ್ಕನೆಯ ಅವಸ್ಥೆಯಾದ ತುರ್ಕದಲ್ಲಿ ನಿಂತು ಸಚ್ಚಿದಾನಂದ 
ಸ್ಪರೂಪನೆನಿಸಿ ಪಾರಮಾರ್ಥಕನಾಗಿ ಸಹಜಾಕಾರನಾದ "ಪರಬ್ರಹ್ಮನೇ ತಾನು ಎಂದು 
$೪ದರೆ ಅದೇ ಸಿಂಹಾಸನವೆಂಬ ಉಪಚಾರ ಎನಿಸುತ್ತದೆ. 


ಶಬ್ದಾರ್ಥ: ಮೂರವಸ್ಥೆ-ಅವಸ್ಥಾತ್ರಯ, ಎಚ್ಚರ, ಕನಸು, ನಿದ್ರೆ ಎಂಬ ಮೂರು ಅವಸ್ಥೆಗಳು 
(ಅ-೩, ಪದ್ಯ ೮೯ ನೋಡಿ). 


ಟಿಪ್ಪಣಿ: * ತುರ್ಯವನೇರಿ-ಮೂರು ಅವಸ್ಥೆ ಸ್ಥೆಗಳನ್ನು ಮೀರಿದ ನಾಲ್ಕನೆಯ ಅವಸ್ಥೆ ನ್ಸಯೇ ತುರ್ಯಾ ನಸ್ಯ 
ಈ "ಅವಸ್ಥೆಯಲ್ಲಿ ಇರುವುದು ಆತ್ಮನೊಂದೇ. ವ್ಯವಹಾರವು ತನ್ನಲ್ಲಿ ತಾನೆ ನಡೆಯುತ್ತಿರುತ್ತ 
ಕಾರ್ಯಕಾರಣ ಸಂಬಂಧವೇ ಇಲ್ಲ ಎಂಬ ಅನುಭವ ಬರುತ್ತದೆ. ಇದೇ ಸ ಸಾಯುಜ್ಯ, ಪರಮಾರ್ಥ, 
ಸ್ವರೂಪಾನುಭವವಿರುವ ಈ ಅವಸ್ಥೆ ಸ್ಥೈಯನ್ನು ಜ್ಞಾನಾವಸ್ಥೆ “ಎಂದು ಕರೆಯುತಾರೆ. ಅಖಂಡ 
ಸ್ಫರೂಪರಾಗಿರುವುದರಿಂದ ತೃಪ್ತಾವಸ್ಥೆ ಇದು. ಮಾತು, ಮನಸಿನೊಡನೆ ಸ್ಪರ್ಧಿಸಲಾರದೆ 
ಓಂದಿರುಗುವ ಸಹಜಾವಸ್ಥೆಯಿದು. (ಪರಮಾರ್ಥಪದಕೋಶ, ಪುಟ ೧೮೬7 





ಮಲಿನವಾಸನೆ ಗವಸಣಿಗೆಯೆನು 

ತುಳಿದು, ಕಾಮಾದಿಗಳ ಮಲವನು 

ತೊಳೆದು, ಶಮೆದಮೆಯೆಂಬ ರತ್ನಗಳಿಂದ ರಂಜಿಸುವ । 

ಪಳುಕಿನಂದದಿ ಥಳಥಳಿಪ ನಿ 

ರ್ಮಲದಲಂತರ್ಮುಖದ ಬುದ್ಧಿಯೆ 

ತಿಳಿಯೆ ಸಿಂಹಾಸನವದೆನಿಪುಪಚಾರ ಕೇಳೆಂದ ॥ NAO 
ತಾತ್ಪರ್ಯ: ಹೊಲಸು ವಾಸನೆಯೆಂಬ ಮುಸುಕನ್ನು ತೊಡೆದು ಹಾಕಿ ಕಾಮಕ್ರೋಧಾದಿ 
ಅರಿಷಡ್ವರ್ಗಗಳೆ೦ಂಬ ಮಲಗಳನ್ನು ತೊಳೆದು ಕಳೆಯಬೇಕು. ಇಂದ್ರಿಯ ನಿಗ್ರಹ 
(ದಮೆ) ಮನೋನಿಗಹ(ಶಮೆ)ಗಳೆಂಬ ರತ್ನಗಳಿ೦ದ ರಾರಾಜಿಸುವ, ಸ್ಫಟಿಕ 
ಶಿಲೆಯಂತೆ ಥಳಥಳ ಎಂದು ಹೊಳೆಯುತ್ತಿರುವ ಪರಿಶುದ್ಧಭಾವದಲ್ಲಿ 
ಹೃ ದಯಶುದ್ಧಿಯನ್ನೊಳಗೊಂಡ ಅಂತಃ ಕರಣದ ಬುದ್ಧಿಯೇ “ಹಾಸ ಸನ 


(ಆಸನೋಪಜಾರ) ಬಸಚರತು ತಿಳಿಯಬೇಕು. ದಶೋಪಚಾರಗಳಲ್ಲಿ 
ಇದು ಮೊದಲನೆಯದು. 


ಶಬ್ದಾರ್ಥ: * ಮಲಿನವಾಸನೆ-ಕೊಳಕುವಾಸನೆ, ಹೊಲಸುವಾಸನೆ; ಗವಸಣಿಗೆಯನು 
ತುಳಿದು =ಮುಸುಕನ್ನು ತೆಗೆದುಹಾಕಿ; ಕಾಮಾದಿಗಳ ಮಲವನು- ಕಾಮಕ್ರೋಧಗಳ ರೂಪವಾದ 
ಹೊಲಸನ್ನು (ಅವೇ. ಹೊಲಸು, ಅವುಗಳಿಗಿಂತ ಬೇರೇ ಹೊಲಸಿಲ್ಲ); ಪಳುಕು-ಸ್ಪಟಿಕ; 
ಜೇ ಅಂತರ್ಮುಖದ ಬುದ್ಧಿಯೆ-ಅ೦ತಃ ಕರಣದ ಬುದ್ಧಿ; 


529 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಟಿಪ್ಪಣಿ-೧: ಷೋಡಶೋಪಚರ-ಕವಿ ಇಲ್ಲಿಂದ ಮುಂದಕ್ಕೆ (ಅ-೧೧, ಪ-೧೦ರಿಂದ ಪ- 
೧೮ರವರೆಗೆ), ೧) ಸಿಂಹಾಸನ, ೨) ಆವಾಹನ, ೩) ಅರ್ಫ್ಯ; ೪) ಪಾದ್ಯ; ೫) ಸ್ನಾನ; ೬) 
ವಸ್ತ್ರ ೭) ಆಭರಣ; ೮) ಉಪವೀತ; ೯) ಅನುಲೇಪ (ಗಂಧ); ೧೦) ಪುಷ್ಯ ೧೧) ಧೂಪ; 
೧೨) ದೀಪ; ೧೩) ನೈವೇದ್ಯ; ೧೪) ತಾಂಬೂಲ; ೧೫) ಪ್ರದಕ್ಷಿಣೆ; ೧೬) ನಮಸ್ಕಾರ 
ಎಂಬುದಾಗಿ ಷೋಡಶೋಪಚಾರಗಳನ್ನು ವಿವರಿಸಿದ್ದಾನೆ. 


ಟಿಪ್ಪಣಿ-೨: * ಉಪಚಾರಗಳು ೧೬ ಎಂಬುದು ಸಾಮಾನ್ಯವಾದುದು. ಆದರೆ ಪಂಚೋಪದ್ಧತಿ 
(ಪಂಚೋಪಚಾರ) ಅಷ್ಟೋಪಚಾರ, ದಶೋಪಚಾರ, ಅಷ್ಟಾದಶೋಪಚಾರ ಇತ್ಯಾದಿ 
ಉಪಚಾರಗಳಿವೆ ಇವುಗಳಲ್ಲಿ ಉಪಭೇದಗಳಿವೆ. ವಿವರಗಳಿಗೆ ಶ್ರೀವತ್ಸನಿಘ೦ಟು ಪುಟ-೪೬- 
೪೭ ನೋಡಿ. 





ಸತ್ರೆನಿಪ್ಪಾಕಾರವಾಗಿಹ, 

ಚಿತ್ರಿನ ಪ್ರಭೆ ಢಾಳಿಸುತ್ತಿಹ, 

ಚಿತ್ರವಾದಾನಂದವೆನಿಸುವ ಸೊಬಗು ರಂಜಿಸುವ, । 

ಪ್ರತ್ಯಗಾತ್ಮನೆನಿಪ್ಪ ಮೋಹನ 

ಮೂರ್ತಿಮತಿಯೆನಿಪಾಸನದಿ ಪೊಳೆ 

ಯುತ್ತಿಹುದೆ ಆವಾಹನೆಯದುಪಚಾರ ಕೇಳೆಂದ ॥ ॥೧೧॥ 
ತಾತ್ಪರ್ಯ: ಸಚ್ಚಿದಾನಂದಮಯನಾದ ಪರಮಾತ್ಮನಲ್ಲಿ ಸತ್ತೆಂಬ ಸಾಕಾರವೇ 
ನಿಜವೆಂದೂ ಚಿತ್ತೆಂಬ ಕಾ೦ತಿಯೇ ಪ್ರಜ್ವಲಿಸುವ ಬೆಳಕೆಂದೂ ಶಿವಮಯವಾದ 
ಆನಂದವೆಂಬ ಸುಖವೇ ಆಕರ್ಷಕವಾಗಿ ಹೊಳೆಯುತ್ತಿರುವ ಪ್ರತ್ಯಗಾತ್ಮನೆನಿಸಿಕೊಳ್ಳಲು 
ಸುಂದರಾಕಾಶ ಬ್ರಹ್ಮ ಬುದ್ಧಿಯೆಂಬ ಪೀಠದ ಮೇಲೆ ಎರಾಜಿಸುತ್ತಿಹನೆಂದು 
ಭಾವಿಸುವುದೇ ಆವಾಹನೆ ಎ೦ಬ ಎರಡನೇ ಉಪಚಾರ ಎನಿಸಿದೆ. 
ಶಬ್ದಾರ್ಥ: * ಢಾಳಿಸುತ್ತಿಹ-ಪ್ರಜ್ವಲಿಸುತ್ತಿಹ; * ಸಿಂಹಾಸನಎ-ಆಸನ, ಪೀಠ; * ಆವಾಹನ-ಎ 
ಷೋಡಶೋಪಚಾರಗಳಲ್ಲಿ ಒಂದು; 
ಪಾಠಾಂತರ: ಚಿತ್ರವಾದ-ಚಿತ್ತವಾದ (ಕು) 
ಟಿಪ್ಪಣಿ: ಈ ಪದ್ಯಕ್ಕೆ ಹೊ.ಚಿ. ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 





ಎಲೆ ಮಗನೆ, ಕೇಳರ್ಫ್ಯವೆಂದೆನೆ 

ಬೆಲೆಯೆನಿಪುದದರಿಂದನರ್ಫ್ಯಕೆ 

ಬೆಲೆಯೆ? ಬ್ರಹ್ಮವನರ್ಫ್ಯವೆಂದೆನಲರ್ಫ್ಯದುಪಚಾರ; | 

ತಿಳಿದು ತನ್ನೊಳು ತನ್ನ ತಾನೇ 

ಅಳವುಗೊಡದಾನಂದಮಯವಹ 

ಜಲಧಿಯೆಂಬುದೆ ಪಾದ್ಯಮೆಂಬುಪಚಾರ ಕೇಳೆಂದ ॥ ॥೧೨॥ 


530 


ಅಧ್ಯಾಯ ೧೧ - ನಿರ್ಗುಣಾರಾಧನೆಯ ನಿರ್ಣಯ 


ತಾತ್ಪರ್ಯ: ಎಲೈ ಶುಕನೆ ಕೇಳು, ಅರ್ಫ್ಯವೆಂದರೆ ಬೆಲೆಯೆಂದು ಅರ್ಥವು. 
ಅನರ್ಫ್ಯವೆಂದರೆ ಅಮೂಲ್ಯವಾದುದು. ಬ್ರಹ್ಮವು ಅನರ್ಫ್ಯ ವಸ್ತುವಾದುದರಿಂದ 
ಅದಕ್ಕೆ "ಜಿಲ ಕಟ್ಟಲಾಗುವುದಿಲ್ಲ. ಆದ್ದರಿಂದ ಅರ್ಥವು ಉಪಚಾರ. "ತನ್ನನ್ನು ತಾನೇ 
ತನ್ನಲ್ಲಿ ತಿಳಿದುಕೊಂಡು ಅಪ್ರಮೇಯವಾದ ಆನಂದಮಯವಾದ ಸಮುದ್ರವಂದು 
ಹೇಳುವುದೇ ಪಾದ್ಯ ವೆಂದು: ಕಾಲನ್ನು ತೊಳೆಯುವುದು. 


ಶಬ್ದಾರ್ಥ: ಅಳವುಗೊಡದ-ಅಳತೆಗೆಸಿಕ್ಕದ; ಬೆಲೆಯೆನಿಪುದು-ಬೆಲೆಯೆಂದರ್ಥವಾಗುವುದು; 
ತೇ ಪಾದ್ಯ-ನಾಲ್ಕನೆಯ ಉಪಚಾರ, ಕಾಲನ್ನು ತೊಳೆಯುವುದು, ಕಾಲನ್ನು ನೀರಿನಿಂದ 
ತೊಳೆಯುವದು, ಪಾದಪ್ರಕ್ಷಾಲನ; * ಅರ್ಫ್ಯನಮೂರನೆಯ ಉಪಚಾರ, ದೇವತೆಗಳಿಗೂ 
ಪೂಜ್ಯರಿಗೂ ಕೈತೊಳೆಯಲು “ಕೊಡುವ ನೀರು. 





ಮೂರವಸ್ಥೆಗಳಲ್ಲಿ ತೋರುವ 
ಘೋರತಾಪತ್ರಯಗಳಿಗೆ ತಾ 


ದೂರವಾಗಿಹೆನೆಂದರಿವುದೇ ಸ್ನಾನದುಪಚಾರ; । 


ತೋರುವೀ ವಿಶ್ವವನು ವ್ಯಾಪಿಸಿ 
ಮೀರಿ ಮಿಕ್ಕಿಹೆನೆಂದು ತನ್ನನು 
ಬೇರೆ ನಿಜಚೈತನ್ಯ ವೆಂಬುದೆ ವಸ್ತದುಪಚಾರ l ೧೩ 


ತಾತ್ಪರ್ಯ: ಜಾಗ್ರತೆ, ಸ್ವಪ್ನ, ಸುಷುಪಿಗಳೆಂಬ ಮೂರು ಅವಸ್ಥೆಗಳಲ್ಲಿ ತೋರುತ್ತಿರುವ 
ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕಗಳೆಂಬ ಘೋರ ತಾಪತ್ರಯಗಳಿಗೆ 
ದೂರವಾಗಿರುವೆ ಎಂದು ತಿಳಿಯುವುದೇ ಸ್ನಾನವೆಂಬ ಐದನೆಯ ಉಪಚಾರ. 
ಹೊರಗೆ ಕಣ್ಣಿಗೆ ಕಾಣುವ ಈ ವಿಶ್ವವನ್ನೆಲ್ಲಾ ವ್ಯಾಪಿಸಿ ಅದನ್ನೂ ಮೀರಿ ನಾನು 
ಮುಂದಕ್ಕೆ ಸಾಗಿರುವೆನು ಎಂದು ಈ ದೃಶ್ಯ ಜಗತ್ತಿನ ಆಚೆಯ ನಿಜ ಚೈತನ್ಯವೇ 
ನಾನು ಎಂದು ಭಾವಿಸುವುದು ವಸ್ತ್ರವೆಂಬ "ಆರನೆಯ ಉಪಚಾರವಾಗಿದೆ. 


ಶಬ್ದಾರ್ಥ: ಮೂರು ಸ್ಥಿತಿಗಳು (ಅ-೩, ಪ-ರ೮೯ ನೋಡಿ). 


ಟಿಪ್ಪಣಿ: ಘೋರ ತಾಪತ್ರಯಂಗಳು-(ಅ-೭, ಪ-೨೦ ನೋಡಿ) ಆಧ್ಯಾತ್ಮಿಕ (ಶರೀರದಲ್ಲಿ 
ಹುಟ್ಟಿದ ಕೇಡುಗಳು, ರೋಗಗಳು ಮೊದಲಾದುದು) ಆಧಿಭೌತಿಕ (ಇತರ ಪ್ರಾಣಿಗಳಿ೦ದ ಆದ 
ಹಾನಿ) ಆಧಿದೈವಿಕ (ಭೂತ ಪಂಚಕಗಳಿಂದ ಆಗುವ ಕೇಡು). 

ವಸ್ತದುಪಚಾರ-ಆರನೆಯ ಉಪಚಾರ, ವಸ್ತದಿಂದ ಕೈಕಾಲುಗಳನ್ನು ಒರೆಸುವುದು; 
ಸ್ನಾನದುಪ ಚಾರ-ಐದನೆಯ ಉಪಚಾರ, ದೇವತೆ ಪ್ರ ಪೂಜ್ಯರ "ಮುತೊಳಿಯುವುದು 





ತನ್ನ ತೇಜಸ್ಸಿನಿಂದ ಸಕಲಕೆ 
ಬಣ್ಣಗೊಡುವದು ಬ್ರಹ್ಮವೆಂದದ 
ನಿರ್ಣಯಿಸಿ ತಿಳಿದಿರ್ಪುದೇ ಆಭರಣದುಪಚಾರ; । 


531 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪೂರ್ಣಸಚ್ಚಿತ್ತುಖವೆನಿಪ ಚೈ 

ತನ್ಯಸೂತ್ರದೊಳಖಳವನು ಸಂ 

ಪನ ವೆನುತಾವರ್ತಿಪುದೆ ಉಪವೀತದುಪಚಾರ ॥ ॥೧೪॥ 
ತಾತ್ಪರ್ಯ: ಬ್ರಹ್ಮವು ತನ್ನ ತೇಜಸ್ಸಿನಿಂದ ಸಮಸ್ತ ವಸ್ತುವನ್ನು ಒಪ್ಪ ಮಾಡಿ, 
ಮೆರುಗೀಯುತದೆ' ಎಂದು "ಖಚಿತವಾಗಿ ತಿಳಿಯುವುದೇ ಆಬರಣವೆಂಬ "ಏಳನೆಯ 
ಉಪಚಾರ. ಪರಿಪೂರ್ಣ ಸಚ್ಚಿದಾನಂದವು ಉಳಿದೆಲ್ಲವನ್ನು ನಿಜಚೈತನ್ಯವೆ೦ಬ 
ಸೂತ್ರದಲ್ಲಿ ಪೋಣಿಸಿದೆಯೆಂದು "ಮತ್ತೆ ಮತ್ತೆ ಚಿಂತಿಸುವುದೇ ಯಜ್ಞೋಪವೀತವೆಂಬ 
ಎಂಟನೆಯ ಉಪಚಾರ. 


ಶಬ್ದಾರ್ಥ: * ತೇಜಸ್ಸಿಂದ-ಕಾಂತಿಯಿ೦ದ; ಸಂಪನ್ನವು-ಪೋಣಿಸಿದ್ದಾಗಿರುವದೆಂದು; 
ಆವರ್ವಿಪುದೆ-ಕಲ್ಪನೆಯನ್ನು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳುವುದು. 





ಸರ್ವದೊಳುತಾನಿದ್ದು ತನ್ನೊಳು 

ಸರ್ವವೆಲ್ಲವ ನಿಟ್ಟಿಸುತ, ನಿಜ 

ಸರ್ವದೊಳು ನಿರ್ಲೇಪವೆನಲನುಲೇಪದುಪಚಾರ; । 

ದುರ್ವಿಷಯಗಳ ನೆನೆವ ಮನಸಿನ 

ಸರ್ವವಾಸನೆಯಳಿಯಲದರೊಳು 

ಪರ್ವಿದಾ ನಿರ್ವಾಸನೆಯೆ ತಾ ಪುಷ್ಪದುಪಚಾರ ॥ ೧೫ 
ತಾತ್ಪರ್ಯ: ತಾನೇ ಸರ್ವ ವಸ್ತುಗಳಲ್ಲೂ ಇದ್ದುಕೊಂಡು, ಸಮಸ್ತವನ್ನೂ ತನ್ನಲ್ಲಿಯೇ 
ನೋಡುತ್ತ ಇರುತ್ತ ಸಮಸ್ತ ವಸ್ತುಗಳಲ್ಲೂ ಬೆರೆಯದೆ ನಿರ್ಲಿಪ್ತವಾಗಿರುವುದು 
ಅನುಲೇಪ (ಗಂಧ) ಎಂಬ ೯ನೇ ಉಪಚಾರ. ದುಷ್ಪವರ್ತನೆಗೆ ಎಡೆಗೊಡತಕ್ಕ 


ಎಲ್ಲ ಬಗೆಯ ವಾಸನೆಗಳು ನಶಿಸಿದಾಗ, ಎಲ್ಲ ಕಡೆ ಹಬ್ಬುವ ವಾಸನಾಶೂನ್ಯತೆಯೇ 
ಪುಷ್ಪವೆ೦ಂಬ ಹತ್ತನೇ ಉಪಚಾರ. 


ಶಬ್ದಾರ್ಥ: ನಿರ್ಲೇಪ-ನಿರ್ಲಿಪ್ಯ ಅನುಲೇಪ-ಗ೦ಧ; * ದುರ್ವಿಷಯ=-ದುಷ್ಠವರ್ತನೆಗಳು; 
* ನಿರ್ವಾಸನೆ-ವಾಸನಾರಹಿತವಾಗಿರುವುದು, ಜನ್ಮಾಂತರದ ವಿಷಯಸ್ಮರಣೆ, ಬಯಕೆಗಳಿಲ್ಲ 
ದಿರುವುದು. * ಪುಷ್ಪದುಪಚಾರ-ಪುಷ್ಪಾರ್ಚನೆ ಎಂಬ ಹತ್ತನೇ ಪೂಜಾ ವಿಧಾನ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥ ಅನುವಾದಕನದು. 


ಕುಂದುಹೆಚ್ಚುಗಳಿಲ್ಲದಮಲಾ 
ನಂದವಹ ಪರಬೊಮ್ಮ ನಿರ್ಗುಣ, 
ಗಂಧವಾಸನೆ ಹೊಂದದೆಂಬುದೆ ಧೂಪದುಪಚಾರ; । 


532 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ಚಂದಚಂದದಿ ತೋರ್ಪ ತತ್ತ್ವದ 

ಬೃಂದದೊಳಹೊರಗೆಲ್ಲ ಬೆಳಗುವ 

ದೊಂದೆ ತೇಜೋರಾಶಿಯೆಂಬುದೇ ದೀಪದುಪಚಾರ ॥ ॥೧೬। 
ತಾತ್ಪರ್ಯ: ಹೆಚ್ಚು ಕಡಿಮೆಗಳು, ಕುಂದುಕೊರತೆಗಳು ಇಲ್ಲದೆ ನಿರ್ಮಲವು 
ಆನಂದಮಯವೂ ಆದ ಪರಬ್ರಹ್ಮ ನಿರ್ಗುಣ ಸ್ವರೂಪದ್ದಾಗಿದೆ. ಗಂಧದ ಅನುಲೇಪನ 
ಹೊಂದಿರುವುದಿಲ್ಲ ಎಂದು ತಿಳಿಯುವುದೇ ಧೂಪೋಪಚಾರವೆಂದ ಹನ್ನೊಂದನೆಯ 
ಉಪಚಾರ; ಬಗೆ ಬಗೆಯಾಗಿ ತೋರುತ್ತಲಿರುವ ತತ್ತ್ವಗಳ ಒಳಗೂ ಹೊರಗೂ 
ಪ್ರಕಾಶಿಸುತ್ತಿರುವ ಅಖಂಡ ತೇಜೋರಾಶಿಯೇ ದೀಪದುಪಚಾರ ಎಂಬ ಹನ್ನೆರಡನೇ 
ಉಪಚಾರವಾಗಿದೆ. 


ಶಬ್ದಾರ್ಥ: * ಕುಂದು ಹೆಚ್ಚು-ಹೆಚ್ಚು ಕಡಿಮೆಗಳು, ಕುಂದುಕೊರತೆಗಳು; * ಚಂದಚಂದದಿ 
=ಬಗೆಬಗೆಯಾಗಿ; * ತೋರ್ಪ-ತೋರುತ್ತಲಿರುವ; * ಬೃಂದ-ಸಮೂಹ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ ಶಬ್ದಾರ್ಥ ಅನುವಾದಕನದು. 





ಭೋಗ, ಭೋಗ್ಯವು, ಭೋಕ್ಷವೆಂಬ ವಿ 

ಭಾಗವಿಲ್ಲದ ನಿತ್ಯತೃಪ್ತಗೆ 

ಭೋಗ ತನ್ನಲ್ಲೆಂಬುದೇ ನೈವೇದ್ಯದುಪಚಾರ; 

ರಾಗವಿಲ್ಲದೆ, ರಜತಮಂಗಳ 

ನೀಗಿ, ನಿರ್ಗಣವಾದ ನಿಜಸುಖ 

ಸಾಗರವು ತಾನೆಂಬುದೇ ತಾಂಬೂಲದುಪಚಾರ ॥ 1 ೧೭॥ 
ತಾತ್ಪರ್ಯ: ಸುಖಾನುಭವ, ಸುಖವಸ್ತು ಸುಖಾನುಭವಿ ಎಂಬ ತ್ರಿಪುಟಿಯಿಲ್ಲದೆ 
ಎಂದರೆ ಕರ್ಹಫಲಗಳು, ಕರ್ಗಫಲಗಳನ್ನು ಅರಿಯುವುದು. ಕರ್ಮಫಲಗಳನ್ನು ಅನುಭವಿಸು 
ವವನು ಎಂಬುವುಗಳನ್ನು ಮೀರಿದ ನಿತ್ಯತೃಪ್ಪನಿಗೆ. ಇವುಗಳು ತನ್ನದಲ್ಲವೆಂದು 
ತಿಳಿಯುವುದೇ ನೈವೇದ್ಯವೆ೦ಬ ಉಪಚಾರವಾಗಿದೆ. ಯಾವ ಮೋಹವೂ ಇಲ್ಲದೆ, 
ರಜೋಗುಣ, ತಮೋಗುಣಗಳಿಂದ ದೂರನಾಗಿ ನಿರಾಕಾರನಾದ ಪರಬ್ರಹ್ಮನೇ 
ಆನಂದಸಾಗರ ತಾನೆಂದು ತಿಳಿಯುವುದೇ ತಾಂಬೂಲವೆಂಬ ಉಪಚಾರವು. 
ಶಬ್ದಾರ್ಥ: * ಭೋಗ-ಸುಖಾನುಭವ; * ಭೋಗ್ಯ-ಸುಖವಸ್ತು; ತೇ ಭೋಕ್ತ =ಸುಖಾನುಭವಿ; 
* ವಿಭಾಗವಿಲ್ಲದ-ತ್ರಿಪುಟಿಯಿಲ್ಲದ; ಭೋಗತನ್ನಲ್ಲೆಂಬುದೇ=-ಭೋಗ ತನ್ನದಲ್ಲವೆಂದು 
ತಿಳಿಯುವುದು; * ರಜ ತಮ೦ಗಳ-ರಜೋಗುಣ ತಮೋಗುಣಗಳನ್ನು; ತಾಂಬೂಲದುಪಚಾರಎ 


ಷೋಡಶೋಪಚಾರಗಳಲ್ಲಿ ಹದಿನಾಲ್ಕನೇ ವಿಧಾನ;ನೈವೇದ್ಯದುಪಚಾರ-ನಿರ್ಗುಣಾರಾಧನೆಯ 
ಹದಿಮೂರನೇ ಪೂಜಾ ವಿಧಾನ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ. ಶಬ್ದಾರ್ಥವು ಅನುವಾದಕನದು. 





533 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪಾವನ, ಪರಾನಂದ, ಪರಮ, ನಿ 

ರಾವಿಲಾತ್ಮಕ, ನಿರ್ವಿಕಾರ, ನಿ 

ರಾವರಣ ತಾನೆನೆ, ಪ್ರದಕ್ಷಿಣೆಯೆಂಬುದುಪಚಾರ; । 

ಜೀವ ಪರಮಾತ್ಮ್ಯಕ್ಯವೆಂಬೀ 

ಭಾವಭೇದಭ್ರಾಂತಿಯಳಿದ ನಿ 

ಜಾವಬೋಧವೆ ತಾನೆನೆ ನಮಸ್ಕಾರದುಪಚಾರ ॥ 1೧೮ ॥ 
ತಾತ್ಪರ್ಯ: ಪರಿಶುದ್ಧವಾಗಿ, ಶ್ರೇಷ್ಠವಾಗಿ, ಆನಂದಮಯವಾಗಿ ವಿಕಾರರಹಿತನಾಗಿ, 
ಕಲ್ಮಷರಹಿತಸ್ವರೂಪದಿಂದ ಆವರಣರಹಿತವಾಗಿರುವ ವಸ್ತುವೇ ತಾನೆಂದು 
ತಿಳಿಯುವುದೇ ಪ್ರದಕ್ಷಿಣೆಯೆಂಬ ಉಪಚಾರವು. ಜೀವಾತ್ಮ ಪರಮಾತ್ಮ ಒಂದೇ 
ಎಂಬ ಭಾವದಿಂದ ಭೇದಭ್ರಾಂತಿಯನ್ನು (ಮಾಯೆಯನ್ನು) ಹೋಗಲಾಡಿಸಿಕೊಂಡು, 
ಅಭೇದಜ್ಞಾನದಿಂದ ನಿಜ ಜ್ಞಾನಸ್ವರೂಪವೇ ತಾನೆಂದು ತಿಳಿಯುವುದೇ ನಮಸ್ಕಾರವೆಂಬ 
ಉಪಚಾರವು. 
ಶಬ್ದಾರ್ಥ: * ಪಾವನ-ಪರಿಶುದ್ಧಿ; * ಪರಾನಂದ-ಶ್ರೇಷ್ಠಾನ೦ದ; ನಿರಾವಿಲಾತ್ಮಕ-ಕಲ್ಮಷರಹಿತವಾದ 
ಸ್ಪರೂಪವುಳ್ಳವನು; * ನಿರ್ವಿಕಾರವಿಕಾರರಹಿತನು; * ನಿರಾವರಣ-ಆವರಣ ಮುಕ್ತ; 
೫ ಅವಬೋಧೆ-ಜ್ಞಾನ, ಅರಿವು; 
ಪಾಠಾಂತರ: ನಿರಾವಿಲಾತ್ಮಕ-ನಿರಾವಲಂಬನ (ಕು); ಕುಮಾರಚಾರ್ಯ ಅವರ ಪಾಠವನ್ನು 


ಇಲ್ಲಿ ಹೊಚಿ ಅವರು ಸೂಚಿಸಿದ್ದಾರೆ ಅಲ್ಲದೆ ಇನ್ನು ಕೆಲವು ಪ್ರತಿಗಳಲ್ಲಿ ಈ ಪಾಠ ಇರುವುದನ್ನು 
“ಈ ಸ್ಥಳದಲ್ಲಿ ಕೆಲವು ಕಡೆ” ನಿರಾವಲಂಬನ “ಎ೦ದೂ ಇದೆ' ಇಂದು ಹೇಳಿದ್ದಾರೆ. 





ವಿಷಮವಹ ಮಾಯಾವಿಲಾಸವೆ 

ಪಸರಿಸುತ ಜಗವಾಗಿ ತೋರ್ಪುದು 

ಬಿಸಿಲದೊರೆಯಂದದಲಿ; ಪುಸಿಯೆಂದದ ವಿಸರ್ಜಿಸಲು । 
ಅಸಮತೇಜೋರಾಶಿ ತಾನಾ 

ಗೆಸೆದು ತನ್ನೊಳು ತಾನೆ ರಮಿಸು 

ತ್ತುಸುರದಿರ್ಪನುಭವ ವಿಸರ್ಜನೆಯೆಂಬುದುಪಚಾರ ॥ ॥೧೯॥ 


ತಾತ್ಪರ್ಯ: ಘೋರವಾದ ಅವಿದ್ಯೆಯೆಂಬ ಮಾಯಾವಿಲಾಸವೇ ವಿಷಯವಾಗಿ 
ಹರಡಿಕೊಂಡು ಪ್ರಪಂಚವೆನ್ನಿಸಿ ತೋರುತ್ತಲಿದೆ. ಇದು ಸುಳ್ಳಾದುದು. ಬಿಸಿಲ 
ಮರೀಚಿಕೆಯಂತೆ ಭ್ರಮಾಧೀನವಾದುದು ಎಂದು ತಿಳಿದು ದೂರ ಮಾಡಿದರೆ 
ಅಪಾರ ಜ್ಞಾನರಾಶಿಯಾದ ಪರಬ್ರಹ್ಮಸ್ತರೂಪವೇ ತಾನೆಂದು ತಿಳಿದು ಮೌನಿಯಾಗಿ 
ಆತ್ಮಾರಾಮನಾಗಿರುವ ಅನುಭವವೇ ವಿಸರ್ಜನೆಯೆ೦ಬ ಉಪಚಾರವು. 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ಶಬ್ದಾರ್ಥ: * ವಿಷಮವಹ-ಘೋರವಾದ; * ಪಸರಿಸುತ=-ಹರಡಿಕೊಂಡು; * ಬಿಸಿಲದೊರೆ-ಐ 
ಮರೀಚಿಕೆ; * ಪುಸಿಎಸುಳ್ಳು. ಭ್ರಮಾಧೀನ; * ವಿಸರ್ಜಿಸಲು-ದೂರ ಮಾಡಿದರೆ; * ಅಸಮತೇಜೋ 
ರಾಶಿ-ಅಪಾರ ಜ್ಞಾನರಾಶಿಯಪರಬ್ರಹ್ಮಸ್ತರೂಪ; * ತನ್ನೊ ಳುತಾನೇ ರಮಿಸುತ್ತಐಆತ್ಮಾರಾಮನಾಗಿ; 
* ಉಸುರದಿರ್ದ-ಮೌನಿಯಾಗಿ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ; ಶಬ್ದಾರ್ಥ ಅನುವಾದಕನದು. 
ವಿಸರ್ಜನೆ ಎಂಬುದುಪಚಾರ-ಹದಿನಾರನೇ ಉಪಚಾರ (ಪೂಜಾ ವಿಧಾನ) 





ಈ ಪರಿಯಲುಪಚಾರ ಕಲ್ಪನೆ 

ಯಾ ಪರಬ್ರಹ್ಮದಲಿ ಸ್ಪರ್ಣದಿ 

ದೀಪಿಸುತ್ತಿಹ ದೇವತಾಪ್ರತಿಮಾಕೃತಿಯವೋಲು । 
ೀಪಧೂಪಗಳೆಂಬ ನೆಪದಲಿ 

`ವ್ಯಾಪಿಸಿದ ಮನನವನು ನಿನಗೆ ನಿ 

ರೂಪಿಸಿದೆನದರಿಂದ ದೃಢತರವಹುದು ನಿಜಬೋಧೆ ॥ ॥೨೦॥ 


ತಾತ್ಪರ್ಯ: ಬಂಗಾರದ ಕಾಂತಿಯಿಂದ ಬೆಳಗುತ್ತಿರುವ ದೇವತಾ ಪ್ರತಿಮೆಗಳಿಗೆ 
ಮಾಡುವ ಷೋಡಶೋಪಚಾರಗಳ ಹಾಗೆ ಆ ಪರಬ್ರಹ್ಮನಲ್ಲಿ ನಿರ್ಗುಣೋಪಚಾರ 
ಗಳನ್ನು ಕಲ್ಪಿಸಿಕೊಂಡು ಮಾನಸ ಪೂಜೆಯನ್ನು ಸರ್ವದರಲ್ಲಿಯೂ ಬೆಳಗುತ್ತಿರುವ 
ಆ ಪರಬಹನಿಗೆ ದೀಪಧೂಪಾದಿಗಳೆಂಬ ಪೂಜೆಗಳ ನೆಪದಲ್ಲಿ ಮನನವೆಂಬ 
ಧ್ಯಾನವನ್ನು "ನಿನಗೆ ನಿರೂಪಿಸಿದೆನು. ಏಕೆಂದರೆ ಈ ಮನನದಿಂದ ಸತ್ಯಜ್ಞಾನವು 
ದೃಢಗೊಳ್ಳುತ್ತದೆ. 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಪಾಠಾಂತರ ಅನುವಾದಕನದು. 
ಪಾಠಾಂತರ: ಸ್ಪರ್ಣದಿ-ಸರ್ವದಿ (ಕು) ಸಾರ್ವದಿ (ಅರಾಸೇ); ದೀಪಧೂಪ-ಧೂಪದೀಪ (ಕು) 





ಪೂಜ್ಯ ಪೂಜಕವೆಂಬ ಭೇದವು 

ನೈಜವೀ ಸಗುಣದಲಿ ತಿಳಿ ವಿ 

ಭ್ರಾಜಮಾನದ ಬಿಂಬದಿಂ ಪ್ರತಿಬಿಂಬದಂದದಲಿ; । 

ಈ ಜಗತ್ಸಾಕ್ಷಿಕವೆ ಮಾನಸ 

ರಾಜಿಯಲಿ ಪ್ರತಿಫಲಿಸಿ ಜೀವ ಸ 

ಮಾಜವೆನಿಸುತ ಪೂಜ್ಯ ಪೂಜಕಭಾವವಾಯ್ಕೆಂದ ॥ ॥೨೧॥ 


ತಾತ್ಪರ್ಯ: ಸಗುಣಬ್ರಹ್ಮದಲ್ಲಿ ಪೂಜೆಗೊಳ್ಳುವ ವಸ್ತು ಪೂಜೆ ಮಾಡುವೆಂಬ ಭೇದವು 
ಸಹಜವಾದುದು. ಇದು ಪ್ರಕಾಶಮಾನವಾದ ಬಿ€ಬದಿಂದ ಆದ ಪ್ರತಿಬಿಂಬದಂತೆ 
ತೋರುವುದು. ಈ ಗುಣಯುಕವಾದ ಬ್ರಹ್ಮದೊಳಗೆ ಗುಣರಹಿತವಾದ ಬ್ರಹ್ಮವು 


535 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಮ್ಮ ಮನಸ್ಸುಗಳ ಸಮೂಹದಲ್ಲಿ ಪ್ರತಿಫಲಿಸಿ ಜೀವ ಸಮೂಹವೆನಿಸಿಕೊಂಡು 
ಪೂಜ್ಯ ಪೂಜಕಭಾವದಿಂದ ತೋರುತ್ತಿದೆ. 

ಶಬ್ದಾರ್ಥ: ನೈಜವು-ಸ್ವಾಭಾವಿಕವು; ಮಾನಸರಾಜಿ-ಮನಸ್ಸುಗಳ ಸಮೂಹ; * ಪೂಜ್ಯ- 
ಪೂಜೆಗೊಳ್ಳುವ ವಸ್ತು * ಪೂಜಕ-ಪೂಜೆ ಮಾಡುವ ವ್ಯಕ್ತಿ * ಬಿಂಬ-ನಿರ್ಗುಣಬ್ರಹ್ಮ 
ಪ್ರತಿಬಿಂಬ-ಸಗುಣಬ್ರಹ್ಮ 





ತನಯ ಕೇಳ್ಳೆ ನಿರ್ಗುಣಾರಾ 

ಧನೆಯನಭ್ಯಾಸವನು ಮಾಡಲು 

ನೆನಹಡಗಿ, ಮನವಳಿದು, ತಾನೇ ಬ್ರಹ್ಮವೆಂದೆಂಬ 

ಅನುಭವವು ಪುಟ್ಟಿದಪುದದರಿಂ 

ಘನವೆನಿಪ ಸಂಸೃೃತಿಯಳಿದು ನಿನ 

ಗನುಪಮ ಪರಾನಂದವೆನಿಸುವ ಮುಕ್ತಿಯಹುದೆಂದ ॥ 9೨ 


ತಾತ್ಪರ್ಯ: ಶುಕನೇ ಕೇಳು, ನಿರ್ಗುಣಾರಾಧನೆಯನ್ನು ಸತತವಾಗಿ ಅಭ್ಯಾಸ ಮಾಡಿದರೆ, 
ಬಹಿರಂಗ ವ್ಯಾಪಾರದ ನೆನಹುಗಳು ಅಡಗಿ ಚಂಚಲವಾದ ಮನಸ್ಸು ಲಯವಾಗಿ 
ಸ್ಥಿರ ಚಿತ್ತದಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವ ಜ್ಞಾನವು ಉಂಟಾಗುತ್ತದೆ. 
ಅದರ ಫಲವಾಗಿ ಗಾಢವಾದ ಸಂಸಾರ ಬಂಧನ ನಾಶವಾಗಿ ಅಸಮಾನವಾದ 
ದಿವ್ಯಾನಂದ ಮಯವಾದ ಕೈವಲ್ಕವು ದೊರಕುತ್ತದೆ. 


ಶಬ್ದಾರ್ಥ: * ತನಯ ಕೇಳ್ಳ-ಶುಕನೇ ಕೇಳು; * ನೆನಹು-ನೆನಪು; ಸ್ಮರಣೆ; * ಮನವಳಿದು-ಮನಸ್ಸು 
ಲಯವಾಗಿ; * ತಾನೇ ಬ್ರಹ್ಮವೆಂದೆಂದ-ಅಹಂ ಬ್ರಹ್ಮಾಸ್ಮಿ ಎಂಬ ಅನುಭವವು; * ಪರಾನಂದ= 
ದಿವ್ಯಾನಂದ; * ಮುಕ್ತಿ-ಕೈವಲ್ಯ; 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 


ಈ ಜಗತ್ತಿನ ಜನರು ಮಾಡುವ 

ಪೂಜೆಗಳು ಬಹುವಿಧಗಳಾಗಿಯೆ 

ರಾಜಿಸುತ್ತಿಹವವರೊಳಗೆ ಮಿಗಿಲಾದ ಪೂಜೆಯಲಾ! । 

ಸೋಜಿಗವನೇನೆಂಬೆನಿದು ನಿ 

ರ್ವ್ಯಾಜವಹ ನಿರುಪಾಧಿ ಸುಖಸಾ 

ಮ್ರಾಜ್ಯಸಂಪತ್ಪಾಪ್ತಿ ಮುಕ್ತಿಯನಿತ್ತು ಸಲಹುವದು ॥ ೨೩) 
ತಾತ್ಪರ್ಯ: ಈ ಪ್ರಪಂಚದಲ್ಲಿ ವಾಸ ಮಾಡುತ್ತಿರುವ ಜನರು ಮಾಡುವ ಪೂಜೆಗಳು 


ಅನೇಕ ವಿಧಗಳಾಗಿರುವುವು. ಅವುಗಳ ಪೈಕಿ ನಿರ್ಗಣೋಪಾಸನೆಯೆಂಬುದೇ 
ಸರ್ವ ಶ್ರೇಷ್ಠ ಪೂಜಾ ವಿಧಾನವಾಗಿದೆ ಎಂಬ ಮಾತು ಅಚ್ಚರಿಯಾದರೂ ಸತ್ಯವಾದ 


536 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ಮಾತು ಮತ್ತೂ ಆಶ್ಚರ್ಯಕರವಾದ ಸಂಗತಿಯೆಂದರೆ ನಿರ್ದೋಷವಾದ 
ಉಪಾಧಿರಹಿತ ಸುಖ ಸಾಮ್ರಾಜ್ಯದ ಸಂಪತ್ತನ್ನು ದೊರಕಿಸಿಕೊಡುವ ಮೋಕ್ಷವು 
ದೊರಕಿಸಿ ನಮ್ಮನ್ನು ನಿರ್ಗುಣಾರಾಧನೆ ಸಂರಕ್ಷಿಸುತ್ತದೆ. 

ಶಬ್ದಾರ್ಥ: * ಅದರೊಳಗೆ ಮಿಗಿಲಾದ ಪೂಜೆ-ನಿರ್ಗುಣಾರಾಧನೆಯ ಪೂಜೆ; * ಸೋಜಿಗ 
ವನೇನೆಂಬೆನು- ಆಶ್ಚರ್ಯ ಸಂಗತಿಯನ್ನು ಏನೆಂದು ಹೇಳಲಿ * ನಿರ್ವಾಜವಹ- 
ನಿರ್ದೋಷವಾದ; ನಿರುಪಾಧಿ- A) ತೇ ಮುಕ್ತಿಎಕೈ ವಲ್ಯ, ಮೋಕ್ಷ 

ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 





ಆರಾಧನೆಯ ನಿರ್ಣಯದ ಉಪಸಂಹಾರ (೨೪-೨೬) 


ಪುಣ್ಯಶೈಲಗಳೊಳಗೆ ಶ್ರೀಗಿರಿ 

`ಯುನ್ನತವು; ನದಿಗಳೊಳು ಗುಣ 

ಸಂಪನ್ನೆಯಾ ಪಾತಾಲಗಂಗೆಯು; ಶಕ್ತಿಪೀಠದಲಿ । 

ವರ್ಣ್ಯಳಾ ಭ್ರಮರಾಂಬಿಕೆಯು ತಿಳಿ; 

ಚೆನ್ನ ಶ್ರೀಗಿರಿಮಲ್ಲಿಕಾರ್ಜುನ 

ಗಿನ್ನು ಸರಿಯಹ ದೇವರುಂಟೇ? ಮೂರು ಲೋಕದಲಿ | 1೨೪॥ 


ತಾತ್ಪರ್ಯ: ಪುಣ್ಯಫಲಪ್ರದವಾದ ಗಿರಿಗಳಲ್ಲಿ ಶ್ರೀಶೈಲವೇ ಶ್ರೇಷ್ಠ ಪುಣ್ಯ ನದಿಗಳಲ್ಲೆಲ್ಲ 
ಪಾತಾಳಕ್ಕೆ ಹರಿದು ಬ೦ದ ಗಂಗೆಯೇ ಪರಮ ಗುಣ ಸಂಪನ್ಮೆ; ಶಕ್ತ ಪೀಠಗಳಲ್ಲಿ 
ನೆಲೆಸಿರುವ ದೇವಿಯರಲ್ಲೆಲ್ಲಾ ಭ್ರಮರಾಂಬಿಕೆಯೇ ಅಧಿಕ ಶ್ಲಾಘನೆಗೆ ಪಾತ್ರಳು. 
ಇನ್ನು ಶ್ರೀಶೈಲದಲ್ಲರುವ ಚಿನ್ನ ಮಲ್ಲಿಕಾರ್ಜುನ ದೇವನಿಗೆ ಸರಿಸಾಟಿಯೆನಿಸಿದ ದೇವರು 
ಮೂರುಲೋಕಗಳಲ್ಲಿ ಬೇರೆ ಇಲ್ಲ. 


ಶಬ್ದಾರ್ಥ: * ಪುಣ್ಯ ಿಶೈಲಗಳೊಳಗೆ-ಪುಣ್ಯ ಫಲಪ್ರದ ಗಿರಿಗಳಲ್ಲಿ; * ಸರಿಯಹ-ಸರಿಸಾಟಿಯಾದ; 
ತ ಉನ ತವು, ಶ್ರೇಷ್ಠವು; x ಮೂರುಲೋಕಗಳಲ್ಲಿ-ಸ್ವರ್ಗ, ಭೂಮಿ, ಪಾತಾಳಗಳಲ್ಲಿ; ವರ್ಣ್ಯಳು-ಎ 
ವರ್ಣನೆಗೆ ಯೋಗ್ಯಳಾದವಳು. 


ಟಿಪ್ಪಣಿ: ಹದಿನೆಂಟು ಶಕ್ತಿಪೀಠಗಳಿವೆ. ಒಂದೊಂದು ಪೀಠದಲ್ಲಿ ಒಬ್ಬೊಬ್ಬ ಶಕ್ತಿ ದೇವಿ ನೆಲೆಸಿದ್ದಾಳೆ. 


೧. ಮಹಾಲಕ್ಷ್ಮಿ (ಕೊಲ್ಲಾಪುರ); ೨. ಮಹಾದೇವಿ (ಜಲಂಧರ); ೩. ಕುಬ್ಬೆ (ಕನ್ಯಾಕುಬ್ಬ); ೪. 
ಸಿಂಹಿಕೆ (ಸಿಂಹಳ): ೫. ಮಣಿಕರ್ಣಿಕಾದೇವಿ (ಚಕ್ರವಾಡಿ); ೬ ಪೂರ್ಣಿಕಾದೇವಿ (ಪೂರ್ಣ ಕ್ಷೇತ ತ್ರು; 
೭. ಪಾರ್ವತಿ (ಹಿಮವತ್ಪರ್ದತ); ೮. ವಿಂಧ್ಯವಾಸಿನಿ (ಎಂಧ್ಯಪರ್ವತ); 6. ಮಹಾಕಾಲೇಶ್ವರಿ 
(ಉಜ್ಜಯಿನಿ): ೧೦. ಮಯೋಗಾವಳಿ (ಯೋಗಿನಿಪುರ); ೧೧. ಹೈಮವತಿ (ಹಿಮಾಚಲ); 

೧೨. 'ಪದ್ಮವಾಸಿನಿ (ಶ್ವೇತದ್ವೀಪ); ೧೩. ಸುಪುಭೆ (ಸುಮೇರು); ೧೪. ಭ್ರಮರಾಂಬಿಕೆ (ಶ್ರೀಶೈಲ); 
೧೫. ಅನ ಪೂರ್ಣೆ ಡಾಶಿ); ೧೬ ಕಾಳರಾತ್ರಿ (ಧರ್ಮಸ್ಥಳ); ೧೭. ಶಾರದೆ (ಶೃಂಗೇರಿ); ೧೮. 
ಲಲಿತೆ (ಅಂಬಿಕಾಕ್ಷೇತ್ರು. (ವಿವೇಕ ಚೂಡಾಮಣಿ, ೪-೪೦೨) 





537 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮನದ ಮಲಿನವ ತೊಳೆದು, ಶುಚಿಯಹ 

ನೆನಹಿನುಡಿಗೆಯನುಟ್ಟು, ನಿರ್ಮಲ 

ವೆನಿಪ ಭಸಿತವ ಪೂಸಿ, ಸ್ಪಸ್ಥಾನದಲಿ ಕುಳ್ಳಿರ್ದು, 

ಘನ ಪರಂಜ್ಯೋತಿಯನೆ ತಾನೆಂ 

ದೆನಿಪ ಪೂಜೆಯ ಮಾಡಿ, ಮೋಕ್ಷಾಂ 
ಗನೆಯನೊಲಿದಾವಾಗಳಾಕೆಯ ಕೂಡಿ ಸುಖಿಯಾಗು ॥ 1೨೫ 


ತಾತ್ಪರ್ಯ: ಮನಸಿನಲ್ಲಿರುವ ಕೊಳೆಗಳನ್ನು ತೊಳೆದುಕೊಂಡು ಪರಿಶುದ್ಧನಾಗಿ 
ಪವಿತ್ರವಾದ ಧ್ಯಾನವೆಂಬ ಮಡಿವಸ್ತವನ್ನು ದರಿಸಿ, ನಿಷ್ಠಲ್ಲಷವಾದ ವಿಭೂತಿಯನ್ನು 
ಹ ತನಗೆ ಯೋಗ್ಯವಾದ ಸ ಸ್ಥಾನದಲ್ಲಿ “ಆಸೀನನಾಗಿ ಶ್ರೇಷ್ಠನಾದ ಪರಂಜ್ಯೋತಿ 

ರೂಪನು ನಾನೇ ಎ೦ಬ ಭಾವನೆಯಿಂದ ನಿರ್ಗಣಾರಾಧನೆ ಮಾಡುತ್ತಾ 
ಸೋಕಲಕಿ ಗೆ ಒಲಿದು ಸದಾ ಆಕೆಯ ಸಾನ್ನಿಧ್ಯದಲ್ಲಿ ಸುಖಿಯಾಗು. 


ಶಬ್ದಾರ್ಥ: * ಮಲಿನ-ಕಶ್ಶಲ, ಕೊಳೆ; ನೆನಹಿನ ಉಡುಗೆ-ಧ್ಯಾ ನವೆಂಬ ಮಡಿವಸ್ತ್ರ * ಭಸಿತ- 
ವಿಭೂತಿ; ಪೂಸಿ-ಬಳಿದುಕೊಂಡು; ೫ ಸ್ವಸ್ಥಾನದಲಿ-ತನಗೆ ಯೋಗ್ಯವಾದ ಸ್ಥಾನದಲ್ಲಿ ಆಸೀನನಾಗಿ; 
* ಘನಪರಂಜ್ಯೊ ೇತಿಯನೆ ತಾನೆಂದೆನಿಪ-ಅಹಂಬ್ರಹ್ಮಾಸ್ಮಿ ಎಂದು; * ಮೋಕ್ಷಾಂಗನೆ-ಮೋಕ್ಷಲಕ್ಷ್ಮಿ 


ಟಿಪ್ಪಣಿ: ಈ ಪದ್ಯಕ್ಕೆ ಹೊಚಿ ಅವರು ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 





ಇಂತು ತತ್ತ್ವರಹಸ್ಯವನು ತಿಳಿ 

ವಂತೆ ತನಯಗೆ ಬೋಧಿಸಲು ನಿಜ 

ಶಾಂತಿ ಸುಖವಳವಟ್ಟು, ಹರ್ಷೋತ್ಕಷ ರ್ಷದುಬ್ಬಿನಲಿ 
ಅಂತರಂಗದೊಳುಕ್ಕಿ, "ದಳಕದ 

ಲಂತಿದಿಂತೆನಲರಿಯದಚಲ 

ಸ್ಟಾಂತ ಸಹಜಾನಂದಗುರುಪದಚಿಂತೆಯಲಿ ನಿಂದ ॥ ॥೨೬॥ 


ತಾತ್ಪರ್ಯ: ಈ ರೀತಿಯಾಗಿ ಚೆನ್ನಾಗಿ ಅರ್ಥವಾಗುವ ಹಾಗೆ ಅದ್ದೆ ತೆ ಜ್ಞಾನವನ್ನು 
ಶುಕನಿಗೆ ವ್ಯಾಸನು ಬೋಧಿಸಿದ ಪರಿಣಾಮವಾಗಿ ಶುಕನು ನಿಜವಾದ 
ಮನಶ್ಶಾಂತಿಯನ್ನು ಹೊಂದಿ, ಸಂತೋಷಾತಿಶಯದಿಂದ ಉಬ್ಬಿ ಅಂತರಂಗದಲ್ಲಿ 
ಪುಳಕ ಜಲ ಉಕ್ಕಿ ಸಲು ಅನಿರ್ವಚನೀಯವಾದ ನಿಶ್ಚಲವಾದ. ಮನಸ್ಸಿನಲ್ಲಿ ತನ್ನ 
ಗುರುವಾದ ಸಹಜಾನಂದರ ಪಾದಾರವಿಂದಗಳಲ್ಲಿ ಧ್ಯಾನ ನಿರತನಾದನು. 


ಶಬ್ದಾರ್ಥ: * ತತ್ನರಹಸ್ಕ-ಅದ್ವೈ ತತತ ತ್ವಜ್ಞಾನ; * ತಿಳಿವಂತೆ-ಚೆನ್ನಾಗಿ ಅರ್ಥವಾಗುವಂತೆ; 
* ಬೋಧಿಸಲುಐಉಪದೇಶಿಸಲು; * ನೈ ದಲಿ-ರೋಮಾಂಚನದಲಿ; * ಅಂತು. ಇದು. 
ಎಂತು-ಎನಲು- ಅರಿಯದೆ -ಅನಿರ್ವಚನೀಯವಾದ; * ಸ್ಟಾಂತ-ತನ್ನ ಗುರುಪದಚಿಂತೆ- 


ಗುರುಪದಧ್ಯಾನ. 


538 


ಅಧ್ಯಾಯ ೧೧ - ನಿರ್ಗಣಾರಾಧನೆಯ ನಿರ್ಣಯ 


ಟಿಪ್ಪಣಿ: ಹೊಚಿ ಅವರು ಈ ಪದ್ಯಕ್ಕೆ ಟೀಕೆ ಬರೆದಿಲ್ಲ, ಶಬ್ದಾರ್ಥ ಅನುವಾದಕನದು. 
ರ 


ಗ್ರಂಥದ ಉಪಸಂಹಾರ (೨೭-೨೮) 


ಅನುಭವಾಮೃತವೆಂಬ ಗಂಥವ 

ಮನವೊಲಿದು ಮಹಲಿಂಗರಂಗನು 

ವಿನುತ ಶ್ರೀಗಿರಿಮಲ್ಲಿಕಾರ್ಜುನನಂಕಿತವ ಮಾಡಿ । 

ಘನವೆನಿಪ ವಾಕ್ಟುಷ್ಟದಿಂದ 

ರ್ಚನೆಯದಾಚಂದ್ರಾರ್ಕವಾಗಿರ 

ಲನುಭವಿಗಳಹುದೆನಲು ರಚಿಸಿದನೇಕಚಿತ್ತದಲಿ ॥ ೨ಬ 
ತಾತ್ಪರ್ಯ: ಮಹಲಿಂಗರಂಗನೆಂಬ ಕವಿಯು ಈ ಪ್ರಕಾರವಾಗಿ ಲೋಕಶ್ರೇಷ್ಠನಾದ 
ಶ್ರೀಶೈ ) ಮಲ್ಲಿಕಾರ್ಜುನ ದೇವರ ಅಂಕಿತದಲ್ಲಿ ಶ್ರೇಷ್ಠವಾದ ನುಡಿಹೂಗಳಿ೦ದ ಪೂಜಿಸುತ್ತ 
ಈ ಗಂಥವು ಸೂರ್ಯಚಂದ್ರರಿರುವವರೆಗೆ ಸ್ಥಿರವಾಗಿರಲು ಎದ್ವಾಂಸರು ಮೆಚ್ಚುವಂತೆ 
ಏಕಚಿತ್ತದಿ೦ದ ಈ ಅನುಭವಾಮೃತ ಗ್ರಂಥವನ್ನು ಆಸಕ್ತಿಯಿಂದ ರಚಿಸಿದನು. 


ಶಬ್ದಾರ್ಥ: * ಮನವೊಲಿದು ಭಕ್ತಿಯಿಂದ; * ವಿನುತ-ಲೋಕಶ್ರೇಷ್ಠನಾದ; * ಘನವಾದಎ 
ಶ್ರೇಷ್ಠವಾದ; ವಾಕ್ಪುಪ್ಪಗಳಿಂದಾನುಡಿಹೂಗಳಿಂದ; * ಆಚಂದ್ರಾರ್ಕವಾಗಿ-ಸೂರ್ಯ ಚಂದ್ರರು 
ಇರುವವರೆಗೆ; ಅನುಭವಿಗಳು ಅಹುದುಎನಲು-ವಿದ್ದಾಂಸರು ಮೆಚ್ಚುವಂತೆ; 


RSE SOLES ASS NEEL NSE 
ಅವನಿದನೋದುವನು, ಕೇಳುವ 
ನಾವನಿದರರ್ಥವನು ತಿಳಿಯುವ 
ನಾವನೀ ಗ್ರಂಥವನು ಪಠಿಸುವ, ಬರೆವನರ್ಥಿಯಲಿ । 
ದೇವದೇವನು, ಸಕಲ ಜೀವರ 
ಕಾವ ಕರುಣಾಸಿಂಧು, ಸಲಹುವ 
ನಾವಪರಿಯೊಳುಮೊಲಿದು ಶ್ರೀಗಿರಿಮಲ್ಲಿಕಾರ್ಜುನನು ॥ ॥ ೨೮॥ 


ತಾತ್ಪರ್ಯ: ಈ ಅನುಭವಾಮೃತ ಗ್ರಂಥವನ್ನು ಯಾರು ಓದುವರೋ, ಯಾರು 
ಓದಿದ್ದನ್ನು ನ್ನು ಶವಣ ಮಾಡುವರೋ, ಯಾರು ಈ ಕಾವ್ಯದ ಅರ್ಥವನ್ನು ತಿಳಿಯುವರೋ 
ಯಾರು “ರಃ ಗ್ರಂಥವನ್ನು ಪಾರಾಯಣ ಮಾಡುವರೋ, ಇಷ್ಟಾರ್ಥ ಸಿದ್ದಿಗಾಗಿ 
ಯಾರು ಪ್ರತಿ ಮಾಡುವರೋ, ಅವರನ್ನು ದೇವಾಧಿದೇವನಾದ “ಸಕಲ ಜನರಿಗೆ 
ದಯಾಮಯನಾದ ಶ್ರೀಗಿರಿಮಲ್ಲಿಕಾರ್ಜುನನು ಎಲ್ಲ ವಿಧಗಳಲ್ಲೂ ರಕ್ಷಿಸುತ್ತಾನೆ. 


ಶಬ್ದಾರ್ಥ: ಕರುಣಾಸಿಂಧು =ದಯಾಮಯನು; * ಅರ್ಥಿಯಲಿ-ಇಷ್ಟಾರ್ಥಸಿದ್ಧಿ ಗೆ; ಪಠಿಸುವನುಎ 
ಪಾರಾಯಣ ಮಾಡುವರೋ; 


SS 


539 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮಂಗಲ (೨೯-೩೦) 


ಸರ್ವಲೋಕಾಧ್ಯಕ್ಷ ಜಯಜಯ, 

ಸರ್ವಲೋಕಾಧಾರ ಜಯಜಯ, 

ಸರ್ವಮಂಗಳೆಯರಸ ಜಯಜಯ, ಶರ್ವ ಸರ್ಮೇಶ, । 
ಗರ್ವಿತಾಸುರಮಥನ ಜಯಜಯ, 

ದುರ್ವಿದಗ್ಗವಿದೂರ ಜಯಜಯ, 

ಪರ್ವತಾಧಿಪ ಮಲ್ಲಿಕಾರ್ಜುನದೇವ ಜಯಜಯತು ॥ ॥೨೯॥ 


ತಾತ್ಪರ್ಯ: ಸಮಸಲೋಕಗಳಿಗೆ ಒಡೆಯನಾದವನೇ, ನಿನಗೆ ಜಯವಾಗಲಿ, 
ಸರ್ವಲೋಕಗಳಿಗೆ ಮೂಲಾಧಾರವಾದವನೆ ನಿನಗೆ ಗೆಲುವಾಗಲಿ, ಸರ್ವ 
ಮಂಗಳೆಯಾದ ಪಾರ್ವತಿಯ ಅರಸನೇ ನಿನಗೆ ವಿಜಯವಾಗಲಿ, ಪರಮೇಶ್ವರನೇ, 
ಸರ್ವೇಶ್ವರನೇ, ಅಹಂಕಾರದಿಂದ ಮೆರೆದ ರಾಕ್ಷಸರನ್ನು ಸಂಹರಿಸಿದವನೇ ನಿನಗೆ 
ವಿಜಯವಾಗಲಿ. ಜ್ಞಾನಹೀನರಿಗೆ ದೂರನಾದವನೇ ಜಯವಾಗಲಿ, ಶ್ರೀಶೈಲದೊಡೆಯ 
ಮಲ್ಲಿಕಾರ್ಜುನದೇವನಿಗೆ ಜಯವಾಗಲಿ. 


ಶಬ್ದಾರ್ಥ: ಪರ್ಚತಾಧಿಪ-ಶ್ರೀಶೈಲದೊಡೆಯ; ದುರ್ವಿದಗ್ಗವಿದೂರ-ಮೂರ್ಯರಿಗೆ(ಜ್ಞಾನಹೀನರಿಗೆ) 
ದೂರನಾದವನೇ; ಜಯ ಜಯತು-ಜಯವಾಗಲಿ, ಗೆಲುವಾಗಲಿ. 





ದೇವ ಜಯಜಯ ಭಕ್ತನಿಕರವ 

ಕಾವ ಜಯಜಯ, ಸಕಲನಿರ್ಜರ 

ದೇವ ಜಯಜಯ, ಜಯಜನಾರ್ದನ ಬಂಧು ಜಯಜಯತು, । 

ಪಾವಕಾಂಬಕ, ಫಣಿವಿಭೂಷಣ, 

ಪಾವನಾತ್ಮನೆ, ಸಕಲ ಲೋಕದ 

ಜೀವರಂತರ್ಯಾಮಿ ರಕ್ಷಿಸು ಮಲ್ಲಿಕಾರ್ಜುನನೆ ॥ ॥೩೦॥ 
ತಾತ್ತರ್ಯ: ಎಲೈ ದೇವನೇ ನಿನಗೆ ಮ೦ಗಳವು; ಭಕ್ತರ ಸಮೂಹವನ್ನು ಕಾಪಾಡುವ 
ಪ್ರಭುವೆ ನಿನಗೆ ಮಂಗಳವು; ಇಂದ್ರಾದಿ ಸಮಸ್ತ ದೇವತೆಗಳಿಗೂ ಪ್ರಭುವಾದವನೇ 
ನಿನಗೆ ಮಂಗಳವ; ಎಲೈ ವಿಷ್ಣುವನ್ನು ಮಿತ್ರನಾಗಿ ಉಳ್ಳವನೇ, ನಿನಗೆ ಮ೦ಗಳವು, 
ಎಲೈ ಅಗ್ನಿ ನೇತ್ರನೇ, ಸರ್ಪಾಭರಣನೇ, ಪಾವನಾತ್ಮನೇ, ಸಕಲಲೋಕಗಳಲ್ಲಿ 


ಇರುವ ಜೀವರಾಶಿಗಳಲ್ಲಿ ಅಂತರ್ಗತನಾಗಿರುವ ಶ್ರೀಶೈಲಮಲ್ಲಿಕಾರ್ಜುನನೇ ನೀನು 
ಎಲ್ಲರನ್ನೂ ಸಂರಕ್ಷಿಸು. 


ಶಬ್ದಾರ್ಥ: * ಭಕ್ತನಿಕರವ-ಭಕ್ತರ ಸಮೂಹವನ್ನು; * ಕಾವ-ಕಾಪಾಡುವ; * ನಿರ್ಜರದೇವ= 
ದೇವತೆಗಳೊಡೆಯ; * ಜರ್ನಾದನಬಂಧು-ವಿಷ್ಣುವಿನ ಮಿತ್ರನೆ; * ಪಾವಕಾಂಬಕ ಎಅಗ್ನಿನೇತ್ರ 


540 


ಮುಕ್ತಾಯ 


ಶ್ರೀಮತ್ತರಮಹಂಸ ಪರಿವ್ರಾಜಕಾಚಾರ್ಯ ಸಹಜಾನಂದ ಗುರುವರ್ಯ 
ಪಾದಕಮಲ. ಭೃಂಗಾಯಮಾಣ  ಸಹವಾಸಿ "ಮಹಲಿಂಗರಂಗ ವಿರಚಿತವಾದ 
ಅನುಭವಾಮೃ ತವೆಂಬ ಗ್ರಂಥದಲ್ಲಿ ನಿರ್ಗುಣಾರಾಧನೆಯ ನಿರ್ಣಯವೆಂಬ 
“ಹನ್ನೊ ೦ದನೆಯ ಅಧ್ಯಾ ಯವು ಮುಗಿದುದು. 


ಸಾರಸಂಗಹ 
ಹನ್ನೊ ೦ದನೆಯ ಅಧ್ಯಾಯ - ನಿರ್ಗಣಾರಾಧನೆಯ ನಿರ್ಣಯ 


ಬ್ರಹ್ಮವೇ ತಾನೆಂಬ ವಾಕ್ಕವನ್ನು ಶ್ರವಣ ಮಾಡಿದ ಮೇಲೆಯೂ ಮನನದಿಂದ ಆ ಅರ್ಥವನ್ನು 
EE ತಾನು ಶ್ರವಣಮಾಡಿರುವ ನಿರ್ಗುಣ ವಸ್ತುವಿನ ಆರಾಧನೆಯನ್ನು 
ಕೈಗೊಳ್ಳಬೇಕು. ಅದರ ಸ್ವರೂಪವೆಂತೆಂದರೆ: -ಸಾಧಕನು ಶರೀರೇ೦ದ್ರಿಯಗಳ ಮೇಲಿನ 
ಮನಸನ್ನ ಹಿಮ್ಮೆಟ್ಟಿಸಿ ನಿಶ್ಚಿಂತೆಯಿಂದ ಮನಸ್ಸನ್ನು ಪ್ರಸನ್ನವಾಗಿ ಮಾಡಿಕೊಂಡು ಏಕಾಂತದಲ್ಲಿ 
ಕುಳಿತು "ಮನಸ್ಸಿನಲ್ಲಿ ಗುರುವನ್ನು ಸ್ಮರಿಸಿ ಬ್ರಹ್ಮವೇ ತಾನೆಂದು ಅಖಂಡವಾಗಿ ಧ್ಯಾನವನ್ನು 
- ಬೇಕು. ಇದರಲ್ಲಿಯೇ ಸರ್ವೋಪಚಾರಗಳೂ ಅಂತರ್ಭೂತವಾಗಿರುವವು. ಅದಂತೆಂದಕೆ: 
ತಾನಿ ಅವಸ್ಥಾತ್ರಯ ಸ 'ಸಾಕ್ಷಿಯೆಂಬರಿವೇ ಸಿಂಹಾಸನ; ಬುದ್ದಿಯಲ್ಲಿ ಸಚ್ಚಿದಾನಂದ ಸ್ವರೂಪವು 
ಹೊಳೆಯುವದೇ ಆವಾಹನೆ; ಬ್ರಹ್ಮವನ್ನು ಅನಘ್ಯ ೯ವೆಂದು ತಿಳಿಯುವದೇ ಅರ್ಫ್ಯ: ಬ್ರಹ್ಮವು 
ಆನಂದದ ಸಮುದ್ರವೆಂಬುವದೇ "ಪಾದ್ಯ ತಾಪತ್ರಯದೂರನೆಂಬುದೇ ಸಾ ನ; 
ಸರ್ವವ್ಯಾಪಿಯೆ೦ಬುದೇ ವಸ್ತ್ರ ವಸ್ಥ; ಸ್ವಯಂಜ್ಯೊ ತಿಯೆಂಬುದೇ 'ಆಭರಣ-ಹೀಗೆಲ್ಲ ಆಗುವದರಿಂದ 
ತಾನು ಬ್ರಹ್ಮವೆಂಬ ಅನುಭವವು ಚೆನ್ನಾಗಿ ಆಳವಡುವದು. 


kkk ಸೇ 


541 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅನುಬಂಧ - ೧ 
ಪೂರ್ವಕಥೆಗಳ ಸೂಚಿ 


(ಸಂಖ್ಯೆಗಳು ಅಧ್ಯಾಯ - ಪದ್ಯಗಳನ್ನು ಸೂಚಿಸುತ್ತವೆ) 


೧. ಕಾರ್ತವೀರ್ಯನ ರಾಜ್ಯಮದ 

೨. ಇಂದ್ರನ ಗರ್ವ 

೩. ದೂರ್ವಾಸರ ಗರ್ವ 

೪. ದಕ್ಷನ ಗರ್ವ 

೫. ಮನ್ನಥನ ದರ್ಪ 

೬. ಯಾಜ್ಞವಲ್ಕ 4ರ ಗರ್ವ 

೭. ಪರಶುರಾಮನ ಗರ್ವ 

೮. ವಿಂಧ್ಯಪರ್ವತದ ಗರ್ವ 

೯. ಕುಬೇರನ ಮಕ್ಕಳ ಮದೋನತ್ತತೆ 


೧೦. 
೧೧. 
೧೨. 
೧೩. 
೧೪. 
೧೫. 


೧೬. 


೧೭. 
೧೮. 
೧೯. 
೨೦. 
೨೧. 


೨೨. 


೨೩. 
೨೪. 
೨೫. 


ಗಜಕಾಚ್ಛಪನ್ಯಾಯ 

ವಶಿಷ್ಠರ ಕೋಪ 

ಕೌರವ ಪಾಂಡವರ ಹಗೆತನ 

ಇಂದನ ಕಾಮಾಂಧತೆ 

ನಹುಷನ ಕಾಮಾಂಧತೆ 
ಪಾಂಡುರಾಜನ ಕಾಮಾಂಧತೆ 
ರಾವಣನ ಕಾಮಾಂಧತೆ 

ಕೀಚಕನ ಕಾಮಾಂಧತೆ 

ರಾಮನು ತನ್ನ ನಿಜ ಸ್ಥಿತಿಯನ್ನರಿತಿದ್ದು 
ಕರ್ಣನು ತನ್ನ ನಿಜಸ್ಥಿತಿಯನ್ನು ತಿಳಿದಿದ್ದು 
ಜಡಭರತನ ಮೌನಮುದ್ರೆ 

ಸಗರ ಸಂತತಿಯ ಸ್ವೇಚ್ಛಾ ಪ್ರಾರಬ್ಧ 
ಪರಶುರಾಮನ ಸ್ಟೇಚ್ಛಾ ಪ್ರಾರಬ್ಧ 
ಚಂದ್ರನ ಸ್ಟೇಚ್ಛಾ ಪ್ರಾರಬ್ಧ 

ಸೂರ್ಯನ ಸ್ವೇಚ್ಛಾ ಪ್ರಾರಬ್ಧ 

ಇಂದ್ರನ ಸ್ಟೇಚ್ಛಾ ಪ್ರಾರಬ್ಧ 


೨೬. ಅರ್ಜುನನ ಸ್ವೇಚ್ಛಾ ಪ್ರಾರಬ್ಧ 
೨೭. ಅಭಿಮನ್ಯುವಿನ ಸ್ವೇಚ್ಛಾ ಪ್ರಾರಬ್ಧ 


೨೮. 


ಹರಿಶ್ಚಂದ್ರನ ಪರೇಚ್ಛಾ ಪ್ರಾರಬ್ಧ 


. ಅಗಸ್ತ್ಯರ ಪರೇಚ್ಛಾ ಪ್ರಾರಬ್ಧ 

. ವಶಿಷ್ಠರ ಪರೇಚ್ಛಾ ಪ್ರಾರಬ್ಧ 

. ಮಾ೦ಡವ್ಯರ ಅನಿಚ್ಛಾ ಪ್ರಾರಬ್ಧ 
. ಅರ್ಜುನನ ಅನಿಚ್ಛಾ ಪ್ರಾರಬ್ಧ 


ತೇತೇತೇಸೇ ತೇ 


542 


೨-೫೬ 
೨-೫೭ 
೨-೫೭ 


೨-೫೮, ೮-೧ 
೨-೫೯, ೮-೧ 


೨-೬೦ 
೨-೬೧ 
೨-೬೨ 
೨-೬೩ 
೨-೬೪ 
೨-೬೫ 
೨-೬೭ 
೨-೯೦ 
೨-೯೧ 
೨-೯೨ 
೨-೯೩ 
೨-೯೩ 
೫-೫೦ 
೫-೫೧ 
೧0೦-೯೨ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 


NG 


ಅನುಬಂಧ - ೨ 
ಸಂಸ್ಕೃತ ಉಲ್ಲೇಖಗಳ ಸೂಚಿ 
(ಆವರಣದ ಸಂಖ್ಯೆಗಳು ಅಧ್ಯಾಯ ದ ಪದ್ಯಗಳನ್ನು ಸೂಚಿಸುತ್ತವೆ) 


ಅಧ್ಯಾಯ - ೧, ಅಧಿಕಾರ ಲಕ್ಷ. ಣ 


ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚಿ ಗೃಹ್ಯತೇ (೧-೮) (೬-೩ಿಲೆಗೀತೆ) 
ಫೃಣಾ, ಶಂಕಾ, ಭಯಂ, ಲಜ್ವಾ, ಜುಗುಪ್ಪ (ಚತಿ ಪಂಚಮಿ) 
ಕುಲಂ, ಶೀಲಂ, ತಥಾಜಾತಿ (ರಷ್ಟೌ ಪಶಾಪ್ರಕೀರ್ತಿತ (೧-೨೨ ಗೀತೆ) 
ಇದಂ ತೇನಾತಪಸ್ಕಾಯ ನಾ ಭಕ್ತಾಯ ಕದಾಚನ । (ಸೂಕ್ತಿ) 
ನ ಚಾಶುಶ್ರೂಣಷವೇ ವಾಚ್ಯಂ ನ ಚ ಮಾಂಯೋತಭ್ಯಸೂಯತಿ ॥ (೧-೩೧) 
೧೮-೬೭ ಗೀತೆ 
ಮರ್ಕಟದ ಉದಾಹರಣೆ (೧-೩೬) ವಿವೇಕಾನಂದರ ರಾಜಯೋಗ) 
ಪದ್ಭಾ 50 ಶೂದ್ರೋ ಅಜಾಯತ (೧-೪೭) ಪುರುಷಸೂಕ್ತ (ಶೃತಿ) 
ಆಹಾರನಿದ್ರಾಭಯ ಮೈಥುನಂ ಚ ಸಾಮಾನ್ಯಮೇತತ್ಪಶುಭಿರ್ನರಾಣಾಂ (೧-೫೧) ಸುಭಾಷಿತ 
ಲೋಕಾಸಮಸ್ತಾ ಸುಖಿನೋಭವನ್ನು (೧-೫೪) ಸೂಕ್ತಿ 

ಅಧ್ಯಾಯ - ೨, ವೈರಾಗ್ಯ ಪ್ರಕರಣ 
“ವಿಜ್ಞಾನಂಚಾವಿಜ್ಞಾನಂಚ” ತೈ. ಉ. ಬ್ರಹ್ಮಾನಂದವಲ್ಲಿ (೨-೫) 
“ಸ ಏತಮೇವ ಸೀಮಾನಂ ವಿದ್ಯಾರೈತಯಾ ದ್ವಾರಾ ಪ್ರಾಪದ್ಯುತ” (೨-೯೯) ಐತರೇಯ 
ಉಪನಿಷತ್‌ 
“ತಯೋರ್ಧ್ವಮಾಯಾನ್ನಮೃತತ್ವಮೇತಿ” (೨-೯೯) ಕಠೋಪನಿಷತ್‌ 
“ಅಗ್ನಿರ್ಜ್ಯೋತಿರಹಃ ಶುಕ್ಷಃ ಷಣ್ಮಾಸಾ ಉತ್ತರಾಯಣಂ” (೨-೯೯) ಗೀತೆ ೮-೨೪ 
"(ಆದ್ಯಸ್ತು ಸರ್ವದಾನಾನಂ)' ತುಲಾಪುರುಷ (ಸ೦ಜ್ಜಿತಂ) | ಹಿರಣ್ಯಗರ್ಭದಾನಂ 
(ಚ) ಬ್ರಹ್ಮಾಂಡಂ (ತದನಂತರಂ) ಕಲ್ಪಪಾದ ಪದಾನ೦ (ಚ) ಗೋಸಹಸ್ರಂ 
(ತುಪಂಚಮಂ) । ಹಿರಣ್ಯ ಕಾಮಧೇನು (ಶ್ಚ) ಹಿರಣ್ಯಾಶ್ಚ (ಸ್ತಥೈವ ಚ) 
ಪಂಚಲಾಂಗಲಕಂ (ತದ್ವತ್‌) ಧಾರಾದಾನಂ (ತಥೈವಚ) | ಹಿರಣ್ಯಾಸ್ವರಥ 
(ಸದ್ದತ್‌) ಹೇಮಹಸಿರಥ (ಸ್ತಥಾ) । (ದ್ವಾದಶಂ) ವಿಷ್ಣುಚಕ್ರಂ, (ಚ ತತ) ಸ್ತಲ್ಪಲತಾ (ತ್ಮಕಂ) ಸಪ್ತ 
ಸಾಗರದಾನಂ (ಚಿ) ರತ್ನಧೇನು (ಸಧೈವಚಿ) | ಮಹಾಭೂತಘಟ (ಸದ್ಧತ್‌ ಷೋಡಷಃ ಪರಿಕೀರ್ತಿತಃ” 
(೨-೧೦೦) ಶಬ್ದೌಪಕಲ್ಪದ್ರುವು ನಿಘಂಟು 
“ನಾನ್ಯಪಂಥಾ” ಅಯನಾಯ ವಿದ್ಯತೇ (೨-೧೦೪) ಅನುಭವಾಮೃತ, ಪುರುಷಸೂಕ್ತ 
ಶ್ವೇತಾಶ್ವತರೋಪನಿಷತ್‌ 
“ನಮಃ ಶಿವಾಯ” (೨-೧೦೮) ಪಂಚಾಕ್ಷರಿ ಮಂತ್ರ 


543 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅಧ್ಯಾಯ - ೩, ತ್ವಂಪದಾರ್ಥ ಶೋಧನೆ 
೧... “ಬ್ರಹ್ಮವೇದ ಬಹ್ಮ” ಸಯೋಹವೈತತ್‌ಪರಂ ಬ್ರಹ್ಮವೇದ ಬ್ರಹ್ಮೈವ 
ಭವತಿ” ೩-೬, ಮುಂಡಕ ಉಪನಿಷತ್‌, ೩-೨-೯ 
೨. “ಆತ್ಮವಿಚ್ಛೋಕಂ ತರತಿ” (೩-೭) ಛಾಂದೋಗ್ಯ ಉಪನಿಷತ್‌, ೭-೧-೩ 
೩. “ಜ್ಞಾನಾದೇವ ತು ಕೈವಲ್ಕಂ” (೩-೮) ಶ್ರುತಿ 
೪, ್‌ಸರ್ದಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ | 
ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ॥ (೩-೧೩) ಗೀತೆ, ೧೮-೬೬ 
೫.  “ತದ್ದಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ” - (೩-೧೭) ಗೀತೆ, ೪-೩೪ 
೬ ತತ್ತ್ವಮಸಿ” (೩-೨೨) ಛಾಂದೋಗ್ಯ ಉಪನಿಷತ್‌, ೬-೮-೭, ೬-೯-೪, ೬- 
೧೦-೩, ೬-೧೧-೩, ೬-೧೨-೩, ೬-೧೩-೩, ೬-೧೪-೩, ೬-೧೫-೩, ೬-೧೬-೩ 
೭. “ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಯೇಭ್ಯಃ ಪರಂ ಮನಃ । 
ಮನಸಸ್ತು ಪರಾಬುದ್ಧಿರ್ಯೋಬುದ್ಧೇಃ ಪರತಸ್ತುಸಃ ॥” 
(೩-೩೧) ಗೀತೆ ೩-೪೨ 
೮... “ಪುರುಷಾನ್ನಪರಂ ಕಿಂಚಿತ್ಸಾಕಾಷ್ಠಾ ಸಾಪರಾ ಗತಿಃ” (೩-೩೧) ಶ್ರುತಿವಾಕ್ಯ 
೯, “ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವಚ | 
ಇಂದ್ರಿಯಾಣಿದಶೈಕಂ ಚ ಪಂಚಚೇಂದ್ರಿಯ ಗೋಚರಾಃ ॥” 
(೩-೩೨) ಗೀತೆ ೧೩-೬ 
೧೦. “ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘತಶ್ಚೇತನಾಧೃ ಇ 
ಏತತ್ಕೇತ್ರಂ ಸಮಾಸೇನ ಸವಿಕಾರ ಮುದಾಹೃತಮ್‌ ॥” 
(೩-೩೨) ಗೀತೆ ೩-೭ 
೧೧. “ವಿತದ್ಯೋವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ದಿದಃ” (೩-೩೩) ಗೀತೆ ೧೩-೨ 
೧೨. ಹೃದಿ ಪ್ರಾಣೋ ಗುದೇsಪಾನ ಸಮಾನೋನಾಭಿಸಂಸ್ಥಿತಃ । 
ಉದಾನಃ ಕಂಠದೇಶಸ್ತುವ್ಯಾನಸ್ಸರ್ವ ಶರೀರಗಃ I” (೩-೪೨) ಅಮರಕೋಶ 
೧೩. “ಗುಹಾಹಿತಂ ಗಹ್ವರೇಷ್ಠಂ ಪುರಾಣಂ” (೩-೫೧) ಶ್ರುತಿವಾಕ್ಯ 
೧೪. “ಆತ್ಮಾವೈಪುತ್ರನಾಮಾಸಿ” (೩-೫೫) ಶ್ರುತಿ 
೧೫. “ಅನ್ನಮಯಮಾತ್ಮಾನ” (೩-೫೬) ತೈತ್ತರೀಯ ಉಪನಿಷತ್‌, ೨-೮-೫ 
೧೬. “ಪ್ರಾಣಮಯಮಾತ್ಮಾನ” ೩-೫೮, ತೈತ್ತರೀಯ ಉಪನಿಷತ್‌ ೨-೮-೫ 
೧೭. “ಮನೋಮಯಮಾತ್ಮಾನಂ” ೩-೫೯, ತೈತ್ತರೀಯ ಉಪನಿಷತ್‌ ೨-೮-೫ 
೧೮. “ವಿಜ್ಞಾನಮಯಮಾತ್ಮಾನ೦” (೩-೬೦) ತೈತ್ತರೀಯ ಉಪನಿಷತ್‌ ೨-೮-೫ 
೧೯. “ಆನಂದಮಯಮಾತ್ಮಾನಂ?” (೩-೬೧) ತೈತ್ತರೀಯ ಉಪನಿಷತ್‌ ೨-೮-೫ 
“ಅಸ್ಥೂಲಂ, ಅಚಕ್ಷುಃ, ಅಪ್ರಾಣ೦, ಅಕರ್ತಾ, ಅಭೋಕ್ತ, ಚಿನ್ಮಾತ್ರಂ” ೩-೬೪ 
ಶ್ರುತಿವಾಕ್ಯ 


544 


ಅನುಬಂಧ ೨ - ಸಂಸ್ಕೃತ ಉಲ್ಲೇಖಗಳ ಸೂಚಿ 
೨೦. ಮನಃ ಪ್ರಚಾರೊಪಾಧಿ ವಿಶೇಷ ಸಮ್ದನ್ಫಾದಿನ್ಹೀ ಯಾರ್ಥಾನ್ಸ ನನ್ನ ದ್ವಿಶೇಷಾ 
ಪನ್ನೋಜೀವೋ ಜಾಗರ್ತಿಃ ತದ್ವಾಸನಾವಿಶಿಷ್ಟಃ ಸ್ಪಪ್ನಾನ್ಸ್‌ಶ್ಯನ್ಮನ ಶ್ಯಬ್ದವಾಚ್ಯೋ 
ಭವತಿಃ 
೨೧. “ಸ ಉಪಾಧಿದ್ದಯೋಪರಮೇ ಸುಷುಪ್ತಾವಸ್ಥಾಯಾ- 
ಮುಪಾಧಿಕೃತ ವಿಶೇಷಾಭಾವಾತ್ಹ್ವಾತ್ಮನಿ ಪ್ರಲೀನ ಇವ” 
(೩-೬೮) ಬೃಹದಾರಣ್ಯಕ, ೪-೩-೨ 
“ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ....ಆತ್ಮನಸ್ತು ಕಾಮಾಯ ಪುತ್ರಾಃ ಪ್ರಿಯಾಭವನ್ನಿ” (೩- 
೮೫) ಬೃಹದಾರಣ್ಯಕ ಉಪನಿಷತ್‌, ೩-೮೫ 
೨೨. “ಅವಸ್ಥಾನಿವಹದನುಭವಸಾಕ್ಷಿ (೩-೮೯) 
೨೩. “ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ । 
ಪರಮಾತ್ಮೇತಿ ಚಾಮ್ಯಕ್ತೋ ದೇಹೇಸ್ಮಿನ್‌ ಪುರುಷಃ ಪರಃ ॥” 
(೩-೯೨) ಗೀತೆ, ೧೩-೨೩ 
೨೪. “ಯತೋ ವಾಚೋ ನಿವರ್ತಂತೇ ಅಪ್ರಾಪ್ಯಮನಸಾ ಸಹ” (೩-೯೨) ತೈತ್ತರೀಯ ಉಪನಿಷತ್‌- 
ಬ್ರಹ್ಮಾನಂದವಲ್ಲಿ 
೨೫. “ಅವಿಜ್ಞಾತಂ ವಿಜಾನತಾಂ” (೩-೧೦೪) ಕೇನೋಪನಿಷತ್‌ 
೨೬. ವಿಜ್ಞಾನಮವಿಜಾನತಾಂ” (೩-೧೦೫) ಕೇನೋಪನಿಷತ್‌ 
“ನಿಮಿತ್ತಂ ಮನಶಚಕ್ಷುರಾದಿಪ್ರವೃತ್ತೌ ನಿರಸ್ತಾಖಿ ಲೋಪಾಧಿಕಾಶಕಲ್ಪ 
ರವಿರ್ಲೋಕ ಚೇಷ್ಟಾ ನಿಮಿತ್ತಂ ಯಧಾಯಃ ಸ ನಿತ್ಯೊಪಲಬ್ಬ; ಸ್ಪರೂಖೋತಹಮಾತ್ನಾ” 
ಹಸ್ತಾಮಲಕ ಸಂವಾದ ಸ್ತೋತ್ರ 
೨೭೬ “ತಸ್ಮಭಾಸಾಸರ್ವಮಿದಂ ವಿಭಾತಿ” (೩-೧೨೦) ಶ್ರುತಿವಾಕ್ಯ 
೨೮. “ಸಂವಿಶತ್ಯಾತ್ಮನ ಆತ್ಮಾನಂ” (೩-೧೨೯) ಶ್ರುತಿವಾಕ್ಯ 
೨೯. “ಮನ ಏವ ಮನುಷ್ಯಾಣಾಂ ಕಾರಣಂ ಬ೦ಧಮೋಕ್ಷಯೋಃ” ೩-೧೪೧, ಸಂಸ್ಕೃತ ಉಕ್ತಿ 
೩೦. “ಏಕೋ ದೇವೋ ಬಹುಧಾವಿನಿಷ್ಟಃ” (೩-೧೪೭) ಚಿತ್ತಿ-೪೧ 
ಅಧ್ಯಾಯ - ೪ ತತ್ತದಾರ್ಥ ಶೋಧನೆ 
“ಅಸಿತಗಿರಿಸಮಂ ಸ್ಯಾತೃಜ್ಜಲ೦ ಸಿಂಧುಪಾತ್ರೇ | 
ಸುರತರುವರಶಾಖಾ ಲೇಖಿನೀ ಪತ್ರಮುರ್ವೀ ॥ 
ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ । 
ತದಪಿ ತವ ಗುಣಾ ನಾಮೀಶ ಪಾರ೦ ನ ಯಾತಿ ॥ (೪-೧) ಶಿವಮಹಿಮ್ನಸ್ತೋತ್ರ-೩೨ 
“ವಾಚಾರಂಭಣ೦ ವಿಕಾರೋ ನಾಮಧೇಯಂ” (೪-೧೦) ಛಾಂದೋಗ್ಯ ಶುತಿ 
“ಓಂ ಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ” (೪-೧೦) ಮಾಂಡೂಕ್ಯ ಉಪನಿಷತ್‌ 
“ಸ ಈಕ್ಷತ ಲೋಕಾನ್ನುಸೃಜತ” (೪-೧೨) ಐತರೇಯ ಉಪನಿಷತ್‌ 


545 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


“ಮಮ ಯೋನಿರ್ಮಹದ್ದಹ್ಮ ತೆಸ್ಮಿನ್ನರ್ಭಂ ದದಾಮೃಹಂ” 
(೪-೧೨) ಗೀತೆ, ೧೪-೩ 
“ಜ್ಞಾನಾಗ್ನಿಃ ಸರ್ವ ಕರ್ಮಾಣಿ ಭಸ್ಮಸಾತ್ಕುರುತೇಂರ್ಜುನ” (೪-೪೩) ಗೀತೆ, ೪-೩೭ 
“ಜೀವೇಶಾವಾಭಾಸೇನ ಕರೋತಿ । ಮಾಯಾ (ವಿದ್ಯಾ) ಚಾ ವಿದ್ಯಾ ಚ 
ಸ್ವಯಮೇವಭವತಿ ॥” (೪-೪೪) ಶುತಿ 
“ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣಾ ಇವ” (೪-೪೫) ಗೀತೆ ೭-೭ 
“ಜೀವನಂ ಸರ್ವಭೂತೇಷು” (೪-೪೬) ಗೀತೆ ೭-೯ 
“ಭೂತಾನಾಮಸ್ಮಿ ಚೇತನಾ” (೪-೪೬) ಗೀತೆ 
“ರಸೋಹಂ ಅಪ್ಪು” (೪-೪೬) ಗೀತೆ ೭-೮ 
“ಪುಣ್ಯೋಗಂಧಃ ಪೃಥಿವ್ಯಾಂ ಚ” (೪-೪೬) ಗೀತೆ ೭-೯ 
“ಪ್ರಭಾಸ್ಮಿ ಶಶಿಸೂರ್ಯಯೋಃ” (೪-೪೬) ಗೀತೆ ೭-೮ 
“ತೇಜಶ್ಚಾಸ್ಮಿ ವಿಭಾವಸ ” (೪-೪೭) ಗೀತೆ ೭-೯ 
“ಶಬ್ದ ಖೇ” (೪-೪೬) ಗೀತೆ 
“ಅಣೋ ರಣೀಯಾನ್‌” (೪-೫೧) ಶ್ರುತಿ ಮಹಾನಾರಾಯಣ 
“ಮಹತೋಮಹೀಯಾನ್‌” (೪-೫೧) ಶ್ರುತಿ ಮಹಾನಾರಾಯಣ 
“ಏತಸ್ಕೈವಾನ೦ದಸ್ಯನ್ಯಾನಿ ಭೂತಾನಿ ಮಾತ್ರಾಮುಪಜೀವಂತಿ” (೪-೫೨) ಶ್ರುತಿ 
“ದ್ವಾ ವಿಮೌ ಪುರುಷೌ ಶ್ರುತಿ ಲೋಕೇಕ್ಷರಶ್ಚಾಕ್ಷರ ಏಚ | 
ಕ್ಷ ಸರ್ವಾಣಿ ಭೂತಾನಿಕೂಟಸ್ಟೋತಕ್ಷರ ಉಚ್ಯತೆ ॥ (೪-೫೫) ಗೀತೆ ೧೫-೧೬ 
“ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ । (೪-೫೬) ಗೀತೆ ೧೫-೧೭ 
“ಸತ್ಯಂ ಜ್ಞಾನಮನ೦ತಂ ಬ್ರಹ್ಮ” (೪-೫೭) ತೈತ್ತರೀಯ ಉಪನಿಷತ್‌-ಬ್ರಹ್ಮಾನಂದವಲ್ಲಿ 
“ಸದೇವ ಸೋಮ್ಯೇದಮಗ್ರ ಆಸೀತ್‌” (೪-೫೮) ಶ್ರುತಿ 
“ಯತೋ ವಾಚೋನಿವರ್ತಂತೆ | 
ಅಪ್ರಾಪ್ಯ ಮನಸಾ ಸಹ” (೪-೬೮) ತೈತ್ತರೀಯ ಉಪನಿಷತ್‌-ಬ್ರಹ್ಮಾನಂದವಲ್ಲಿ 
"ಅಧ್ಯಾಯ - ೫ ಅಸಿಪದಾರ್ಥ ನಿರ್ಣಯ 
“ರಥಃ ಕ್ಷೋಣೀ, ಯಂತಾ ಶತ ಧೃತಿಗೇಂದ್ರೋಧನುರಥೋ | 
ರಥಾಂಗೌ ಚಂದ್ರಾರ್ಕೌ ರಥ ಚರಣಪಾಣಿಃ ಶರ ಇತಿ ॥ 
ದಿಧಕ್ಷೋಸ್ತೇಕೋ ಯಂ ತ್ರಿಪುರ ತೃಣಮಾಡ೦ಬರವಿಧಿ । 
ರ್ವಿಧೇಯ್ಯೇಃ । ಕ್ರೀಡಂತ್ಕ್ಯೋ ನ ಖಲು ಪರತಂತ್ರಾಃ ಪ್ರಭುಧಿಯಃ ॥” (೫-೧) ಶಿವಮಹಿಮ್ನ ಸ್ತೋತ್ರ 
“ಘನಚ್ಚನ್ನ ದೃಷ್ಟಿರ್ಫನಚ್ಛನ್ನಮರ್ಕಂ” (೫-೨೧) ಹಸ್ತಾಮಲಕ ಸ್ಟೋತ್ರ 
“ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ಯದೃಗ್ವೇದ” (೫-೨೫) ಶ್ರುತಿ 


ಕು 
“ವಿಷ್ಠಭ್ಯಾಹಮಿದಂ ಕೃತ್ನ್ನ ಮೇಕಾಂಶೇನಸ್ಥಿತೋ ಜಗತ್‌” ಗೀತೆ, ೧೦-೪೨ 


546 


ಅನುಬಂಧ ೨ - ಸಂಸ್ಕೃತ ಉಲ್ಲೇಖಗಳ ಸೂಜಿ 


“ತತ್ವಮಸಿ” (೫-೩೯) ಉಪನಿಷತ್‌ 

“$೦ ಗಂಗಾಂಬುನಿ ಬಿಂಬಿತೇ ಬರಮಣೌ ಚಂಡಾಲವಾಪೀ ಪಯಃ । 

ಪೂರೇ ಚಾಂತರಮಸಿ ಕಾಂಚನಘಟೇ ಮೃತ್ಯುಂಭಯೋರ್ವಾಂಬರೇ ॥ 

ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುಧೌ । 

ವಿಪ್ರೋಂಯಂ ಶ್ವಪಚೋ*ಯವಿತ್ಯಹಿ ಮಹಾನ್ಯೋಂಯಂ ವಿಭೇದಭ್ರಮಃ ॥? (೫-೪೩) 
ಮನೀಷಾ ಪಂಚಕ 

“ವಿಭೂತಿ೦ ಪ್ರಸವಂತ್ವನ್ಯೇ ಮನ್ಯಂತೇ ಸೃಷ್ಟಿ ಚಿಂತಕಾಃ” (೫-೪೮) ಮಾಂಡೂಕ್ಕಕಾರಿಕಾ 

“ಕಾಲಃಸ್ಪಭಾವೋ ನಿಯತಿರ್ಯದೃಚ್ಛಾಭೂತಾನಿ ಯೋನಿಃ ಪುರುಷ ಇತಿ ಚಿಂತ್ಯಾ” (೫-೪೮) ಶ್ವೇತಾಶ್ಚರ 
ಉಪನಿಷತ್‌ 

“ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ । 

ಏವಂ ಮುನೇರ್ವಿಜಾನತ ಆತ್ಮಾ ಭವತಿ ಗೌತಮ ॥” ಕಠೋಪನಿಷತ್‌ (೫-೫೯) 

ಅಧ್ಯಾಯ - ೬ ಸಪ್ತ ಭೂಮಿಕೆಗಳ ಅಭ್ಯಾಸ 

“ಸತ್ಯಂ ಬ್ರೂಯಾತ್‌ ಪ್ರಿಯಂ ಬ್ರೂಯಾತ್‌ ಬ್ರೂಯಾತ್‌ ಸತ್ಯಂ ಅಪ್ರಿಯಂ | 

ಪ್ರಿಯಂಚನಾನೃತಂ ಬ್ರೂ ಯಾತ್‌ ಏಷ ಧರ್ಮಃ ಸನಾತನಃ” (೬-೧೦) ಸ್ಮೃತಿವಾಕ್ಯ 

ಮನೋದೃಶ್ಯಮಿದಂ ದ್ವೈರತಿಂ ಯತ್ಕಿಂಚತ್ಸಚಾರಾಚರಂ । 

ಮನಸೋಹ್ಯಮನೀಭಾವೆ ದ್ವೈತಂ ನೈವೋಪಲಭ್ಯತೇ ॥” (೬-೨೪) ಮಾಂಡೂಕ್ಷಕಾರಿಕಾ 

“ಯೋಗೀ ಯಣ್ಣೇತ ಸತತಮಾತ್ಮನಂ ರಹಸಿಸ್ಥಿತಃ | 

ಏಕಾಕೀ ಯತಚಿತ್ತಾತ್ಮಾ ನಿರಾಶೀರಪರಿಗ್ರಹಃ | (೬-೪೯) ಗೀತೆ ೬-೧೦ 

ಶುಚೌದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ । (೬-೪೯) ಗೀತೆ ೬-೧೧ 

ತತ್ರೈಕಾಗ್ರಂ ಮನಃಕೃತ್ವಾ ಯತ್ತ ಚಿತ್ತೇಂದ್ರಿಯಕ್ರಿಯಃ ॥ (೬-೪೯) ಗೀತೆ ೬-೧೨ 

ಸಮಂ ಕಾಯೋ ಶಿರೋಗ್ರೀವ೦ ಧಾರಯನ್ನಚಲಂ ಸ್ಥಿರಃ | 

ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್‌ ” (೬-೪೯) ಗೀತೆ ೬-೧೩ 

ಕೇನೇಷಿತಂ ಪತತಿ ಪ್ರೇಷಿತಂಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತಃ | 

ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಃ ಶ್ರೋತ್ರಂ ಖಲು ದೇವೋಯುನಕ್ತಿ” 
(೬-೫೭) ಕೇನೋಪನಿಷತ್‌ 

“ನಾನಾಛಿದ್ರಘಟೋದರಸ್ಥಿತಮಹಾದೀಪಪ್ರಭಾಭಾಸ್ವರಂ । 

ಜ್ಞಾನಂ ಯಸ್ಯ ತು ಚಕ್ಷುರಾದಿಕರಣದ್ದಾರಾ ಬಹೀಸ್ಪಂದತೇ ॥ 

ಜಾನಾಮೀತಿ ತಮೇವ ಭಾಂತಮನುಭಾತ್ಮೇ ತತ್ಸಮಸ್ತಂ ಜಗತ್‌ | 

ತಸ್ಮೈ ಶ್ರೀಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ॥” (೬-೫೯) ದಕ್ಷಿಣಾಮೂರ್ತಿ 
ಸ್ತೋತ್ರ 

ಯಥಾ ದೀಪೋ ನಿವಾತಸ್ಥೋ ನೇಂಗತೇ ಸೋಪಮಾಸ್ಕೃತಾ 1 

(೬-೫೯) ಗೀತೆ ೬-೧೯ 


547 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಪ್ರಣವೋಧನುಶ್ಯರೊಹ್ಯಾತ್ಮಾ ಬ್ರಹ್ಮ ತಲ್ಲಕ್ಷ್ಯಮುಚ್ಯತೇ । 

ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ನಯೋ ಭವೇತ್‌ ॥ (೬-೬೬) ಮುಂಡಕ ಉಪನಿಷತ್‌ 

“ಅನಂತಂ ಸಮತಾನಂದಂ ಪರಮಾರ್ಥಂ ವಿದುರ್ಬುಧಾಃ । 

ಸ ವಿಭ್ಯಃ ಪ್ರಾಪ್ಯತೇ ನಿತ್ಯಂ ತೇ ಸೇವ್ಯಾಃ ಶಾಸ್ತಸಾಧವಃ” (೬-೬೯) ಯೋಗವಾಸಿಷ್ಠ 

“ಯಚ್ಛೇದ್ವಾಜ್ಮನಸೀ ಪ್ರಾಜ್ಞಸ್ತದ್ಯಚ್ಛೇಜ್ಞಾನ ಆತ್ಮನಿ । 

ಜ್ಞಾನಮಾತ್ಮನಿ ಮಹತಿ ನಿಯಚ್ಛೇತ್ತದ್ಯಚ್ಛೇಚ್ಛಾಂತ ಆತ್ಮನಿ 1” (೬-೭೪) ಕಠವಲ್ಲಿ 

“ಲಯೇ ಸಂಬೋಧಯೇಚ್ಛಿತ್ತಂ ವಿಕ್ಷಿಪ್ತಂ ಶಮಯೇತ್ಪುನಃ । 

ಸಕಷಾಯಂ ವಿಜಾನೀಯಾತ್ತಮಪ್ರಾಪ್ಪಂ ನಚಾಲಯೇತ್‌ 

ನಾಸ್ವಾದಯೇತ್ಸುಖಂ ತತ್ರ ನಿಸ್ಪಜ್ಞಃ ಪ್ರಜ್ಞಯಾ ಭವೇತ್‌ ॥” (೬-೮೦) ಮಾಂಡೂಕ್ಕಕಾರಿಕಾ 

“ಲಯೇ ಸಂಬೋಧಯೇಚ್ಛ್ಚಿತ್ತಂ” (೬-೮೬) ಮಾಂಡೂಕ್ಕಕಾರಿಕಾ 

“ವಿಕ್ಷಿಪಂ ಶಮಯೇತ್ಪುನಃ” (೬-೮೬) ಮಾಂಡೂಕ್ಕಕಾರಿಕ 

“ವ್ಯಾದಿಸ್ತ್ಯಾನ.....ಅ೦ತರಾಯಾಃ” (೬-೮೮) ಪಾತಂಜಲಯೋಗ ಸೂತ್ರ 

“ಪ್ರತಿಭಾದ್ವಾಸರ್ವಂ” (೬-೮೯) ಪಾತಂಜಲಿ ಯೋಗಸೂತ್ರ 

“ಮೂರ್ಧ ಜ್ಯೋತಿಷಿ ಸಿದ್ಧ ದರ್ಶನಮ್‌” (೬-೮೯) ಯೋಗಸೂತ್ರ 

“ತೇ ಸಮಾಧಾವುಪಸರ್ಗಾ ವ್ರತ್ಥಾನೇ ಸಿದ್ಧಯಃ” (೬-೮೯) ಯೋಗಸೂತ್ರ 
ಅಧ್ಯಾಯ - ೭ ಪರಮಾತ್ಮಪದ ನಿರೂಪಣ 

“ಬಹುಲ ರಜಸೇ ಎಿಶ್ವೋತ್ಪತ್ತೌ ಭವಾಯ ನಮೋನಮಃ | 

ಪ್ರಬಲ ತಮಸೇತತ್ಸಂಹಾರೇ ಹರಾಯ ನಮೋ ನಮಃ ॥ 

ಜನಸುಖಕೃತೇ ಸತ್ವ್ಯೋದ್ರಿಕ್ಟ್‌ ಮೃಡಾಯ ನಮೋ ನಮಃ । 

ಪ್ರಮಹಸಿಪದೇ ನಿಸ್ಕ್ರೈಗುಣ್ಯೇ ಶಿವಾಯ ನಮೋ ನಮಃ |” 

(೭-೧) ಶಿವಮಹಿಮ್ನ ಸ್ತೋತ್ರ 

“ಮೈತ್ರೀ ಕರುಣಾಮುದಿತೋಪೇಕ್ಷಾಣಾ.......... ಚಿತ್ತಾ ಪಸಾದನಮ್‌”- 

ಪಾತಂಜಲಯೋಗಸೂತ್ರ 

“ಸುಖಮಸ್ವಾಪ್ತಮಹಂ” (೭-೧೫) 

“ಅನಿಷ್ಟಾದಿಕಾರಿಣಾಮಪಿ ಚಶ್ರುತಂ” ೭-೨೨ 

ಬ್ರಹ್ಮಸೂತ್ರ ದಭಾಷ್ಯದ ಭಾಮತೀಟೀಕಿನಲ್ಲಿ ಶ್ರೀ ವಾಚಸ್ಪತಿಮಿಶ್ರರ ಅರ್ಥ 
ಅಧ್ಯಾಯ - ೮ ಮಾಯಾಮಿಥ್ಯಾತ್ವ ಪ್ರಕರಣ 

“ದಂತಿನಿ ದಾರುವಿಕಾರೇದಾರು ತಿರೋಭವತಿ ಸೋಷಪಿತತ್ರೈವ ॥ 

ಜಗತಿ ತಥಾ ಪರಮಾತ್ಮಾ । ಪರಮಾತ್ಮನ್ಯಪಿ ಜಗತ್ತಿರೋಧತ್ತೆ ॥” (೮-೧೩) 

ಶ್ರೀ ಸದಾಶಿವಬ್ರಹ್ಮರು ಅದ್ವೈತ ತಾರಾವಳಿ 

“ಸರ್ವಂ ಖಲ್ವಿದಂ ಬ್ರಹ್ಮ” (೮-೧೪) ಶ್ರುತಿ 


548 


ಅನುಬಂಧ ೨ - ಸಂಸ್ಕೃತ ಉಲ್ಲೇಖಗಳ ಸೂಚಿ 


“ಯಚ್ಚಾಪಿ ಸರ್ವ ಭೂತಾನಾಂ ಬೀಜಂ ತದಹಮರ್ಜುನ” 

(೮-೧೮) ಗೀತೆ, ೧೦-೩೯ 

“ಮಸಸೋಹ್ಯಮನೀಭಾವೇ ದ್ದೆ ಕತಂನೈವೋಫಲಭ್ಯತೇ” ೮-೨೮, ಮಾಂಡೂಕ್ಕಕಾರಿಕಾ 

“ಸರ್ವಂ ಖಲ್ವಿದಂ ಬ್ರಹ್ಮ” (೮-೩೨) ಶ್ರುತಿ 

ಅಧ್ಯಾಯ - ೯ ಜೀವತ್ರಯ ವಿಚಾರ 

“ಬಹಿಃ ಪ್ರಜ್ಞೋ ವಿಭುರ್ವಿಶ್ವೋಹ್ಯಂತಃ ಪ್ರಜ್ಞಸ್ತು ತೈಜಸಃ | 

ಘನಪ್ರಜ್ಞಸ್ತಥಾ ಪ್ರಾಜ್ಞ ಏಕ ಏವತ್ತಿಧಾಸ್ಮತಃ ॥ (೯-೧೨) ಶ್ರೀಗೌಡಪಾದೀಯಕಾರಿಕ 

“ಯಥಾಸ್ವಪ್ನಮಯೋ ಜೀವೋಜಾಯತೇಮ್ರಿಯಮತೇಪಿ ಚ | 

ತಥಾಜೀವಾ ಅಮೀಸರದ್ವೇ ಭವಂತಿ ನ ಭವಂತಿ ಚ” (೯-೧೯) ಮಾಂಡೂಕ್ಯಕಾರಿಕಾ 
ಅಧ್ಯಾಯ -೧೦ ಜೀವನ್ಮುಕ್ತಿ ನಿರೂಪಣ 

“ತದ್ಯಥಾ ಪ್ರಿಯಯಾ ಸಂಪರಿಷ್ಠಕ್ತೋ ನ ಬಾಹ್ಯಂ ಕಿಂಚನ 

ವೇದನಾಂತರೆಮೇವಮೇವಾಯಂ ಪುರುಷಃ 

ಪ್ರಾಜ್ಞೇನಾತ್ಮನಾ ಸಂಪರಿಷ್ಟಾಕ್ತೋನ ಬಾಹ್ಯಂ ಕಿಂಚನ ವೇದನಾನ್ತರಂ” 

(೧೦-೨೭) ಬೃಹದಾರಣ್ಯಕ ಉಪನಿಷತ್‌ 

ಇನ್ನಿಯಾಣಿ ಪರಾಣ್ಯಾಹುರಿನ್ವಿಯೇಭ್ಯಃ ಪರಂಮನಃ । 

ಮನಸಸ್ತುಪರಾ ಬುದ್ಧಿರ್ಯೋ ಬುದ್ಧೇಃ ಪರತಸ್ತುಸಃ ॥ 

(೧೦-೪೯) ಗೀತಾ ೩-೪೨ 

“ಪ್ರಜ್ಞಾನಂ ಬ್ರಹ್ಮ” (೧೦-೫೯) ಶ್ರುತಿ 

“ಅಹಂ ಬ್ರಹ್ಮಾಸ್ಮಿ” (೧೦-೫೯) ಶುತಿ 

“ತತ್ತ್ವಮಸಿ” (೧೦-೬೦) ಶ್ರುತಿ 

“ಅಯಮಾತ್ಮಾ ಬ್ರಹ್ಮ” (೧೦-೬೦) ಶುತಿ 

“ಕ್ಷರಃಸ್ಸರ್ವಾಣಿ ಭೂತಾನಿ ಕೂಟಸ್ಥೋ*ಕ್ಷರ ಉಚ್ಯತೇ” (೧೦-೬೬) ಗೀತೆ ೧೫-೧೬ 

“ವಿಜ್ಞಾತೇ*ಪಿ ಪರೇ ತತ್ತ ಶಾಸ್ತ್ರಾಧೀತಿಸ್ತು ನಿಷ್ಠಲಾ” (೧೦-೭೪) ವಿವೇಕಚೂಡಾಮಣಿ 
ಅಧ್ಯಾಯ -೧೦ ಜೀವನ್ಮುಕ್ತಿ ನಿರೂಪಣ 

“ದೇಹಸ್ಯಾಪಿ ಪ್ರಪಂಚೆತ್ಪಾತ್ತಾರಾಬ್ದಾವಸ್ಥಿತಃ ಕುತಃ । 

ಅಜ್ಞಾನಿ ಜನ ಬೋಧಾರ್ಥಂ ಪ್ರಾರಬ್ಬಂ ವಕ್ತಿ ವೈಶ್ರುತಿಃ ॥ 

(೧೦-೮೩) ಅಪರೋಕ್ಷಾನುಭೂತಿ 

“ದೃಷದ್ಧಿಚಿತ್ರತಲ್ಲಯೋರ್ಭುಜಂಗಮ್‌ೌಕ್ತಿಕ ಸಜೋ | 

ರ್ಗರಿಷ್ಠರತ್ನಲೋಷ್ಟಯೋಃ ಸಹೃದ್ಧಿಪಕ್ಷ ಪಕ್ಷಯೋಃ ॥ 

ತೃಣಾರವಿ೦ದಚಕ್ಷುಷೋಃ ಪ್ರಜಾಮಹೀಮಹೇ೦ದ್ರಯೋಃ । 

ಸಮಂಪ್ರವರ್ತಯನ್ಮನಃ ಕದಾಸದಾಶಿವ೦ ಭಜೇ ॥” 


549 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೮೭) ರಾವಣಕೃತ ಶಿವತಾಂಡವಸ್ತೋತ್ರ 
“ಆತ್ಮಜ್ಞಂ ಹ್ಯರ್ಚಯೇದ್ಳೂತಿ ಕಾಮಃ” (೧೦-೯೦) ಮುಂಡಕ ಉಪನಿಷತ್‌ 
“ಬ್ರಹ್ಮೈವಸನ್‌ ಬ್ರಹ್ಮಾಪ್ಯೇತಿ” (೧೦-೯೧) ಬೃಹದಾರಣ್ಯಕ, ೪೪-೪೬ 
“ನಿಸ್ಫಂಗೋಯಂ” ೧೦-೯೮, ಶ್ರುತಿ 
“ಕೃಚಿದ್ಭೂಮೌ ಶಯ್ಯಾ ಕೃಚಿದಪಿ ಚ ಪರ್ಯಂತ ಶಯನಃ | 
ಕೃಚಿಚ್ಛಕಾಹಾರೀ ಕೃಚಿದಪಿ ಚ ಶಾಲ್ಯೋದನರುಚಿಃ ॥ 
ಕೃಚಿತ್ಯಂಥಾಹಾರೀ ಕೃಚಿದಪಿ ಚ ದಿವ್ಯಾಂಬರ ಧರೋ । 
ಮನಸ್ವೀ ಕಾರ್ಯಾರ್ಥೀ ನ ಗಣಯತಿ ದುಃಖಂ ನ ಚ ಸುಖಮ್‌ |” 
(೧೦-೧೦೪) ಭರ್ತೃಹರಿಯ ನೀತಿ ಶತಕ 
“ಆಧ್ಯಾತ್ಮವಿದ್ಯಾ ವಿದ್ಯಾನಾಂ” (೧೦-೧೦೯) ಗೀತೆ ೧೦-೩೨ 
“ಯಜ್ಞಾನಾಂ ಜಪಯಜ್ನೋಷ್ಕಿ” (೧೦-೧೦೯) ಗೀತೆ ೧೦-೨೫ 
ದೇಹೋ ದೇವಾಲಯಃ ಪ್ರೋಕ್ತೋ ಜೀವೋ ದೇವಸನಾತನಃ ॥ 
ತ್ಯಜೇದಜ್ಜಾನನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯತ್‌ ॥ 
(೧೦-೧೨೧) ಪುರಾಣಶ್ಲೋಕ 

ಅಧ್ಯಾಯ - ೧೧ ನಿರ್ಗಣಾರಾಧನೆಯ ನಿರ್ಣಯ 
“ಜಗತ್ಪತಿಷ್ಠಾ ದೇವರ್ಷೇ ಪೃಥಿವ್ಯಪ್ಸು ಪಲೀಯತೇ । 
ತೇಜಸ್ಕಾಪಃ ಪ್ರಲೀಯನ್ತೇ ತೇಜೋ ವಾಯೌ ಪ್ರಲೀಯತೇ । 


ಕೆ 

ವಾಯುಶ್ಚಲೀಯತೇ ವ್ಯೂಮ್ನಿತಚ್ಚಾವ್ಯಕ್ಷೇ ಪ್ರಲೀಯತೆ ॥ 

ಅವ್ಯಕ್ತಂ ಪುರುಷೇ ಬ್ರಹ್ಮನಿರ್ಗುಣೇ ಸಂಪ್ರಲೀಯತೇ” (೧೧-೧) ಮಹಾಭಾರತ 
“ಅಂಗುಷ್ಠಾವದಪಿ ಗೃಹ್ಟೀ ಯಾದ್ಧಸ್ತಾಭ್ಯಾಂ ವೃತ್ತಮೇಣ ತು। 

ಉರ್ವೋರುಪರಿ ವಿಪ್ರೇಂದ್ರ ಕೃತ್ತಾದತಲದ್ದಯಮ್‌ | 

ಪದ್ಮಾಸನಂ ಭವೇದೇತತ್ಪಾಪರೋಗ ಭಯಾಪಹನಮ್‌ ” (೧೧-೮) 


ಶೇತೇ ಸೇ ಸತ 


550 


ಅನುಬಂಧ - ೩ 


ಪದ್ಯದ ಮೊದಲ ಸಾಲುಗಳ 
ಸೂ-ಸೂಚನಾಪದ್ಯ) 
ಅ 
ಅಂಕೆಯಿಲ್ಲದೆ ರಾಜ್ಯವನು ೫-೧೬ ಅನ್ನಮಯ ಮೊದಲಾದ ೧೦-೩೧ 
ಅಂಗದೇಹವ ಕೂಡಿ ೩-೪೪ | ಅನ್ನಮಯಮಾತ್ನಾನವೆಂದೇ ೩-೫೬ 
ಅಂತು ಇಂತೆನಬಾರದಾತ್ಮನ ೩-೮೩ | ಅನ್ಯರನು ನೀನಾರು ೩-೧೦೧ 
ಅ೦ದು ಕಾವ್ಯವನೋದಿದಾ ೫-೩೩ | ಅನ್ಯರೇತೋಜಾತೆ ಹೆಂಡತಿ ೨-೮ 
ಅಂದು ತುಂಗಾ ತೀರದಲಿ ವಟು ೩-೨೩ | ಅಪ್ರಮೇಯನಸಂಗನದ್ವಯ ೧೦-೫೭ 
ಅಂಧಕಾಸುರಮಥನ ಸಿಂಧುರ ೫-೬೧ | ಅಮಮ! ಸಹಜಾನಂದವೆಂತೈ ೫-೪೭ 
ಅಂಧ್ಯ ಮಾಂಧ್ಯ ಪಟುತ್ವ ಭೇದವ ಕ್ಲಿ_೨೯ | ಅರಣಿಗಳಲುದುಭವಿಸಿ ಪಾವಕ ೭೬೫ 
ಅಂಬರದಲಿಹ ಚಂದ್ರನೊಬ್ಬನು ೫-೮ ಅರಸಿನ ಸಮೀಪದಲಿ ಸಲಿಗೆಯೊ ೩-೧೨೩ 
ಅಚ್ಚ ಬೆಳದಿಂಗಳ ಪ್ರಭೆಯಲಿ ೭-೯ | ಅರಿದು ನೀ ಪರವಸ್ತುವಾದೊಡ ೫-೨೦ 
ಅಣುವಿನೊಳಗಣುವೆನಿಸಿ..... ೪-೫೧ | ಅರಿಯದಜ್ಜರು ತನುವು ೧೦-೩೪ 
ಅದು ನಿಮಿತ್ತದಲಾ ಮಹಾತ್ಮನ ೧೦-೧೧೬ ಅರಿವನರಿದಿಹೆನೆಂಬುದದು ಮನ ೩-೯೫ 
ಅದು ನಿಮಿತ್ತದಲಾತ್ಮಸುಖ ೧೦-೩೦| ಅರಿವಿನುಳುಮೆಯೆ ತಾನು ೩-೮೭ 
ಅದು ನಿಮಿತ್ತದಲ್ಲಾತ್ಮವಿದ್ಯಾ ೧-೧೨ | ಅರಿವು ತಾನಾಗಿರ್ದು ತನ್ನನುವರಿಯೆ ೩-೧೦೩ 
ಅದು ನಿಮಿತದಿ ೩-೧೭ | ಅರಿವು ತಾನಾಗಿರ್ದು ತನ್ನನು... ೩-೧೦೪ 
ಅದು ನಿಮಿತ್ತದಿ ಬುದ್ಧಿಚಿತ್ತ ೩-೧೪೫ ಅರಿವು ಮನದಲಿ ಪೊಳೆಯಲಾಮನ ೩-೧೧೨ 
ಅದು ನಿಮಿತ್ತದಿ ಮಗನೆಗೆಲಲರಿದ ೨-೯೫ | ಅಲ್ಪವಹ ಸುಖಕಾಶೆಪಟ್ಟು ೨-೧೦೩ 
ಅದು ನಿಮಿತ್ತೆಲೆ ಮಗನೆ ೪-೩೯ | ಅವನಿದನೋದುವನು ೧೧-೨೮ 
ಅದುನಿಮಿತ್ತದಿ ಬುದ್ಧಿ ಮಾಡಿದ ೧೦-೩೯| ಅಶನವಿಲ್ಲವೆ ಭಿಕ್ಷೆ ಮಾತ್ರವ ೧೦-೧೦೫ 
ಅದುನಿಮಿತ್ತದಿ ಮಗನೆ ವಿಷಯಾ  ೨-೧೦೨| ಅಷ್ಟಪಾಶವ ಹರಿದು ಕ್ಲೇಶ ೧-೨೨ 
ಅದುನಿಮಿತ್ತದಿ ಮಗನೆ, ಅಧ್ಯಾತ್ಮದಲಿ ೧-೫೩ ಅಷ್ಟಮದ ತಲೆಗೇರಿ ೧೦-೧೦ 
ಅದ್ವಯಾನಂದಾಮೃ ತಾಬ್ಬಿ ೧೦-೫೩| ಅಸಿಪದ ಖಂಡಾದ್ವಯಾಮೃತ ರಸವ ೫-ಸೂ 
ಅನಲನೆಂತುಷ್ಣರೂಪನೊ ೫-೪೦ | ಅಸಿಪದಖಂಡಾದ್ವಯಾಮೃತ ರಸಭರಿತ ೫-೫೮ 
ಅನಿಲ ಸುಳಿದಾಡಿದೊಡೆ ಗಗನ ೬-೨೬ | ಅಹಮಿಗೆಯು ಚಿಚ್ಛಾಯೆಗೆಯು ತಿಳಿ ೯-೧೫ 
ಅನುಭವಾಮೃತದಲ್ಲಿ ಹೇಳುವೆ ೧-೧೬ | ಅಹಿಪತಿಗೆ ನೆರೆತಪ್ಪದೆಂದಿಗು ೨-೪೫ 
ಅನುಭವಾಮೃತವೆಂಬ ಗ್ರಂಥದ ೧೧-೨೭ 
ಅನ್ನಪಾನವ ಬಿಟ್ಟು ೨-೯೩೭ 


551 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಆ 

ಆ ಮನೋರಾಜ್ಯತ್ವ ಮಾತ್ರದ ೬-೭೩ 
ಆ ಸಮಾಧಿಯೊಳಿರ್ದ ಯೋಗಿ ೬-೭೬ 
ಆಗಹೋಗದ ಬಯಲ ಭ್ರಮೆ ೨-೩೦ 
ಆತನಾ ಶ್ವಾಸಗಳೆ ವೇದ ೫-೨೫ 
ಆತ್ಮವಿಚ್ಚೋಕಂತರತಿಯೆಂ ೩-೭ 
ಆದ ಗರ್ಭವನಿಳುಹಿ ಬಿಸುಡುವ ೧೦-೧೦೨ 
ಆದರದೊಳಧ್ಯಾತ್ಮವಿದ್ಯೆಯ ೭-೩ 
ಆದಿ ಮಧ್ಯಾಂತರಗಳಿಲ್ಲದ ೪-೧೦ 
ಆದಿಮಧ್ಯಾಂತರಂಗಳಿಲ್ಲದ ೪-೭ 
ಆದೊಡಾತ್ಮನ ಧರ್ಮವೆಂದೆನೆ ೯-೭ 
ಆದೊಡೀ ಆತ್ಮಂಗೆ ಗುರುಮುಖ ೧೦-೩೮ 
ಆದೊಡೀ ಸಂಸಾರವಾರಿಗೆ ೧೦-೪೨ 
ಆರನೆಯದೀ ಭೂಮಿಯಳವಡೆ ೬-೩೯ 
ಆರು ಮೀರಲ್ಕರಿದು ೨-೫ 
ಆರುಮಿಲ್ಲದ ವಿಪಿನದಲಿ ೨-೭೧ 
ಆವ ಕರ್ಮಕಧೀನನಾಗಿ ೨-೪೪ 


ಆವ ವರ್ಣಾಶ್ರಮದ ತೊಡಕಿನಲ್ಲಾವ ೧೦-೯೪ 


ಆವಕಾಲದಲಾವ ಠಾವಿನ ೨-೨೩ 
ಆವನಾಗಲಿ ಚೆಲುವನಾಗಿರೆ ೨-೭೬ 
ಆವನಾಗಲಿ ಸೊಬಗು ೨-೯೪ 
ಆವನಿದ ಕೇಳುವನು ೬-೫೭ 
ಆವನೊಬ್ಬ ಗೃಹಸ್ಥ ಧರ್ಮದಿ ೧೦-೯೯ 
ಆವರಣ ವಿಕ್ಷೇಪ ಶಕ್ತಿ ೫-೧೭ 
ಆವರಣ ವಿಕ್ಷೇಪ ಶಕ್ತಿಗಳಾ ೯-೧೭ 
ಆವರಣವೆಂದೆನಿಪ ನಿದ್ರೆಯ ೯-೧೯ 
ಆವರಿಸಿ ಬ್ರಹ್ಮಾಂಡ ತಂಡವ ೪-೫೮ 
ಆವವಿಷಯವ ಹೊದ್ದಲದರೊಳು ೩-೧೪೩ 
ಆವಿಗೆಯ ಬಲುಗಿಚ್ಚಿನುರಿಯೊಳು ೪-೪೯ 
ಆವುದೊಂದಿದಿರಾಗಿ ತೋರ್ಪುದ ೩-೨೬ 


ಆಶೆಯೆಂಬುದ ಸುಟ್ಟು ಬೂದಿಯ ೧೦-೮೮ 


ಆಸನವ ಬಲಿದಸು 
ಆಸನವನಳವಡಿಸಿ 

ಲ 
ಇಂತು ಜೀವೇಶ್ವರತೆಯೆಂಬುದು 
ಇಂತು ತ್ವಂಪದ ಲಕ್ಷ್ಯವನು 
ಇಂತು ತತ್ಚದ ಲಕ್ಷ್ಯವನು 


೨-೯೯ 
೬-೪೯ 


೫-೬೦ 
೩-೧೪೯ 
೪-೭೧ 


ಇಂತು ತತ್ವರಹಸ್ಯವನು ತಿಳಿಯುವಂತೆ ೧೧-೨೬ 


ಇಂತು ತನ್ನೊಳು ತಾನೆ ಆತ್ಮನ ೬-೬೯ 
ಇಂತು ನಿಜ ಸುಖ ೧೦-೧೭ 
ಇಂತು ಭೂಮಿತ್ರಿತಯವನುನೆರೆ ೬-೨೮ 
ಇಂತು ಮಾಯೆಯ ಪರಿಯನೆಲ್ಲವ ೮-೩೭ 
ಇಂತು ಷಡ್ಡಿಧವಹ ಸಮಾಧಿಯ ೬-೭೦ 
ಇಂದ್ರಜಾಲವನೊಡ್ಡಿ ತೋರಲು ೪-೬೨೩ 
ಇಂಪು ತರತರವಾಗಲಕಟ ೨-೬೮ 
ಇತರ ಮತಗಳನುಳಿದು ೫-೩ 
ಇದನರಿಯದೀ ನರಸುರಾಸುರ ೨-೪೯ 
ಇದಮೆನುತ್ತಿದಿರಾಗಿ ತೋರುವ ೩-೮೨ 
ಇದಮೆನುತ್ತಿದಿರಿಟ್ಟ ಕತದಿಂ ೪-೩೭ 
ಇದರಲಿಹುದೀ ಹಮ್ಮ ನಿಜ ೯-೨೩ 
ಇದು ಕಣಾ ನಾಲ್ಕನೆಯ ಭೂಮಿ ೬-೩೨ 
ಇನಿತು ವಿಧವಾಗಿರ್ದ ಪ್ರಾಣ ೩-೪೫ 
ಇರುವೆ ಕಡೆಯಾ ಬ್ರಹ್ಮ ೪-೬೭ 


ಇರುಳು ಮನೆಯಲಿ ಮಲಗಿ ನಿದ್ರೆಯ ೩-೧೧೯ 


ಇಲ್ಲದದನುಂಟಿಂದು ೧೦-೪೬ 
ಇಲ್ಲವೆಂಬುದು ಶೂನ್ಯವಾದಿಗೆ ೩-೮೪ 
ಇವರು ಮೊದಲಾಗೀಶ್ವರಾಜ್ಞೆಯ ೨-೪೭ 
ಇಹಪರದ ಭೋಗದ ವಿರಕ್ತಿಯ ೬-೭೯ 
ಈ 
ಈ ಜಗತ್ತಿನ ಜನರು ಮಾಡುವ ೧೧-೨೩ 
ಈ ತೆರದೊಳಿಹಪರದಿ ೨-೧೦೭ 
ಈ ಪರಿಯ ಜೀವತ್ರಯಂಗಳ ೯-೪೮ 


552 


ಅನುಬಂಧ ೩ - ಪದ್ಯದ ಮೊದಲ ಸಾಲುಗಳ ಸೂಚಿ 


ಈ ಪರಿಯ ಪರಮಾತ್ಮ ಪದವ ೭-೨೩ 
ಈ ಪರಿಯ ಬಹುಗುಣಗಳಲಿ ೫-೨೬ 
ಈ ಪರಿಯ ಬಹುಜನ್ಮವಾಸನೆ ೫-೧೨ 
ಈ ಪರಿಯ ಭೂಮಿಕೆಗಳಿರವ ೬-೪೩ 
ಈ ಪರಿಯ ಯೋಗಿಗಳು ೧೦-೧೧೫ 


ಈ ಪರಿಯಲಧ್ಯಾತ್ಮಬೋಧೆಯ ೧೦-೧೨೪ 


ಈ ಪರಿಯಲಿ ಸೂಕ್ಷ್ಮತನು ೩-೭೨ 
ಈ ಪರಿಯಲುಪಚಾರ ೧೧-೨೦ 
ಈ ವಿಧದ ಪುಸಿ ಮಾಯೆ ತಾನೆ ೪-೮ 


ಈ ವಿಧದ ಮಾಯೆಯನು ಗೆಲುವಡೆ ೪-೪೨ 


ಈ ವಿಧದಲಸಿಪದಖಂಡದ ೫-೪೬ 
ಈ ವಿಧದಲಿದಿರಿಟ್ಟು ತೋರುವ ೧೦-೪೭ 
ಈ ವಿಧದವಸ್ಥೆಯಲಿ ಹೊಳೆಯುವ ೯-೧೨ 
ಈ ವಿಧದಿ ಹಮ್ಮಿನಲಿ ಭೇದವ ೯-೩೧ 
ಈ ವಿಧದೊಳಭ್ಯಾಸವನು ೬-೯೦ 


ಈ ವಿವೇಕ ವಿಚಾರ ನೆಲೆಗೊಳಲಾ ೬-೧೬ 
ಈ ಶರೀರ ಪ್ರಮುಖವಾಗಿಪ ೩-೫೧ 
ಈಸು ಪರಿಯಲಿ ತೋರ್ದು ತನುವನು ೩-೩೯ 


ಈಸುದಿನವಾ ದೇಶದಲಿ ೫-೩೪ 
ಉ 

ಉಕ್ತದಕ್ಷಿಣೆಗಳನು ೨-೯೮ 

ಉತ್ತಮನೆ ಈ ಸೃಷ್ಟಿಗಿ೦ತ ೩-೬೨ 

ಉದಕಕೊಂದೆ ಸ್ವಾದ ೫-೪೪ 

ಉದಯರವಿ ಮಲಮೂತ್ರಗಳ ೪-೨ 

ಉನ್ನತಸ್ತನ ನಿಮ್ಮನಾಭಿ ೧೦-೪೫ 

ಉಮ್ಮಳಿಸುತಡಿಗಡಿಗೆ ೧೦-೨೫ 
ಊ 

ಊರದಾರಿಯ ನಡೆವ ಮನುಜರು ೨-೧೫ 
ಯ 

ಯಷಿಯೆ ಕೇಳವಿಕಾರಿಯಾತ್ಮನು ೧೦-೪೧ 
ಐ 


ಎಂತು ಹಮ್ಮಿನ ರೂಪು? 


೯-೪ 


ಎಂದಡೆಂದನು ಗುರುವೆ ಮಾಯೆಯ ೪-೬ 


ಎಂದೊಡೆಂದನು ಗುರುವೆ 
ಎಡರಿನಲ್ಲೆದೆಗುಂದದುಬ್ಬದೆ 
ಎತ್ತಲಾನೊಮ್ಮೊಮ್ಮೆ ದುಃಖದಿ 
ಎತ್ತಿಗುತ್ತಮ ಲಿಂಗಮುದ್ರೆಯ 
ಎತ್ತು ತೆ೦ಂಗಿನಕಾಯ ಬಲ್ಲುದೆ 
ಎನ್ನ ತಾಯಿ ಕುಲಕ್ಕೆ ಮಿಗಿಲಹ 
ಎನ್ನ ಮನವಿನ್ನರರೆ ಚಿಂತಿ 
ಎರಡನೆಯದೆನಿಪ ಪ್ರಯೋಜನ 
ಎರಡು ಪರಿಯಲಿ ಯೋಗಿಗಳು 
ಎಲುನರಂಗಳು ಮಜ್ಜೆ ತಂದೆಯ 
ಎಲುನರವಸೃಂಜ್ಞಾಂಸ 
ಎಲೆ ಅವಿದ್ಯಾವಿದ್ಯೆ 
ಎಲೆ ಧನಂಜಯ ಸರ್ವಧರ್ಮವ 
ಎಲೆ ಮಗನೆ, ಕೇಳರ್ಫ್ಯವೆಂದೆನೆ 
ಎಲೆಲೆ ಭಮಿಸಲದೇಕೆ? 
ಎಲೆಲೆ ಮಾಯಾದೇವಿ ಎನ್ನನು 
ಏ 
ಏಕೆ ಮನೆ ಮನೆವಾರ್ತೆ? 
ಏನ ಕಲಿತೊಡದೇನು 
ಏನನೆಂಬೆನು ಮಗನೆ 
ಏನುಮಲ್ಲದ ವಸ್ತು 
ಏಸುಕಲ್ಪಗಳಾದೊಡೆಯು 
ಏಳನೆಯ ಭೂಮಿಲೆಯ ಕೇಳೆಲೆ 
ಒ 
ಒಂದರಿವೆ ಪುಸಿನಾಮ ರೂಪು 
ಒಂದವಸ್ಥೆಯನನುಭವಿಸುವೀ 


ಒಂದು ಕೊರತೆಯು ತೋರದಂದದಿ 


ಒಂದು ದೀವಿಗೆ ವರ್ತಿಭೇದ 
ಒಂದು ಲೆಕ್ಕದ ಮುಂದೆ ಬಿಂದುವ 


553 


೫-೨೮ 
೧-೨೯ 


೧೦-೨೯ 


೧-೪೩ 
೧-೪೧ 
೨-೫೫ 
೩-೯೬ 
೧೦-೭೬ 
೧೦-೯೨ 
೩-೩೭ 
೨-೮೨ 
೫-೨೭ 
೩-೧೩ 
೧೧-೧೨ 
೩-೩೮ 
೮-೩೩ 


೨-೧೨ 
೧-೪೬ 
೮-೩೪ 
೩-೧೦೦ 
೩-೭೧ 
೪೦ 


೪-೫೫ 
೯-೧೩ 
೨-೨೭ 
೯-೪೩ 

೮-೨೫ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಒಂದು ವೃಕ್ಷದ ಮೇಲೆ ಪಕ್ಷಿ ೨-೧೬ 
ಒಂದು ಹಮ್ಮೇ ಜೀವಭೇದದ ೯-೨೪ 


ಒಂದು ಹಳ್ಳಿಯ ಮೇಲೆ ತೋರಿದ ೯-೪೭ 
ಒಂದು ದಿನ ಶುಕಯೋಗಿ ವಿನಯದಿ ೧-೧೩ 
ಒಂದುದು೦ಬರ ತರವು ತುದಿ ೪-೬೬ 
ಒಡವೆಯುಳ್ಳೊಡೆ ಮಡದಿಮಕ್ಕಳು ೨-೨೬ 


ಒತ್ತರದ ನಿದ್ರೆಯೊಳು ೭-೧೫ 
ಒಮ್ಮೆ ಕಾಮಾದಿಗಳೊಳೊಂದಿ ೩-೯೪ 
೧೦-೧೦೪ 


ಒಮ್ಮೆ ಶಾಕದಲೂಟ 
ಒರಳೊಳಗೆ ತಲೆಯಿರ್ದೊಡೊನಕೆಯ ೧-೩೮ 
ಒಳಗೆ ಕರಣಂಗಳನು ಕುರುಹಿಟ್ಟಳವಡಲು ೬-೫ 


ಒಳಗೆ ದೃಗ್ಗಶ್ಯಗಳ ಭೇದವ ೯-೧೮ 
ಒಳಗೆ ಪಿಂಡಾಂಡಗಳ ೪-೬೪ 
ಒಳಗೆ ಸಚ್ಚಿತ್ಸುಖಮಯಾತ್ಮನು ೬-೩೫ 
ಒಳಹೊರಗೆ ಪರಿಪೂರ್ಣದನುಭವ ೬-೬೩ 
ಕ್ರ 
ಕಂದ ಕೇಳಾನಂದವಾಡುವ ೩-೬೧ 
ಕಂದ ಕೇಳ್ಳೆ ಬಾಲ್ಯದಲಿ ತಾ ೨-೧೯ 
ಕಂದ ಕೇಳ್ಳೆ ಬ್ರಹ್ಮವೆನಲದ ೧-೧೪ 
ಕಚ್ಚೆ ಪಚ್ಚಳಗಳನು ೨-೮೦ 
ಕಟ್ಟಳಿಲ್ಲದ ತನುಗಳನು ೩-೧೧೦ 
ಕಟ್ಟುಗೂಳನು ಹೊತ್ತು ೮-೧೯ 
ಕಡು ನರಕವಹ ಜನ್ಮವೆಂದದ ೨-೧೩ 
ಕಣ್ಣು ಕಾಂಬುದೊ ಕನ್ನಡಿಯ ತಾ? ೩-೧೨ 
ಕಣ್ಣುಗಳು ಕೆಂಫಾಗಿ ೨-೬೬ 
ಕತ್ತಲೆಗೆ ಸೈರಿಸದೆ ೭-೧೬ 
ಕತ್ತಲೆಯ ಕಾಲಾಟಾಡಗಿರಲು ೧೦-೨೪ 
ಕತ್ತಲೆಯಲಿಹ ವಸ್ತುವನು ೧೦-೭೪ 
ಕನಸಿನಂದದಿ ತೋರ್ಪ ೬-೬೧ 
ಕನಸಿನಂದದಿ ತೋರ್ಪುದೆಲ್ಲವ ೯-೩೯ 
ಕನಸಿನನುಭವದೊಳಗೆ ತೋರ್ಪೀ ೯-೨೦ 


ಕನಸಿನೊಳು ಕನಸಾಗಿ ಬುದ್ಧಿಯ 


ಕನಸಿನೊಳು ತೋರುವುದು ಜಾಗ್ರದ 


ಕನಸುಕಾಂಬುದು ನಿಮಿಷ 
ಕನ್ನಡದ ನುಡಿಯೆಂದುಪೇಕ್ಷಿಸ 
ಕಪಟ ಕಲ್ಕಶವಿಲ್ಲ ಬುದ್ಧಿಗೆ 

ಕರಣ ಮೊದಲಾಗಿರ್ಪುಪಾಧಿಯ 
ಕರಣಗಳಿಗಧಿದೇವತೆಗಳು 
ಕರಣವೈದು ಪ್ರಾಣಪಂಚಕ 

ಕರವ ಕಣ್ಣಿಗೆ ಮರೆಯಮಾಡಲು 
ಕರಿ ತುರಗ ಪಶು ಪಕ್ಷಿ 

ಕರುಣ, ಭಯ, ಶಂಕಾ ಜುಗುಪ್ಸೆ 
ಕರ್ಮಗಳು ನೆರೆ ಕಳ್ಳಹಣಗಳು 
ಕಷ್ಟವಹ ಸಂಸಾರ ಧರ್ಮವ 
ಕಳಿತ ಹಣ್ಣದು ಮರಳಿ ತಾನಾ 
ಕಳೆದು ಪದಗಳ ವಾಚ್ಯವೆರಡನು 
ಕಾಣದ೦ಗೆ ಕನ್ನಡಿಯದೇತಕೆ? 
ಕಾಮಿನೀಮಯವಾಗಿಹುದು ಜಗ 


೩-೯೨ 
೧-೩೪ 
೯-೨೧ 
೧-೪ 
೧-೨೭ 
೭-೧೯ 
೪-೨೬ 
೪-೨೬ 
೫-೨೨ 
೨-೭೩ 
೧೦-೧೧ 
೩-೯ 
೨-ಸೂ 
೧೦-೧೧೦ 
೧೦-೬೦ 
೧-೪೦ 
೮-೨೪ 


ಕಾಯ ಸುಖವನು ಬಯಸಿ ಧನವನು ೧-೩೨ 


ಕಾಯದಲಿ ಸಂನ್ಯಾಸಿವೇಷವ 
ಕಾಯಸಿದ್ಧಿಯ ಪಡೆದ ಗರುವರು 
ಕಾರ್ಯಕಾರಣವೆಂಬುಪಾಧಿ 
ಕಾಲಕರ್ಮಾಧೀನವೆಂಬುದು 
ಕಾಲಕಾಲಾತೀತ ಕಲಿಮಲ 
ಕಾಲಸಂಕಲೆಯಿರಲು ಕೊರಳಿಗೆ 
ಕೀಲು ಹತ್ತಿದ ಕನ್ನಡಿಯ 
ಕುಂದುಹೆಚ್ಚುಗಳಿಲ್ಲದಮಲಾ 
ಕುಂಭಕುಚಗಳಿಗೆಳಸುತ 
ಕುಂಭದೊಳವಕಾಶವಾಗಿ 
ಕುರುಹಿನಾಕಳಹಾಲ ಕರೆ 

ಕುಲ, ಬಲ, ಧನಾಕಾರ 
ಕೂಗಿದರೆ ತನ್ನಂತೆ ಮಾರ್ದನಿ 


554 


೧೦-೯೭ 
೨-೪೮ 
೫-೪೧ 
೨-೪೮ 
೧-೫೪ 
೧-೩೫ 
೬-೩೧ 
೧೧-೧೬ 
೨-೦ 


ಅನುಬಂಧ ೩ - ಪದ್ಯದ ಮೊದಲ ಸಾಲುಗಳ ಸೂಚಿ 


ಕೃತ್ರಿಮದ ಸರ್ಪವನು ತೊಲಗಿಸಲು ೮೯ 


ಕೆಂಡ ಮನೆಯೊಳಗಿರಲು ಕತ್ತಲೆ 
ಕೆಲಕೆಲರು ಚಾರ್ವಾಕರಿಂದ್ರಿಯ 
ಕೆಲರು ಜಪತಪಗಳಲಿ ಕೆಲದಿರು 
ಕೆಲರು ದ್ವಿಜನೆಂದೆಂಬರಾತನ 
ಕೆಲರು ಮನೆ ಮನೆವಾರ್ತೆ 

ಕೆಲರು ಮೂಲಪ್ರಕೃತಿಯೆ೦ಬರು 
ಕೆಲವು ಪ್ರಾಕೃತರೆಂಬರಾತ್ಮನು 
ಕೇಳ ವಿದ್ಯೋಪಾಧಿಯಿಂದಲಿ 
ಕೇಳಖಂಡಬ್ರಹ್ಮದಲಿ 
ಕೇಳದಾನಂದಿನಿಯೆನಿಪುದಿಂ 
ಕೇಳವಿದ್ಯಾಭ್ಯಾಸದಿಂದಲಿ 

ಕೇಳಹಂ ಪ್ರತ್ಯಯವನುಳಿದವ 
ಕೇಳು ಜೀವನ್ನುಕ್ತಿಗೈದೇ 

ಕೇಳು ದುಗ್ಗಶ್ಯಭೇದವ 

ಕೇಳು ಬಂಜೆಗೆ ಮಕ್ಕಳಿಪ್ಪ 

ಕೇಳು ಶುಕ ನೀನೈದು ಪದರದ 
ಕೇಳು ಶುಕ ಯೋಗೀಂದ್ರ.... 
ಕೇಳು ಶುಕ ರೂಪಗಳು 

ಕೇಳು ಶುಕಯೋಗೀಂದ್ರ 

ಕೇಳು ಶುಕಯೋಗೀಂದ್ರ ನಿಜಪದ 
ಕೇಳು ಶುಕಯೋಗೀಂದ್ರ ಪಶುಗಳ 
ಕೇಳು ಸಚರಾಚರ ಸಮಸ್ತವು 
ಕೊರಳ ಸುತ್ತಿದ ಹಾವು ಕಚ್ಚದೆ? 
ಕೋಟಿಸೂರ್ಯಪ್ರಭೆಯ ಮೀರಿದ 
ಕೋಪ ತನ್ನನು ಸುಡುವುದರಿಂ 
ಕೋಶಪಂಚಕಗಳ ವಿವೇಕದ 
ಕ್ರೂರರಿಗೆ, ಕುಪಥರಿಗೆ, 
ಕ್ಲುಪ್ತಿಯಲಿ ಹಯಮೇಧಶತವನು 
ಕ್ಲೇಶಪಂಚಕದಿಂದ ಜೀವನು 


೧೧) 


ಕ್ಲೇಶಪಂಚಕವೆನಲವಿದ್ಯಾ 


[ae] 


೮-೩೦ 
೩-೫೭ 
೧-೪೮ 
೧೦-೧೦೬ 
೨-೬ 
೮-೩೫ 
೩-೫೫ 
೫-೯ 
೧೦-೮೧ 
೬-೩೬ 
೯-೨೬ 
೬-೭೪ 
೧೦-೭೫ 
೩-೧೮ 
೧೦-೪೩ 
೩-೫೨ 
೪-೩೫ 
೩-೨೭ 


ಕ್ಷೇಶಪಂಚಕಗಳನು ಕೆಡಿಸದೆ 
ಕ್ಷಣೆಕವಹ ಸಂಸಾರವೆಂದಿದ 
ಕ್ಷೇರಕ್ಷೀರವ ಬೆರಸಿದಂದದಿ 
ಕ್ಷೀರದೊಳು ಹುಳಿಗಲಸಿದಂದದಿ 


ಕ್ಲ-೧೨ 

೨-೭ 

೫-೫೯ 
೧೦-೧೬ 


ಕ್ಷೀರಮಥನದಿ ಪಡೆದ ಮೇಲಾ ೧೦-೧೧೧ 


ಕ್ಷೀರಸಾಗರದೊಳಗೆ 
ಖ 


ಖರಕಿರಣ ಮೊದಲಾದ 
ಖೂಳರಿಗೆ ಕುಹಕರಿಗೆ ಕುತ್ತಿತ 
ಗ 


ಗಗನಲತೆಯಲಿ ಪಕ್ಷಿ ಸುಳಿದೊಡೆ 
ಗರಹಿಡಿದ ಮಾನವನು ತನ್ನನು 
ಗರ್ಭದೊಳಗಿಹ ದುಃಖ ಬಳಸಿನ 
ಗುರುಕರುಣಬೋಧಾನುಭವ 
ಗುರುಪದಾಂಬುಜ ಸೇವೆಯನು 
ಗುರುವ ಪಂಚೀಕರಣವೆ೦ಬ 
ಗುರುವಿನುಪದೇಶದಲಿ 
ಗುರುವೆ ಚಿತ್ತಯಿಸಯ್ಯ ಮಾಯೆಯ 
ಗುರುವೆ ಬಿನ್ನಹ ಜೀವಪರಮರ 
ಗುರುವೆ ಬುದ್ಧಿಯ ವೃತ್ತಿಗಳ 
ಗುರುವೆನಗೀ ಪರಿಯನೆಲ್ಲವ 
ಗೋಚರಿಸುವೀ ಹಮ್ಮು ಮಿಗೆ 
ಗ್ರಾಮ ದೇಶ ದ್ವೀಪ 
ಗ್ರಾಮಸೂಕರಗೆಂತಮೇಧ್ಯವೆ 

ಘ 


ಘಟ ಮರಗಳೊಳಗಿಪ್ಪ ಬಯಲನು 
ಘಟವ ಬೆಳಗುವ ದೀಪವೆಂತಾ 
ಘನತರದ ಸಹವಾಸಿವಂಶ 

ಚ 


555 


೪-೫೨ 


೪-೫೯ 
೬-೨ 


೬-೨೩ 
೫-೫೩ 
೨-೪೨ 
೧೦-೭೯ 
೬-೪೬ 
೪-೧೭ 
೪.೪೩ 
೪.೩೪ 
೩-೧೯ 


೩-೧೧೫ 


೧೧-೬ 
೯-೧೧೦ 
೪-೪೫ 
೨-೮೩ 


೪.೪೮ 
೩-೬೫ 
೧-೩೦ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಚಂಡತರದೋರ್ದಂಡ ಮಂಡಲ 
ಚಕ್ರವರ್ತಿಗಳಾರ್ವರೀಭೂ 
ಚರ್ಮಖಂಡವ ಕಡಿವ ಶುನಕಗೆ 
ಚಿ೦ತೆಯಿಲ್ಲದ ಹೊತ್ತಿನಲಿ 
ಚಿತ್ತವಿಸು ಮುನಿವರ್ಯ 
ಚೆಂದುಟಿಯ, ಥಳಥಳಿಪ ಕದಪಿನ 
ಚೇತನವ ಪಡೆದಾತ್ಮನಿಂದಲಿ 

ಜ 


ಜಗದೊಳುತ್ಬಾತಗಳು 
ಜಡೆಯೊಳಗೆ ಜಾಹ್ನವಿಯ 
ಜನ್ಮವೇ ಮೊದಲಿಲ್ಲದಾತನು 
ಜಲದೊಳಗೆ ಜಲರುಹ 
ಜಲದೊಳಗೆ ತೋರುವ ತರಂಗ 
ಜಲದೊಳುದಿಸಿದ ಶಕ್ತಿ ತೆರೆನೊರೆ 
ಜಾಗರದಲಿ ಸ್ವಪ್ನ ಸುಪ್ತಿ 
ಜಾತಿಧರ್ಮವನುಳಿದು ಹಿರಿಯರ 
ಜೀವನಾರೆಂದನಲು ಹಮ್ಮಿನ 
ಜೀವನೊಬ್ಬನವಿದ್ಯೆಯಿಂದಲಿ 
ಜೀವಪರಮರ ಲಕ್ಷಣವ 
ಜೀವಪರಮೈಕ್ಯವನು ಪಡೆದವ 
ಜೀವವೆನಿಸುವ ಸಂವಿದದ್ವಯ 
ಜೋಹದಂದದ ಜನ್ಮಜನ್ಮದ 


ಬ 
೪ 


ಜ್ಞಾನ ತನ್ನಿಂ ತಾನೆ ಅಯರಿವುದೊ9 


ಜ್ಞಾನದಭ್ಯಾಸವನು ಮಾಡದ 
ಜ್ಞಾನದಾಶ್ರಯದಿಂದ 
ಜ್ಞಾನದಿಂದಲಿ ತನ್ನನರಿಯನು 
ಜ್ಞಾನದಿಂದಲಿ ಸಂಚಿತವು 
ಜ್ಞಾನವೆಂಬಭಿಮಾನವಿಲ್ಲ 


೮-೩೮ 
೨-೪೩ 
೧-೪೪ 
೧೦-೨೦ 
೧೧-೪ 
೨-೭೯ 
೩-೪೨ 


೧೩೦ 
೧-೪೫ 
೧೦-೫೨ 
೩-೧೦೭ 
೧೦-೧೨೨ 
೭.೧೮ 


ಜ್ವೇಯವೆನಿಸಿಯೆ ಮೆರೆದು ತೋರುವ ೭-೧೪ 


556 


ಢ 
ಢಾಳಕರಿಗರ್ಥಾರ್ಥಿಗಳಿಗೆ ೧೦-೨ 
ತ 
ತಂತುವೇ ಪಟ, ಮೃತ್ತಿಕೆಯೆ ಘಟ ೮-೧೬ 
ತಂದೆತಾಯ್ಗಳಿಸಿರ್ದ ಧನವನು ೨-೨೮ 
ತತ್ತೆನಿಪ ವಾಚ್ಯದಲಿ ಶಬಲತೆ ೪-೧೧ 
ತತ್ತೆನಿಪಶಬ್ದಕೆ ಪರೋಕ್ಷವ ೫-೩೨ 
ತತ್ತ್ವನಿಕರಗಳೆಲ್ಲ ಚೇತನ ೪-೩೧ 
ತತ್ತ್ವಮಸಿ ವಾಕ್ಯಾರ್ಥವನು ಗುರು ೬-೪೫ 
"ತತ್ತ್ವಮಸಿ' ಎಂಬುದರೊಳಗೆ ೩-೨೨ 
ತತ್ತ್ವಮಸಿಯೆಂದೊಳಿದು ಶ್ರುತಿ ೫-೩೯ 
ತನಯ ಕೆಲಬರು ವಾದಿಗಳು ೩-೫೯ 
ತನಯ ಕೇಳಧ್ಯಾತ್ಮವಾಸನೆ ೧-೩೦ 
ತನಯ ಕೇಳವ್ಯಕ್ತಮಾವುದ ೪-೧೨ 
ತನಯ ಕೇಳಾಲಸ್ಯ, ರೋಗ ೬-೮೮ 


ತನಯ ಕೇಳ್ಳ ನಿರ್ಗಣಾರಾಧನೆ ೧೧-೨೨ 


ತನಯ ಕೇಳ್ಳಿ ಪ್ರಣವವೇ ೬-೬೬ 
ತನಯ ಕೇಳ್ಳಿ ಸಕಲವಹ ೬-೪೮ 
ತನಯ ಕೇಳೈ ಸದ್ಗುರುವಿನಿಂ ೬-೪೪ 
ತನಯ ಕೇಳ್ಬಾಕುತರೆಮೊದಲಾದ ೩-೬೩ 


ತನಯ ತತ್ತ್ವವ ತಿಳಿದ ಮಾತ್ರದಿ ೧೦-೫ 
ತನಯ ತ್ವಂ ಪದದರ್ಥವಹ ೫-೩೦ 
ತನು ಕರಣ ಮೊದಲಾದ ೩-೧೦೯ 
ತನು ಕರಣ ಮೊದಲಾದುವನಿತನು ೧೦-೪ 
ತನು ಮನ ಪ್ರಾಣೇಂದ್ರಿಯಂಗಳ ೩-೫೩ 
ತನುವಿನೊಳಗಸುವಸುವಿನೊಳಗಿಹ ೩-೩೪ 


ತನುವು ತಾನೆಂದೆಂಬ ವಾಸನೆ ೬-೨೯ 
ತನುವು ಮೊದಲಾಗಿರ್ಪ ಕೋಶ ೩-೭೯ 
ತನ್ನ ಜನನದ ಪರಿಯನರಿಯದೆ ೫-೫೧ 
ತನ್ನ ತನ್ನಯವಿಷಯಗಳನವು ೩-೪೭ 


ತನ್ನ ತನ್ನಿಂದರಿವುತಿಹನೆಂದುನ್ನತದ ೩-೧೨೯ 


ಅನುಬಂಧ ೩ - ಪದ್ಯದ 


ತನ್ನ ತನ್ನೊಳು ತಿಳಿವುದಿದು ೩-೧೦ 
ತನ್ನ ತೇಜಸ್ಸಿಂದ ಸಕಲಕೆ ೧೧-೧೪ 
ತನ್ನ ದೇಹದೊಳಾದ ಕುರುವಿಂ ೧೦-೮೯ 
ತನ್ನ ನಿಜವನು ತಿಳಿದ ಪುರುಷನೆ ೧೦-೯೩ 
ತನ್ನ ನಿಜವನು ತಿಳಿದು, ತಾ ೬-೧೧ 
ತನ್ನ ನಿಜವನು ಮರೆದ ಕತದಿಂ ೯-೫ 
ತನ್ನ ನೆಳಲನು ಕಂಡ ಬಾಲಕ ೮-೨೧ 
ತನ್ನ ಭುಜಗಳ ನೋಡಿಕೊಂಬನು ೨-೫೦ 
ತನ್ನ ಮನವೆಂದಾಗ ಮನದಿಂ ೩-೯೮ 
ತನ್ನ ಯೋಗಕ್ಷೇಮದಳತೆಯ ೧೦-೮೬ 
ತನ್ನ ಸಂಸ್ಕೃತಿಯಿಂದಲಿ ೯-೪೪ 
ತನ್ನ ಸಹಜಾನಂದವಹ ೫-೧೧ 
ತನ್ನ ಹಿತವನು ತಿಳಿಯಲರಿಯದೆ ೨೨೯ 
ತನ್ನನರಿದ ಮಹಾನುಭಾವ ೧೦-೭೮ 
ತನ್ನನರಿಯದ ವಿದ್ಯೆ ೪-೪೧ 
ತನ್ನನರಿಯದ ವಿದ್ಯೆಗಿಂತಲು ೩-೧೦೮ 
ತನ್ನನರಿಯದವಿದ್ಯಯಿಂದು ೧೦-೪೪ 
ತನ್ನನರಿಯದುದೇ ಅವಿದ್ಯೆ ೩-೧೪೪ 
ತನ್ನನರಿಯದುದೇ ಅವಿದ್ಯೆಯ ೧೦-೭ 
೬-೮೨ 


ತನ್ನಳಪರೋಕ್ಷಾನುಭವ 
ತಮದೊಳಗೆ ಬೆರೆದಿರಲುಜೀವನು ೧೦-೬೬ 


ತಮದೊಳೊಂದಿರೆ ನಿದ್ರೆ ಜಾಗ್ರತ ೬-೩೩ 
ತರು ಲತಾದಿಗಳಲ್ಲಿ ರಸ ೪-೪೬ 
ತರುಣಿಯರು ತನ್ನಿದಿರೊಳೆಸೆದಿರೆ ೧-೨೮ 
ತರ್ಕಶಾಸ್ತ್ರವ ಕಲಿತು ೨-೪೫ 
ತಾನದಾರೋ ತನುವಿನೊಳು ೬-೧೧ 
ತಾನು ತಾನಾಗೇನು ತೋರದೆ ೬-೬೭ 
ತಾನೆ ತತ್ವಜ್ಞಾನ ಸುಖಮಯ ೬-೧೮ 
ತಾಪ ಮೂರರ ಘಸಣಿಯಿಲ್ಲದೆ ೭-೨೦ 
ತಾಯಿತಂದೆಯ ಬಿಟ್ಟು ಹೆಂಡಿರ ೨-೨೯ 
ತಿಳಿಯ ನಿರ್ಮಲ ಜಲದೊಳಗೆ ೩-೧೩೯ 


ಮೊದಲ ಸಾಲುಗಳ ಸೂಚಿ 


ತಿಳಿಯಲರಿಯದೆ ಬ್ರಹ್ಮವಿದ್ಯೆಯ ೨-೧೦೪ 
ತುರ್ಯಗಾಮಿನಿಯೇಳ್ನೆಯದೆಲೆ ೬-೪೨ 
ತೆರೆ ಹೊಡೆಯೆ ಹುಯಿಲಿಂದ ಹುಟ್ಟಿದ ೯-೪೧ 


ತೋರದರಿವುದು ನಿಜದರಿವು ೩-೧೩೪ 
ತೋರಿಸುವುದೆಲ್ಲವನು ತನ್ನೊಳು ೭-೧೩ 
ತೋರುತಡಗುವ ಸಕಲದೊಳು ತಾ ೭-೨೧ 
ತೋರುವೀ ತೋರಿಕೆಯನೆಲ್ಲವ ೩-೮೦ 
ತೋರುವೀ ಹಮ್ಮಿದು ಪರಾತ್ಮನ ೯-೨೯ 
೯-೯ 


ತೋರುವೀ ಹಮ್ಮೇ ಅವಿದ್ಯಾ 
ತ್ರಿಜಗವಿದು ಬಗೆಯಿಂದ ತೋರ್ಪುದು ೬-೨೪ 


ತ್ವಂ ಪದದ ಲಕ್ಷ್ಯವನು ಸಾಧಿಸು ೩-೨೫ 
ದ 
ದರ್ಪಕನು ಲಾವಣ್ಯದರ್ಪದೊಳ್‌ ೨-೫೯ 
ದರ್ಪಣದವೊಲು ಶುದ್ಧವಾಗಿಯೆ ೭-೬ 
ದಶಗುಣಾಧಿಕ ವಸುಧೆಯಿಂದ ೪-೧೫ 
ದಾನ ಧರ್ಮ ದಯಾನ್ವಿತರು ೧-೧೯ 
ದಾನವನು ಪಾತ್ರದಲಿ ೩-೮ 
ದಾರು ದಂತಿವಿಕಾರದಂದದಿ ೮-೧೩ 
ದಿನದಿನಕೆ ಮನನದಲಿ ಮನಸಿನ ೬-೫೧ 
ಖ ಬೆರೆಯದ ಸುಖವ ದಾರಿಗೆ ೨-೩೨ 
ಃಖವೆಕ್ಕಸವಾಗೆ ಸರ್ವರು ೨-೩೧ 
ದುರುಳರಾವಣ ೨-೯೩ 
ದುರ್ಮತಿಗಳಿಗೆ ದುಷ್ಟರಿಗೆ ೩-೨ 
ದುಶ್ಚರಗಳೆನಿಸಿರ್ಪ ಬಹುವಿಧ ೨-೩೯ 
ದೃಶ್ಯ ಜಡ ಸಂಧಾನವೆನಿಸುವ ೩-೭೮ 
ದೇವ ಜೀವರ ಭೇದವೆಂಬುದ ೫-೨೯ 
ದೇವ ಜಯಜಯ ಭಕ್ತನಿಕರವ ೧೧-೩೦ 
ದೇವನಾರೆಂದೆನಲು ೩-೧೪೭ 
ದೇಶಕಾಲ ಮೀರಿ ಜನನ ೪೯ 
ದೇಶಕಾಲ ಸಮಸ್ತ ವಸ್ತು ೧೦-೬೧ 
ದೇಹದಿಂದ್ರಿಯಗಳಧಿಕ ೩-೩೧ 


557 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ದೇಹವದು ಜಡನಾತ್ಮನಜಡನು 


೧೦-೩೩ 


ದೇಹವೇ ತಾನೆಂದು ತನ್ನೊಳು ೧೦-೧೧೨ 


ದೇಹವೇ ತಾನೆಂದು ಮಾಯಾ 
ದೇಹವೇ ದೀವಿಗೆಯ ಕಂಬವು 
ದೇಹವೇ ದೇವಾಲಯವು 
ದೇಹವೇ ಶ್ರೀಶೈಲ 


೧೦-೩೨ 


೩-೭೭ 


೧೦-೧೨೧ 
೧೦-೧೨೫ 


ದ್ರವ ಮಧುರ ಶುಭ್ರತ್ವದೊಡಲೆನಿಸುವುದು ೪-೫೭ 


ದ್ವೈತವದ್ವೈತಂಗಳಂಬೀ 
ಧ 


ಧರಣಿ ಮೊದಲಾದವೈದು ಭೂತವ 
ಧರೆ ಜಲಾನಲ ವಾಯು ಗಗನದ 
ಧ್ಯಾನ ಕೇವಲ ಮಾರುತನಲಿ 
ಧ್ಯಾನನಿಶ್ಚಲವೇ ಸಮಾಧಿಯ 

ನ 


ನಡೆವ ನಾವೆಯ ನದಿಯೊಳಗೆ 
ನನ್ನ ನಾನೆಂತರಿವೆನೆಂಬುದ 
ನರನು ತಾನೆಂದೀಶ್ವರತ್ತ್ವವ 
ನರಿಗಳೂರನು ಸೇರುವವೆ? 
ನಳಿನಸಖನೆಂತೇಕ ಕಾಲದಿ 
ನಳಿನಸಖನೊಲು ತನ್ನ ತಾನೇ 
ನಾನರಿಯೆ ನಾನನ್ಯನೆಂಬುದ 
ನಾನು ನಾನೆಂದೆಂಬ 

ನಾನು ನಾನೆಂದೆನ್ನುವಿ 
ನಾಮರೂಪವಿಕಾರವಿಲ್ಲದ 
ನಿತ್ಯ ಗಾಯತ್ರಿಯಲಿ ಪೇಳಿ 
ನಿತ್ಯ ನಿರ್ಗುಣ ನಿರ್ವಿಕಾರ 
ನಿತ್ಯ ನೈಮಿತ್ತಿಕವ ಕಳೆದಾ 
ನಿತ್ಯನಾತ್ಮನು ಮಿಕ್ಕುದೆಲ್ಲವು 
ನಿತ್ಯಮುಕ್ತಗೆ ಬಂಧ ಮೋಕ್ಷ 
ನಿತ್ಯವಧ್ಯಾತ್ಮಕ ವಿಚಾರದಿ 
ನಿದ್ದೆಯಲಿ ಕಡೆದಿಪ್ಪುದಾಕ್ಷಣ 


೬-೩೭ 


ನಿದ್ರೆಗಾದ್ಯಂತದಲಿ ಬ್ರಹ್ಮವು 
ನಿದ್ರೆಯಲಿ ಮನವಿಲ್ಲದಿರುತಿರೆ 
ನಿದ್ರೆಯಳಿದರೆ ಕನಸ ಕಾಣುತ 
ನಿದೆಯೊಳಗನುಭವಿಸಿದರ್ಥವ 
ನಿರುತ ಹಮ್ಮಿದು ತಾಮಸದಲುರೆ 
ನಿರುತವೀ ಕರಣೇಂದ್ರಿಯಂಗಳು 
ನಿರುಪಮ ನಿರಾಲಂಬ ನಿರ್ಗುಣ 
ನಿರ್ಗಣಾಪಾಂಗವನು ಸಾಧಿಸು 
ನಿರ್ಗುಣಾರಾಧನೆಯ ಶುಕಗೆ 
ನಿರ್ವಿಕಲ್ಪ ಸಮಾಧಿ ಸಿದ್ದಿಯ 
ನೀರ ತಿಳಿ ನೀನೀ ಪ್ರಪಂಚವು 
ನೀರ ಮೇಲಣ ಗುಳ್ಳೆ 
ನೀರಧಿಕವಾಗಿರಲು ನಿರ್ಮಲ 
ನೀಲ ಪೀತ ಶ್ವೇತ ರಕ್ತ 

ನೀಲ ರುಚಿಯಭ್ರದಲಿ ದೀಪ 
ನುಡಿವ ನಡೆವ ಪದಾರ್ಥಗಳ 
ನೂತನದ ಜಗಜೀವರನು 
ನೆನಹಡಗಿ, ಮನವೇನು ತೋರದೆ 
ನೆನಹಿನೊಡಲಾಗಿರ್ಪದೇಮನ 


ನೆಲ್ಲ ಬೀಜದೊಳೊಗೆದು ತೋರುವ 


ನೇಣು ಸರ್ಪಾಕಾರದಂದದಿ 
ನೇತ್ರ ಬರಿಯನಲನಲಿ 
ನೇಮವಿಲ್ಲದ ನಾಮ 


ಪ 


ಪಂಚವಿಂಶತಿತತ್ವ ದೂರ 
ಪದಗಳೆರಡರ ಶೋಧನೆಯ 
ಪರಕೆ ಪರವೆನಿಪಾಕ್ಷರಾಕ್ಷರ 
ಪರಮ ಪುರುಷ ಪರೇಶ 
ಪರಮಕರುಣಾ ಶರಧಿಯೆನಿಪನ 
ಪರರ ನಿಂದಿಸಿ ಜರಿದು 
ಪರಶುರಾಮನು ಕ್ಲಾತ್ರಕುಲವನು 


558 


ಅನುಬಂಧ ೩ - ಪದ್ಯದ ಮೊದಲ ಸಾಲುಗಳ ಸೂಚಿ 


ಪರಹಿತವ ಮಾಳರಿಗೆ 
ಪರಿಪರಿಯ ಜಡದೃಶ್ಯಸಾಧನ 
ಪರುಷ ಮುಟ್ಟಿದ ಲೋಹವಾಕ್ಷಣ 


ಪಶುಗಳಿಗು ಮನುಜರಿಗು ಭೇದವ 
ಪಾರಮಾರ್ಥಿಕ ಜೀವ ಗುರುವಿನಪಾರ 


ಪಾವನ, ಪರಾನಂದ, ಪರಮ 
ಪಿತ್ಥ ತಲೆಗೇರಿದರೆ ಲೋಚನ 
ಪುಣ್ಯಫಲದಾಶೆಗಳು ಯೋಗಿಗೆ 
ಪುಣ್ಯವನು ಮಾಡುವನು 
ಪುಣ್ಯಶೈಲಗಳೊಳಗೆ ಶ್ರೀಗಿರಿ 
ಪುತ್ರ ಕೇಳ್ಳೆ ಕೋಶ ಪಂಚಕ 


ಪುತ್ರರನು ಪಡೆಯಲ್ಕೆಯಾಗವ 
ಪುಸಿಕಣಾ ಜೀವತ್ವ 


ತೆ 


ಪುಸಿಯ ಹಮ್ಮೇ ಕನಸಿನಂದದಿ 
ಪುಸಿಯೆನಿಪ ಮಾಯಾಪ್ರಪಂಚವ 
ಪೂಜ್ಯ ಪೂಜಕವೆಂಬ ಭೇದವು 


ಪ್ರಕೃತಿಯೊಳು ಬೆರೆದಿರ್ದು ಬ್ರಹ್ಮವು 


ಪ್ರಣವ ಪರತತ್ವ ಪರಶಿವ 
ಪ್ರಬಲ ದುರ್ಬಲವೆಂಬ ಶ್ರುತಿ 
ಪ್ರಾಣ ಮನ ವಿಜ್ಞಾನ ಕೋಶ 
ಪ್ರಾಣ ಹೃದಯದೊಳಿಹುದು 
ಪ್ರಾಣಗಳು ಜಡವಾತ್ಮನ ಜಡನು 
ಪ್ರಾಣಗಳು ಬಹುವಿಧಗಳಾಗಿಯೆ 
ಪ್ರಾಣಿಗಳೊಳೊಳಹೊರಗೆ ಮಿಗೆ 
ಪ್ರಾತಿಭಾಸಿಕನಾವರಣವಳಿ 
ಪ್ರಾರಬುಧವಶದಿಂದ ತನು 
ಪ್ರೇತಭೂಮಿಯೊಳಾಡುತ 


ಪುಸಿಯ ಮಾಯಾಕಾರ್ಯವೆನಿಸಿಹ 


೯-೩ 
೧೦-೬೪ 
೧೦-೧೧೭ 
೧-೫೧ 
೯-೩೭ 
೧೧-೧೮ 
೫-೫೬ 
೧೦-೧೦೭ 
೬-೧೦ 
೧೧-೨೪ 
೪-೩೨ 
೩-೮೫ 
೧೦-೧೩ 
೧೦-೫೬ 
೫-೧೩ 
೮-೨೭ 
೬-೨೫ 
6-೧೧ 
೧೧-೨೧ 


ಬ 
ಬಂಡರಂಗನೆಯರಶರೀರವ ೨-೮೧ 
ಬಂದ ಸುಖ ದುಃಖಗಳು ತನ್ನನು ೧-೨೪ 
ಬಂದ ಸುಖದುಃಖಗಳನಹುದ ೧೦-೮೫ 


ಬಗೆಯೆ "ನಿಸಂಗೋಟಿಯಮೆಂ'ದೀ ೧೦-೯೮ 


ಬಗೆಯೆ ಸಕಲಾಕಾರವಾಗಿರ ೭-೧೨ 
ಬಡಿಶಗತವಹ ಮತ್ತ್ಯನಂದದಿ ೨-೭೨ 
ಬಣ್ಣವದು ಚಿನ್ನದಲಿ ೮-೧೭ 
ಬರಿದೆ ನಿಂದಿಸಿ ದಕ್ಷ ಹರನನು ೮-೧ 
ಬರಿಯ ಜಲದಿಂರಸ ೪.೨೨ 
ಬರಿಯ ಧರೆಯಿಂ ಪಾಯು ೪-೨೩ 
ಬರಿಯ ನಭವೇ ಜ್ಞಾತೃ ೪.೧೯ 
ಬರಿಯರಿವೆ ತಾ ತನ್ನ ಬುದ್ಧಿ... ೩-೧೨೬ 
ಬಲನಿಷೂದನ ಕಾಲಕಾಲದಿ ೨-೪೬ 
ಬಲು ಭುಜಗ ಕನಸಿನಲಿ ಕಚ್ಚಲು ೫-೫೪ 
ಬಲ್ಲವರ ಬೆಸಗೊಂಬ ಶಾಸ್ತ್ರದೊ ೧-೨೫ 
ಬಹಳ ದುಃಖದಲಾರ್ಜಿಸಿ ೨-೧೦೫ 
ಬಾದರಾಯಣ ಶುಕಮುನೀಶ್ವರ ೪-ಸೂ 
ಬಾಯ ಮಾತಡಗಿದರೆ ೮-೨೬ 
ಬಾಯಬ್ರಹ್ಮವ ನುಡಿದ ಮಾತ್ರದಿ ೩-೧೧ 
ಬಾಲಕನೆ, ಚಿದಚಿತ್ರಮೇಳವ ೯-೨೨ 
ಬಾಲ್ಯ ವಾರ್ಧಿಕ್ಯಗಳು ೩.೧೬ 
ಬಾಲ್ಕವಾರ್ಧಕ್ಕ ೨-೮೭ 
ಬಿಂಬ ಪ್ರತಿಬಿಂಬಗಳು ಕಲ್ಪಿತ ೪-೪೭ 
ಬಿಸಿಲ ತೊರೆಯಲಿ ಭಾವಿಸುತ್ತಿರೆ ೪-೬೧ 
ಬಿಸಿಲದೊರೆ ಸ್ವಪ್ನ ಪಪಂಚವು ೩-೮೧ 


ಬಿಸಿಲದೊರೆಯಂದದಲಿ ತೋರುವ ೧೦-೧೦೦ 


ಬಿಸಿಲು ನಭದಲಿ ತೋರದೆಯೆ ೪-೫೦ 

ಬೀಜಪಂಚಕದಿಂದಲೀ ಜಗ ೮-೧೮ 

ಬುದ್ಧಿ ಚೇತನವಪ್ಪುದಾತ್ಮನ ೩-೧೨೨ 
೩-೧೪೧ 


ಬುದ್ಧಿ ಪ್ರತ್ಯಕ್ಷ ವಣವಾಗಲು 


೨59 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಬುದ್ಧಿ ಮನವೆಂಬೆರಡು ರೂಪನು ೩-೩೦ | ಬಹ್ಮವಿದುನೋಡೆಂದು ತೋರಲು ೧೦-೪೮ 
ಬುದ್ದಿ ಸುಖದುಃಖೇಚ್ಛೆ ಮೊದಲಾದ ೩-೪೯ ಬ್ರಹ್ಮವೇ ತಾನಾದ ಮನುಜನು ೧೦-೯೬ 
ಬುದ್ಧಿಮಾಡಿದ ಸುಕೃತದುಷ್ಠತ ೧೦-೩೭ | ಬ್ರಹ್ಮವೇತ್ತರು ತಮ್ಮ ತಾವೇ ೩-೬೬ 
ಬುದ್ಧಿಮೊದಲಾದಿಂದ್ರಿಯಂಗಳಿಗೆ ೧೦-೬೩ | ಬ್ರಹ್ಮವೇದ ಬ್ರಹ್ಮವಹನೆಂ ೩-೬ 
ಬುದ್ಧಿಯನು ಪ್ರತಿಬಿಂಬದರಿವನು. ೩-೧೩೨ | ಬ್ರಹ್ಮಸನ್ನಿಧಿಯಲಿ ಮಾಯಾ ೪-೪೦ 
ಬುದ್ಧಿಯರಿವುದೊ ವಸ್ತುವನು ೩-೧೨೧ ಭ 
ಬುದ್ಧಿಯಳಿದೊಡನಳಿದವೋಲಿಹ. ೧೦-೩೬ | ಟಡರಿಗೆ ಬಹುಭಾಷಿಗಳಿಗೆ ಟ್‌ 
ಬುದ್ದಿಯಿಂದ ಪರವಸುವಹೆ ೧೦-೪೯ ಭಾವಶುದ್ಧಿಯನೊಂದಿ, ಚಿತ್ತವ ೬೨೮೪ 
ಬುದ್ಧಿಯಿಂದಾಚೆಯಲಿ ತೋರ ೩-೧೩೬| ಬಿಸಲು ಪರಮಾರ್ಥಜೀವನು ೯-೩೦ 
ಬುದ್ಧಿಯುದಯಾಸ್ತಗಳಹುಟ್ಟದ ೩-೧೬ | ಭಾವಿಸಲು ಬೇರಿಲ್ಲ ವಂತದ ೩-೮೮ 
ಬುದ್ಧಿಯೆನಿಸುವ ಕರಣವನುಭವ ೭-೮ | ಬ್ಲೂತ ಪಂಚಕ ದೇವತೆಗಳು ೪-೨೯ 
ಬುಲ್ಗಿರಾತ್ಮದಸವಾಸ್‌ಸ ೩-೧೪೦ | ಭೂತ ಪಂಚಕ ಬುದ್ಧ್ಯಹಂಕೃತಿ ೩-೩೨ 
ಬುದ್ಧಿವಂತನು ಗಳಿಸಿದರ್ಥವು ೨-೧೭ | ಭ್ಞೂತಪಂಚಕದಂಶಗಳ ೪-೧೬ 
ಬುದ್ಧಿವಂತನೆ ಗಾಜುಮಣ್ಣಿನ ೩-೧೨೪ | ಭ್ರೂತದಯೆಯುಳ್ಳವರಿಗೆ ಜಾ 
ಬುದ್ಧಿಸಾಭನ ಮಾತ್ರಬಲ್ಲದ ೩-೧೨೭ ಭ್ಞೂತಪತಿ, ಭುವನೇಶ, ಭೈರವ. ೯-೪೯ 
ಬುದ್ಧಿಸುಖದುಃಖೇಚ್ಛೆ ಯತ್ನ ೯-೨೫ | ಭೂಮಿಕೆಗಳಭ್ಯಾಸದಿರವನು ೬-ಸೂ 
ಬೆರೆಯೆ ಭೂತಾ೦ಶಗಳು ೪-೧೪ ಭೂಮಿಜಲತೇಜೋನಿಲಾಂಬರ.... ೩-೧ 
ಬೆರೆಯೆ ಮರುದಂಶಗಳು ಆನ್‌ ಭೂಮಿಜಲತೇಜೋವಾನೀಲಾಂಬರ ೧-೧ 
ಬೆಲ್ಲದಲಿ ಬಹುವಿಧದ ಮಾಟದ ೮-೧೫ | ಟೂಷಣದ ಮಜೂಷಬಲಿಯ ಹ 
ಬೆಲ್ಲದಿಂ ಮಧುರತೆಯು ೩-೧೩೮ | ರೋಗ, ಭೋಗ್ಯವು, ಭೋಕ್ಷನೆಂಬ ೧೧-೧೭ 
ಬೆಸಸೆನಗೆ ಗುರುರಾಯ ೮-೪ | ಟ್ಯೋಗಲೋಭರಿಗಹುದು ಹೆಂಗಳ ೧೦೨೯ 
ಬೇಸಗೆಯ ಬಿಸಿಲಿನಲಿ ಬಿರ್ರನೆ ೨-೪೧ | 

ಬೇಸರಿಕೆಯಿಲ್ಲದೆ ೧೦-೨೧ 

ಬ್ರಹ್ಮ ತೊಡಗಿ ತೃಣಾಂತವಾಗಿಯು ೬-೬೦ ಭಾವು ಜುಹು ಸಮಾ | 
ಬ್ರಹ್ಮ ಮೊದಲು ಪಿಪೀಲಿಕಾಂತವು ೨-೨೪ ಮಕುಟ ಕಟಕದ ನಾಮರೂಪಿನ ೬-೬೨ 
ಸ್ಯ ನನಾ ಅರ ದ Yai ಕಾಸ #40 ಪಾನ 
ಬಿಹ್ಮದಲ್ಲದು ರಜ್ಜುಭುಜಗನ ip ಮಗನೆ ರ ಪೇಳಿದ ೩-೧೨೦ 
ಬನಿ ಲ se NES 
ಬ್ರಹ್ಮಮಯವಾಗಿರ್ಪ ೬-೫೨ ಈ 

ಬ್ರಹ್ಮಮಾಯೆಗಳೆರಡು 6-4 (ಮಗನೆ ಬ್ರಹ್ಮವ ತಿಳಿಯಲಧಿಕಾ ೧-೧೮ 


560 


ಅನುಬಂಧ ೩ - ಪದ್ಯದ ಮೊದಲ ಸಾಲುಗಳ ಸೂಚಿ 


ಮಗನೆ ಮಾಯೆಯ ಪರಿಯನೆಲ್ಲವ 
ಮಗನೆ ಮೂಲಪ್ರಕೃತಿಯ.... 
ಮಗನೆ ರಾಜಸವಾದ ಹಮ್ಮಿನ 
ಮಗನೆ ಲಯ, ವಿಕ್ಷೇಪವು, 
ಮಗನೆ ವಿದ್ಯಾವಿದ್ಯೆಯೆಂಬೀ 
ಮಗನೆ ವೈಯಾಕರಣಿಯೀ ಪರಿ 
ಮಗನೆ ಶೃತಿಯುಕ್ತ್ಕನುಭವಂಗಳ 
ಮಗನೆ ಸೂಕ್ಷ್ಮ ಶರೀರವನೆ 
ಮಗನೆ, ಲೌಕಿಕ ವೈದಿಕಗಳಿಗೆ 
ಮಚ್ಚ ಜಿಹ್ವಾಲಂಪಟದಿ 

ಮಚ್ಚರದಿ ವಿಂಧ್ಯಾದ್ರಿ 
ಮಚ್ಚರರೊಳಿತರರಿಗೆ 

ಮಡದಿ ಮನೆ ಮನೆವಾರ್ತೆ 
ಮಡದಿಯಳಪೇಕ್ಷೆಯಲಿ 
ಮಣಿಯನಾರಿಗು 

ಮಣ್ಣಬೆನಕಗೆ ಮಜ್ಜನ 
ಮಣ್ಣಮಡಕೆಗೆ ಸ್ವರ್ನ ಕಲಶಕೆ 
ಮತ ವಿಭೇದಗಳಾದ ಬಹುವಿಧ 
ಮತಗಳಲಿ ಬಹುವಿಧದ ಮುಕ್ತಿಯ 
ಮತಿಗಗೋಚರವಾದ ವಸ್ತುವ 
ಮತಿಯುತನೆ ಪ್ರತಿಭಾ, ಶ್ರವಣ, 
ಮತ್ತೆ ಕೆಲಬರು ವಾದಿಗಳು 
ಮನಕೆ ರಾಗ ದ್ವೇಷ ಬುದ್ಧಿಗೆ 
ಮನಕೆ, ವಚನಕೆ, ಕಣ್ಣಗೋಚರ 
ಮನದ ಮಲಿನವ ತೊಳೆದು 
ಮನದಿ ವಾಕ್ಕಾಯದಲಿ ಪಾಪವ 
ಮನನದಭ್ಯಾಸವನು ಪ್ರಾಣದ 
ಮನನವನು ಮಾಳ್ಪಾಗ ಚಿತ್ತದ 
ಮನವಡಗಲೇಕತ್ವವಾಗಿಹ 
ಮನವದತ್ತಲು ಪೋದೊಡೇನದು 
ಮನವನೆ ಕುರುಹಿಟ್ಟು ನೋಡಲು 


೪೯ 
೪-೪೪ 
೪-೧೩ 
೬-60 
೮-೨೩ 
೧೦-೧೦೧ 
೩-೬೭ 
೩-೭೦ 
೧೦-೭೦ 
೨-೮೯ 
೨-೬೨ 
೨-೬೪ 
೬-೮ 
೨-೮೫ 
೨-೫೧ 
೮-೩೧ 
೫-೪೩ 
೫-೪೯ 
೩-೧೪ 
೧೦-೫೧ 
೬-೮೯ 
೩-೫೮ 
೧-೩೩ 
೬-೫೮ 
೧೧-೨೫ 
೧-೨೩ 
೬-೫೦ 
೬-೮೩ 
೬-೬೮ 
೧೦-೧೦ 
೩-೯೩ 


ಮನವಳಿದು, ಕರ್ತೃತ್ವ ಬುದ್ಧಿಯ ೬-೭೭ 
ಮನವುಭಯ ಮುಖ ಮುಕುರದಂತಿ ೩-೯೧ 
ಮನವೆ ಸಂಶಯ ರೂಪವು ೩-೪೮ 
ಮರುಳರಕಟಾ ಮೇಘಮಂಡಲ ೫-೨೧ 
ಮರುಳು ಹಿಡಿದವ ಮದ್ದುಗುಣಿಕೆಯ ೧-೩೭ 
ಮರೆದು ತನ್ನ ನಿಜಸ್ವರೂಪವ ೫-೧೯ 
ಮಲಿನವಾಸನೆ ಗವಸಣಿಗೆಯೆನು ೧೧-೧೦ 
ಮಾ'ಎನೆ ನಿಷೇಧಾರ್ಥವಪ್ಪುದು ೮-೩೨ 


ಮಾಡಿ ಷೋಡಶ ದಾನವನು ೨-೧೦೦ 
ಮಾಯೆ ತ್ರಿಪುಟಿಯ ರೂಪು ೪-೫ 
ಮಾಯೆಯೆಂದೆನಲೇನು? ೨-೭೮ 
ಮಾಯೆಯೆಂಬುದೆ ಮಿಥೈ ೫-೩೮ 
ಮಾಸಿದರ್ಪಣ ಮಲಿನವಾಗಿದೆ ೩-೧೪೮ 
ಮಿಥ್ಯಜಡದುಃಖ ಸ್ಪರೂಪದಿ ೧೦-೬೮ 
ಮಿಥ್ಯವಹ ಕರಣದಲಿ ತೋರ್ಪ ೯-೪೨ 
ಮಿಥ್ಯವಹ ವೇದಾಂತವೆಲ್ಲವು ೧೦-೭೩ 


ಮಿಥ್ಯವಹಮಾಯಾ ಪ್ರಪಂಚವೆ ೮-೨೦ 
ಮೀನು ನೀರೊಳಗಿರ್ದೊಡೇನೈ? ೧-೪೯ 
ಮುದ್ದೆಗಬ್ಬಿಣ ನೀರೊಳಿರಿಸಿದೊ ೩-೧೪೨ 


ಮುನಿವರನೆ ಚಿತ್ತೈಸು ತತ್ವದ ೭-೪ 
ಮುನ್ನ ಮಾಡಿದ ಪುಣ್ಯಫಲದಿಂ ೬-೨೭ 
ಮುನ್ನಲೀಶ್ವರ ಕಲ್ಪನೆಯಲೇ ೨-೩೩ 


ಮೂಕಭಾವವನೈದಿ ತಾನೇ ೧೦-೧೦೩ 
ಮೂಡಲುದಿಸಿದ ರವಿಯ ೧೦-೭೧ 
ಮೂರವಸ್ಥೆಗಳಲ್ಲಿ ತೋರುವ ೧೧-೧೩ 
ಮೂರವಸ್ಥೆಗಳಲ್ಲಿ ಬಹುಸಂಚಾರ ೯-೪೦ 
ಮೂರವಸ್ಥೆಯ ಮೀರಿ ತುರ್ಯವ ೧೧-೯ 


ಮೂರವಸ್ಥೆಯ ಮೀರಿ ವಿಕೃತಿ ೬-೩೮ 
ಮೂರುಕಾಲದಿ ೨-೭೦ 
ಮೂರುತನು, ಮೂರಾದವಸ್ಥೆಯ ೭-೨೨ 
ಮೃಗಮಿಥುನದಂದದಲಿ ೨-೯೨ 
ಮೆಚ್ಚಿದವರಿಗೆ ಮರಣ ಸುಖ ೨-೮೪ 


561 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಮೇರು ಸಾಮ್ಯ ಸುವರ್ಣದಾನವ ೧-೧೧ 
ಮೇರುವೇ ಧನುಮಹಿಪತಿಯೆ ೫-೧ 
ಮೊದಲ ಭೂಮಿ ಸುಖೇಚ್ಛೆಯ... ೬-೬ 
ಮೊದಲು ಕಾರಣವಾದುಪಾಧಿಯ ೧೦-೯೦ 


ಮೊದಲೆ ಮರ್ಕಟ ಮೇಲೆ ಮದ್ಯದ ೧-೩೬ 
ಮೌನ ಮೊದಲಾಗಿರಲುಳಿದುದಾ ೬-೭೫ 
ಯ 
ಯಮ ನಿಯಮ ಮೊದಲಾದ ೧೦-೧೯ 
ಯೋಗ ಸಿದ್ಧಿಯ ಪಡೆದು ೨-೫೬ 
ಯೋಗ ಸಿದ್ಧಿಯ ಬಯಸ ೬-೯ 
ಯೋಗವರ್ಗದಿ ರಾಜಯೋಗವೆ ೧೦-೧೧೮ 
ರ 
ರಕ್ಕಸನು ಮನೆಯವರ ಕಂಡರೆ ೨-೫೨ 
ರಕ್ತ ಮೂತ್ರ ಶ್ಲೇಷ್ಮ ಮೇಧ ೪-೩೦ 
ರತ್ನಮಯ ಕೊಳದೊಳಗೆ ೩-೮೬ 
ರಾಗವುದಿಸದೆ ಮನಕೆ, ತನುವಿಗೆ ೧೦-೨೩ 
ಲ 
ಲಶುನ ಮಾಂಸ ಕಳಂಜ ೨-೫೩ 
ಲಿಂಗತನು ಚಿಚ್ಛಾಯೆಯೊಳು ೫-೧೭ 
ಲಿಂಗದೇಹವ ಹೊದ್ದಿದಂತಿಹ ೫-೧೪ 
ಲೇಸೆನಿಸುವೀ ಭೂಮಿಕೆಗಳ ೬-೯೧ 
ಲೋಕವಾಸನೆ ದೇಹವಾಸನೆ ೧೦-೧೪ 
ಲೋಹಮಯವಹ ಪ್ರತಿಮೆಯಾಸನ ೮-೧೪ 
ವ 
ವಶವ ಮಾಡಿದ ಚಿತ್ತವಾತ್ಮನ ೬-೮೦ 
ವಾದ ವಶ್ಯ ವಯೋ ನಿರೋಧನ ೨-೩೭ 
ವಾದಿಗಳು ಜಡರೆಂಬರಿದ ೩-೬೦ 
ವಾರಿನಿಧಿಯೇ ಪಾತ್ರೆ ೪-೧ 
ವಾಸನಾಕ್ಷಯವೆನಿಸುವುದು ೬-೩೦ 


ವಾಸನೆಯ ಕೆಡಿಸುವೊಡೆ ಮನವ ೧೦-೧೦೮ 


562 


ವಾಸಿಪಂಥಗಳೆಂಬ ೨-೬೭ 
ವಿಜನವಾಗಿರ್ಪೆಡೆಯೊಳಾಸ ೧೧-೮ 
ವಿದ್ಯೆಯನು ಕಲಿತೇನು ಫಲವು? ೨-೧೮ 
ವಿದ್ಯೆಯೆಂಬುದವಿದ್ಯೆಯೆಂಬುದು ೮-೨೨ 


ವಿರತಿ ಸುಖವನು ಬಲ್ಲ ೬-೧೩ 
ವಿರತಿಯೆನಿಸುವ ಮುಗ್ಗೆಯೊಡನತಿ ೧೦-೮೨ 

ವಿವಿಧವಹ ಸಂಸೃತಿ ಸಮಸ್ತವು ೩-೮೯ 
ವಿಶ್ವರೂಪ ಹಿರಣ್ಯಗರ್ಭನು ೫-೨೪ 


ವಿಷಮವಹ ಮಾಯಾ ವಿಲಾಸವೆ ೧೧-೧೯ 
ವಿಷಯಲಂಪಟರಾಗಿ ಸಂಸ್ಕೃತಿ ೧-೫೨ 


ವಿಷಯಸುಖವನು ಚಿಂತಿಸದೆ ೬-೧೭ 
ವಿಹಿತವಹ ಲಕ್ಷಣೆಯ ತಿಳಿ ೫-೩೧ 
ವೇದಶಾಸ್ತ್ರ ಪುರಾಣ ಕಥೆಗಳ ೨-೩೮ 


ವೇದ ಶಾಸ್ತ್ರ ಪುರಾಣ ಸಂಹಿತೆ ೧೦-೧೫ 
ವೇದಶಾಸ್ತ್ರದ ಹೊಲಬನರಿಯದೆ ೧-೩೧ 


ವೇದಶಾಸ್ತ್ರವ ವಿಪ್ರ ಜೀವನ ೧-೪೭ 
ವೇದಶಾಸ್ತ್ರವನೋದುದರಿಂ ೩-೫ 
ವ್ಯಾವಹಾರಿಕ ಜೀವನಿಂತೀ ೯-೨೭ 
ವ್ಯಾಸಮುನಿಪತಿ ಶುಕಮುನಿಗೆ ೧-ಸೂ 


ವ್ಯೋಮಕೇಶ, ಮಹೇಶ, ಶಂಕರ ೭-೨೪ 
ವತದೊಳು ಶಿವರಾತ್ರಿ ಮಂತ್ರ ೧೦-೧೧೯ 


ಶ 
ಶಠರಿತಗನೃತರಿಗಪ್ರಮಾಣ ೯-೨ 
ಶಬ್ದ ಸೂತಕದಿಂದ ಮನುಜನು ೫-೪೫ 
ಶಿಕ್ಷಿತರಿಗೆ ಶಿವಾಗಮಂಗಳ ೧೦-೩ 
ಶಿಷ್ಟರಿಗೆ ಶಿವಭಕ್ತಿಯಲಿ ೪-೩ 
ಶೀಘ್ರದಿಂದಲಿ ಯಾಜ್ಞವಲ್ಕ್ಯ ೨-೬೦ 
ಶುಂಠರಿಗೆ ಶ್ರುತಿ ವಿಮುಖರಿಗೆ ೭-೨ 
ಶುದ್ಧವಾಗಿದ್ದರಿವ ಹೊದ್ದಿದ ೩-೧೩೫ 
ಶುದ್ಧವಾದದ್ದೈತಬ್ರಹ್ಮವ ೮-೮ 
ಶುದ್ಧಸಂವಿತಾಗಿ ತೋರುತ ೩-೧೧೪ 


ಅನುಬಂಧ ೩ - ಪದ್ಯದ 


ಶೈವ ವೈಷ್ಣವವೆ೦ಂಬ ಮತಗಳ ೫-೬ 
ಶೈವವೈಷ್ಣವವೆಂಬ ೨-೧೦೧ 
ಶ್ರವಣ ಮನನಂಗಳಲಿ ಚಿತ್ತವು ೬-೮೫ 
ಶ್ರವಣ ಮನನಗಳಿಂದಲೀ ಮನ ೬-೬೪ 
ಶ್ರವಣ ಮನನಾದಿಗಳ ವಿವರವ ೧-೧೭ 
ಶ್ರವಣದಿಂ ನಿಶ್ಚಯಿಸಿ ತಾನನು ೬-೪೭ 
ಶ್ರವಣದಿಂದಜ್ಞಾನ ಕೆಡಲಂ ೬-೫೩ 
ಶ್ರೀಮದನುಪಮತೇಜ ನತಜನ ೧-೧ 
ಶ್ರೀಮದಾಶ್ರಿತ ಭಕ್ತಜನ ೧೦-೧೨೬ 


ಶ್ರುತಿಗುರುಗಳಿಂ ಮಥಿಸಿ ನೆರೆ ೧೦-೫೦ 


ಶುತಿಗುರುಗಳುಪದೇಶದಿಂದಲಿ ೧-೧೫ 
ಶ್ರುತಿಗುರುಗಳುಪದೇಶವಾಕ್ಯ ೮-೩ 
ಶ್ರೋತ್ರ ಶಬ್ದವ, ನೇತ್ರ ರೂಪನ ೩-೪೬ 
ಸ 
ಸಂಗದೋಷದಲುತ್ತಮಗೆ ೫-೧೮ 
ಸಕಲ ಜೀವರ ಕರಣಸಾಕ್ಷಿಯ ೯-೪೬ 
ಸಕಲ ತತ್ವರಹಸ್ಯವನು ಬಹು..... ೭-ಸೂ 
ಸಕಲವನು ಬೆಳಗುವ ದಿನೇಶನು ೩-೧೨೫ 
ಸಗರಸಂತತಿ ಭಾರ್ಗವನು ೧೦-೧೨೩ 


ಸಗುಣ ನಿರ್ಗುಣವೆಂದು ಯೋಗದ ೬-೭೮ 


ಸಚ್ಚಿದಾನಂದೈಕರಸವೇ ೩-೨೦ 
ಸತೀನಿಪ್ಪಾಕಾರವಾಗಿಹ ೧೧-೧೧ 
ಸತ್ತುಚಿತ್ತಾನಂದ ರೂಪಿನ ೫-೩೭ 
ಸತ್ತುಚಿತ್ತಾನಂದವಹ ಪರ ೧೦-೯೧ 
ಸತ್ಯ ಸಹಜಾನಂದ ಸಾಗರ ೧೦-೧೮ 
ಸತ್ಯದುಳುಮೆಯ ದೇಹದೊಳು ೩-೧೪೬ 
ಸತ್ಯವಚನ ನುಡಿವರಿಗೆ ೨-೩ 
ಸತ್ಯವತಿಯಾತ್ಮಜನು ಪುತ್ರ ೩-ಸೂ 
ಸತ್ಯವಾದ್ವೈತದಲಿ ೮-ಸೂ 
ಸತ್ಯಶೌಚಾಚಾರ ನಿರತರು ೧-೨೦ 
ಸತ್ಯಸಹಜಾನಂದ ವಹ ೧೦-ಸೂ 


ಮೊದಲ ಸಾಲುಗಳ ಸೂಚಿ 


ರಜ ತಮವೆಂಬ 
ತ್ವರಜತಮವೆನಿಪ ಬುದ್ಧಿಯ 
ತ್ಯವಹ ಸಾಕಿಸರೂಪದ 
ಇಂದ 
ದಮಲಾನಂದೈಕ ರಸವನು 


ಪ್ರ ಭೂಮಿಕೆಗಳನು ತಿಳಿಪರ 


«GL 


2೭. ಜ.೧ ೭. ೬ 


25. 


2. 
OL 
ನ್‌ 
g 
ol 
ತೆ 
8 


2% 


ರ್ಪವದನಗ್ರಾಸವಾಗಿಹ 
೯ವಲ್ಲದ ರಜ್ಜುವಿನಲಾ 
ರ್ವಕರ್ಮಂಗಳಲಿ 
ರ್ವದೊಳುತಾನಿದ್ದು ತನ್ನೊಳು 
ಸರ್ವಲೋಕಾಧ್ಯಕ್ಷ್ಯ 

ಸಾದರದಿ ಜೀವತ್ರಯಂಗಳ 
ಸಾಧಕರಿಗೀ ಬುದ್ಧಿಸಾಕ್ಷಿಯ 
ಸಾವಯವವೀ ತನುವು 
ಸಾವವರ ನೋಡುತ್ತ ದುಃಖದಿ 
ಸಿದ್ಧ ಸಾಧನವಾಗಿ ತೋರ್ಪ 
ಸಿದ್ಧವಾಗಿದಿರಿಟ್ಟು ತೋರುವ 
ಸುಖದ ಸೋನೆಯೆನಿಪ್ಪ 
ಸುಪ್ತಿಮೂರ್ಛಾ ಮರಣಕಾಲದಿ 
ಸುರ ನರೋರಗ ಯಕ್ಷ ಕಿನ್ನರ 
ಸುರತ ಸುಖದಲಿ ದೇಹಭಾವವ 


A ಪ 
ದ 


25. 


ಸುರತಕಾಲದಿ ಪುರುಷ ಮಾಡುವ 


ಸುರನರೋರಗನಲ್ಲ ಮೇಣ್‌ 
ಸುಳಿದು ಜಾಗ್ರಕ್ಸ್ವೃಪ್ನಗಳಲತಿ 
ಸೂಜಿಗಲ್ಲಿನ ಸನ್ನಿಧಿಯಲಾ 
ಸೃಷ್ಟಿಸುವ ಭವನಾಗಿ 
ಸೇವಿಸುವ ಮೃದ್ದಾರುಶಿಲೆಗಳ 


ಸ್ತ್ರೀ ಪುರುಷರಿಗೆ ಸರಸ 


563 


೬-೪೧ 
೩-೭೬ 
೨-೧ 
೨-೨೫ 
೩-೫೪ 
೨-೫೮ 
೧೧-೧೫ 
೧೧-೨೯ 
೯-ಸೂ 
೩-೧೩೭ 
೩-೩೫ 
೨-೧೦ 
೩-೧೧೭ 
೬-೮೭ 
೧೦-೨೮ 
೯-೧೬ 
೨-೪೦ 
೧೦-೨೭ 
೧೦-೨೬ 
೩-೯೯ 
೧೦-೨೨ 
೪-೫೪ 
೭-೧ 


೧೦-೧೨೦ 


೨-೭೭ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಸ್ಥೂಲ ಸೂಕ್ಷ್ಮಃ ಪರಂಗಳೆಂದೆ 
ಸೂಲ ಸೂಕ ಶರೀರವಲ್ಲ 
ಕ AY 


ಸ್ಥೂಲತನು ಸುಖ ದುಃಖದನುಭವ 


ಸ್ಥೂಲಸೂಕ್ಷ್ಮಗಳರಡು ಮಾಯೆಯ 


ಸ್ಥೂಲಸಕ್ಷ್ಮನುಮಲ್ಲವಾತ್ಮನು 
ಸ್ವಾನುಭವ ಗುರುವಾಕ್ಕಶಾಸ್ತ್ರ 
ಸ್ವಾನುಭವ ಮೊದಲಾದ 
ಸ್ವಾನುಭವ ಶ್ರುತಿಗುರುಕರಣದಿಂ 


ಹ 


ಹಗಲು ಸೂರ್ಯನ ಬೆಳಕಿನಲಿ 
ಹಣೆಯಬರಹವ ಮೀರಿ ನಡೆವರೆ 
ಹತ್ತರೊಳು ತಾ ತನ್ನನುಳಿದೊಂ 
ಹಮ್ಮಳಿದ ನಿಜಯೋಗಿ 

ಹಮ್ಮು ಕರ್ಮವ ಮಾಡಿ ತತ್ನಲ 
ಹಮ್ಮುತನುವಿನ ಧರ್ಮವಾದೊಡೆ 
ಹರಕೆಗೆಂದೇ ತಂದ ಕುರಿ 

ಹರನ ಹಣೆಗಣ್ಣಿಂದಲುರಿದವ 
ಹರನೆ, ಗಂಗಾಧರನೆ, ಗೌರೀ 
ಹರಿವ ಜಲಗಳು ಜನ್ಮಭೂಮಿ 
ಹರಿಹರಬ್ರಹ್ಮರುಗಳಿಂತೀ 

ಹಲವು ಛಿದ್ರದ ಘಟದೊಳಗೆ 
ಹಲವು ತೆರದಭ್ಯಾಸವುಂಟೆ 
ಹಸಿವು ತೃಷೆಗಳು ಪ್ರಾಣವನು 
ಹಾಲುಮೊಸರಂದದ ವಿಕಾರ್ಯನು 
ಹಾವಿನಲಿ ಹಾರದಲಿ ಶಿಲೆಯಲಿ 
ಹಿಂದೆ ಬಹುಜನ್ಮಗಳ ಸುಕೃತ 
ಹಿಂದೆ ಮಾಡಿದ ಸಕಲ ಪಾತಕ 


೨-೭೪ 
೨-೮೬ 
೨-೭೫ 
೭-೧೭ 
೩-೬೮ 
೯-೩೨ 
೩-೬೯ 
೩-೭೩ 
೩-೬೪ 
೩-೧೫ 
೧೦-೫೯ 
೯-೩೬ 


೩-೧೧೮ 
೨-೩೪ 
೫-೫೨ 
೧೦-೮೩ 
೬-೨೨ 
೯೨೬ 
೨-೨೨ 
೨-೬೯ 
೬೯೨ 
೬-೧೯ 
೪-೩೮ 
೬-೫೯ 
೬-೪ 
೧೦-೧೨ 
೬-೨೧ 
೧೦-೮೭ 
೧-೨೬ 
೧-೧೦ 


564 


ಹಿಂದೆ ಮಾಡಿದ ಸುಕೃತ ಫಲ ೬-೭ 
ಹುಟ್ಟಿದರೆ ಸಾವಿಲ್ಲದಿಹ ೩-೪ 
ಹುಟ್ಟುತಲಿ ತಾನೊಬ್ಬ ಕಡೆಯಲಿ ೨-೧೪ 
ಹುತ್ತಬಡಿದರೆ ಹಾವು ಸಾವುದೆ? ೧-೫೦ 


ಹುರಿದ ಬೀಜವು ಹುಟ್ಟಲರಿಯದ ೧೦-೧೧೪ 


ಹೆಂಡಿರೇತಕೆ ಮಕ್ಕಳೇತಕೆ ಒಂದು ೨-೧೧ 
ಹೆಚ್ಚಿದತಿ ಕೋಪದಿ ವ-೫೭ 
ಹೆತ್ತ ಶಿಶುವಿಂಗಲ್ಲ ೨-೧೦೬ 
ಹೇಸಿಕೆಯ ಹೆಬ್ಬಡಿಕೆ ೫-೧೦ 
ಹೇಳಿದೆನು ತತ್ವ್ವಂಗಳಿಗೆ ೫-೪ 

೪-೪ 


ಹೇಳಿದೆನು ತ್ವಮ್‌ ಪದದ 
ಹೇಳು ಮುನಿಪತಿ, ಮನದ ಸಂಶಯ ೫-೪೮ 
ಹೊಳೆತುತಿಹ ಮಣಿಮಯದ ಮಂಟಪ ೫-೫೫ 
ಹೊಳೆವ ಶುದ್ಧ ಸ್ಪಟಿಕ ಸನ್ನಿಧಿ ೫-೭ 
ಹೋಲಿಕೆಗೆ ಹೊಗಳುವುದುಶ್ರುತಿಶಿರ ೪-೬೮ 


ಸೇಸೇಸೇಸೇಸ 


ಅನುಬಂಧ - ೪ 


ಕನ್ನಡದಲ್ಲಿ ಅನುಭವಾಮೃತ ಸಾಹಿತ್ಯ 
ಓಲೆಗರಿ ಪ್ರತಿಗಳು ಮತ್ತು ಕಾಗದಪ್ರತಿಗಳು 


೧. ಶಾ.ಶ. ೧೭೭೯ನೇ ಪೈಂಗಳದಲ್ಲಿ ಬರೆದ ಓಲೆಗರಿಪ್ರತಿ ಓರಿಯಂಟಲ್‌ಲೈಬ್ರರಿ ಮೈಸೂರು. 

೨. ಓರಿಯಂಟಲ್‌ ಲೈಬ್ರರಿ ಪ್ರತಿ ಕ್ರಿಶ. ೧೮೪೬ರಲ್ಲಿ (ಜುಲೈ ೨೫) ರೈಸ್‌ ಸಾಹೇಬರು ಬರೆಸಿಟ್ಟಿರುವ 
ದಪ್ಪಕಾಗದದ ಪ್ರತಿ 

೩. ತೆಲುಗು ಅಕ್ಷರದಂತೆ ಇರುವ ಓಲೆಗರಿಪ್ರತಿ (ಓರಿಯಂಟಲ್‌ ಲೈಬ್ರರಿ, ಮೈಸೂರು) 

೪. ಅರಸೀಕೆರೆ ಕೆಲ್ಲಂಗೆರೆ ತಿಮ್ಮಪ್ಪದಾಸರ್ದಲಿದ್ದ ಓಲೆಗರಿಪ್ರತಿ 

೫. ಓರಿಯಂಟಲ್‌ ಲೈಬ್ರರಿಯ ದಪ್ಪಕಾಗದದ ಇನ್ನೊಂದು ಪ್ರತಿ. 

೬. ಮೈಸೂರಿನಲ್ಲಿರುವ ವೇದಾ೦ತಂ ಸುಬ್ಬಯ್ಯನವರ (ಕೈಬರಹದ ಪ್ರತಿ) 

೭. ಟಿ. ವೆಂಕಟಕೃಷ್ಣಯ್ಯನವರ ಬಳಿ ಇರುವ ಸಂಸ್ಕೃತ ಭಾಷಾಂತರದ ಕೈಬರಹ ಪ್ರತಿ ಸಂಸ್ಕೃತ 
ಭಾಷಾಂತರಕಾರರು ಶ್ರೀಮತ್ತರಮಹಂಸ ಬಾಲಕೃಷ್ಣ ಬ್ರಹ್ಮಾನಂದ ರಾಜಯೋಗಿಗಳು. ರಚನೆ: ಶಾಲಿವಾಹನ 
ಶಕ ೧೭೩೫ (ಕ್ರಿಶ. ೧೮೧೩) 


೮. ೧೯೧೫ರಲ್ಲಿ ಪ್ರತಿಮಾಡಿದ್ದು ದಾವಣಗೆರೆಯ ಅ.ರಾ. ಶಂಕರಯ್ಕನವರ ಹಸ್ತಪ್ರತಿ. ಅಲ್ಲಲ್ಲಿ ಕೆಲವು 
ಪುಟಗಳಿಲ್ಲ ಪ್ರತಿಕಾರನ ಹೆಸರಿಲ್ಲ. (ಆಕರ: ಅರಾಸೇ ಅವರ ಅನುಭವಾಮೃತದ ಮೊದಲಮಾತು) 


೯. ಜಿ.ವಿ. ಕೊಲ್ಹೂರಯ್ಯ ಅವರ ಬಳಿ ಇರುವ ತಾಳೆಗರಿ ಪ್ರತಿ (ಕೆ. ಕೃಷ್ಣಶಾಸ್ತ್ರಿಗಳು ಅನುಭವಾಮೃತದರ್ಶನ 
ಗ್ರಂಥದಲ್ಲಿ ಉದ್ದತ) 
ಮುದ್ರಿತ ಪ್ರತಿಗಳು - ೧ 
೧. ಕ್ರಿಶ. ೧೮೪೦ರಲ್ಲಿ (ಶಾಲಿವಾಹನ ಶಕ ೧೭೬೨) ಮೈಸೂರು ಅರಮನೆಯ ಶಿಲಾಯಂತ್ರದಲ್ಲಿ 
ಮುದಿತವಾದದ್ದು 


೨. ೧೮೬೫ರಲ್ಲಿ ಬೆಂಗಳೂರಿನ ಕೃಷ್ಣರಾಜ ವಿಲಾಸ ಮುದ್ದಾಕ್ಷರ ಶಾಲೆಯಲ್ಲಿ ಮುದ್ರಿತವಾದುದು. ೧೯೨೦ಕ್ಕೆ 
ಮುಂಚೆ ಈ ಅನುಭವಾಮೃತವು ೭ ಸಲ ಮುದ್ರಿತವಾಗಿದೆ. 


೩. ಕ್ರಿಶ. ೧೮೭೦ರಲ್ಲಿ ಮದರಾಸಿನ ಹಿಂದೂಭಾಷಾ ಸಂಜೀವಿನಿ ಪೆಸ್ಸಿನಲ್ಲಿ ಮುದ್ರಿತವಾದುದು. 


೪. ಕ್ರಿಶ. ೧೮೭೩ರಲ್ಲಿ ಬೆಂಗಳೂರು ವಿಚಾರದರ್ಪಣ ಪ್ರೆಸಿನಲ್ಲಿ ಮುದ್ರಿತವಾದ ಮೂಲ ಶ್ರೀ ಹೊಳಕಲ್ಲು 
ಶ್ರೀನಿವಾಸಪಂಡಿತರು ಪರಿಶೋಧಿಸಿದ್ದು 


೫. ಕ್ರಿಶ. ೧೮೭೪ರಲ್ಲಿ ಬೆಂಗಳೂರು ವಿಚಾರದರ್ಪದಲ್ಲಿ ಬೆಂಗಳೂರು ತಿರುಮಲೆ ಶ್ರೀನಿವಾಸಾಚಾರ್ಯರ 
ತಾತ್ಸರ್ಯನಿರ್ಣಯವೆಂಬ ಟೀಕಿನೊಡನೆ ಮುದ್ರಿತವಾದದ್ದು ೧೮೮೩ರಲ್ಲಿ ಪುನರ್‌ ಮುದ್ರಣ. 


565 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


೬. ಕ್ರಿಶ. ೧೮೯೦ರಲ್ಲಿ ಮದರಾಸಿನ ಶಾರದಾ ಮುದ್ರಾಕ್ಷರಶಾಲೆಯಲ್ಲಿ ಪದ್ಯಗಳನ್ನು ಬಿಡಿಸಿ ಬಿಡಿಸಿ 
ಮುದ್ರಿಸಿರುವ ಬರಿಯ ಮೂಲ. 

೭. ತಿರುಮಲೆ ಶ್ರೀನಿವಾಸಾಚಾರ್ಯರ ತಾತ್ಪರನಿರ್ಣಯವೆಂಬ ಟೀಕಿನ ಪ್ರತಿಯ ೪ನೇ ಮುದ್ರಣ (ಕ್ರಿ.ಶ. 
೧೯೦೧) ಪ್ರಕಾಶಕರು ಬೆ೦ಗಳೂರಿನ ಮೈಸೂರು ಬುಕ್‌ ಡಿಪೊ ಪ್ರೆಸ್‌. ೫ನೇ ಮುದ್ರಣ ಕ್ರಿಶ. ೧೯೦೮. 

೮. ಉದ್ದಕ್ಕೆ ಮುದ್ರಿಸಿರುವ ಬರೀ ಮೂಲ ಮುಖಪತ್ರವಿಲ್ಲದ್ದರಿಂದ ವಿವರಗಳು ತಿಳಿಯುವಂತಿಲ್ಲ. 
ತೆಲುಗಿನ ಮಾದರಿಯ ಅಕ್ಷರಗಳಲ್ಲಿ ಮುದ್ರಿತ. 

೯. ಕ್ರಿಶ. ೧೯೧೪ರಲ್ಲಿ ಶ್ರೀ ಮಿರ್ಲೆ ನಂಜು೦ಡಯ್ಯನವರ ತಾತ್ಪರ್ಯದೊಡನೆ ಮೈಸೂರಿನಲ್ಲಿರುವ ಶ್ರೀಮತ್‌ 
ಕನ್ಯಕಾಪರಮೇಶ್ವರಿ ಮುದ್ರಾಕ್ಷರ ಶಾಲೆಯಲ್ಲಿ ಮುದ್ರಿತವಾದ ಪ್ರಥಮಮುದ್ರಣ. 

೧೦. ಕ್ರಿಶ. ೧೯೨೨ರಲ್ಲಿ ಶ್ರೀ ಕುಮಾಂಡೂರು ರಾಮಸ್ವಾಮಯ್ಯಂಗಾರ್ಕರ ತಾತ್ತರ್ಯದೊಡನೆ ಬೆಂಗಳೂರಿನ 
ವೆಂಕಟೇಶ್ವರ ಮುದ್ರಣಾಲಯದಲ್ಲಿ ಮುದ್ರಿತವಾದ ಪ್ರಥಮ ಮುದ್ರಣ. 

೧೧. ೧೯೩೩ರಲ್ಲಿ ೨ನೇ ಮುದ್ರಣವಾಗಿದೆ. ಎಂ.ವಿ. ಶಾಸ್ತ್ರಿಗಳಿಂದ ಪರಿಶೋಧಿತ ಪ್ರಕಾಶಕರು. 
ಟಿ.ಎನ್‌. ಕೃಷ್ಣಯ್ಯಶೆಟ್ಟಿ, ಬೆ೦ಗಳೂರು. 

೧೨. ಟೀಕಾ ಸಹಿತವಾದ ಅನುಭವಾಮೃತವು, ರಕ್ಷಾಪುಟವಿಲ್ಲ, ವಿವರಗಳು ತಿಳಿಯುವುದಿಲ್ಲ. 

೧೩. ಅನುಭವಾಮೃತ (ಶುದ್ಧಪಾಠ) ಸರ್ವಾರ್ಥಸಂದರ್ಶಿನೀ ಎ೦ಬ ಟೀಕಿನೊಡನೆ) ಪರಿಶೋಧಕರು 
ಮತ್ತು ಟೀಕಾಕಾರ ಹೊಸಕೆರೆ ಚಿದಂಬರಯ್ಯ, ಪ್ರಕಾಶಕರು: ಎಸ್‌.ಎಸ್‌.ಎನ್‌. ಬುಕ್‌ಡಿಪೊ, ನ್ಯೂ 
ಸಿಟಿಮಾರ್ಕೆಟ್‌, ಬೆಂಗಳೂರು ಸಿಟಿ, ಪಕಟಣೆ ಮೊದಲ ಮುದ್ರಣ ೧೯೨೫, ೧೯೩೬ (೨ನೇ ಮುದ್ರಣ) 
೧೯೫೦ (೩ನೇ ಮುದ್ರಣ) ಮುದ್ರಕರು: ವಿ.ಎಂ.ವಿ. ಪ್ರೆಸ್‌. ಬೆಂಗಳೂರು. 

೧೪. ಅನುಭವಾಮೃತ (ತೆಲುಗು ಅನುವಾದ ಷಟ್ಟದಿ ರೂಪದಲ್ಲಿ) ಅನುವಾದಕರು: ರಾಯದುರ್ಗ 
ತಾಲ್ಲೂಕಿನ ಕಲುಗೋಡು ಗ್ರಾಮದ ಕರಣಿಕ ದಿ॥ ಅಶ್ವತ್ಥರಾಯರು ಮತ್ತು ರಾಳ್ಗಪಲ್ಲಿ ಅನಂತಕೃಷ್ಣಶರ್ಕರು. 
ಪ್ರಕಟಣೆ ೧೯೫೩. 

೧೫. ಮಹಲಿಂಗರಂಗ ಕೃತ ಅನುಭವಾಮೃತ (ಮೂಲ ಮತ್ತು ತಾತ್ಪರ) ಸಂಪಾದಕರು ಅ.ರಾ.ಸೇ. 
ಶಂಕರಲಿಂಗ ಪ್ರಕಾಶನ, ಭರಮಸಾಗರ-೫೭೭೫೧೯. ಪ್ರಥಮ ಮುದ್ರಣ ೧೯೯೯. 

೧೬. ಮಹಲಿಂಗರಂಗನ ಅನುಭವಾಮೃತ-ಸಂಪಾದಕ: ಬಿದಿರಹಳ್ಳಿ ನರಸಿಂಹಮೂರ್ತಿ ಪ್ರಕಟಣೆ ೨೦೦೪ 
ಪ್ರ: ಕನ್ನಡ ಸಾಹಿತ್ಯ ಪರಿಷತ್ತು, ಬೆ೦ಗಳೂರು. 

೧೭. ಮಹಲಿಂಗರಂಗ ವಿರಚಿತ ಅನುಭವಾಮೃತ (ಮೂಲ ಮತ್ತು ತಾತ್ಪರ್ಯ ಸಂಪಾದಕರು ಮತ್ತು 
ಅನುವಾದಕರು: ಬಿ.ಎಸ್‌. ಸಣ್ಣಯ್ಯ ವರ್ಷ ೨೦೧೧, ಪ್ರಕಾಶಕರು: ಸಂವಹನ, ಶಿವರಾಂಪೇಟೇ, ಮೈಸೂರು- 
೫೭೦೦೦೧. 


566 


ಅನುಬಂಧ ೪ - ಕನ್ನಡದಲ್ಲಿ ಅನುಭವಾಮೃತ ಸಾಹಿತ್ಯ 


ವಿಮರ್ಶಾ ಗಂಥಗಳು 


೧. ಶಬ್ದ] ಮಣಿದರ್ಪಣದ ಪಾಠಾ೦ತರಗಳೂ ಮತ್ತು ಅನುಭವಾಮೃತವೂ ಹರಿಕಥಾಮೃತಸಾರವೂ: ಲೇ: 
ಪ್ರೊ. ಡಿ.ಕೆ. ಭೀಮಸೇನರಾಯರು, ಪ್ರ: ಕನ್ನಡ ಸಂಶೋಧನ ಸಂಸ್ಥೆ: ಕವಿವಿ. ಧಾರವಾಡ ೧೯೭೨. 

೨. ಮಹಲಿಂಗರಂಗ: ಮಲ್ಲೇಪುರಂ ಜಿ. ವೆಂಕಟೇಶ್‌, ಕರ್ಣಾಟಕ ಸಾಹಿತ್ಯ ಅಕಾಡೆಮಿ, ಬೆ೦ಗಳೂರು, 
೧೯೯೬. 

೩. ಅನುಭವಾಮೃತ ದರ್ಶನ: ಕೆ. ಕೃಷ್ಣಶಾಸ್ತ್ರಿ ೧೯೯೮, ಪ್ರ: ಶ್ರೀನಿಧಿ ಸಾಹಿತ್ಯ ಪ್ರಕಾಶನ, ಹರಿಹರ. 

೪. ಅನುಭವಾಮೃತ: ಡಾ. ಕೆ.ಎಸ್‌. ರತ್ನಮ್ಮ ೨೦೦೩, ಪ್ರ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, 
ಮೈಸೂರು. 

೫. ಮಹಲಿಂಗರಂಗ (ಒಂದು ಅಧ್ಯಯನ) ಲೇ: ಡಾ. ಗುರುಪಾದ ಫಿವಾರಿ ಪ್ರ: ಕಿಕ್ಕೇರಿ ಪ್ರಕಾಶನ 
ಬೆಂಗಳೂರು, ವರ್ಷ ೨೦೧೧. 

ಅನುಭವಾಮೃತ ಲೇಖನಗಳು 


೧. ಮಹಲಿಂಗರ೦ಗ (ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟ-೫) ಸಂ: ಜಿ.ಎಸ್‌. ಶಿವರುದ್ರಪ್ಪ (ಪು- 
೧೨೭-೧೫೦) ಪ್ರ: ಪ್ರಸಾರಾಂಗ, ಜ್ಞಾನಭಾರತಿ, ಬೆ೦.ವಿವಿ. 


೨. ಅನುಭವಾಮೃತ (ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಸಂಪುಟ-೧೦, ೪) ಪ್ರ ಪ್ರ ಕನ್ನಡ ಸಾಹಿತ್ಯ ಪರಿಷತ್ತು. 
ಬೆಂಗಳೂರು. ಲೇ. ಬೆಳ್ಳಾವೆ ವೆಂಕಟನಾರಣಪ್ಪ ಮತ್ತು ಮಾಸ್ತಿ ವೆಂಕಟೇಶಯ್ಯಂಗಾರ್‌. 


೩. ರಂಗನಾಥನ ಅನುಭವಾಮೃತ-ಸದಾನಂದನಾಯಕ (ಪ್ರಕ. ೪೬-೪) 


೪, ನಿಜಗುಣಶಿವಯೋಗಿಯೂ ಇವರ ಅನುಯಾಯಿ ಮಹಲಿಂಗರಂಗನೂ ಹೇಳುವ ವೇದಾಂತವು 
ಶಿವಾದ್ವೈತವೇ, ಶಾಂಕರಾದ್ವೈತವೇ? 


(ಶರಣಸಾಹಿತ್ಯ, ಸಂಪುಟ ೨೨ ಸಂಚಿಕೆ ೧, ೨, ೯, ೧೦ ಇತ್ಯಾದಿ) 


೫. ಅನುಭವಾಮೃತ-ರಂಗನಾಥ ಪು, ೧೬೭೫, ಆರ್‌. ನರಸಿಂಹಾಚಾರ್‌ (ಕರ್ನಾಟಕ ಕವಿಚರಿತೆ , 
ಭಾಗ-೨, ಪು-೪೫೮-೪೫೯ಪ್ರ: ಕಸಾಪ ೧೯೭೩. 


ಸಸ kk ಸ 


567 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅನುಬಂಧ - ೫ 


ಸಂದರ್ಭಗಂಥ ಸೂಚಿ 
(ಸರ್ವಾರ್ಥಸಂದರ್ಶಿನೀ ಟೀಕೆಯಲ್ಲಿ ಉಲ್ಲೇಖಿತ ) 
(ಅನುಭವಾಮೃತದ ಅಧ್ಯಾಯ ಪದ್ಯ ಸಂಖ್ಯೆಯನ್ನು ಕೊಟ್ಟಿದೆ) 

೧. ಪಾತಂಜಲಯೋಗ (೬-೩)(೬-೭೯)(೬-೮೮(೬-೮೯) 
೨. ಬ'ಗವದ್ಗೀತೆ (೧-೩೧)(೨-೯೯)(೩-೧೩)(೩-೧೭)(೩-೩೨)(೩-೯೨) 

(೩೨೧೧೩)(೪-೧೨)(೪-೪೫)(೪-೫೬)(೫೦೨೫)(೬-೪೯)(೬-೬೩) 

(೧೦-೪೯) 
೩. ರಾಜಂಶೋಗ-ಸ್ವಾವಿ ವಿವೇಕಾನಂದ" (೧-೩೬)(೬-೮೯)(೬-೪೯) 
(೬-೩೬) 
೪. ಪುರುಷಸೂಕ್ತ (೧-೪೭)(೫-೨೫) 
೫. ಸುಭಾಷಿತ ಸಂಗ್ರಹ 
೬. ಪಂಚತಂತ್ರ (೨-೩೨) 
೭. ಬೃಹದಾರಣ್ಯಕೋಪನಿಷತ್ತು (೨-೬೦) (೩-೫೭) (೩-೮೫)(೩-೧೧೮) 
(೧೦-೨೭)(೧೦-೯೧) 

೮. ವಿಷ್ಣುಪುರಾಣ (೨-೬೦) 
೯. ವಿವೇಕಚೂಡಾಮಣಿ-ಶ್ರೀ ಶಂಕರಾಚಾರ್ಯ (೨-೮೯)(೧೦-೭೪) 
೧೦. ಕಠೋಪನಿಷತ್ತು (೨-೯೯)(೫-೫೯)(೬-೭೨) 
೧೧. ಐತರೇಯೋಪನಿಷತ್ತು (೨-೯೯)(೪-೧೨)(೬-೨೬) 
೧೨. ಶಬ್ಬೌಘಕಲ್ಪದ್ರುವು (ನಿಘಂಟು)(೨-೧೦೦) 
೧೩. ಮುಂಡಕೋಪನಿಷತ್ತು (೩-೬)(೩-೧೩೭)(೬-೬೬)(೧೦-೯೧) 
೧೪.  ಛಾಂದೋಗ್ಯಉಪನಿಷತ್ತು (೩-೬)(೩-೨೨)(೩-೫೭)(೪-೧೪) 

(೪-೫೯)(೧೦-೬ರ೦) 
೧೫. ಅಮರಕೋಶ (೩-೪೨) 
೧೬. ಪ್ರಶ್ನೋಪನಿಷತ್ತು (೩-೫೭) 


568 


ಅನುಬಂಧ ೫ - ಸಂದರ್ಭಗಂಥ ಸೂಚಿ 


೧೭. ಉಪನಿಷತ್‌ ಭಾಷ್ಯ ದಿಶಾಕರಾಚಾರ್ಯರು (೩-೬೮)(೩-೧೧೭)(೫-೫೨) 
೧೮. ಕೇನೋಪನಿಷತ್ತು (೩-೧೦೪)(೬-೫೯) 

೧೯. ಹಸ್ತಾಮಲಕಸಂವಾದ ಸ್ತೋತ್ರ (೩-೧೧೧) 

೨೦. ಯಜುರ್ವೇದ ಸಂಹಿತೆ (೩-೧೪೭) 

೨೧. ತತ್ತ ಪಕಾಶಿಕೆ-ಭೋಜದೇವನೃಪತಿ (೩-೧೫೦) 

೨೨. ಶಿವಮಹಿಮಸ್ತೋತ್ರ (೪-೧)(೫-೧)(೭-೧) 

೨೩. ಮಾಂಡೂಕ್ಕಉಪನಿಷತ್ತು (೪-೧೦) 

೨೪. ಸೂತಸಂಹಿತೆ-ಶ್ರೀಮಾಧವಾಚಾರ್ಕರ ಟೀಕೆ (೪-೧೦) 

೨೫. ಪಂಚೀಕರಣವಾರ್ತಿಕ-ಸುರೇಶ್ವರಾಚಾರ್ಯ (೪-೧೧)(೪-೨೮) 

೨೬. ಪಂಚದಶೀ-ವಿದ್ಯಾರಣ್ಯ (೪-೧೧) 

೨೭ ಪಂಚೀಕರಣಪದ್ಧ ತಿ-ತೋಟಕಾಚಾರ್ಯ (೪-೧೮) 

೨೮. ಕೈವಲ್ಯನವನೀತ-ಗುರುಮಹಲಿಂಗರಂಗ (೪-೨೬)(೪-೨೮) 

೨೯. ವಿಚಾರ ಚಂದ್ರೋದಯ (ಪೀತಾ೦ಬರ ಪುರುಷೋತ್ತಮಜೀ) (೪-೨೮) 
೩೦. ಸ್ವಾಮಿ ರಾಮತೀರ್ಥ ಗ್ರಂಥ (೫-೩೮)(೫-೫೪) 

೩೧. ಮನೀಷಾಪಂಚಕ-ಶಂಕರಾಚಾರ್ಯ (೫-೪೩) 

೩೨. ಮಾಂಡೂಕ್ಕಕಾರಿಕಾ (೫-೪೮)(೬-೨೪)(೬-೮೧)(೮-೨೮)(೯-೧೯) 

೩೩. ಶ್ವೇತಾಶ್ವತರ ಉಪನಿಷತ್ತು (೫-೪೮) 

೩೪. ಶಂಕರಾನ೦ದರಕೃತಿ (೬-೬) 

೩೫. ಜ್ಞಾನಸಿಂಧು-ಚಿದಾವಧೂತ (೬-೬) 

೩೬. ಪರಮಾರ್ಥ ಪ್ರಕಾಶಿಕೆ ನಿಜಗುಣಶಿವಯೋಗಿ (೬-೬)(೬-೩೬)(೬-೮೮) 
೩೭. ಯೋಗವಾಸಿಷ್ಠ (೬-೬)(೬-೬೯)(೮-೨೧) 

೩೮. ವಾಸುದೇವಮನನ (೬-೨೬) 

೩೯. ದಕ್ಷಿಣಾಮೂರ್ತಿ ಸ್ತೋತ್ರ-ಶಂಕರಾಚಾರ್ಯ (೬-೫೯) 

೪೦. ಕೈವಲ್ಯ ಕಲ್ಪವಲ್ಲರಿ-ಸರ್ಪಭೂಷಣ ಶಿವಯೋಗಿ (೬-೬೦) 

೪೧. ಜೀವನ್ಮುಕ್ತಿವಿವೇಕ-ವಿದ್ಯಾರಣ್ಯ (೬-೮೦೫) 

೪೨. ವಿಚಾರಸಾಗರ-ಪೀತಾಂಬರಜೀ (೬-೮೫) 

೪೩. ಬ್ರಹ್ಮಸೂತ್ರದ ಭಾಷ್ಯ (ಭಾಮತೀ ಟೀಕೆ)ವಾಚಸ್ಪತಿಮಿಶ್ರ (೭-೨೨) 

೪೪. ಅದ್ವೈತ ತಾರಾವಳಿ-ಸದಾಶಿವಬ್ರಹ್ಮರು (೮-೧೩) 


569 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


೪೫. ಗೌಡಪಾದೀಯಕಾರಿಕೆ (೯-೧೨) 

೪೬. ಗೀತಾಭಾಷ್ಯ-ಶಂಕರಾಚಾರ್ಯ (೧೦-೬೬) 

೪೭. ಅಪರೋಕ್ಷಾನುಭೂತಿ-ಶಂಕರಾಚಾರ್ಯ (೧೦-೮೩) 
೪೮. ಶಿವತಾಂಡವಸ್ತೊತ್ತ-ರಾವಣಕೃತ (೧೦-೮೩) 
೪೯. ಬೃಹದಾರಣ್ಯಕಭಾಷ್ಯ-ಶಂಕರಾಚಾರ್ಯ (೧೦-೯೧) 
೫೦. ನೀತಿಶತಕ-ಭರ್ತೃಹರಿ (೧೦-೧೦೪) 

೫೧. ಶಿವಪುರಾಣ (೧೦-೧೨೧) 

೫೨. ಮಹಾಭಾರತ (೧೧-೧) 

೫೩. ಸೂತಸಂಹಿತೆ (೧೧-೮) 


೧. ಸಂಕ್ಷಿಪ್ತ ಕನ್ನಡ ನಿಘಂಟು - ಕಸಾಪ 

೨. ಕನ್ನಡರತ್ನಕೋಶ - ಕಸಾಪ 

೩. ಕನ್ನಡ ನಿಘಂಟು (೮ ಸಂಪುಟಗಳು) - ಕಸಾಪ 

೪. ವಿಚಾರಸಾಗರ (೩ ಭಾಗಗಳು) - ಅನು. ಶಂಕರಾನಂದಸ್ವಾಮಿ ೧೯೬೨ ಪ್ರ ಅಧ್ಯಾತ್ಮ ಪ್ರಚಾರ 
ಸಮಿತಿ, ಅಜ್ಜಂಪುರ 

೫. ಪಾರಿಭಾಷಿಕ ಶಬ್ದಕೋಶ - ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀಸ್ವಾಮಿ-೨೦೦೩. ಪ್ರ ಅಧ್ಯಾತ್ಮ ಪ್ರಕಾಶ 
ಕಾರ್ಯಾಲಯ, ಹೊಳೆನರಸೀಪುರ 

೬. ಗೀತಾರ್ಥಚಂದ್ರಿಕೆ-ಹೊಸಕೆರೆಚಿದಂಬರಯ್ಯ-೨೦೦೫, ಪ್ರ: ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ 

೭ ಮುಮುಕ್ತುಹಿತಬೋಧೆ-ಸಜ್ಜನಗಡವಾಸಿ ರಾಮಸ್ವಾಮಿ-೧೯೬೬, ಪ್ರ. ಪ್ರ ಅಧ್ಯಾ ತ್ಮಪ್ರಕಾಶ ಕಾರ್ಯಾ ಲಯ 

೮. ಕಸ್ತೂರಿ ಕನ್ನ! ಡಕೋಶ - ಜೆ.ಎ. ಕವಲಿ-೧೯೫೭, ಪ್ರ; ರಾಮಾಶ್ರಯ ಬುಕ್‌ಡಿಪೋ, ಧಾರವಾಡ 

೯. ಪರಮಾರ್ಥ ಪದಕೋಶ - ಸಂ: ಅರಾಸೇ. ಕಾಮಧೇನು ಪ್ರಕಾಶನ-೧೯೯೯ 

೧೦. ವಿವೇಕಚೂಡಾಮಣಿ - ಆದಿದೇವಾನಂದ-೧೯೬೧, ಪ್ರ: ರಾಮಕೃಷ್ಣಾಶ್ರಮ, ಮೈಸೂರು. 

೧೧. ಆತ್ಮಬೋಧ ಮತ್ತು ಅಪರೋಕ್ಷಾನುಭೂತಿ - ಸ್ವಾಮಿ ಹರ್ಷಾನಂದ-೨೦೧೦, ಪ್ರ ರಾಮಕೃಷ್ಣಾಶ್ರಮ, 
ಮೈಸೂರು 

೧೨. ಶ್ರೀವತ್ಸ ನಿಘಂಟು - ಡಾ. ಟಿ.ವಿ. ವೆಂಕಟಾಚಲಶಾಸ್ತಿ-೨೦೦೯, ಪ್ರ; ಕನ್ನಡ ಪುಸ್ತಕ ಪ್ರಾಧಿಕಾರ, 
ಬೆ೦ಗಳೂರು. 


570 


ಅನುಬಂಧ - ಓ 
ಮುಖ್ಯಪದ ಸೂಚಿ 


ಸೂಚನೆ: ಆವರಣದಲ್ಲಿರುವ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆ ಅಧ್ಯಾಯಸಂಖ್ಯೆಯನ್ನೂ, 
ಎರಡನೇ ಸಂಖ್ಯೆ ಪದ್ಯಸಂಖ್ಯೆಯನ್ನೂ ತಿಳಿಸುತ್ತದೆ. (ಸಂ) ಎಂಬ ಸಂಕೇತ ಸಂಖ್ಯಾಶಬ್ಧ 
ಎಂಬುದನ್ನೂ (ಪಾ) ಎಂಬುದು ಪಾರಿಭಾಷಿಕಪದ ಎಂಬುದನ್ನೂ, (ಅಂ) ಅಂಕಿತನಾಮ 


ಎಂಬುದನ್ನೂ ಸೂಚಿಸುತ್ತದೆ. 
ಅ ಅಕ್ಕಟಕ್ಕಟಾ (೨-೩೧) 
ಅಂಗಜನಬಾಣ (೨-೭೮) ಅಕ್ಷರಬ್ರಹ್ಮ (೧೦-೩) 
ಅಂಘ್ರ (೨-೧) ಅಖಂಡಬ್ರಹ್ಮ (೧೦-೮೧) 
ಮಾ ೨೩೭ ಅಖಂಡವಸ್ತು (೪-೮೭-೧೨) 
ಅ೦ಜನಗಿರಿ (೪-೧)(ಅಂ) ಅಖಂಡಾದ್ವೈತುಜಸಿಖ (೩-೨೩) 
ಅಂಡಜ (೪-೧೪) ಅಗಣಿತಮಹಾತೇಜ (೩-೧೨೦) 
ಅಂಡಲೆ (೮-೩೦) ಅಗಸ್ತ್ಯ (೨-೯೧) 
ಅಂತರಂಗದವೃತ್ತಿ (೧೦-೨೦೬-೮೧) (೬-೩) 
(೬-ಉ (೬-೮೫) |S (೨-೬೦) 
ಅಂತರ್ಮುಖದಬುದ್ಧಿ (೧೧-೧೦) ai (೪-೧೪) 
ಅಂತವಿಲ್ಲದಸುಖ (೧೦-೨೦೮-೩೭) ಸ (ಹ) 
ಅ೦ತೀ೦ದ್ರಿಯ (೪-೬೮) ಚಲಾನಂದ (೧೦-೧೦೯) 
ಅಂತ್ಯಾಶ್ರಮಿ (೧೦-೯೩) ಅಚಿಂತ್ಯ (೩-೮೩) 
ಅಂಧಕಾರ (೧೦-೧೨೪) ಈ (೬-೪೦) 
ಅಂಧಕಾಸುರ (೫-೬೧)(ಅಂ) ಅಚ್ಚಬರಿಯರಿವು (೭-೮) 
ಅಂಧಕೂಪ (೧-೩೯) ಅಚ್ಚಬರಿಯಲಿವು (೭-೯) 
ಅಂಧತಮಿಸ್ತನರಕ (೮-೧) ತ (೧೦-೩೩)(೩-೪೩) 
ಅಂಬರ (೪-೪೬) ಅಜಪಾಯೋಗ (೪-೩೮)(ಪಾ) 
ಅಂಬರ (೯೨೯) ಅಜಸ್ತ (೩-೭೮) 
ಅಂಬರಪಾಲಕರು (೬-೧) ಅಜಿನವಸನ (೫-೬೧) 
RR (೫-೩೬ಅಂ) ಅಜ್ಞ (೧೦-೩೪)(೩-೩೨) 
(೫-೮(ಅಂ) ಅಜ್ಜರು (೩-೧೨೩) 
ಅಟಮಟ (೪-೪೮) 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅದ್ವಯಾನಂದಾಬ್ಧಿ (೭-೮) 
ಅದ್ವಯಾನಂದಾಮೃತಾಬ್ಧಿ (೧೦-೫೩) 
ಅದ್ವಯಾನಂದೈಕ್ಕ (೯-೩೮) 
ಅದ್ವಯಾಮೃತ (೫-೫೮ 
ಅದ್ವಯಾಮೃತಸಿಂಧು (೮-೨೫) 
ಅದ್ವೈತ (೬-೩೭)(೮-ಸೂ) 
ಅದ್ವೈತನಿಜಸುಖ (೩-೧೯) 
ಅದ್ವೈತನು (೬-೩೫) 
ಅಧಿಕಪ್ರಮಾಣ (೧೦-೫೨) 
ಅಧಿಕರು (೨-೯೫) 
ಅಧಿಕಾರಲಕ್ಷಣ (೧-೧ು/(ಪಾ) 
(೧-೫೪ಪಾ) 
ಅಧಿಕಾರಿ (೧-೧೮/(ಪಾ) 
ಅಧಿಕಾರಿಗಳು (೨-೨೮) 
ಅಧ್ಯಾತ್ಮ (೧-೩೬)(ಪಾ)(೧-೫೩) 
ಅಧ್ಯಾತ್ಮಬೋಧೆ (೧೦-೧೨೪) 
ಅಧ್ಯಾತ್ಮವಾಸನೆ (೧-೩೦) 
ಅಧ್ಯಾತ್ಮವಿಚಾರ (೬-೫೩) 
ಅಧ್ಯಾತ್ಮವಿದ್ಯೆ (೧೦-೧೧೯೭-೩) 
ಅಧ್ಯಾರೋಪ (೩-೫ಬ (ಪಾ) 
ಅಧ್ರುವ (೧೦-೩೩)(೨-೧೨) 


ಅನಂತನಾಮ 
ಅನಂತನಾಮಗಳು 
ಅನಂತಾಖ್ಯ 
ಅನಂತಾಖ್ಯ 


ಅನಘ 


ಅಟಮಟರಿಗರು (೯-೨) 

ಅಡವಿಡು (೩-೫) 

ಅಡಸದರೆ (೨-೨೬) 

ಅಡಿ (೧-೧೩) 

ಅಣಕ (೨-೩೪)(೨-೫೧) 

ಅಣಿಮಾದಿ (೫-೨೩)(ಸಂ) 

ಅಣಿಮಾದಿಸಿದ್ದಿ (೪-೩೯)(ಸಂ) 

ಅಣು (೪-೫೧) 

ಅತರ್ಕ್ಯ (೮-೪) 

ಅತಿಶಯಜ್ಞಾನಾಪರೋಕ್ಷ(೧-೧೫) 

ಅತಿಶಯೋಕ್ತಿ (೫-೪೯)(೧೦-೫೧) 
(೧೦-೬೩೩-೧೩೩) 

ಅತೀಂದ್ರಿಯವಸ್ತು (೧೧-೫) 

ಅತುಲ (೧೦-೫೧) 

ಅತುಲಗತಿಕಾಂಕ್ಷರು (೫-೩) 

ಅತ್ಯಧಿಕಗುರುಬೋಧೆ (೫-೫೬) 

ಅಥರ್ವಣಶಿರೋಗತವಕ್ಕೆ (೧೦-೫೯) 

ಅಧಿಸುತ್ತಿಹ (೧-೨೧) 

ಅದಾರಿಗೆ (೨-೧ಬ 

ಅದೃಶ್ಯ (೨-೩೭) 

ಅದ್ದಿ (೧೦-೫೩) 

ಅದ್ದುವುದು (೩-೧೪೨) 

ಅದ್ವಯ (೧-೧೪)(ಪಾ(೪-೫೫)| ಅನಂತ 
(೫-೫೫)(೮-೨೨) 
(೮-೨೬) 

ಅದ್ವಯಬ್ರಹ್ಮ (೪-೪೧) 

ಅದ್ವಯರೂಪ (೬-೬೫) 

ಅದ್ವಯವು (೩-೧೩೧) 

ಅದ್ವಯಾತ್ಮ (೩-೧೪೨)(೧೦-೨೭) 


(೫-೩೩)(೮-೨೮ 


572 


(೨-೨೦೩-೩೬) 
(೮-೨೫) 

(೫-೨೬) 

(೧೦-೬೮ 

(೧೦-೬೧) 
(೪-೫೭)(ಅಂ) 
(೧-೩೦(೧೦-೪) 
(೩-೪೫)(೩-೭(೬-೬೧) 
(೯-೨೧) 


ಅನಧಿಕಾರಿ 
ಅನಲಬಹ 


ಬ್‌ ಕ 


ಅನವರತ 


ಅನವಸ್ಥೆ 
ಅನಸ್ಕೂತ 
ಅನಾತ್ಮ 


ಅನಾತ್ಮನು 
ಅನಾದಿಸಿದ್ಧ 
ಅನಾದ್ಯವಿದ್ಯಾ 
ಅನಾಮ 
ಅನಾಮಯ 
ಅನಾಮರೂಪನು 
ಅನಿತು 


ಅನಿತ್ಯ 


ಅನಿರ್ವಚನೀಯ 
ಅನುಗಮಿಸೆ 

ಅನುಗೈ 

ಅನುಜ 

ಅನುಪಮ 
ಅನುಭವದಿಕಂಡರ್ಥ 
ಅನುಭವಾಮೃತ 


ಅನುಮಾನ 
ಅನುಲೇಪದುಪಚಾರ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧-೧೮) 
(೩-೫೩) 
(೧-೩೦)(೩-೭೩) 
(೬-೫೦) 
(೩-೧೩೦) 
(೬-೬೦) 


(೧೦-೭೧)(೩-೪೭) 


(೩-೬೫) 
(೩-೩) 
(೨-೭೫) 
(೬-೨೪) 
(೧೦-೬೯) 
(೧೦-೫೮) 
(೧೦-೫೭) 
(೩-೩೪) 
(©-೨೪(೩-೩) 
(೩-೪೩) 
(೪-೧೨)(೪-೩೭) 
(೬-೫೧) 
(೨-೧೦) 
(೧-೨೩) 
(೧-೩೩-೯೭) 
೬-೪೭) 
(೧-೨)(ಅಂ) 
(೧-೩)(ಅಂ) 
(೧-೫೩)(ಅಂ) 
(೧೧-೨೭)(೩-೨) 
(೮-೨೯-೨) 
(೧೦-೫೨) 
(೧೧-೧೫) 


ಅನುವರ್ತಿಪುದು 
ಅನುವು 
ಅನುಸಂಧಾತೃ 
ಅನುಸಂಧಾನ 
ಅನೃತರು 
ಅನ್ನಪಾನ 
ಅನ್ನಮಯ 


ಅನ್ನಮಯಕೋಶ 
ಅನ್ನಮಯಾತ್ಮಾನ 
ಅನ್ನವಸ್ತ್ರ 
ಅನ್ಯಧರ್ಮ 
ಅನ್ಕರಕ್ಕಸಿ 
ಅನ್ಯರೇತೋಜಾತೆ 
ಅನ್ಯಾಯನಿಕರ 
ಅನ್ಯಾಯಶೀಲರು 
ಅನ್ಯೋನ್ಯದೃಷ್ಟಿ. 
ಅನ್ಯೋನ್ಯಸಂಗತಿ 
ಅನ್ನಡ 
ಅನ್ವಯಾಂಕುರ 
ಅಪರಂಜಿ 
ಅಪರೋಕ್ಷದನುಭವ 
ಅಪರೋಕ್ಷವು 
ಅಪರೋಕ್ಷಾನುಭವ 


(೧೧-೧೪) 
(೧-೩೪) 
(೩-೧೧೬) 
(೬-೭೫) 

(೯-೨) 
(೨-೧೦೦(೨-೯ಲ 
(೧೦-೩೧) 
(೩-೩೫)(ಸಂ) 
(೩-೬೯) 
(೩-೫೬)(ಪಾ) 
(೧೦-೮೯) 
(೩-೨) 

(೮-೨೧) 

(೨-೮) 

(೨-೨೯) 

(೯-೨) 

(೨-೭೬) 
(೬-೨೩) 
(೧-೫೨) 

(೨-೮ 

(೩-೯) 
(೧೦-೫೧) 
(೩-೧೪೧) 
(೧೦-೨೫) 
(೩-೧೨೯)(೬-೫೪) 
(೬-೮೨(೭-೧೯ 


ಅಪರೋಕ್ಷಾನುಭವಸಂಧಾನ (೩-೧೦೨)ಪಾ 


ಅಪವರ್ಗ 
ಅಪಾತ್ರ 
ಅಪಾನ 


573 


(೬-೩) 
(೧೦-೩೩) 
(೩-೪೧)(ಪಾ) 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೪-೨೦)(೪-೨೫) 


ಅಪ್ರತರ್ಕನು (೧೦-೫೭) 
ಅಪ್ರತಿಬದ್ಧತೇಜಃಪುಂಜ (೮-೮) 
ಅಪ್ರತ್ಯಕ್ಷ (೧-೧೪)(ಪಾ) 
ಅಪ್ರಮಾಣರು (೯-೨) 
ಅಪ್ರಮೇಯ (೧೦-೫೭) 
ಅಪಾಣ (೩-೬೪) 
ಅಭಾಸಜೀವರು (೯-೪೪) 
ಅಭಿಧಾನ (೫-೧೮) 
ಅಭಿನಿವೇಶ (೧೦-೭) 
ಅಭಿಮುಖತ್ವ (೫-೩೩) 
ಅಭಿಸಂಧಿ (೮-೮) 
ಅಭೇದವಾದ (೧-೧೭)(ಪಾ) 
ಅಭೇದ್ಯ (೧೦-೪೩) 
ಅಭೋಕ್ತೃ (೩-೬೪) 
ಅಭ್ಯಂತರನಿರ್ವಿಕಲ್ಪಸಮಾಧಿ (೬-೨) 
ಅಭ್ಯಾಸನಿಷ್ಯರು (೬-೪೧) 
ಅಭ್ಯಾಸವಶ (೧-೧೫೧-೮) 
ಅಭ (೪-೩೬) 
ಅಮಂಗಲಚರಿತ (೧೦-೧) 
ಅಮನಸ (೩-೬೪) 
ಅಮಮ (೫-೪೭) 
ಅಮಲಬೋಧ (೩-೧೪೨) 
ಅಮಲಾನಂದ (೩-೧೦೬) 
ಅಮಾನ (೯-೩೬) 
ಅಮೇಧ್ಯ (೨-೮೩) 
ಅಮೇಧ್ಯಪೂರಿತಭಾಂಡ (೩-೩೬) 
ಅರಣಿ (೬-೬೫) 
ಅರವಟ್ಟಿಗೆ (೨-೧೫) 
ಅರಿಕೆಯನುಮಾಡೆ (೨-೨೮) 


ಅರಿಗಳನಾರು 
ಅರಿಗಳಾಂಬಲೆ 
ಅರಿದಪು 
ಅರಿದು 
ಅರಿವಿನಾಕಾಶ 
ಅರಿವಿನುಳಿಮೆ 
ಅರಿವು 
ಅರಿವುಮರೆವು 
ಅರಿವುಮರೆವೆ 
ಅರಿವೆ 
ಅರಿಷಡ್ವರ್ಗ 
ಅರುಪು 
ಅರುಹಬೇಡ 
ಅರೆಮರುಳರು 
ಅರೋಚಕ 
ಅರ್ಫ್ಯ 
ಅರ್ಜುನ 
ಅರ್ಥಾರ್ಥಿ 


(೧-೨೨)(ಸಂ) 
(೫-೨)(ಸಂ) 
(೬-೪೦) 
(೨-೯೪೫ 
(೩-೯೫) 
(೩-೮೭) 
(-೪೬)(೭-೧೪) 
(೫-೧೯) 
(೫-೨೦) 
(೩-೩೦)(೩-೯೦) 
(೧೦-೧೧೦)(ಸಂ) 
(೧೦-೫೧) 
(೫-೨) 
(೨-೨೦) 
(೧-೪೪) 
(೧೧-೧೨) 
(೧೦-೧೨೩)(ಅಂ) 
(೧೦-೨) 
(೧೧-೨೮) 
(೩-೩) 
(೮-೨೫)(ಸಂ) 
(೨-೪೨) 
(೧೦-೬೨)(೬-೬೩) 
(೩-೯೨) 
(೯-೨) 
(೨-೧೦೩ 
(೨-೪ಬ 
(೬-೪೭) 
(೩-೮೯) 
(೧೦-೬೧) 


ಅವಜ್ಞತ 
ಅವಧಿ 
ಅವಸ್ಥಾತ್ರಯ 
ಅವಸ್ಥಾನಿಹ 
ಅವಸ್ಥೆ 
ಅವಾಚ್ಛವು 
ಅವಿಕಾರಿ 
ಅವಿಚಾರ 
ಅವಿಚಾರಸಿದ್ಧಿ 
ಅವಿಚಾರಿ 
ಅವಿದ್ಯಾಕಾರಿ 
ಅವಿದ್ಯಾಕ್ಷೇಶ 
ಆವಿದ್ಯಾನಾಶ 
ಅವಿದ್ಯಾಸತ್ತಿ 
ಅವಿದ್ಯಾಭ್ಯಾಸ 
ಅವಿದ್ಯಾಮಾನ 
ಅವಿದ್ಯಾವಿದ್ಧೆ 
ಅವಿದ್ಯೆ 


ಅವಿದ್ಯೋಪಾಧಿ 


ಅವ್ಯಯ 
ಅಶನ 
ಅಶೇಷ 


ಅಷ್ಟಪಾಶ 
ಅಷ್ಟಮದ 


ಅಷ್ಟಮೂರುತಿ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೫-೩೦) 
(೨-೧೩) 
(೧೦-೬೭) 
(೩-೮೯)(ಸಂ) 
(೧೦-೪೭) 
(೬-೭೦) 


ಅಷ್ಟಮೂರ್ತಿ 
ಅಸಂಗನು 

ಅಸತ್ತು 

ಅಸತ್ತೆ 

ಅಸಮತೇಜ 
ಅಸಮತೇಜೋನಿಧಿ 


(೧೦-೩೬)(೧೦-೪೧)|ಅಸಮತೇಜೋರಾಶಿ 


(೨-೨೦) 
(೪-೩೫೮-೧೩) 
(೮-೨) 

(೯-೯) 

(೧೦-೬) 
(೯-೪೪) 
(೫-೩೯) 
(೯-೨೬) 
(೩-೭೪) 
(೫-೨೭) 


ಅಸಮತೇಜೋರಾಶಿ 
ಅಸಿಪದ 


(೧೦-೭೧೦-೯೧) ಹಂಕೃತವೃತಿ 
(೩-೧೪೪)(೩-೫೦) | ಆಹಂಕೃತಿ 


(೪-೪೧%ಪಾ)(೮-೨೨) 


(೧೦-೩೮)(೫-೫೫) | ಅಹಂಪ್ರತ್ಯಯ 


(೫-೯) 
(೧೦-೬೫) 
(೧೦-೧೦೫) 
(೭-೧೪)(೮-೨೬) 
(೮-೩೬) 
(೧-೨೨)(ಸಂ) 
(೧೦-೧೦)(ಸಂ) 
(೨-೪೯) 
(೭-೧)(ಸಂ) 


ಅಹಂಮಮತೆ 
ಅಹಮಿಗೆ 

ಅಹಿಪತಿ 

ಅಹುದಲ್ಲ 

ಅಳವಟ್ಟು 

ಅಳವಡು 

ಅಳವಲ್ಲ 
ಅಳವಿಗೊಂಡಿಹುದು 
ಅಳವು 


575 


(೩-೧)(ಸಂ) 
(೧೦-೫೭) 

(೬-೪೦) 

(೩-೬೨) 

(೮-೧೧) 

(೬-೨೫) 

(೧೧-೧೯) 

(೮-೪) 
(೧-೧೬)(ಪಾ)(೫-೨೭) 
(೫-೨೮)(೫-೩೫)(೫-ಸೂ) 
(೫-೩೪) 

(೧೦-೨೪ (೨-೩೬)(೩-೩೪) 
(೨-೪೯) 

(೨-೮೨) 

(೪-೨೯) 

(೧೦-೧) 

(೧೦-೬) 

(೯-೦) 

(೪-೩೨) 
(೧೦-೪೧೩-೩೨) 
(೯-೧೫೯-೪೦) 
(೬-೭೩)(೬-೭೪) 
(೩-೬) 

(೯-೧೫) 
(೨-೪೫)(೫-೧)(ಅಂ) 
(೧೦-೮೫) 
(೧೦-೧೯) 

(೩-೪) 

(೧೦-೧೦೧) 
(೪-೬೪) 

(೨-೮೦) (೪-೭) 


ಅಳವುಗೊಡದ 
ಅಳವೆ 

ಅಳವೆ9 

ಅಳಿ 

ಅಳಿದ 
ಅಳಿನೆಮ್ಮು 
ಅಳೆವೆರೆಯೆ 


ಆಂಧ್ಯ 


ಆಗರದಪದ 
ಆಗಹೋಗದ 
ಆಗಾಮಿಕರ್ಮ 
ಆಚಂದ್ರಾರ್ಕ 
ಆಜ್ಞಾಪಾಶ 
ಆ 

ಆಟೋಪ 
ಆತತಾಯಿ 
ಆತ್ಮಗುಣ 
ಆತ್ಮಚಿಂತೆ 
ಆತ್ಮಜ್ಞ 
ಆತ್ಮಜ್ಞಾನಶೂರ್ಯ 
ಆತ್ಮದ್ಯಾನನಿಷ್ಠ 
ಆತ್ಮಬುದ್ಧಿ 
ಆತ್ಮವರ್ಗ 
ಆತ್ಮವಸ್ತು 
ಆತ್ಮವಿಚಾರ 
ಆತ್ಮವಿಚ್ಛೋಕಂತರತಿ 
ಆತ್ಮವಿದ 
ಆತ್ಮವಿದ್ಯಾಹೃದಯ 
ಆತ್ಮವಿದ್ಯೆ 


(೧೧-೧೨) 
(೬-೨೦) 
(೧೦-೫೦) 
(೧-೨೪) 
(೧-೫) 
(೬-೫೨) 
(೪-೨೨) 


(೩-೨೯) 
(೬-೩೨) 
(೨-೩೦) 
(೧೦-೧೨೨) 
(೧೧-೨೭೨-೭) 
(೧-೫೨) 


(CO-OOOXA-LH) 


(೧-೨೭) 
(೧೧-೨) 
(೯-೭) 
(೧೦-೯೬) 
(೧೦-೯೭) 
(೧-೩೪) 
(೧-೧೧) 
(೧೦-೩೧) 
(೧೦-೯೮) 
(೬-೧೬) 
(೧೦-೮೮)(೬-೧೫) 
(೩-(ಪಾ) 
(೧-೧ಸೂ) 
(೧-೧೨)(ಪಾ) 
(೧೦-೧೧೮) 


ಆತ್ಮವಿವೇಕ 
ಆತ್ಮಸುಖ 
ಆತ್ಮಸ್ಮರಣ 
ಆತ್ಮಸ್ತಪ್ರಕಾಶ 
ಆತ್ಮಾಂಶ 
ಆತ್ಮಾನಂದ 
ಆತ್ಮಾನುಭವ 
ಆತ್ಮಾಪರೋಕ್ಷ 
ಆತ್ಮಾರಾಮ 
ಆದಿತೇಯರು 
ಆನಂದಪದ 
ಆನಂದಿನಿ 
ಆನಂದೈಕರಸ 
ಆಪಾದಮಸ್ತಕ 
ಆಭರಣದುಪಚಾರ 
ಆಭಾಸಂಗಳು 
ಆಯತಿಕೆ 
ಆರನೆಯಭೂಮಿಕೆ 
ಆರು 
ಆರುಭೇದವು 
ಆರೋಪ 
ಆರೋಪಿತ 
ಆರ್ಜಿಸು 


576 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೩೬) 
(೧೦-೩೦) 
(೬-೭೫) 
(೩-೮೮) 
(೯-೨೯) 
(೬-೩೨) 
(೧೦-೮೧) 
(೬-೪)(ಪಾ) 
(೬-೭೭) 
(೧-೪೭) 
(೬-೩೬) 
(೬-೩೪)(೬-೬) 
(೩-೧೪೧) 
(೯-೧೦) 
(೧೧-೧೪) 
(೩-೬೩)(ಪಾ) 
(೩-೧೧) 
(೬-೩೮) 

(೨-೫) 
(೬-೫೫)(ಸಂ) 
(೯-೨೯) 
(೩-೬೭) 
(೨-೧೦೫/(೨-೧೮) 
(೨-೯೭) 
(೬-೪೨) 
(೪-೩೦) 
(೧೦-೧)(೫-೧೨(೫-೩) 
(೬-೧೬೬-೯೦) 
(೬-೧೬೯-೩೧) 
(೯-೩೫) 


ಆವರಣಶಕ್ತಿ 


ಆವರ್ತಿಸು 
ಆವಾಹನೆ 
ಆವಿಗೆ 


ಆಶಾಪಾಶ 


ಆಶಾಪಾಶವರ್ಜಿತರು 


ಆಶ್ರಮಧರ್ಮ 
ಆಸಕತಿ. 

ಆಸನ 
ಆಸನಅಳವಡಿಸು 
ಆಸನವಜಿನ 
ಆಸನವಬಲಿದು 
ಆಸ್ವಾದನೆ 
ಆಸ್ವಾದಿಸುವುದು 
ಆಳಿಗೊಂಬರು 
ಆಳುತ 


ಆಳುತ್ತೇಳುತ್ತಿಹನು 


ಇಂಚಿನಿಂ 
ಇಂದುಧರ 
ಇಂದ್ರಜಾಲ 
ಇಂದ್ರಿಯನಿಕರ 
ಇಚ್ಛ 

ಹ್‌ 
ಇತ್ತೆಂದಪದಗಳು 
ಇತ್ತೆರದತನು 
ಇದಿರಿಟ್ಟು 


ಅನುಬಂಧ ೬ - ಮುಖ್ಯಪದ ಸೂಚಿ 


(೪-೮/ಪಾ(೫-೫೭)ಇಪ್ಪತ್ತೈದುತತ್ತ್ವಗಳು 
(೯-೧೯-೧೮) 


(೯-೨೪)(ಪಾ) 
(೬-೪೯) 
(೧೧-೧೧) 
(೪-೪೯) 
(೩-೩೯) 
(೧-೨೦) 
(೧೦-೧೧೩) 
(೧-೮) 


(೬-೭೯೮-೧೩) 


(೬-೪೯) 
(೧೧-೮) 
(೨೯೯ 
(೬-೮೯)(ಪಾ) 
(೧-೩) 
(೬-೨) 
(೨-೧೩) 
(೫-೧೨) 


(೩-೨೫) 
(೫-೬೧)(ಅಂ) 


(೪-೬೪-೬೩) 


(೩-೩೨)(ಸಂ) 
(೨-೭೫) 
(೧-೨೨) 
(೫-೩೨) 
(೪-೩೨) 
(೩-೭೪) 


ಇಪ್ಪನ್ನ 

ಇರವು 
ಇರುಳುಹಗಲು 
ಇಷ್ಟು 
ಇಷ್ಟುರ್ಥ 
ಇಹಪರ 


ಇಹಮುತ್ರಾರ್ಥಫಲ... 


ಶ್ವ 
ಶ್ವ 
ಈಶ್ವರಶಕ್ತಿ 
ಶ್ವರಾಜ್ಞಾಪಾಶ 
ಇ 
ರಾಜೆ 
ಇ 


ಶ್ಚ 
ಈಸುಪರಿಯಲಿ 


ಉಂಬ 
ಉಕ್ಕಿಉರಿ 
ಉಕದಕಿಣೆ 

PH CA 
ಉಕ್ತವಿಧಿ 
ಉಗಿದ 
ಉಗಿದಂದದಲಿ 
ಉಚ್ಚಂಗಿಕೋಟೆ 


577 


(೪-೧೮) 
(೪-೨೬)(ಸಂ) 
(೧೦-೧೨೨) 
(೧೦-೮೯) 
(೧೦-೮೩) 
(೧೦-೮೨) 
(೨-೧೦೦)(ಪಾ) 
(೧೦-೯೦) 
(೨-೧೦೫/(೨-೮೫/(೩-೩) 
(೫-೧೧೯-೨೩ 
(೧-೧೬)(ಪಾ) 

ಈ 


(೬-೬೭) 
(೧೦-೬೬)(೧೧-೧)(ಅಂ) 
(೩-೨೧) 
(೫-೫೦)(ಅಂ) 
(೧೦-೯೦) 
(೧೦-೯೦) 
(೮-೩೫) 
(೨-೩೫) 
(೨-೩೪) 
(೩-೩೯) 

ಉ 


(೨-೩೪) 
(೨-೫೨) 
(೨-೯೮) 
(೧೦-೫೬) 
(೨-೯೨) 
(೯-೩೨) 
(೪-೩೫)(ಅ೦) 


ಉಚ್ಚಳಿಸು 
ಉಚ್ಚ್ವಾಸನಿಶ್ಮ್ವಾಸ 
ಉಜ್ಜಳಿಪ 
ಉಡುಪತಿ 
ಉತ್ತಮಶ್ಲೋಕರು 
ಉತ್ತಮಾಂಗ 
ಉತ್ಪಾತ 

ಉತ್ಪಾ 

ಉದಗ್ರ 

ಉದಧಿ 
ಉದಯಾಸ್ತ 
ಉದಾನ 


ಉದಿಸನೇ 
ಉದುಂಬರತರು 
ಉದ್ದಂಡ 

ಉದ್ದೀಪನ 
ಉದ್ದುಉರುಳುವಅನಿತು 
ಉದ್ದೂಳನ 
ಉದ್ಧರಿಸಿ 

ಉದ್ದಿಜ 

ಉದ್ಯಮ 
ಉನ್ನತದಶ್ರುತಿ 
ಉನ್ನತಸ್ತನ 

ಉನ್ನತಿಕೆ 
ಉನ್ನತಿಕೆಯಭಿಮಾನ 
ಉನ್ನಯಿಸಿ 
ಉನ್ಯನ್ಯವ್ಥೆ 


ಉಪಚಾರ 


(೧೦-೨೯)(೩-೫೦) 


(೩-೪೦) 
(೬-೬೯) 
(೯-೧)(ಅಂ) 
(೨-೩) 


ಉಪನಿಷದರ್ಥ 
ಉಪನಿಷದ್ದಾಕ್ಕಾರ್ಥ 
ಉಪಲಾಲಿಸು 


(೧೦-೧೦೦%೧೦-೧೨೫) ಉಪವೀತದುಪಚಾರ 


(೮-೧೨) 
(೬-೨೧)(ಪಾ) 
(೧೧-ಸೂ) 
(೧೦-೧೧೬) 
(೩-೧೧೬). 


(೩-೪೧)(೪-೨೦) 


(೪-೨೫) 
(೨-೬೫ 
(೪-೬೬) 
(೮-೩೮) 
(೨-೭೭) 
(೨-೧೮) 
(೧-೫೪) 
(೧೦-೫೩) 
(೪-೧೪) 
(೨-೧೮) 
(೩-೧೨೯) 
(೧೦-೪೫) 
(೮-೧೭) 
(೯-೫) 


(೩-೧೨೮-೪೪) 


(೬-೩೬) 
(೧೦-೧೨೧) 
(೧೧-೧೧) 


ಉಪಸಂಹರಣೆ 


ಉಪಾಧಿ 


ಉಪಾಧಿಕೃತ 
ಉಪಾಧಿಕೃತ್ವ 


ಉಪಾಧಿದ್ದಯ 


ಉಭಯಮುಖಮುಕುರ 
ಉಮ್ಮಳಿಸು 

ಉರಗ 

ಉರಗರು 


578 


ಮಹಲಿಂಗರ೦ಗಕವಿಯ ಅನುಭವಾಮೃತಕಾವ್ಯ 


(೨-೧೦೧)(ಪಾ) 
(೩-೧೨೩) 
(೧-೪) 

(೧-೨೭) 

(೧-೭) 
(೧೧-೧೪) 
(೧೦-೭೬) 
(೧೦-೬೮)(೧೦-೯೦) 
(೪-೪೪)(೫-೨೩) 
(೫-೪೧೭-೧೯) 
(೮-೨೪೯-೪೩) 
(೧೦-೭೦)(೫-೪೨) 
(೫-೪೩) 
(೫-೨೭) 

(೧-೪) 
(೧೦-೭೪) 
(೨-೨೯) 
(೧೦-೧೨) 
(೨-೪೨) 
(೧೦-೧೨) 
(೧೦-೬೬) 
(೩-೯೧) 
(೧೦-೨೫) 
©-೭೩)(೩-೯೯) 
(೧೦-೧೨) 
(೧೦-೧೧) 
(೪-೨೮) 
(೪-೪೫) 
(೨-೬೬೯-೧೧) 
(೧೦-೨೩) 


ಅನುಬಂಧ ೬ - ಮುಖ್ಯಪದ ಸೂಚಿ 


ಉಷ್ಣದ (೧-೫) ಎರಡನೆಯಪ್ರಯೋಜನ (೧೦-೭೬) 
ಉಷ್ಣನದಿ (೮-೧೧) ಎರಡಾವರಣ (೯-೧೮) 
ಉಸುರದಿರು (೮-೨) ಎರಡುತನು (೩-೭೫)(ಸಂ) 
ಉಸುರಬಾರದು (೧-೫೧) (೬-೬೫)(ಸಂ) 
ಉಸುರಬೇಡ (೩-೨) ಎರಡುಪರಿಯೋಗಿ (೧೦೯೨) 
ಉಸುರು (೬-೩) ಎರೆ (೧-೭) 
ಉಳಿಮೆ (೬-೬೩) ಎಲು (೨-೮೩) 
ಉಳಿಮೆಅಹ (೧೦-೪೭) ಎಸೆದಿರೆ (೧-೨೮) 
ಊ ಎಳಸದ (೮-೩) 
ಊರ್ವಶಿ (೨-೬೫)(ಅಂ) ಎಳಸು (೨-೩೨) 
(೨೨೯೦(ಅಂ) ಎಳ್ಳೆನಿತು (೩-೧೬) 
ಊಷರದಭೂಮಿ (೧-೧೮) ಎ 
ಯ ಏಕಚ್ಛತ್ರರು (೨-೪೩) 
ಜುಗ್ಡೇದ (೧೦-೫೯) ಬಳಕ (೧೦-೯೫)(೫-೫೦) 
ಯಣಾನುಬಂಧ (೨-೧೫) (೭-೧೬)(೮-೧೯) 
ಯತ್ತಿಜ (೨-೯೮(ಪಾ) ಏಕಾರ್ಣವ (೪-೪೧) 
ಎ ಏಕೋದೇವ (೧೦-೪೬೩-೧೪೭) 
(೫-೬) 
ಎಚ್ಚರಕನಸುನಿದ್ದೆ (೧೦-೬೪) 
ಏಟು (೩-೨೩)(೫-೩೩) 
ಎಡರು (೧-೨೯) 
ಏಸು (೨-೬೬) 
ಎಡವಟ್ಟು (೩-೯) 
Ke ೫1 ಏಳನೆಯಭೂಮಿಕೆ (೬-೪೦) 
ಏಳಿಲವಮಾಳರು (೬-೨) 
ಎಡೆಗೊಂಡತೆರ (೧೦-೧೬) ಜೆ ಜು 
ಎಡೆಯಾಡಿ (೫-೧೪೧-೫೨) 
೨-೧೦೩-೧೦) | ಐ೦ದಹಾಲಿಕ (೪-೬೨) 
ಎತ್ತಲುಮುಟ್ಟ (೨-೧೦೬) ಐಕ್ಯ (4) 
ಎದ್ದುಬಾರದು (೨-೧೮ ಜ್‌ (4) 
ಎನಲ್ಕಿ (೨೨೯೧) ಐದನೆಯಪ್ರಯೋಜನ (೧೦-೭೭) 
ಹ್‌ (೩-೧೧೨) ಐದನೆಯಭೂಮಿಕೆ (೧೦-೩೦) 
ಎರಡನೆಭೂಮಿ (೬-೭೩) ಐದುಪದರದಚೀಲ (೩-೫೨) 


ಐದುಪ್ರಯೋಜನ (೧೦-೭೮)(ಸಂ) 


579 


ಐದುಭೂತ 
ಐದುಭೂತವಿಭಾಗ 
ಐದುವಂದದಲಿ 
ಐದೇ 

ಐಸರಲಿ 

ಐಸು 


ಐಸಿ 


ಒ೦ದರಲ್ಲಿಯು 
ಒಂದವಸ್ಥೆ 
ಒಕ್ಕಲಿಗೆನೀರೆಳೆ 
ಒಗೆದ 
ಒಡಂಬಡು 
ಒಡಗೂಟ 
ಒಡರಿಸು 
ಒಡಲನುತುಂಬು 
ಒಡಲನುಪಡೆ 
ಒಡಲನುಮರೆ 
ಒಡಲನುಮರೆವನು 
ಒಡಲರಿಯ 
ಒಡಲರಿಯದವ 
ಒಡಲು 

ಒಡವೆ 

ಒತ್ತರಿಸಿ 
ಒದಗದಡೆ 
ಒದವಿಕೊಳ್ಳು 
ಒದವಿಕೋಡಿಹ 
ಒಮ್ಮೊಳನು 
ಒಲ್ಲದ 
ಒಸರುತ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೪-೧೮) 
(೪-೧೭)(ಪಾ) 
(೨-೧೬) 
(೧೦-೭೫) 
(೧೦-೬೧) 
(೫-೧೦) 
(೧೦-೩೭೨-೪೧) 
ಒ 


(೬-೭) 
(೯-೧೩) 
(೨-೫೨) 
(೪-೨೭) 
(೬-೪೪೭-೪) 
(೧-೩೩) 
(೨-೮೫) 
(೨೯೦) 
(೨-೧೩) 
(೨-೪೯) 
(೨-೬೫) 
(೨೨೪) 
(೧-೩೬) 
(೪-೫೭) 
(೨-೨೬) 
(೧೦-೨೪) 
(೩-೧೦) 
(೧೦-೩೦) 
(೯-೨೩) 
(೪-೩೫) 
(೧-೭) 
(೬-೧೭) 


ಒಸೆದು 
ಒಳ್ಳಿತಹಮಾರ್ಗ 
ಒಳ್ಳೆತೈ 


ಓಕರಿಸು 

ಓತು 
ಓದಿಕೊಂಡಿಹುದು 
ಓಲಾಡಿ 


ಓವಿ 
ಓಳಿ 


ಕಂಗೆಟ್ಟ 
ಕಂಗೆಡದೆ 
ಕಂಡೆಡೆಗೆ 
ಕಂತುಹರ 
ಕಂಥಾಧಾರಿ 
ಕಂಪಕಲುಷಗಳು 


ಕಂಪಸಲುಷ 


ಕಂಪುದೋರದವೊಲು 


ಕಚ್ಚ 


ಕಜ್ಜಲಸಾರ 
ಕಟಿತಟ 

ಕಟ್ಟಳೆ 
ಕಟ್ಟುಗೂಳು 
ಕಡುಮೂರ್ಬ 
ಕಡೆಗೆಹೋಪುದು 
ಕಡೆಯಣ 


ಕಣ್ಣನೀರಲಿಕ್ಕೆಯತೊಳೆ 


580 


(೧೦-೧೦೫) 
(೧-೨೫) 
(೧೦-೫೪) 


ಓ 


(೨-೧೨) 
(೩-9೨೯-೨೮) 
(೩-೩೫) 
(೧೦-೧೧೬)(೨-೩೦) 
(೧೦-೭೯)(೨-೫) 
(೬-೯೦೯-೧೭) 
(೭-೧೭) 
ಕ 


(೨-೧೦೭) 
೨-೯೭) 
(೨-೧೬) 
(೬-೭೦) 
(೧೦-೧೦೪) 
(೧೦-೩೭) 
(೫-೧೩) 
(೨-೬೮) 
(೨-೬೪೨-೮೦) 
(೨-೮೯) 

(೪-೧) 

(೯-೧) 
(೧೦-೧೦೩-೧೧೦) 
(೮-೧೯) 

(೭-೨) 

(೨-೨೬) 
(೫-೫೨) 
೨-೯೭ 


ಕಣಾಣರು 
ಣಿ. 
ಕತ 


ಕತಕ 
ಕತದಿಂ 
ಕತ್ತುರಿ 
ಕದಡು 
ಕದಪು 
ಕನಲಿ 
ಕನಸಿನಬಂಧ 
ಕನ್ನಡ 
ಕಪರ್ದಿ 
ಕಬ್ಬ 
ಕಮ್ಮನೆ 


ಆ 


ಕರಗಳನೆತ್ತಿತೋರು 


ಕರಣ 


ಕರಣಗಳು 
ಕರಣಗಿರಣ 
ಕರಣದಕೋಳ 
ಕರಣದ್ವಾರ 
ಕರಣವೃತ್ತಿ 
ಕರಣವೈದು 
ಕರಣಸಾಕಿ 

ಆಪಿ 
ಕರಣಾದಿ 
ಕರಣೇಂದ್ರಿಯ 


ಕರತಲಾಮಲಕ 
ಕರವಾತುಮನು 


ಅನುಬಂಧ ೬ - ಮುಖ್ಯಪದ ಸೂಚಿ 


(೨-೮೦) 
(೧೦-೩೮(೧೦-೬೨) 
(೩-೪ಬ)(೩-೫೮) 
(೪-೩೭೯-೫) 
(೬-೬೪) 
(೩-೧೧೪)(೩-೯೬) 
(೧-೪೧)(೩-೧೧೧) 
(೧-೫೩೩-೯೬) 
(೨-೭೯) 

(೨-೬೦) 

(೪-೪೩) 
(೧-೪)(ಅಂ) 
(೭-೨೪)(ಅಂ) 
(೩-೭) 

(೧-೪೪) 
(೩-೧೧೧) 
(೩-೨೫೩-೩೦) 
(೫-೧೯) 

(೪-೨೮) 

(೪-೫೯) 

(೬-೨೧) 

(೬-೫೯) 

(೯-೪೨) 
(೪-೨೬)(ಪಾ) 
(೯-೪೬) 

(೪-೫೦) 
(೧೦-೭೬೩-೫೦) 
(೩-೪.೨)(ಸಂ) 
(೧-೬) 

(೩-೧೨೩) 


ಕರವಿಕಲ 
ಕರಾಳಕಾಮುಕ 
ಕರಿ 
ಕರ್ಕಶಕದಡು 
ಕರ್ಣ 


ಕರ್ತೃತ್ವ 


ಕರ್ತೃತ್ವಬುದ್ಧಿ 
ಕರ್ತೃತ್ವಾಭಿಮಾನ 


ಕರ್ತೃಭಾವ 
ಕರ್ಕಕಿಂಕರ 
ಕರ್ಮಜ 
ಕರ್ಮಜಾಲ 
ಕರ್ಮಫಲ 
ಕರ್ಮವಶ 
ಕರ್ಮೇಂದ್ರಿಯ 


ಕಲಕರ್ಕಾತೀತ 
ಕಲಶ 

ಕಲಶಜ 

ಕಲಸು 
ಕಲಹಕೆಕಾಲಕೆರೆ 
ಕಲಹಿಪ 
ಕಲಿಮಲಜಾಲ 
ಕಲುಷ 

ಕಲ್ಪ 

ಕಲ್ಪಿತ 


581 


(೧-೨೮) 

(೧೦-೨) 

(೨-೭೩) 

(೬-೧೪) 
(೫-೫೧)(ಅಂ) 
(೩-೩೪)(ಪಾ) 
(೩-೬೦)(ಪಾ) 
(೯-೨೬) 

(೬-೭೭) 
(೩-೪೯)(ಪಾ) 
(೬-೨೨) 
(೫-೯)(ಪಾ) 

(೩-೬) 

(೯-೧೫) 
(೨-೧೦೨) 
(೯-೨೬) 

(೨-೪೪) 
(೩-೧೧೩)(೪-೨೮) 
(೪-೪೦) 

(೪-೪) 
(೧೦-೧೦೦) 
(೧೦-೧೨೩)(ಅಂ) 
(೧೦-೧೬) 
(೧೦-೨) 

(೫-೫೫ 

(೧-೫೪) 
(೧೦-೧೧೦)(೬-೩೧) 
(೩-೭೧) 
(೧೦-೧೨೦)(೮-೧೩) 
(೮-೩೩) 


ಕಲ್ಗಷ 
ಕಲ್ಕಷಚಿತ್ತ 
ಕಲ್ಲನುಹಾಯ್‌ 
ಕವಾಹರ 
ಕವಿತಾಪ್ರೌಢ 
ಕವಿತಾಪೌಢಿ 
ಕಶ್ಯಪಮುನಿ 
ಕಷಾಯ 


ಕಷ್ಟ 

ಷ್ಟಿಸಿ 

ಕಸುಗಾಯಿ 
ಕಳಂಕು 

ಕಳಂಜ 

ಕಳತ್ರ 

ಕಳಿತ 

ಕಳೆದ 
ಕಳೆದುಳಿದಿರ್ಪುದು 
ಕಳ್ಳಹಣ 
ಕಾಂಬನೆಂತ 
ಕಾಂಬುದು 

ಕಾಕು 

ಕಾತಿಹ 
ಕಾದಹೊಟ್ಟಿ 
ಕಾನನ 
ಕಾನನದಬೆಳದಿಂಗಳು 
ಕಾಪಥ 


(೧-೨೭) 
(೧-೫೩) 

(೪-೭) 

(೩-೧) 

(೫-೩೩) 
(೧-೪೨) 
(೨-೬೧)(ಅಂ) 
(೬-೮೧)(೬-೮೪) 
(೬-೮೭) 
(೮-೧೯) 
(೨-೧೦೨) 
(೧೦-೧೧೦) 
(೪-೩೬) 
(೨-೫೩) 
(೧೦-೧೩೩-೮೫) 
(೧೦-೧೧೦) 
(೧-೫) 

(೪-೬೩) 

(೩-೯) 

(೩-೨೮) 
(೩-೧೨೮) 
(೨-೧೨) 
(೪-೬೬) 

(೩-೫) 

(೧-೪೯) 
(೧-೪೬) 
(೨-೮೬೩-೭೨) 
(೫-೧೨) 
(೧೦-೧೧೫) 
(೪-೩೪) 


ಕಾಮಕರ್ಮತಮೋನಿರಸ್ತ 
ಕಾಮನಕದನ 
ಕಾಮವೈರಿ 
ಕಾಮಾದಿಗಳು 
ಕಾಮಿತಾರ್ಥ 
ಕಾಮಿನಿ 
ಕಾಮಿನೀಮಯ 
ಕಾಮುಕ 
ಕಾಮ್ಯಕರ್ಮಾಸಕ್ತರು 
ಕಾಮ್ಯನಿಷಿದ್ಧ 
ಕಾಮ್ಯಫಲ 
ಕಾಯಸಿದ್ಧಿ 
ಕಾಯಸುಖ 
ಕಾರಣಕಾರಿಯ 
ಕಾರಣಕಾರ್ಯ 
ಕಾರಣಕಾರ್ಯಭೇದ 
ಕಾರಾಗಾರ 
ಕಾರ್ಯಕಾರಣ 
ಕಾರ್ಯೋಪಾರ್ದಿ 
ಕಾಲ 

ಕಾಲಕಣ್ಣಿ 
ಕಾಲಕರ್ಮ 
ಕಾಲನಚಿಕ್ರ 
ಕಾಲಪಾಶ 
ಕಾಲವಶ 
ಕಾಲಸಂಕಲೆ 
ಕಾಲಸದನ 
ಕಾಲಾಟ 
ಕಾಲಾತೀತ 
ಕಾಲಾಧೀನ 


582 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦೨೬೯) 
(೪-೨) 
(೧೧-೧)(ಅಂ) 
(೩-೯೩)(ಸಂ) 
(೧-೧) 
(೧೦-೨೬) 
(೮-೨೪) 
(೮-೨೪) 
(೧-೫೦) 
(೧-೨೧) 
(೧-೪೪) 
(೨-೩೬) 
(೧-೩೨) 
(೬-೩೯) 
(೮-೧೬) 
(೫-೪೪) 
(೨-೫) 
(೬-೪೨) 
(೧೦-೯೦) 


(೧-೫೪)(ಅಂ)(೨-೪೮) 


(೫-೪೮) 
(೨-೩೫ 
(೨-೪೩) 

(೨-೭) 

(೨-೨೫) 
(೧-೩೫)(೨-೩೫) 
(೧೦-೧೧೬) 
(೧೦-೨೪) 
(೧-೫೪) 
(೨-೩೬) 


ಕುಂದರದನ 
ಕುಂದು 
ಕುಂಭಕುಚ 
ಕುಟಿಲಕುಂತಲ 
ಕುಣಿವನಟ 
ಕುತರ್ಕಿ 
ಕುತ್ತಿತಶೀಲ 
ಕುನ್ನಿ 
ಕುಪಥರು 
ಕುರಡ 
ಕುರುಪು 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೧-೨೮) 


(೧೦-೧೧೧)(೩-೭೫ 


(೩-೩೬) 
(೧೦-೮೮೦ 
(೨-೪) 
(೧೦-೨) 
(೪-೩೬) 


(೧೦-೪೩೨-೪) 


(೧೦-೨) 
(೩-೧೮) 
(೫-೪)(ಪಾ) 
(೨-೧೯) 
(೪-೬೨) 
(೨-೭೧) 
(೬-೩೧) 
(೨-೯೩)(ಅಂ) 
(೪-೧) 
(೧೦-೮೮) 
(೫-೫೧)(ಅಂ) 
(೨-೭೯) 
(೩-೨೦) 
(೨-೯೦) 
(೨-೭೯) 
(೧೦-೧೦೦) 
(೧೦-೨) 
(೬-೨) 
(೨-೫೦) 
(6-೨) 
(೨-೨)ಪಾ) 
(೧೦-೮೯) 


ಕುರುಹನಿಡು 
ಕುರುಹಿಟ್ಟು 
ಕುರುಹು 


ಕುಲಚಲಂಗಳು 
ಕುಲಧರ್ಮ 
ಕುಲಮದ 
ಕುಲಾದ್ರಿ 
ಕುವಾಸನೆ 


ಕುಹಕ 


583 


(೩-೧೧೫) 
(೬-೫೬) 
(೩-೧೦೨)(೩-೨೯) 
(೩-೯೩)(೫-೩೫) 
(೬-೫ಬ(೬-೫೮ 
(೫-೨) 

(೩-೨) 

(೨-೫೫ 
(೨-೪೬)(ಸಂ) 
(೧೦-೧೪) 
(೬-೨) 

(೨-೫೧) 
(೨-೭೮ 
(೧೦-೬೫) 
(೨-೪೫ 
(೧೦-೪೨) 
(೩-೬) 
(೯-೧)(ಅಂ) 
(೮-೨೯) 
(೨-೩೧) 
(೩-೨೮) 
(೪-೧೯) 
(೨-೫೨) 
(೨-೧೪) 
(೨-೫೦) 
(೨-೪೯) 
(೨-೧೦೨)(೨-೯ಲ 
(೧೦-೧೧೫) 
(೨-೫೦) 
(೨-೫೨) 


ಕೇಣ (೧-೪೦)(೩-೪೦) 
(೪-೫ಜ)(೪-೬೨) 
ಕೇತಕಿ (೩-೧೩೪) 
ಕೇವಲಜ್ಜಾನಸ್ವರೂಪ (೫-೪೬) 
ಕೇವಲಾನಂದ (೨-೯೪)(೬-೩೪) 
ಕೇವಲಾನಂದಸ್ತರೂಪನು (೧೦-೧೨೦) 
ಕೇವಲಾನಂದಾನುಭವ (೧೦-೯೪) 
ಕೇವಲಾನಂದೈಕರಸಮಯವಸ್ತು (೫-೨೯) 
ಕೈಗೂಡು (೨-೧೦೦) 
ಕೈಬತ್ತಿ (೧೦-೭೪) 
ಕೈವಲ್ಯ (೯-೪೨) 
ಕೊಂಡಾಡಿಕೊಳ್‌ (೩-೨) 
ಕೊನರು (೨-೫೧೨-೫೩ 
ಕೊರಚಾಡು (೨-೭೯) 
ಕೊರಳಕೊಯ್‌ (೧-೬೯) 
ಕೊರಳಕೊಯ್ದನು (೨-೬೯) 
ಕೊರಳಹಾರ (೩-೧೧೨) 
ಕೊರೆಸಿಕೊ (೧-೯೩) 
ಕೊರೆಸಿಕೊಂಡನು (೮-೧) 
ಕೊಸರಿ (೨-೫೩) 
ಕೋಟಲೆ (೧-೩೪೪-೨) 
(೭-೪) 
ಕೋಟಲೆಗೊಳ್ಳು (೨-೧೦೨) 
ಕೋಟಿಸೂರ್ಯಪುಭೆ (೮-೯) 
ಕೋಶಪಂಚಕ (೧೦-೬೫)(ಸಂ) 
(೩-೫೧)(ಪಾ) 
(೪-೩೨) 
ಕೋಶಶ್ರೇಣಿ (೩-೭೪)(ಸಂ) 
ಕೋಳ (೧-೩೫)(೨-೭೧) 
ಕೌಪಿನ (೧೦-೮೮) 


ಕ್ರತು 
ಕ್ರಿ 
ಕು 
ಕೆ 


4(೬ ೫ 0 


ಕೇಶಪಂಚಕ 


ಉ 


ಕ್ಷಣಿಕ 

೦ 

ಕರವಕರ 

೦) eA 
ಕ್ಷರಾಕ್ಷರಪುರುಷ 
ಕ್ಷೀರಮಥನ 
ಕ್ಷೀರಸಾಗರ 
[0 

ಕುಥೆ 
ಕ್ಷೇತಜ್ಞಕ್ಷೇತ್ರ 
ಕ್ಷೇತ 


ಖಂಡನ 
ಖಂಡಪರಶುಧರ 
ಖಂಡಿತಗಳು 
ಖಡ್ಗದನೀಟ 
ಖರಕಿರಣ 

ಖಳ 

ಖೂಳ 

ಖೋಡಿ 


ಗಂಗಾತೀರ 
ಗಂಗಾಧರ 


584 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೧೧೯)(೨-೮೫) 
(೨-೮) 

(೨-೯೧) 
(೧-೨೨)(೧೦-೫) 
(೧೦-೬)(೧೦-೮)೫ಸಂ) 
(೩-೧೨)(ಸಂ) 
(೩-೧೪೮)(ಸಂ) 
(೨-೭೬-೩೩) 
(೧೦-೬೬) 

(೪-೫೬) 
(೧೦-೧೧೧) 
(೪-೫೨) 

(೪-೨) 

(೪-೫೬) 
(೩-೩೨)(ಪಾ)(೩-೩೩) 
(೩-೮೫) 

(೩-೩೩) 


ಖ 


(೧-೪೪) 
(೮-೩೮) 
(೮-೩೮)(ಅಂ) 
(೩-೬೭) 
(೮-6) 
(೪-೫೯) 
(೨-೧೧) 
(೧-೩೧೬-೨) 
(೨-೧೦೦) 
ಗ 


(೩-೨೩)(ಅಂ) 
(೬-೯೨)(ಅಂ) 


ಗ೦ಟುಕಳ್ಳ 
ಗಂಡಮಂಡಲ 
ಗಂಧ 
ಗಂಧರ್ದಾನಗರ 
ಗಂಧವಾಸನೆ 
ಗಗನಮಣಿ 
ಗಗನಲತೆ 


ಗಜಕಚ್ಚಪನ್ಯಾಯ 
ಗಜಬಜವನ್ನು 
ಗಣಪದಪ್ರದ 
ಗಣಿಸಪೋಗು 
ಗತವಾಕ್ಯ 
ಗತಿವಡೆ 
ಗದಗದಿಸಿ 
ಗನ್ನಕತಕ 
ಗನ್ನಗತಕ 

ಗರ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೭-೨) 

(೮-೩೮) 
(೩-೪೬) 
(೮-೧೨) 
(೧೧-೧೬) 
(೧೦-೧೨೩)(ಅಂ) 
(೧೦-೪೩)(೩-೮೭) 
(೬-೨೩) 

(೨-೬೪) 

(೨-೧೬) 
(೪-೭೨) 
(೪-೫೧) 
(೧೦-೫೯) 
(೩-೧೩) 
(೨-೧೦೨) 
(೩-೯೮) 
(೧೦-೭) 
(೨-೪೫೫ 
(೫-೫೩) 
(೫-೫೩) 

(೯-೧) 
(೪-೧೭)(ಅಂ) 
(೪-೨೮) 
(೨-೩೬) 
(೨-೪೨) 
(೧-೪0೧-೧೦) 
(೩-೯೧) 

(೨-೬) 

(೨-೧೦) 
(೩-೧೩೫) 


ಗಾಜುಮಣ್ಣಿನ (೩-೧೨೪) 
ಗಾತ್ರಸರ್ಶ (೩-೪೬) 
ಗಾಯತ್ರಿ (೧೦-೧೧೯) 
(೧೦-೯೫೩-೧೨೦ 
ಗಾವಿಲರು (೩-೧೪೭) 
ಗಾಸಿ (೧೦-೧೪)(೧೦-೮) 
(೨-೪೧)(೩-೧೨) 
ಗಾಸಿಪಡು (೫-೧೦) 
ಗಾಸಿಯದು (೩-೩೯) 
ಗಾಹಿನಾಹಾರ (೧೦-೧೨೧) 
ಗಾಹುಗತಕ (೩-೭೭) 
ಗಿರಿ (೨-೪೦) 
ಗಿರಿಜಾಕಾಮುಕ (೭-.೨೪)(ಅಂ) 
ಗಿರಿಜಾಪ್ರೀತ (೯-೪೯)(ಅಂ) 
ಗಿರೀಶ (೨-೧೦೮)(ಅಂ) 
ಗೀತಾ (೩-೧೩)(ಅಂ) 
ಗೀತೆ (೧೦-೪೯)(ಅಂ) 
ಗೀರ್ವಾಣಭಾಷೆ (೧-೪೦) 
ಗುಣಗಣ (೨-೧೦೮) 
ಗುಣನಿಧಿ (೪-೫೧)(ಅಂ) 
ಗುಣಫಣಿ (೮-೩೧) 
ಗುಣಸಂಬ೦ಧತತ್ವನಿಕಾಯ (೮-೩೬) 
ಗುಣಾರ್ಣವ (೧-೨) 
ಗುಣಿ (೩-೪೯)(ಪಾ)(೯-೨೫) 
ಗುದ (೩-೪೧) 
ಗುಮ್ಮ (೧೦-೧೦೭) 
ಗುರುಕಟಾಕ್ಷ (೧೦-೧೧೭) 
ಗುರುಕರುಣ (೫-೫೧) 


ಗುರುಕರುಣಬೋಧಾನುಭವ (೧೦-೭೯) 


ಗುರುಕೃಪೆ 


585 


(೫-೫೫) 


ಗುರುದೈವ 

ಗುರುಪದ 
ಗುರುಪದಭಕ್ತಿ 
ಗುರುಪದಸೇರು 
ಗುರುಪದಾಂಬುಜಭಕ್ತಿ 
ಗುರುಪದಾಂಬುಜಸೇವೆ 
ಗುರುಭಕ್ತ 

ಗುರುಮುಖ 


ಗುರುಮುಖಬೋಧೆ 
ಗುರುರಾಯ 
ಗುರುವಾಕ್ಯ 

ಗುರುವೆ 
ಗುರುಶುಶ್ರೂಷೆ 
ಗುಹಾಹಿತಪರಬ್ರಹ್ಮ 


ಗುತ್ಯಾ 


ಗುಹ್ಕದಲಂಪಟ 
ಗುಹ್ಯದಲಂಪಟ 
ಗುಹ್ಕಲಂಪಟ 
ಗುಳ್ಳೆಯುದಕ 
ಗೃಹಸ್ಥಧರ್ಮ 
ಗೊಡವೆ 
ಗೊರವ 
ಗೋಕ್ಷೀರ 
ಗೋಣಿ 
ಗೋಪ್ಯ 
ಗೋಳಕ 
ಗೌತಮನಸತಿ 
ಗೌರೀವರ 


(೨-೫೯) ಗೌರೀಶ 

(೬-೯೧) ಗ್ರಾಮಸೂಕರ 
(೧-೫೩)(೧೦-೮೨) | ಗ್ರಾಮ್ಮಧರ್ಮ 
(೨-೧೦೭) ಗ್ರಾಸ 

(೧-೫೦) 

(೬-೪೬) ಘಟ 

(೯-೩) 

(೧೦-೯೫೪-೩೭) 

(೮-೨೭) ಫಟಮಠ 
(೦-49) ಘಟಿಕಾಪಾದುಕಾಸಿದ್ಧಿ 
(9% ಘನಪರಂಜ್ಯೋತಿ 
(೩-೧೫/(೫-೫೨) 

(೩-೧೧೫) 

(೧-೩೦) 

(೩-೫೧)(ಪಾ) ಘನಮಾಯಾರಹಿತ 
(೨-೬೮೪-೨೩) | ಘನರಹಸ್ಯ 
(೪-೨೫) ಘನವಿವೇಕ 
(೨-೬೯) ಘನಸಂಕುಲ 
ಹಟ ಘನಸಂಕ್ಷೇಶ 
೨-೭೩) ಘನಸುಖ 
(೮-೧೦) ಘನ್ನ 

(೧೦-೯೯) ಫಸಣಿ 
(೧-೨೯೦-೧೨) 

(೧-೪೦) 

(೪-೫೭) ಘೋರತಾಪತ್ರಯ 
(೧-೪೦) ಘೋರದುಃಖಾಗಾರ 
(೨-೮೬) ಫ್ರಾಣ 
(೨-೨)(ಪಾ) ಫ್ರಾಣೇಚ್ಛಿ 
(೨-೯೦ಅಂ) 

(೬-೯೨)(ಅಂ) 


586 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೧೦೮)(ಅಂ) 
(೨-೮೩) 
(೨-೮೬) 
(೨-೨೫) 


ಘ 


(೧೦-೩೨)(೧೦-೪೧) 
(೩-೬೫/(೫-೧೪) 
(೬೨೨೧)(೮-೧೬) 
(೪-೪೮) 

(೨-೩೭) 
(೧೧-೨೫೬-೫೧) 
(೭-೭) 


ಘನಪರಂಜ್ಯೋತಿಪ್ರಕಾಶ (೩-೯೩)(೯: -೩೯) 
ಘನಪರಂಜ್ಯೋತಿಪ್ರಕಾಶನು (೧೦-೧೦೯) 


(೯-೩೭) 

(೭-೪) 

(೧-೩೦) 
(೧೦-೪೦) 
(೫-೩೪) 
(೬-೬೮) 
(೬-೧೮) 
(೧೦-೪೧೫-೧೩) 
(೬-೧೭೬-೨೫) 
(೭-೨೦) 
(೧೧-೧೩) 
(೮-೨) 
(೩-೪೦)(೪-೨೫) 
(೨-೮೯) 


ಚ 

ಚಂಡತರ (೮-೩೮) 
ಚಂಡಪಾಶ (೨-೧೧) 
ಚಂಡಮಾಯೆ (೮-೩೦) 
ಚಂಡಿಕೇಶ್ವರ (೮-೩೮(ಅಂ) 
ಚಂದ್ರ (೩-೧೩೬)(ಅಂ) 
ಚಂದಚಂದಿಕೆ (೯-೭) 
ಚಂದ್ರಿಕೆ (೧೦-೧೨೪) 
ಚಕ್ರ (೨-೪೩) 
ಚಕ್ರನೇಮಿಕ್ರಮ (೯-೧೨) 
ಚಟುಲತರಚಿತ್ತ (೯-೨) 
ಚಢಾಳಿಸು (೪-೩೬) 
ಚತುರ್ವಿಂಶತಿಗಳಹತತ್ತ್ವ (೯-೧೦) 
ಚಪಲಚಿತ್ತ (೧೦-೧೭) 
ಚರ (೪-೧೪) 
ಚರಾಚರಗಳು (೪-೧೩) 
ಚರ್ಮಖಂಡ (೧-೪೪) 
ಚರೃದೃಷ್ಟಿ (೮-೬) 
ಚರ್ಮಾಂಬರ (೬-೯೨)(ಅಂ) 
ಚಾರ್ವಾಕರು (೩-೫೭)(ಪಾ) 
ಚಿಚ್ಚಕ್ತಿ (೫-೪೦) 
ಚೆಚ್ಚಾಯೆ (೫-೧ಬ) 
ಚಿಚ್ಛಾಯೆ (೯-೧೫) 
ಚಿಜ್ಜೋತಿ (೩-೧೨೫)(೩-೮೬) 

(೬-೩೭) 
ಚಿಜ್ಜೋತಿರೂಪ (೬-೬೯) 
ಚಿಜ್ಜೋತಿವಿಲಾಸ (೮-೯) 
ಚಿತ್ತ (೧೦-೮೪) 
ಚಿತ್ತದಬೆಳಕು (೬-೩೫) 
ಚಿತ್ರದವಿಕಾರಗಳು (೧೧-೫) 


ಅನುಬಂಧ ೬ - ಮುಖ್ಯಪದ ಸೂಚಿ 


ಚಿತ್ತದವೃತ್ತಿ 
ಚಿತ್ತಪ್ರಸಾದ 
ಚಿತ್ತಿನಪ್ರಭೆ 
ಚಿತ್ತಿನಹದನ 
ಚಿತ್ತು 


ಚಿದಚಿತ್ತು 
ಚಿದಚಿತ್ರಮೇಳ 
ಚಿದಚಿದ್ದೇದಲಕ್ಷಣ 
ಚಿದಾಕಾರ 
ಚಿದಾಕಾಶ 
ಚಿದಾನಂದ 
ಚಿದಾನಂದ 
ಚಿದ್ದಗನ 


ಚಿದ್ದಗನಲತೆ 
ಚಿದ್ದನ 
ಚಿದ್ಧನದುಳಿಮೆ 
ಚಿದ್ದನವು 


ಚಿದೀಪ 
ಐ 


587 


(೬-೭೫) 

(೧೧-೭) 

(೧೧-೧೧) 
(೩-೧೪೫) 
(೩-೧೧೮/(೫-೫೧) 
(೬-೪೦೬-೫೪) 
(೯-೨೨) 

(೩-೧೪೫) 
(೩-೮೨(ಪಾ) 
(೪-೭೦) 

(೩-೧೩೮) 

(೬-೩೭) 

(೧೧-೪) 

(೮-೧೭) 
(೩-೧೮)(ಪಾ)(೩-೬೪) 
(೫-೫೮) 

(೧೦-೩೦) 

(-೨೨) 
(೩-೧೪೯)(ಪಾ) 
(೩-೭೬) 

(೩-೮೭) 

(೩-೧೦೩) 

(೭-೧೦) 
(೩-೭೫/(ಪಾ)(೭-೧೨) 
(೯-೪೦) 

(೬-೨೩) 
(೩-೯೧)(೪-೬೮)ಪಾ) 
(೫-೨೭) 

(೩-೮೩) 

(೩-೭೭) 


ಚಿದ್ದುದ (೫-೫೮). 
ಚಿದ್ಧಾನು (೮-೩೪) 
ಚಿದ್ರೂಪ (೩-೩೪)(ಪಾ) 
ಚಿದ್ರೂಪು (೩-೬೪) 
ಚಿದ್ದ್ಯೋಮ (೪-೫೮/(ಪಾ) 
ಚಿನುಗರು (೩-೫೩) 
ಚಿನುಮಯಾತ್ಮ (೬-೨೯) 
ಚಿನ್ಮಯ (೧೦-೪) 
ಚಿನ್ಮಾತ್ರ (೫-೪೭) 
ಚುನ್ನವಾಡು (೨-೫೫) 
ಚೆನ್ನಶ್ರೀಗಿರಿಮಲ್ಲಿಕಾರ್ಜುನ (೧೧-೨೪) 
ಚೆರದುಟಿ (೨-೭೯) 
ಚೇತನಾತ್ಮಕ (೩-೧೧೪) 
ಚೇತನಾತ್ಮಕನು (4-೧೧೦(೫-೮) 
ಚೇಷ್ಟಿಸಲು (೬-೮೬) 
ಚೇಷ್ಟಿಸು (4-೧೧೩(೩-೪೭) 
ಚೇಷ್ಟಿಸುತಲ (೩-೧೧೦) 
ಚೇಷ್ಟೆ (೨-೧೦೬)(೯-೫) 
ಚೈತನ್ಯ (೧೦-೬೪) 
ಚೈತನ್ಯರೂಪ (೧೦-೩೧) 
ಚೈತನ್ಯವಸ್ತು (4-9೫೩-೪೭) 
ಚೈತನ್ಯಸೂತ್ರ (೧೧-೧೪) 
ಚೈತನ್ಯಾತ್ಮ (೧೦-೩೪೩-೧೧೩ 
(೩-೪೩) 
ಚೋಹ (೧೦-೯೩) 
ಛಾಯಾಕಾಂತ (೧೦-೨೦) 
ಜಂಗಮತೀರ್ಥ (೧೦-೧೧೭) 
ಜಂಗಮಾಭಾಂಡ (೩-೩೭) 


ಜ೦ಭವೈರಿ 
ಜಗಜೀವರು 
ಜಗಜೀವರೂಪ 
ಜಗತಾಣ 
ಈ 

ಜಗತ್ಸಾಕ್ಷಿಕ 
ಜಗದನುಸರಣೆ 
ಜಗದೇಕತ್ವ 
ಜಗವನಗಚಾಪ 
ಜಗವೇಕತ್ವ 
ಜಡಕೋಶ 
ಜಡದೃಶ್ಯಸಾಧನ 
ಜಡದೃಶ್ಯಾನ್ಯ 


ಜಡದೃಶ್ಯಾವಲಂಬನವು 


ಜಡಭರತ 
ಜಡಮತಿ 
ಜಡಸಂಗ 
ಜಡಾರಧಮೂಕ 
ಜಡಿವ 
ಜತೆಮರೆಮರಣ 
ಜನಕಂಟಕ 
ಜನಕಾದ್ಯರು 
ಜನನಕ್ಷೇಶಪಾಶ 
ಜನನಹೇತು 
ಜನ್ಮಕರ್ಮಂಗಳು 
ಜನ್ಮಜರೆಮರಣ 
ಜಪಯಜ್ಞ 
ಜಪಾಕುಸುಮ 
ಜಯಮಂಗಲ 
ಜರಾಮರಣ 
ಜರಾಯುಜ 


588 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೯೦)(ಅಂ) 
(೯-೨೮) 
(೫-೫೭) 
(೪-೫೩) 
(೧೧-೨೧) 
(೧೦-೮೬) 
(೯-೪) 
(೯-೪೯ 
(೯-೪೫) 
(೩-೭೯) 
(೩-೧೨೭) 
(೩-೧೦೭) 
(೩-೩೫) 
(೧೦-೯೨)(ಅಂ) 
(೧೦-೭೨) 
(೬-೨೭) 
(೬-೭೬) 
(೯-೧) 
(೪-೪೩) 
(೭-೨) 
(೧೦-೯೨)(ಅಂ) 
(೪-೬೯) 
(೬-೫೦) 
(೫-೧೧) 
(೧೦-೧೦೭) 
(೧೦-೧೧೯) 
(೫-೭) 
(೧೦-೧) 
(೧೦-೧೨) 
(೪-೧೪) 


ಜಾಹ್ನವಿ 
ಜಾಳುಬೋಳು 
ಜಿಜ್ಜೋತಿರೂಪಿ 
ಜಿಹ್ವಾಲಂಪಟ 
ಜೀವ 
ಜೀವಕದಂಬ 
ಜೀವತನ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧-೨೮) 

(೨-೬೦) ಜೀವತ್ರಯ 
(೧೦-೧೦) 

(೧-೩೮)(೩-೬) 

(೮-೧೬) ಜೀವತ್ವ 

(೨-೪೬) ಜೀವತ್ವದಾರೋಪಣ 
(೧೦-೪೦) ಜೀವನತನ 
(೫-೩೧)(ಪಾ) ಜೀವನಿಕಾಯ 


(೧೦-೧೩)(೮-೧೦) [ಜೀವನ್ಮುಕ್ತ 
(೧೦-೪೬) 


(೯-೧೧) 

(೩-೯೦೯-೧೧) 

(೯-೧೦೨) 

(೯-೯) 

(೧-೩೪)(ಪಾ) ಜೀವನ್ಮುಕ್ತಿ 
(೩-೮೯)(ಪಾ) 

(೯-೨೦)(೯-೨೪)(ಪಾ) ಜೀವನ್ಮುಕ್ತಿಪರ್ಯಾಯ 
(೧೦-೨೨) ಜೀವಪರಮನು 
(೪-೪೦)(ಪಾ) ಜೀವಪರಮರಪರಿ 
(೩-೫೦) ಜೀವಪರಮರು 
(೧೧-೨) ಜೀವಪರಮಾತ್ಮೈಕ 
(೧೦-೯೭) ಜೀವಪರಮಾತ್ಮೈಕ್ಕಪದ 
(೨-೨೧) ಜೀವಪರಮೈಕ್ಕ 
(೯-೧)(ಅಂ) ಜೀವಪರ್ಮಾತ್ಮೈಕ್ಕ 
(೧೦-೨) ಜೀವಭಾವ 
(೩-೧೪೮) ಜೀವಭೂತನು 
(೨-೮೯) ಜೀವಭೇದ 
(೧೦-೬೬) ಜೀವರಂತರ್ಯಾಮಿ 
(೫-೮) ಜೀವೇಶರು 


(೩-೧೪೩)(೯-೩೧) ಜೀವೇಶ್ವರ 


589 


(೯-೪೯-೪೫) 
(೧-೧ಬ)(ಸಂ) 
(೯-೪೮)(ಪಾ) 
(೯-ಸೂ) 

(೧೦-೯೦) 

(೫-೪೮ 

(೯-೩೧) 

(೫-೩೮) 
(೧೦-೧೧೪)(೧೦-೮೭) 
(೧೦-೯೪(೧೦-೯೯ 
(೨-೧೦೬)(ಪಾ) 
(೩-೧೪೨)(೩-೭೨) 
(೯-೩೨)(೧೦-೭೫) 
(೧೦-೯೧) 
(೩-೧೪೫)(೬-೫೩) 
(೯-೪)(ಪಾ) 

(೬-೪೧) 

(೫-೪೫) 
(೩-೧೯)(ಪಾ) 
(೬-೧೫) 

(೧೧-೧೮) 
(೧೦-೯೯) 

(೬-೩೪) 
(೪-೪೨)(ಪಾ) 
(೯-೩೮) 
(೩-೩೫)(ಪಾ) 
(೫-೪೬)(೯-೨೪) 
(೧೧-೩೦) 
(೪-೪ಬ(ಪಾ)(೫-೨೭) 
(೪-೫೫) 


ಜೀವೇಶ್ವರತೆ 
ಜೀವೇಶ್ವರತ್ವ 


ಢಾಳ 
ಢಾಳಕ 
ಢಾಳಿಸು 


ತಂತಮದನಿದ್ರಾನಂದ 


ತಂತು 
ತಂದೆ 
ತಜಸ 
ತಟಸ್ಥಲಕ್ಷಣ 
ತಡವರಿಸು 
ತಡಿ 
ತಡಿಕೆಎಲೆ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೫-೪9೫-೬೦) 
(೪-೪೪)(ಪಾ) 
(೫-೪)(ಪಾ)(೫-೪೧) 
(೫-೪೨೫-೪೩) 
(೧೦-೧೧) 
(೨-೩೪) 
(೨-೮೧) 
(೫-೧೫) 
(೧೦-೬೪೪-೧೯ 
(೪-೨೪) 
(೬-೧೬೭-೧೪) 
(೭-೧೮) 
(೭-೧೪) 

ಟಿ 


(೭-೨) 
ಠ 
(೧೦-೧೦೫)೨-೧೦) 


ಢ 


(೩-೧೩೯) 

(೧೦-೨) 

(೧೧-೧೧೩-೫೨) 
ತ 


(೬-೩೩) 

(೮-೧೬) 

(೫-೨೮) 
(೧೦-೬೭) 
(೬-೫೮) 
(೩-೧೧೯ 
(೧೦-೭೨(೨-೧೩ 
(೨-೭೨) 


ತತುಕಣ 

೦) 
ತತ್ತ್ವ 
ತತ್ತ್ವಜ್ಞಾನ 
ತತ್ತ್ವನಿಕರ 
ತತ್ತ್ವಪ್ರಧಾನ 
ತತ್ತ್ವಬೋಧೆ 
ತತ್ತ್ವಮಯ 


ತತ್ತ್ವಮಯವಹದೇಹ 


ತತ್ತ್ವಮಸಿ 


ತತ್ತ್ವರಹಸ್ಯ 
ತತ್ತ್ವವಿಚಾರಚಿಂತೆ 
ತತ್ತ್ವಾಧಿಕಾರಿ 
ತತ್‌ಪದ 

ತತ್ವದ 
ತತ್ಪದದರ್ಥ 
ತತ್ಸಾಕ್ಷಿ 


ತಥ್ಯ 


ತಥ್ಯಲಕ್ಷಣೆ 
ತದೀಯ 
ತದ್ಭ್ಯಾವೃತ್ತಿಮುಖ 
ತನು 

ತನುಕರಣ 


ತನುಕರಣಗಳು 
ತನುಜ 
ತನುಧರ್ಮ 
ತನುಬಿದ್ದಬಳಿಕ 
ತನುರ್ವಿಧಧರ್ಮ 


590 


(೯-೨೮) 
(೧-೩೮)(ಪಾ) 
(೧೦-೧೦೬) 
(೪-೧೬೪-೩೧) 
(೫-೪೧) 
(೧-೧ಸೂ) 
(೩-೮೬) 

(೩-೮೬) 
(೩-೨೨)(ಪಾ)(೫-೩೯) 
(೬-೪೫) 
(೧೧-೨೬) 
(೩-೯೪) 
(೧-೧೯)(ಪಾ) 
(೧-೧೬(ಪಾ) 
(೪-ಸೂ) 

(೫-೩೦) 
(೩-೯೨)(೪-೬ಏಬ) 
(೧೦-೭೩)(೪-೩೬) 
(೮-೧೯)(೮-೬) 
(೩-೨೨) 

(೮-೩೬) 

(೩-೮೨) 
(೧೦-೨೩೨-೧೯) 
(೧೦-೪೧೦-೯೮) 
(೧೧-೭೬-೧೧) 
(೧೦-೨೮)(೧೦-೩೪) 
(೧-೨೩) 

(೬-೫೧) 

(೩-೪) 

(೧೦-೮೩) 


ತನುವಿನಧರ್ಮ 
ತನ್ನತಂದನ್ನ 
ತನ್ಮಾತ 
ತನ್ಮಾತ್ರೆಗಳು 
ತಪದಪೆರ್ಚುಗೆ 
ತಮೇವಭಾರತ 
ತರಂಗ 
ತರಂಗಾವಳಿ 
ತರಣಿ 
ತರಣಿಮಂಡಲ 
ತರಣಿಶಶಿಶೇಖರ 
ತರಹರ 

ತರಿದು 
ತಲೆಯಹಿಡಿದರೆ 
ತಳಿರು 


ತಾಂಬೂಲದುಪಚಾರ 


ತಾಪಕಾರಣ 
ತಾಪತ್ರಯ 
ತಾಪಮೂರು 


ತಾಪಸ 


ತಾಮರಸಸಖಕೋಟಿಸನ್ನಿಭ (೧೦-೧೨೫) 


ತಾಮಸ 


ತಾಮಸರು 


ತಾಯದರ 
ತಾರತಮ್ಯ 


ತಾರಾವಳಿ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೯-೬) 
(೨-೫೦) 


_(೪-೧೨) 


(೪-೧೩) 
(೧೦-೭೬) 
(೩-೧೩೭) 
(೮-೧೬) 
(೬-೨೦) 
(೪-೪೬) 
(೫-೨೧) 
(೬-೯೨)(ಅಂ) 
(೯-೩) 
(೨-೬೧) 
(೨-೬೩) 
(೨-೨೨) 
(೧೧-೧೭) 
(೨-೧೦) 


ತಾರ್ಕಿಕಸಮ್ಮತನು 


ತಾವು 


ತಾವ್‌ತಮ್ಮರದದಲಿ 


ತಾಳಿಕೆ 

ತಿದಿ 

ತಿಮಿರ 
ತಿರ್ಯಕ್‌ 

ತಿಲ 
ತಿಲೋತ್ತಮೆ 
ತೀರಲು 
ತೀವಿ 


ತೀವಿಕೊಂಡಿಹ 
ತೀವಿದ 
ತುಂಗಾತೀರ 
ತುಂಬತರಂಗ 
ತುಂಬಿದಬಳಗ 


(೧೦-೨೭)(೧೦-೮೧)|ತುಚ್ಛ 


(೯-೧೫) (೯-೧೬) 


(೫-೨೬) 
(೧೦-೧೩) 
(೭-೨೦)(ಸಂ) 
(೧೦-೧೦೬) 


(೯-೧೧) 


(೨-೮೩೩-೧) 


(೪-೩೪) 
(೩-೩೮) 
(೯-೪೦) 
(೨-೪೪) 


ತುಚ್ಛಿತನು 
ತುಡುಕು 
ತುದಿಯಕಾಲ 
ತುರಗ 
ತುರಿಯವು 
ತುರೀಯ 
ತುರೀಯಾತೀತ 
ತುರುಬು 


ತುರ್ಯ 
ತುರ್ಯಗಾಮಿನಿ 


ತುರ್ಕಪರಮಾತ್ಮಪದ 


591 


(೯-೨೫) 


(೨-೧೦೨-೧೮) 


(೨-೧೬) 
(೯-೩) 
(೩-೪೦) 
(೮-೩) 


(೩-೩೩)(೪-೫೨) 


(೩-೭೫) 
(೨-೯೮)(ಅಂ) 
(೨-೯೯) 


(೨-೪೪)(೩-೨೬) 


(೯-೧೭) 
(೩-೧೪೩) 
(೬-೧೬) 
(೩-೨೩)(ಅಂ) 
(೫-೫೮ 
(೨-೧೧) 
(೫-೨೨) 
(೨-೮೪) 
(೫-೧೫) 
(೨-೧೦೨) 
(೨-೭೩) 
(೬-೬) 
(೬-೩೬) 
(೬-೬) 
(೨-೫೦) 
(೧೧-೯) 
(೭-೨೨೫ ಸಂ) 
(೬-೪೨) 
(೬-೩೭) 


ತುರ್ಯಾತೀತ 


ತುರ್ಯಾವಸ್ಥೆ 


ತೂಪ್ಲೀಂಭಾವ 


ತೆರಳೆಯಹುಳು 
ತೇಜಿಸು 

ತೈಜಸ 

ತೈಲಸಿಕ್ತ 
ತೊಡಕು 
ತೊಡರಿಕೊಂಡು 
ತೊಡರು 
ತೊಡವು 
ತೊತ್ತುಬಡಿಕ 
ತೊಲಗು 
ತೊಳಲು 
ತೋರವಿದಿರಿಟ್ಟು 
ತೋರುತಡಗು 
ತ್ರಿಕರಣ 
ತ್ರಿಗುಣಪ್ರವರಕ 
ತ್ರಿಗುಣಮಯ 
ತ್ರಿಜಗ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೬-೪೦) 
(೧೦-೬೭)(೬-೩೮) 
(೬-೬೮) 


ತ್ರಿಣಯ 
ತ್ರಿಣಯನ 


(೪-೭೨)(ಅಂ) 
(೨-೩೪) 


ತ್ರಿತಯವಪ್ಪೀಷಣ೦ಗಳು (೧೦-೧೩)(ಸಂ) 


(೧೦-೧೧೩೫/(೧೦-೪ಬ) |ತ್ರಿದಶಮಾರ್ಗ 


(೧೦-೬೯) 
(೧೦-೮೧) 
(೧೦-೭೫) 
(೧೦-೮೭) 
(೨-೫೧) 

(೬-೬೦) 
(೧೦-೧೦೫೧೦-೨೫ಬ 
(೨-೧೫/(೩-೧೦೯) 
(೪-೨) 

(೧-೩೮) 
(೮-೧೮) 
(೪-೧೧೯-೧೨) 
(೭-೧೭) 
(೨-೧೪೩-೧೬) 
(೬-೮) 

(೩-೯೪) 

(೯-() 

(೧-೪೩) 
೨-೧೬) 
(೨-೧೩) 
(೧೦-೭೨) 
(೨-೮೭) 
(೭-೨೨)(ಸಂ) 
(೪-೭೨)(ಸಂ) 
(೮-೭)(ಸಂ) 
(೬-೨೪)(ಸಂ) 


ತ್ರಿದಶಾರಿಮರ್ದನ 
ತ್ರಿಪುಟಿ 


& 
ಲ 
8 


ey ey ಟ್ರ ಜ್ರ ag (gy ಚ್ಯಾ (ಟಾ (gy 
1111 ೬... 


GL 
ಬ 


ದಂತಿ 
ದಂತಿವಿಕಾರ 
ದಂದುಗ 
ದಂಭದರ್ಪ 
ದಂಭಾಚಾರ 
ದಕ್ಷ 
ದಗ್ಗಪಟ 
ದಣಿ 


ದತ್ತುಪುತ್ರ 


592 


(೪-೨೨) 

(೪-೭೨) 
(೪-೫)(ಪಾ)(೭-೧೪) 
(೭ ೨೨)(ಸಂ) 
(೯-೮(ಸಂ) 
(೫-೧)(ಅಂ) 
(ಓ-೨೨)(ಸಂ) 
(೪-೭೨)(ಸಂ) 
(೪-೭೨)(ಅಂ) 
(೪-೭೨)(ಅಂ) 
(೧-೧೬)(ಪಾ)(೩-೨೫) 
(೪-೪೫-೩೦) 
(೩-೧೮)(ಪಾ) 
(೩-೧೪೯) 
(೩-೧ಸೂ)(ಪಾ) 
(೪-೨೧) 


ದ 


(೨-೯೧)(೮-೧೩) 
(೮-೧೩) 
(೪-೬೩) 
(೧-೧೯) 
(೧-೩೧) 
(೨-೫೮)(ಅಂ) 
(೮-೧)(ಅಂ) 
(೧೦-೧೧೪) 
(೨-೭) 

(೧-೪೧) 


ದರ್ಪಣ 
ದರ್ವೀಕರನು 


ದಶಗುಣಾಧಿಕ 


ದಶವಿಧಜಾತ 
ದಾಡಿಮ 
ದಾರು 
ದಾಸಣ 
ದಾಹಕಾಷ್ಟ 
ದಿಕ್ಪಾಲಕರು 
ದಿಗಂಬರತ್ವ 
ದಿಗೀಶರು 
ದಿಜರುತ 

೬ 
ದಿಟ 


ದಿನಕರಬಿಂಬ 
ದಿನಪತಿ 
ದಿನಮಣಿ 
ದಿರಡು 


ದಿವಿಜರಭೋಗ 


ದಿವ್ಯಜ್ಞಾನ 


ದಿವ್ಯಾಂಬರ 
ದೀಕಿತರು 
ಸಿ 


ದೀನತನವಳಿವಂತೆ 


ದೀಪಜ್ಞಾಲೆ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧-೪೫) ದೀಪದುಪಚಾರ (೧೧-೧೬) 
(೧೦-೧೯) ದೀಪವಾರ್ತೆ (೩-೧೧) 

(೧-೫೦) ದೀಪಿಸು (೧೧-೨೦)(೫-೧೨) 
(೬-೮೯ಣ/(ಪಾ) (೬-೪೩/(೭-೨೦) 
(೨-೨೫) ದೀಪ್ತಿ (೪-೫೯) 

(೨-೫೯ (ಅಂ) ದೀರ್ಫನು (೫-೯) 
(೧-೪)(೩-೧೨೪) (ದೀವಿಗೆ (೩-೧೩೦)(೩-೭೭) 
(೨-೮೯) (೮-೩೦)(೯-೪೩) 
(೪-೧೫)(ಸಂ) ದುಃಖತ್ರಯ (೬-೮೮)(ಸಂ) 
(೩-೩೨)(ಸಂ) ದುಃಖದದ್ದಂಸ (೧೦-೭೭) 
(೮-೧೫) ದುಃಖವ್ರಾತ (೨-೧೦೭) 
(೧೦-೭೩)(೮-೧೩) | ದುಃಖಸುಖಸಂಸಾರಧರ್ಮ (೧೦-೮೪) 
(೫-೧೦) ದುಃಖಾಟವಿ (೨-೭೧) 
(೧೦-೧೧೨) ಖಾರ್ಣ (೧೦-೧೩) 
(೨-೪೬)(ಸಂ) ದುರಾತ್ಮ (೩-೨) 
(೧೦-೧೦೩) ದುರಿತದಬಟ್ಟೆ (೧೦-೧೦) 
(೬-೧)(ಸಂ) ದುರೀಕ್ಷ (೪-೪೯) 

(೪-೨೮) ದುರುಳ (೨-೯೩) 
(೧೦-೧೦೦)(೪-೩೭) ದುರುಳತನ (೮-೧) 

(೪-೪೮ ದುರ್ಫಟ (೪-೩೭) 
(೩-೧೩೯) ದುರ್ಬಲ (೧೦-೫೫) 
(೪-೨೮) ದುರ್ಬಲದಶುತಿವಾಕ್ಕ (೧೦-೫೬) 
(೪-೪೭) ದುರ್ಬಲಶುತಿ..... (೩-೫೩) 

(೨-೮೧) ದುರ್ಮತಿ (೧-೪೪)(೩-೨) 
(೬-೯) ದುರ್ಮದಾಂಧರು (೩-೨) 

(೧೦-೯೫) ದುರ್ವಾಪಾರರು (೮-೨) 
(೧೦-೧೦೪) ದುರ್ವಾಸನೆ (೬-೩೦) 

(೨-೩೮) ದುರ್ವಿದಗೃದೂರ (೧೧-೨೯) 
(೩-೧೦೦) ದುರ್ವಿಷಯ (೧೧-೧೫೬-೭೧) 
(೬-೫೯) ದುರ್ವ್ಯಸನ (೧-೩೩)(೧-೪೨) 


೨93 


ದೃಕ್‌ದೃಶ್ಯಭೇದ 


ದ್ನ 


ದೇವತಾಪ್ರತಿಮಾಕೃತಿ 


ದೇವತಾಪ್ರತಿಮೆ 


ಮಹಲಿಂಗರಂಗಕವಿಯ 


(೨-೩೯) 

(೧೦-೭೭) 

(೩-೨) 
(೧೦-೩೭೨-೫) 
(೩-೨) 

(೫-೧೮) 
(೧೦-೬೪)(೩-೨೫) 
(೩-೨೬)(ಪಾ)(೩-೨೮) 
(೮-೨೦) 


(೩-೨೭)(ಪಾ)(೩-೨೯) 


(೩-೩೦) 
(೯-೧೮) 
(೩-೨೫)(ಪಾ) 
(೩-೨೬)(ಪಾ) 
(೩-೨೫) 
(೮-೨೨) 
(೧೦-೮೦) 
(೧-೨೪)(೧-೨೯) 
(೬-೮) 
(೩-೧೮)(ಪಾ) 


(೩-೧೩೨)(೩-೨೬)(ಪಾ) 


(೬-೮೭)(೮-೨೦) 
(೬-೫೬) 
(೬-೫೫)(ಪಾ)(೬-೫೬) 
(೬-೫೭)(೬-೫೮) 
(೩-೧೪೯) 

(೬-೨೮) 

(೫-೪೮) 

(೧೧-೨೦) 
(೧೦-೧೨೦) 


ಅನುಭವಾಮೃತಕಾವ್ಯ 


ದೇವತಾಮಯನು (೧೦-೯೩) 
ದೇವತಿರ್ಯಜ್ಜರ್ತ್ಯ (೯-೧೯) 
ದೇವದತ್ತ (೫-೩೧)(ಅಂ) 
ದೇವದೈತ್ಯರು (೨-೨೩) 
ದೇವವ್ರಾತ (೫-೨೫) 
ದೇವೇಂದ್ರ (೧೦-೧೨೩)(ಅಂ) 
ದೇವೋನ್ನತಿ (೧೦-೧೧೯) 
ದೇಶಭೇದ (೫-೩೪) 
ದೇಶಿಕೋತ್ತಮ (೬-೪೯) 
ದೇಹಗುಣ (೯-೫) 
ದೇಹಚೇಷ್ಟೆ (೩-೪೦) 
ದೇಹಧರ್ಮ (೧೦-೩೨) 
ದೇಹಭಾವ (೧೦-೨೭) 
ದೇಹವತೊಳೆ (೨-೯೭) 
ದೇಹವಾಸನೆ (೧೦-೧೪) 
ದೇಹವೇದೇವಾಲಯ (೧೦-೧೨೧) 
ದೇಹಿ (೧೦-೧೨೧)(೩-೭೭) 
ದೇಹಿ (೫-೧೫ 
ದೊಡ್ಡಿತು (೪-೩೫) 
ದೋರ್ದಂಡ (೮-೩೮) 
ದ್ಯುತಿವಿತತಿಚೈತ್ರ (೫-೬೧) 
ದ್ರವತ್ವ (೯-೩೩) 
ದ್ರವ್ಯನಿಕರ (೧೦-೪೦) 
ದ್ರವ್ಯಪರಿಕರ (೧೧-೪) 
ದುಹಿಣ (೨-೪೫) 

ದ್ವಿಜ (೧೦-೧೦೬) 
ದ್ವೇಷ (೧೦-೬) 

ದ್ವೈತ (೬-೩೭) 
ದ್ವೈಪಯನ (೧೧-೬)(ಅಂ) 
ದ್ವೈಪಾಯನ (೧೦-೧೨೪) 


ದ್ವೈಪಾಯನಮುನೀಶ್ವರ (೯-೪೮)(ಅಂ) 


594 


ಧನಂಜಯ 
ಧನಗೃಹ 
ಧನಪತಿ 
ಧನಮಯ 
ಧರಣಿದಿತಿ 

ಧರೆ 
ಧರ್ನಾಧರ್ಕಚಿಂತೆ 
ಧರ್ಮಾಧರ್ಕಭಾವನೆ 
ಧಾರಣ 
ಧಾರಿಣಿಗುರುಳು 
ಧಾರಿಣಿಯದಿವಜರು 
ಧೀವಶ 
ಧೂಪದುಪಚಾರ 
ಧೂವಜ್ವಾಲೆ 
ಧೂಮವಗ್ಗಿ 


ನಮಸ್ಥಾರದುಪಚಾರ 
ನರಕದಕೂಪ 


ಅನುಬಂಧ ೬ - ಮುಖ್ಯಪದ ಸೂಚಿ 


ಧ 


(೩-೧೩)(ಅಂ) 
(೧೦-೯) 
(೬-೧) 
(೮-೨೪) 
(೩-೯೯) 
(೨-೪೦) 
(೯-೧೮ 
(೯-೨೫) 
(೬-೮೦) 
(೨-೯೯) 
(೧-೧೧) 
(೨-೯೪) 
(೧೧-೧೬) 
(೫-೪೦) 
(೮-೧೧) 
(೩-೩೨) 
(೪-೨೯) 
(೬-೮೦(೭-೧೮) 
(೬-೬೬) 
(೬-೫೫) 
(೬-೫೩) 


ನ 


(೨-೨೮) 
(೧೦-೯೮) 
(೨-೧೪) 
(೧-೧) 
(೨-೪೭) 
(೧೦-೪೦) 
(೧೧-೧೮) 
(೧೦-೧೧೫) 


ನರಕುರಿ 
ನವಗುಣಂಗಳು 
ನವರಸಾನ್ನ 
ನವವಿಧಗುಣ 
ನಸಿದುಪೋಪುದು 
ನಹುಷ 
ನಳಿನಸಖ 
ನಾಟಕದಗೊಂಬೆ 
ನಾಡಿಶುತಿಗಳು 
ನಾನಾತ್ಮ 
ನಾನ್ಕಪಂಥ 
ನಾಭೀಸ್ಥಾನ 
ನಾಮರೂಪ 


ನಾರದ 

ನಾರಸೀರೆ 

ನಾರೆ 

ನಾರ್ಧಕ್ಕ 
ನಾಲ್ಕನೆಯಭೂಮಿ 
ನಾಲ್ಕನೇಭೂಮಿಕೆ 


(೨-೧) 
(೯-೨೫)(ಸಂ) 
(೧-೩೨)(ಸಂ) 
(೩-೪೯)(ಸಂ) 
(೮-೨೭) 
(೨-೯೧)(ಅಂ) 
(೧೦-೬೨)(೩-೧೧೧) 
(೮-೭) 
(೧೦-೭೧) 
(೧೦-೪೬) 
(೨-೧೦೪) 
(೩-೪೧) 
(೧೦-೫೮(೧೦೨೬೯7) 
(೪-೩೩)(೬-೬೨) 
(೮-೧೩)(೮-೧೫) 
(೮-೨೪)(೮-ಬ) 
(೧೦೪೫) 
(೫-೫೦)(ಅಂ) 
(೨-೭೦) 
(೩-೧೩೪) 
(೨-೪೨) 
(೬-೩೨)(೬-೭೫) 
(೬-೪೧) 
(೬-೨೧)(ಸಂ) 
(೨-೮೭) 
(೪-೧೪)(ಸಂ) 
(೬-೭೧) 
(೧೦-೭೨) 
(೩-೪೬) 

(೬-೪6) 


ನಿಂದಿಪರು 
ನೀಃಕ್ಷತ್ರಮಾಡಿ 
ನಿಃಪ್ರಕಾರ 

ನಿಕರ 

ನಿಕಾಯ 

ನಿಖಲ 
ನಿಗಮನಿಕರ 
ನಿಗಮಪದ 
ನಿಗಮವಿದ 
ನಿಗಮವಿಶಾಲನುತ 
ನಿಗಮವೇದ್ಯ 
ನಿಗಮವ್ರಾತ 

ನಿಚ್ಚ 

ನಿಜ 
ನಿಜಕರ್ಮಶಾಂತಿ 
ನಿಜಚೈತನ್ಯ 
ನಿಜತಾವು 
ನಿಜದರಿವು 
ನಿಜದೇಹ 
ನಿಜನಿರ್ದ್ವಂದ್ವ 
ನಿಜಪದ 

ನಿಜಪದ 
ನಿಜಪರಮಾತ್ಮಪದ 
ನಿಜಪರ್ದ್ವಂದ್ವ 
ನಿಜಬುದ್ಧಿಸಾಧನ 
ನಿಜಬೋಧ 
ನಿಜಬೋಧೆ 
ನಿಜಬ್ರಹ್ಮರಂಧ್ರ 
ನಿಜಮುದ್ರೆ 
ನಿಜಯೋಗಿ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೧೨೨) 
(೨-೬೧) 
(೧೦-೫೭) 
(೧೦-೧೦೯(೧೧-೩೦) 
(೨-೭೮) 
(೧೦-೨೮)(೧೦-೫೯) 
(೭-೧೨) 

(೮-೨೩) 

(೧೧-೭) 

(೧-೫೪) 

(೬-೨೩) 

(೧೧-೩) 
(೨-೩೯೨-೬೪) 
(೫-೫೭) 

(೯-೧೬) 
(೧೦-೭೮೩-೯೮) 
(೧೦-೪೭) 
(೩-೧೨೮)(೬-೪೦) 
(೩-೬೮) 
(೧೦-೭೯) 
(೪-೬೮) 
(೬-೫೩/(೭-೫) 
(೫-೪೬) 

(೭-೫) 

(೩-೧೨೬) 
(೩-೧೩೭) 
(೧೧-೨೦) 
(೨-೯೯) 

(೩-೯) 


ನಿಜವಸ್ತು 
ನಿಜಸತಿ 
ನಿಜಸಾಕ್ಷಿ 
ನಿಜಸಾಯುಜ್ಯ 


ನಿಜಸಾಯುಜ್ಯಪದವಿ 


ನಿಜಸುಖ 


ನಿಜಸುಖಧಾಮ 
ನಿಜಸುಖಸಾಗರ 
ನಿಜಸುಜ್ಞಾನ 
ನಿಜಾತ್ಮ 
ನಿಜಾನಂದ 
ನಿಜಾನಂದೈಕಪದ 
ನಿಜಾನಂದೈಕವಸ್ತು 
ನಿಜಾನುಭವ 
ನಿಜಾವಬೋಧ 
ನಿಜಾಶ್ರಯ 
ನಿಜೋನ್ನತಿ 

ನಿತ್ಯ 

ನಿತ್ಯಕರ್ಮ 
ನಿತ್ಯಜ್ಞಾನರೂಪ 
ನಿತ್ಯನಿರ್ಲಲ 
ನಿತ್ಯಮುಕ್ತ 


(೧೦-೧೦೪)(೧೦-೮೦) |ನಿತ್ಯಸಹಜಾನಂದ 


596 


(೧೦-೮೩) 
(೩-೧೦೪(೫-೭) 
(೧-೯೨) 
(೩-೩೪)(ಪಾ) 
(೧೦-೧೧೮) 
(೧-೮/(ಪಾ) 
(೧೦-೧೭/(೧೦-೨೧) 
(೧೦-೨೨)(೩-೫೦) 
(೬-೧೭೬-೭೧) 
(೮-೨೪) 

(೧೧-೧೭) 
(೧೦-೭೫) 

(೩-೪೩) 
(೧೦-೧೦೮)(೬-೨೩) 
(೧೦-೧೧೦) 
(೭-೧೮) 

(೩-೧೪೯) 
(೧೧-೧೮)(೩-೨೧) 
(೪-೬೬) 

(೭-೧೧) 
(೨-೨೧)(೩-೩)/(ಪಾ) 
(೧-೨೧(೧೦-೯೬) 
(೫-೪೦) 

(೧೦-೬೯) 
(೧೦-೧೮೧೦-೩೧) 
(೧೦-೩೨)(೧೦-೩೩) 
(೧೦-೩೫)(೧೦-೬೩) 
(೫-೪೧)(೫-೫೨) 
(೫-೫೬) 

(೩-೫೦) 


ನಿತ್ಯಸುಖ 
೨೪) 


ನಿತ್ಯಸುಖ 
ನಿತ್ಯಸ್ಸುರಿತ 
ನಿತ್ಯಾನಂದ 


ನಿತ್ಯಾನಂದ 
ನಿತ್ಯಾನಂದವಿಗ್ರಹನು 
ನಿದಾಘ 

ನಿದಾನ 

ನಿದಾನಿಸಿ 

ನಿದಾನಿಸು 


ನಿದಿಧ್ಯಾಸ 


ನಿದ್ರಾನಂದ 
ನಿಬದ್ಧಿಸು 
ನಿಬಿಡ 
ನಿಬಿಡದಜ್ಞಾನ 
ನಿಮಿತ್ತ 
ನಿಮಿತ್ತಕಾರಣ 
ನಿಮಿಷ 
ನಿಮ್ನನಾಭಿ 
ನಿಯಮ 
ನಿಯಮಧ್ಯಾನ 
ನಿರಂಗ 
ನಿರಂಜನ 
ನಿರಂತರ 
ನಿರತಿಶಯ 
ನಿರಭಿಮಾನ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೦-೧೯)(೧೦ - |ನಿರವಧಿ 


ನಿರವಯವ 
(೩-೮೫) ನಿರವಸ್ಥೆ 
(೫-೫೪) ನಿರಸ್ತ 
(೩-೯೯) ನಿರಸ್ತಮಾಯೆ 
(೧೦-೧೭) ನಿರಾಕಾರ 
(೩-೨೪)(ಪಾ) ನಿರಾಗ 
(೯-೪೯) ನಿರಾಲಂಬ 
(೬-೨೬) ನಿರಾವರಣ 
(೨-೩೦) 
(೩-೧೦೫)(೬-೭೫) |ನಿರಾವಿಲಾತ್ಮಕ 
(೨೩-೧೦೦) ನಿರಾಳ 
(4-೧೫೬-೫೫) ಕಯ(ನಿರಾಳಯೋಗಿ 
(೬-೫೧೬-೫೨) [ನಿರೀಹ 
(೬-೫೩) ನಿರುತ 
(೧೯-೨೯) ನಿರುಪಮವಸ್ತು 
(೩-೧೩೫) ನಿರುಪಾದಿ 
(೧೦-೫೫) ನಿರುಪಾದಿರೂಪನು 
(೬-೧೧) ನಿರುಪಾಧಿ 
(೧-೧೨)(೨-೧೦೨) [ನಿರುಪಾಧಿಕ 
(೪-೬೭)(೬-೧೮) 
(೯-೨೦) ನಿರುಪಾಧಿಕನಿಜತ್ವ 
(೧೦-೪೫) ನಿರುಪಾಧಿನಿಜಸುಖ 
(೧೦-೧೯೬-೭೯) |ನಿರುಪಾಧಿಸೌಖ್ಯ 
(೧-೧೯) ನಿರೋಧಬಡಿಪ 
(೧0-೬೯೬-೨೩) [ನಿರ್ಗುಣ 
(೪-೧೦)(೪-೫೪) 
(೬-೬೬) 
(೬-೪೬) ನಿರ್ಗುಣನಿ್ವಿಕಲ್ಪಿಕ 
(೧೦-೩೯) ನಿರ್ಗುಣಬ್ರಹ್ಮ 


597 


(೪-೩೪)(೪-೬೯) 
(೧೦-೩೩) 
(೬-೬೮) 

(೧೧-೫) 

(೬-೩೨) 

(೬-೭೮) 

(೩-೫೨) 
(೧೦-೬೫(೫-೫೩) 
(೩-೧೦೮)(೪-೬೯) 
(೫-೫೭) 
(೧೧-೧೮) 
(೧-೫೪)(೩-೬೮) 
(೧೦-೮೧) 

(೪-೪) 

(೯-೧೧) 

(೭-೧೬) 
(೧೧-೨೩) 
(೧೦-೫೭) 
(೪-೫೪) 
(೭-೧೫೮-೨೪) 
(೯-೪೨) 

(೬-೬೨) 

(೯-ಓ) 

(೧೦-೭೭) 
(೪-೩೦) 
(೧೦-೧೧೯)(೧೦-೮೩) 
(೧೧-೧೬)(೧೧-೫) 
(೬-೭೮) 

(೬-೬೮) 

(೩-೫೨) 


ನಿರ್ಗುಣವಸ್ತು 
ನಿರ್ಗಣವಾದನಿಜಪದ 
ನಿರ್ಗಣಾರಾಧನೆ 


ನಿರ್ಗುಣಾಷ್ಟಾಂಗ 
ನಿರ್ಜರದೇವ 
ನಿರ್ಣಯ 
ನಿರ್ಣಯಿಸಲಲಿದು 
ನಿರ್ಣಯಿಸೆ 
ನಿರ್ದ್ವಂದ್ವ 
ನಿರ್ಬಧರೂಪ 
ನಿರ್ಭರ 
ನಿರ್ಭರದ 
ನಿರ್ಮಮತೆ 
ನಿರ್ಮಮತೆ 
ನಿರ್ಮಯತೆ 
ನಿರ್ಮಲಚಿತ್ತ 
ನಿರ್ಮಲಚಿತ್ತು 
ನಿರ್ಕಲಜ್ಞಾನೈಕಸಾರ 
ನಿರ್ಮಲಾತ್ನಜ್ಞಾನ 
ನಿರ್ಮಾನ 
ನಿರ್ಮಾಯ 
ನಿರ್ಕಾಲ್ಯಂ 
ನಿರ್ದೇಪ 
ನಿರ್ವಾಣ 
ನಿರ್ವಾಸನೆ 
ನಿರ್ವಾಸನೆ 


ನಿರ್ವಾಸನೆಯಭೂಮಿ 


(೧೧-೪)(೩-೧೦೫) 
(೩-೧೫/(ಪಾ) 


(೧-೧ಬ(ಪಾ)(೧೧-೨೨) 


(೧೧-೬) 

(೬-೩) 

(೧೧-೩೦) 
(೧೧-೬)(೫-೧೧) 
(೩-೧೦) 
(೧೦-೧೦೭) 
(೫-೩೫) 

(೩-೮೧) 

(೩-೫೦) 

(೨-೪೨) 
(೧೦-೧೯) 
(೧೦-೮೩೬-೩೩) 
(೧೦-೭೭) 

(೩-೩) 

(೧೦-೬೭) 
(೩-೯)(ಪಾ) 

(೮-೬) 
(೧-೧೯(೩-೧೦೫) 
(೧-೫೪)(೮-೨೬) 
(೧೦-೧೨೧) 
(೧೦-೪೦) 
(೧-೪೦)(೪-೫೩) 
(೧೦-೧೦೮) 
(೧೦-೬೫) 
(೧೧-೧೫೬-೩೪) 
(೬-೭೬) 
(£೬) 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ನಿರ್ವಿಕಲ್ಲ 
ನಿರ್ವಿಕಲಕ 
ನಿರ್ವಿಕಲ್ಪಸಮಾಧಿ 
ನಿರ್ವಿಕಲ್ಲಸಮಾಧಿಸಿದ್ದಿ 
ನಿರ್ದಿಕಾರ 
ನಿರ್ವಿಷಯ 
ನಿರ್ವ್ಯಾಜ 
ನಿವಾತಸ್ಥಲದದೀಪ 
ನಿಶ್ಚಲಾತ್ಮಕ 

ನಿಶ್ಚಿಂತ 
ನಿಶ್ಚಿಂತಸುಖ 
ನಿಶ್ಚೇಷ್ಟ 

೨ಬ 

ನಿಶ್ಚೇಷ್ಟೆ 

ನಿಶ್ಚೆಯಸ 
ನಿಶ್ಚೇಯಸಾಟ್ಟಾಸಿ 
ನಿಷ್ಟಭ 

ನಿಷ್ಫಲ 
ನಿಷ್ಠಲಾರಂಭ 
ನಿಸರಂಗಚಿದಂಬುಧಿ 
ನಿಸ್ತರಂಗಚಿದಬ್ಬಿ 
ನಿಸರಂಗಾಂಬೋಧಿ 
ನಿಸರಂಗಾಬ್ಬಿ 
ನಿಸಹ 

ನಿಸಹರಿಗೆ 


ನಿಸಂಗ 


೬ ೬ 


ನಿಸಂಗ 
ನಿಸ್ತಂಗತಿ 


ನಿಸ್ಸಂಗಿ 


598 


(೬-೬೬) 
(೬-೪೨(೬-೫೫/(ಪಾ) 
(೬-೬೩)(೬-೬೮ 
(೬-೭೧) 
(೧೧-೫) 
(೭-೧೦) 
(೧೧-೨೩೮-೨೪) 
(೬೬೩) 
(೫-೧೮) 
(೧೦-೮೪) 
(೫-೬೦) 
(೬-೪೨)(೧೦- 


(೬-೬೩) 

(೧-೪೨) 

(೧-೩೨) 

(೫-೨೧) 

(೩-೫) 

(೨-೪) 

(೪-೪೭) 

(೬-೫) 

(೧೦-೭೪) 

(೯-೪೧) 
(೧-೨೦)(೬-೯) 
(೧೧-೩) 
(೧೦-೩೦)(೧೦-೭ಬ) 
(೧೦-೮೩/(೧೦-೮೪) 
(೧೦-೬೬-೬) 
(೬-೨೪) 
(೬-೧೬) 


ನಿಸಂಗೋsಯಂ' 
ನಿಸೀಮ 
ನೀಗಿಕಳೆ 
ನೀಜ 
ನೀತಿಹೋತ್ರ 
ನೀರ 
ನೀರಡಿಕೆ 
ನೀರಧಿದ 
ನೀರನೆ 
ನೀರಲ್ಲ 
ನೀರುಕಲಕು 
ನೀರೆತೆರೆ 
ನೀಲ 
ನೀಲಗಡೆ 
ನೀಲರುಚಿ 
ನುಗ್ಗುಮಾಡು 
ನುಚ್ಚುಮಾಡಿ 


ನೆಗಳಿದ 
ನೆನಹಡಗು 
ನೆನಹಿನುಡಿಗೆ 


ನೆನೆಯಬಾರದಚಿಂತ್ಯ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೦-೯೮) 
(೪-೩೪) 
(೨-೩೦) 
(೨-೯) 
(೪-೨೧) 
(೪-೬೦) 
(೨-೧೫) 
(೫-೪೨) 
(೩-೧೩೪)(ಅಂ) 
(೫-೪೨) 
(೫-೪೨) 
(೬-೩೯) 
(೩-೨೮) 
(೨-೪೪) 
(೪-೩೬) 
(೬-೩) 
(೨-೬೨) 
(೪-೨೭) 
(೧೦-೭೦) 
(೬-೨೩) 
(೬-೭೦) 
(೧೧-೨೫) 
(೧೦-೧೦೯) 
(೧-೪೪) 
(೩-೧೭)(೩-೬) 
(೧೦-೧೧೩ 
(೨-೧೦) 
(೨-೬೨) 
(೮-೧೦) 
(೪-೬೨) 


ನೇತಿಗಳೆ 


ನೈಮಿತ್ತಕರ್ಮ 
ನೈವೇದ್ಯದುಪಚಾರ 
ನೋಟಕ 
ನೋಟಬೇಟ 


ನೌಕಾಸ್ತಂಭಸಂಸ್ತಿತಕಾಕ 


ನ್ಯಾಯದವ 


ಪಂಚಕರಹರ 
ಪಂಚಕೃತ್ಯ 
ಪಂಚಕೋಶ 
ಪಂಚಕ್ಷೇಶ 

೩೦) 
ಪಂಚಕ್ಷೇಶಪಾಶ 
ಪಂಚವದನ 
ಪಂಚವಿಂಶತಿತತ್ತ್ವ 


ಪಂಚವಿಧವಿಷಯೇಚ್ಛೆ 


ಪಂಚವಿಧಸಂಸ್ಥಾನ 
ಪುಚಾಕು 
ಲು 


ಪಂಚೀಕರಣ 


ಪಂಚೀೇಕೃತ 


ಪಂಚೀಕೃತಂಗಳು 


599 


(೧೦-೧೨೧)(೧೦-೪) 
(೩-೪೫)(ಪಾ) 
(೩-೭೯)(ಪಾ)(೪-೫) 
(೮-೩೬) 

(೩-೪೬) 

(೧೦-೬೯) 
(೧೦-೫೮) 
(೧೧-೨೧) 
(೧-೨೧) 
(೧೧-೧೭) 
(೩-೧೩೫) 

(೨-೭೮) 

(೬-೪೮) 

(೧೦-೯೭) 


fob 


(೩-೧೫೦)(ಸಂ) 
(೩-೧೫೦) 
(೩-೧೮)(ಸಂ) 
(೧೦-೮೮)(ಸಂ)(೬- 


(೩-೭೧)(ಸಂ) 
(೩-೧೫೦)(ಸಂ) 
(೩-೧೫೦)(ಸಂ) 
(೨-೮೯)(ಸಂ) 
(೩-೪೧)(ಅಂ) 
(೨-೧೦೮/ಪಾ1ಅಂ) 
(೪-೧೪) 
(೪-೧ಬ(ಪಾ)(೪-೨೬) 
(೪-೧೬) 
(೪-೧೪) 


ನ ದ್ದ” 
ಸ್ತಿ 
ಕ್ರ 


ಎ 11] 


ಲ್ವ 
ಕ 
«GL 


5 
5 


2 
21 
ಸ 
೯ 
ಣೆ 
2೬ 
ಲ. 
ಗ್ದ 


ಪರಕೆಪರ 
ಪರಚೀಕರಣತತ್ತ್ವ 
ಪರತತ್ತ್ವ 
ಪರತತ್ತ್ವಾಸಕ್ತ 
ಪರತರ 
ಪರತರವಸ್ತು 
ಪರಬೊಮ್ಮ 


ಪರಬ್ರಹ್ಮ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೮-೫) 

(೨-೬೭) 

(೨-೮೦) 

(೮-೧೬) 

(೩-೨೯) 

(೧೦-೭೧) 
(೩-೩೩)(ಪಾ) 
(೬-೬೪) 
(೧೨೧೨) (೧೦- 


(೩-೧೭) 
(೪-೩೯)(ಸಂ) 
(೧-೧) 

(೧೧-೮) 

(೩-೭೨) 
(೧೦-೬೧) 
(-೧೦೮)(ಅಂ) 
(೩-೨೩-೯೭) 
(೫-೬೧೭-೨೦) 
(೪-೫೬) 
(೪-೯(ಸಂ) 
(೧-೩೭/(೧೧-೫) 
(೨-೩) 

(೪-೭೦) 

(೬-೫೪) 
(೧೦-೫೯(೧೦-೬೦) 
(೧೧-೯೪-೭೧) 
(೮-೧೫೮-೨೬) 
(೮-೩೦) 
(೧೦-೧೧೫/(೧೦-೬೬) 


(೧೧-೨೦)(೪-೪೪) 
(೪-೪೨೪-೪೦ 
(೪-೫೨)(೪-೫೬) 
(೪-೬೭)(೮-೨೧) 
(೮-೨೩೮-೨೪) 


ಪರಮ (೧೦-೩೫) 
ಪರಮಕರುಣಾಶರಧಿ (೬-೪) 
ಪರಮಪದ (೬-೭೧)(೭-೧ಬ) 
ಪರಮಪದಸುಖ (೧೦-೮೮) 
ಪರಮಪಾತಕರು (೮-೧) 
ಪರಮಶಾಂಭವಬೋಧೆ (೬-೪೬) 
ಪರಮಹಂಸಾಶ್ರಮ (೧೦-೯೨) 
ಪರಮಾಕಾಶನು (೧೦-೬೧) 
ಪರಮಾಕಾಸ (೩-೯೯) 
ಪರಮಾತ್ಮ (೧೦-೬೬) 
ಪರಮಾತ್ಮಪದ (೧೦-೪೭೭-೧೦) 
(೭೬-೧೧೫ೀ೭-೧೩) 
(೭-೧೪೭-೧೬) 
(೭-೧೮೭-೧೯) 
(ಒ-.೨೦/(೭-೨೧) 
(೭-೨೨)(ಸಂ)(೭.೨೩) 
(೭-೪೭-೬) 
(೭-೭(೭-ಸೂ) 
ಪರಮಾನ (೧೦-೪೦) 
ಪರಮಾನಂದ (೧೦-೨೬) 
ಪರಮಾನಂದ (೧೦-೫/(೩-ಏ)(ಪಾ) 
(೭-೧೩) 
ಪರಮಾನಂದಪದ (೧-೮೯-೩೭) 
ಪರಮಾನಂದರಾಜ್ಯ (೧೦-೭೯) 
ಪರಮಾರ್ಥ (೪-೭೦)(೯-೩೬) 


600 


ಪರಮಾರ್ಥಗತಿ 
ಪರಮಾರ್ಥಜೀವ 
ಪರಮೇಶ್ವರನು 
ಪರಮೋದಾರ 
ಪರರತಿಶಯ 
ಪರವಸ್ತು 


೯೧) 


ಪರಶಿವ 

ಪರಶು 
ಪರಶುಮೃಗಾಭ..... 
ಪರಸತಿ 
ಪರಹಿತವಮಾಳರು 
ಪರಾಗಾವಳಿ 
ಪರಾತ್ಮ 
ಪರಾನಂದ 


ಕ 
₹1 
GL 
೨ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೪-೩)(ಪಾ) 

(೯-೩೦) 
(೧೦-೭೯)(ಅಂ) 
(೯-೩೭) 
(೮-೨) 


(೧೦-೪೯)(೧೦- 


(೧೦-೯೩)(೫-.೨೦) 


(೫-೫೦)(೫-೫೭) 
(೬-೫) 
(೪-೭೨)(ಅಂ) 
(೨-೫೬) 
(೬-೯೨)(ಅಂ) 
(೨-೯೩) 

(೯-೩) 
(೧೦-೪೦) 
(೯-೨೯) 


(೧೧-೧೮)೧೧-೨೨) 


(೪-೭೦) 
(೩-೯೧) 
(೧೧-ಸೂ)(ಅಂ) 
(೫-೩೦) 

(೪-೩) 

(೧-೪೭) 
(೨-೬೧)(೩-೬೩) 
(೮-೩) 


(೧೦-೧೨೨) ೨-ಇ೪ಲ 


(೩-೧೩೫ 
(೧-೫೨) 
(೧೦-೨೫) 


ಡ. ಟಿ 
ಥರದ್ದು 
ಆ. ದಿ 2 ಲ 

ಧ್ರ 


೬. ಓ ಓಟ. ಓ. 


ಸ 
ಇ 
ಚ 
6 


ರ್ಣಾಹಾರ 


I: £1 
“ 
GL 


ಜ. ಓಡ UU ಓಟ WU 
ಸ ಸಸ ॥ ಕ 8 
ಶಶ ಶ್ರ ಟ್ರ 


ಪಾಣಿಯೆಪಾತ್ರೆ 
ಪಾತಕ 
ಪಾತಕರು 
ಪಾತಕಿ 
ಪಾತಾಲಗಂಗೆ 


ಪಾತ್ರ 


601 


ರೋಕ್ಷಾನಂತಸುಖ 


(೯-೨೫) 
(೩-೧೩) 
(೧೦-೧೨೩) 
(೨-೧೦೮)(ಅಂ) 
(೫-೩೦) 
(೧-೯೭) 
(೨-೭೦) 
(೧-೧೧) 
(೬-೭೧) 
(೧೦-೧೦೪) 
(೨-೭೩) 
(೧-೫೧)(ಅಂ) 
(೮-೧೫) 
(೨-೭೪) 
(೧೧-೧೦) 
(೬-೧೪೬-೩೫) 
(೨೨೬೭) 
(೨-೯೨)(ಅಂ) 
(೧೦-೧೦೩) 
(6-೯) 
(೧-೩೨) 
(೪-೨೩)(೪-೨೫) 
(೧೦-೧೦೩) 
(೧-೧೦) 
(೩-೭) 
(೧-೪೨) 


(೧೧-೨೪)(೧೦-೧೨೬) 


(೩-೮) 
(೧-೪೭) 
(೪-೩೮) 


ಪಾದರಜ 
ಪಾದಾಂಬುಜ 
ಪಾದ್ಯ 
ಪಾಪಚ್ಛೇದರೂಪ 
ಪಾಪಾಚಾರರು 
ಪಾಮರನು 
ಪಾಯು 
ಪಾರಮಾರ್ಥಿಕ 


ಪಾರಮಾರ್ಥಿಕಜೀವ 


ಪಾರಮಾರ್ಥಿಕನಿಜ 
ಪಾರಮಾರ್ಥಿಕನು 
ಪಾರುವ 


ಪಾವಕ 
ಪಾವಕಾಂಬಕ 
ಪಾವನ 
ಪಾವನಾಂಘ್ರಿ 
ಪಾವನಾಶ್ರಮ 
ಪಾಶಭಂಜನ 
ಪಾಶವೆಂಟು 
ಪಾಷಂಡ 
ಪಿಂಡಾಂಡ 
ಪಿತ್ಥತಲೆಗೇರು 
ಪಿವಾಕಿ 
ಪಿಪೀಲಿಕಾಂತವು 
ಪಿಶುಣ 
ಪಿಸುಣರು 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೧೦೨) 
(೧೧-೮) 
(೧೧-೧೨) 
(೬-೪೬) 

(೮-೨) 

(೧-೪೫) 
(೪-೨೩)(೪-೨೪) 
(೧೦-೧೬(೧೧-೯ 
(೯-೨೪)(ಪಾ) 
(೯-೨೯)(೯-೨೯) 
(೯-೩೭) 
(೧೦-೧೧೧) 
(೯-೩೫) 
(೪-೩೦) 
(೧೦-೪೯)(ಅಂ) 
೨-೧೭) 
(೪-೪೬೪-೫7) 
(೧೧-೩೦)(ಅಂ) 
(೧-೧೦) 
(೯-೪೫) 
(೧೦-೮೭) 
(೩-೧೫೦) 
(೩-೧೨)(ಸಂ) 
(೧-೩೧) 
(೪-೪೮/(೪-೬೪) 
(೫-೫೬) 
(೭-೨೪)(ಅಂ) 
(೨-೨೪) 
(೨-೫೩) 

(೮-೨) 


ಪುಣ್ಯಶೈಲ 
ಪುಣ್ಯಸುಚರಿತರು 
ಪುಣ್ಯಾಕರ 
ಪುಣ್ಯಾರಣ್ಯ 
ಪುನರಪಿ 
ಪುನರಾವರ್ತಿ 
ಪುರಸಂಹರ 
ಪುರುಷ 
ಪುರುಷಾರ್ಥಪರರು 
ಪುಷ್ಪದುಪಚಾರ 
ಪುಷ್ಪವಾಟ 

ಪುಸಿ 


ಪುಸಿಕಾಳಲಾ 
ಪುಸಿನಾಮರೂಪು 
ಪುಸಿಮಾಯೆ 


ಪೂಜಕಪೂಜ್ಯಭಾವ 
ಪೂಜಾಸ್ಥಿತಿ 
ಪೂಜ್ಯಪೂಜಕಭೇದ 
ಪೂರ್ಣಬ್ರಹ್ಮ 


602 


(೩-೨೮) 
(೧-೧೦) 
(೨-೯೮) 
(೧೦-೨೨) 
(೧೦-೧೦೭) 
೨-೯೭) 
(೧೧-೨೪) 
(೯-೩) 
(೬-೯೨)ಅಂ) 
(೨-೪೬) 
(೫-೧೧) 
(೧೦-೧೧೪) 
(೬-೯೨)(ಅಂ) 
(೧೦-೧೧೭) 
(೯-೩) 
(೧೧-೧೫) 
(೬-೧) 
(೪-೬)(೬-೩೦) 
(೮-೧೧)(೮-೨ಬ 
(೮-೩೨)(೮-ಸೂ) 
(೯-೩೦) 
(೪-೩೫) 
(೪-೫೫)(ಪಾ) 
(೪-೮7೮-೨೯) 
(೮-೮) 

(೧೧-೪) 
(೧೦-೧೧೯) 
(೧೧-೨೧) 
(೧೦-೪೪)(೧೦-೪೫) 
(೫-೪೩) 


ಪೂರ್ಣಭಾವ 
ಪೂರ್ಣಸಚ್ಚಿತ್ಸುಖ 


ಪೂರ್ತ 


ಪ್ರಚಂಡಕುಂಡಲ 
ಪ್ರಜ್ಞಾನ 

ಪ್ರಜ್ಞಾನ 

ಪವ 
ಪ್ರತಿಕೂಲ 
ಪ್ರತಿಫಲಿಸಿ 
ಪ್ರತಿಬಂಧ 
ಪ್ರತಿಬಿಂಬ 
ಪ್ರತಿಬಿಂಬಚಂದರು 
ಪ್ರತಿಭಾ 

ಪ್ರತಿಮೆ 

ಪ್ರತಿಷ್ಠೆ 

ಪ್ರತ್ಯಕ್ಕು 


ಪ್ರತ್ಯಕ್‌ಪ್ರಕಾಶ 


ಅನುಬಂಧ ೬ - ಮುಖ್ಯಪದ ಸೂಚೆ 


(೧೦-೮೧) 
(೧೧-೧೪) 
(೨-೧೦೦)/ಪಾ) 
(೧-೨೩) 

(೩-೧೧೯ 
(೨೦-೮೮) 

(೪-೨೭) 

(೪-೧೨) 

(೪-೧೩) 

(೩-೨೫) 

(೨-೭೯) 

(೩-೨) 

(೩-೬೬) 

(೨-೨) 

(೨-೨-1) 

(೮-೩೮) 

(೧೦-೫೯) 

(೭-೧೮) 

(೬-೬೬) 

(೧೦-೭) 
(೧೦-೧೯೩-೧೦೯) 
(೫-೨೯) 

(೧೧-೨೧) 

(೫-೮) 
(೬-೮೮(೬-೮೯ಪಾ) 
(೮-೧೪) 

(೮-೩೨) 

(೧೦-೬೫) 
(೩-೬೫)(ಪಾ) 
(೩-೭೯)(ಪಾ) 


(೩-೧೪೧) 
(೧೦-೫೨) 
(೩-೧೪೮) 
(೧೦-೧೨೫/(ಪಾ) 
(೧೦-೩೨)(೩-೧೪೬) 
(೩-೧ಸೂ)(ಪಾ) 
(೩-೩೧)(೩-೩೪) 
(೩-೫೨)(ಪಾ) 
(೫-೩೭)(ಪಾ) 
(೧೦-೩೫) 
(೧೦-೯೫೪-೩೧) 


ಪ್ರತ್ಯಗಾತ್ಮಪರಾತ್ಪರೈಕ್ಯವು (೩-೨೨)(ಪಾ) 


(೩-೨೬)(ಪಾ) 
(೭-೧೫) 
(೧-೨೧) 
(೧೧-೧೧) 
(೬-೭೯) 


ಪದಕಿಣೆಯೆಂಬುದುಪಚಾರ (೧೧-೧೮) 


HA 


603 


(೨-೭೨) 
(೧೦-೫೫) 
(೩-೬೪) 
(೧೦-೫೦) 
(೩-೧೫೦) 
(೪-೩೨೯-೮) 
(೬-೧೯) 

(೧೧-೫) 

(೮-೪) 

(೬-೮೯) 
(೩-೫೫)(೩-೬೩)(ಪಾ) 
(೧೦-೬೭)(೯-೧೨) 


ಪ್ರಾಣ (೩-೪೧)(ಪಾ) 
ಪ್ರಾಣ೦ಗಳು (೩-೪೪) 
ಪ್ರಾಣಪಂಚಕ (೪-೨೬)(ಪಾ) 
ಪ್ರಾಣಮಯಮಾತ್ಮಾನ (೩-೫೮)ಪಾ) 
ಪ್ರಾಣಾದಿಪಂಚಕ (೪-೨೦) 
ಪ್ರಾಣಿಜಾತಗಳು (೪-೧೬) 
ಪ್ರಾಣೇಂದ್ರಿಯ (೩-೪೮೩-೫೩) 
ಪ್ರಾತಿಭಾಸಿಕ (೯-೨೪)(ಪಾ) 

(೯-೨೮)(ಪಾ) 
ಪ್ರಾತಿಭಾಸಿಕಜೀವ (೯-೨೭)(೯-೩೦) 
ಪ್ರಾತಿಭಾಸಿಕನು (೯-೩೪)(೯-೩೫) 
ಪ್ರಾಪ್ತರು (೯-೩) 
ಪ್ರಾಪ್ಯನು (೬-೨()(ಪಾ) 
ಪ್ರಾರಬುಧ (೧೦-೯೧) 
ಪ್ರಾರಬುಧವಶ (೧೦-೮೪) 
ಪ್ರಾರಬ್ಧ (೧೦-೮೩) 
ಪ್ರಾರಬ್ಧಕರ್ಮ (೧೦-೧೨೨)(೬-೫೨) 
ಪ್ರಾರಬ್ಧಕರ್ಮ (೭-೧೧) 
ಪ್ರೇತನಿಲಯನಿವಾಸ (೯-೪೯) 
ಪ್ರೇತಭಮಿ (೧೦-೧) 
ಪ್ರೇರಕನು (೩-೩೫) 
ಪೌಢ (೧೦-೮೨) 
ಫಣಿವಿಭೂಷಣ (೧೧-೩೦) 

ಬ 

ಬಂಜೆ (೧೦-೪೩) 
ಬಂಟರು (೨-೯೫) 
ಬಂಡ (೨-೮೧) 
ಬಂಧನ (೧೦-೩೧) 
ಬಂಧಮೋಕ್ಷ (೧೦-೩೧)(೧೦-೩೫) 
ಬಕ (೧-೪೯) 


ಬಗುಳುವ 

ಬಗೆ 
ಬಗೆಯಡಗು 
ಬಗೆಯಳಿದಬ್ರಹ್ಮ 
ಬಗೆವಳು 
ಬಟ್ಟಬಯಲು 
ಬಟ್ಟಿ 


ಬಡಿಗಲ್ಲು 
ಬಡಿಶ 

ಬಣಗು 

ಬತ್ತಳಿಕೆ 

ಬತ್ತು 

ಬದಿಗ 
ಬದ್ದರೂಪ 
ಬದ್ಧ 
ಬದ್ಧಮಾಯಾವರಣ 
ಬದ್ಧಮೌನ 
ಬದ್ಧರು 
ಬದ್ಧವಗು 
ಬದ್ಧವಹ 
ಬದ್ಧಿಸು 

ಬಧಿರ 

ಬನ್ನ 
ಬನ್ನಪಡು 
ಬನ್ನಬಡು 
ಬಯಲಬಳಲಿಕೆ 
ಬಯಲಬಳಲಿಕೆ 
ಬಯಲಭ್ರಮೆ 


ಬಯಲು 


604 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೬೬) 
(೨-೧೦೫) 
(೬-೨೪) 
(೧೦-೯೮ 
(೨-೨೧) 

(೨-೬) 
(೧-೨೨)(೧೦-೧೦) 
(೨-೧೩೮-೧೯) 
(೨-೭೨) 
(೨-೭೨) 
(೨-೩೪) 

(೬-೧) 

(೨-೨೬) 
(೨-೯೫ 
(೩-೩೦) 
(೧೦-೩೨)(೩-೧೨) 
(೧೦-೬೩) 
(೧೦-೫೩) 
(೨-೧೨) 
(೩-೧೪೩) 
(೩-೩೬) 
(೩-೧೩೬) 
(೧-೨೮) 
(೧೦-೩೧) 
(೨-೯) 
(೫-೧೧೫-೫೧) 
(೧೦-೫೪) 
(೨-೪) 
(೨-೩೦೨-೭೭) 
(೨-೪೪-೪೮) 


ಬರಿದೆ 
ಬರಿದೇಭ್ರಾಂತಿ 
ಬರಿಯಂಬರ: 
ಬರಿಯರಿ 
ಬರಿಯರಿವು 


ಬಲನಿಷೂದನ 
ಬಲಿ 
ಬಲುಬಟ್ಟಿ 
ಬಲುಭುಜಗ 
ಬಲುಮೆ 


ಬಲುವಿಡಿದು 
ಬಲುಹು 
ಬಲುಹುರಿ 
ಬಲ್ಲಗುರು 
ಬಲ್ಲಯೋಗಿ 
ಬಲ್ಲವರು 

ಬವಣೆ 

ಬಸವ 

ಬಸವಳಿ 
ಬಹುಭವಮಾಲೆ 
ಬಹುಭಾಷ 
ಬಹುಭೇದಾವಲಂಬನ 
ಬಹುವತ್ತರ 
ಬಹುವಾಸಿಪಂಥ 
ಬಹುಶಾಸ್ತ್ರವಾಸನೆ 
ಬಳಲಿಸು 

ಬಳಲು 


ಅನುಬಂಧ ೬ - ಮುಖ್ಯಪದ ಸೂಚಿ 


(೫-೩೬)(೫-೪೩) 
(೧-೫೦೨-೯೩) 
(೧೦-೯೮) 

(೩-೭೬) 

(೩-೧೦೩) 
(೩-೧೦೨)(೩-೧೨೬) 
(೩-೨೯)(ಪಾ)(೩-೯೫) 
(೨-೪೬) 
(೬-೧)(ಅಂ) 

(೩-೪) 

(೫-೫೪) 
(೧-೪೮೨-೬೧) 
(೨-೬೬) 

(೩-೧೩) 
(೧೦-೧೧೦) 
(೧೦-೧೧) 

(೩-೧೬) 

(೩-೫೨) 
(೧-೨೫೨-೪೮) 
೨-೪೭) 

(೧-೪೩) 
(೧೦-೧೨೨-೧೦೦) 
(೯-೩೨) 

(೨-೨) 

(೮-೭) 

(೯-೨೧) 

(೧೦-೮) 

(೧೦-೧೪) 

(೮-೩೩) 

(೧-೪೮) 


ಬಳಿಕ 
ಬಾಣಂತಿಸೂಳೆ 


ಬಾದರಾಯಣ 


ಬಾಧಕ 
ಬಾಯಬನ್ನಣೆ 
ಬಾಯಬ್ರಹ್ಮ 
ಬಾಯಮಾತು 
ಬಾಯರಿವು 
ಬಾಯಿಕಿಸಿ 
ಬಾಯಿಬಡಿ 
ಬಾಯಿಬಡಿಕರು 
ಬಾಯಿಮಾತು 
ಬಾಯೊಳಗೆಬ್ರಹ್ಮ 
ಬಾಹ್ಯಕರಣಗಳು 


ಬಾಹ್ಕುರ್ವಿಕಲ್ಛವಾಧಿ 
ಬಾಹ್ಯಪ್ರವಣ 
ಬಾಹ್ಯಾಭ್ಯಂತರ 
ಬಿಂಗ 

ಬಿಂದು 

ಬಿಂಬ 
ಬಿಂಬಪ್ರತಿಬಿಂಬ 
ಬಿಗಿವಡೆ 
ಬಿತ್ತರಿಸಿ 
ಬಿತ್ತರಿಸು 
ಬಿದ್ದಪಾಡು 
ಬಿನುಗು 
ಬಿನುಗು 
ಬಿನ್ನಯಿಸು 
ಬಿನ್ನಹಮಾಡು 


605 


(೨-೧೮) 
(೨-೧೦೬) 
(೪-೧ಸೂ)(ಅಂ) 
(೬-ಸೂ)(ಅಂ)(೯-ಸೂ) 
(೧೦-೪೨) 
(೫-೩೮) 
(೩-೧೧) 
(೮-೨೬) 
(೩-೧೧) 
(೨-೭೮) 
(೨-೨೯) 
(೧-೩೨) 
(೨-೭೫) 
(೧೦-೯೭) 
(೩-೭೭) 
(೬-೬೧) 
(೩-೧೪೧) 
(೬-೫೫) 
(೭-೮) 
(೮-೨೫) 
(೧೧-೨೧) 
(೪-೪೭)(ಪಾ) 
(೧-೩೭) 
(೯-೩೪) 
(೮-೨6) 
(೨-೧೭) 
(೧೦-೧೦೯) 
(೭-೭) 
(೯-೪) 
(೧೧-೬) 


ಬೀಜಪಂಚಕ 
ಬೀಯ 
ಬುತ್ತಿಗಳ್ಳ 
ಬುತ್ತಿತೀರು 
ಬುದಬುದಾಕಾರ 
ಬುದ್ಧ 
ಬುದ್ಧಿಗೆಮಿಗಿಲೆನಿಸಿ 
ಬುದ್ಧಿಯಗತಿ 
ಬುದ್ಧಿಯಭಾವ 
ಬುದ್ಧಿಯವೃತ್ತಿ 
ಬುದ್ಧಿವೃತ್ತಿ 
ಬುದ್ಧಿವೃತ್ತಿಜಡ 
ಬುದ್ಧಿಸಾಧನ 
ಬುಧ 
ಬೂಟಕವು 
ಬೆಕ್ಕನೆ 
ಬೆಗಡಬೀರು 
ಬಿಚ್ಚದ 

ಬೆಚ್ಚಿ 


ಚ 


ಬೆಚೆ 
ಚ 


(೧೦-೨೫)(೬೫೨) | ಬೆಸಗೆ 
(೨-೪೧) ಬೆಸಗೊಂಬ 
(೪-೬೧) ಬೆಸಸು 
(೧೦-೧೦೦)(೧೧-೧೯] ಬೆಳಕಿನಬೆಳಕು 


(೩-೮೧)(೬-೨೫) |ಬೆಳಕಿನಮೊತ್ತ 
(೮-೧೧) ಬೇಗೆ 
(೮-೧೮)ಸಂ) ಬೇಟೆ 
(೮-೨೬) ಬೇಳ್ವಯ 
(೧-೪೧) ಬೊಮ್ಮ 
(೨೯೬) ಬೋಧೆ 
(೪-೩೩) ಬೋಧ್ಯ 
(೯-೧೪) ಬೋಳಯಿಸಿ 
(೨-೧೨೦) ಬ್ರಹ್ಮ 
(೮-೩) 

(೧೦-೧೨೦) 

(೬-೫೪) 

(೧೦-೯೫೩-೧೧೭) 

(೬-೮೪) 


(೧೦-೩೭)(೩-೧೩೭) ಬಹ್ಮಚರ್ಯಾದ್ಯಾಶ್ರಮ 
(೩-೧೨೭)(೯-೧೪) | ಬಹ್ಮಚಿಂತೆ 


(೧೦-೩೯) ಬ್ರಹ್ಮತೇಜಃಕೂಟ 
(೮-೧ ಬ್ರಹ್ಮದಗಟ್ಟಿ 
(೨-೫೪) ಬ್ರಹ್ಮನಿಷ್ಠೆ 
(೮-೭) ಬ್ರಹ್ಮಪಟ್ಟಿ 
(೨-೩೯) ಬ್ರಹ್ಮಮಾಯೆ 
(೨೬೨) ಬ್ರಹ್ಮರು 
(೨-೮೪) ಬ್ರಹ್ಮವನುಡಿ 
(೩-೧೦೦)(೬-೧೨) | ಬಹ್ಮವಿದ್ಯಾಭ್ಯಾಸ 
(೩-೧೦೪) ಬ್ರಹ್ಮವಿದ್ಯೆ 
(೩-೭೨) 


606 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೪೩) 

(೧-೨೫) 

(೮-೪) 

(೫-೧೯) 

(೧೦-೨೪) 

(೧೦-೯) 

(೨-೨) 

(೯-೨) 

(೮-೫) 

(೧೦-೩೮) 
(೧೦-೬೩) 

(೧-೭) 
(೧-೧೩/(ಅಂ)(೧-೧೮) 
(೧೦-೪೮(೧೦-೪೯) 
(೧೦-೮೦(೧೦-೮೩) 
(೨-೨೪೨-೮೮ 
(೩-೮೪)(೫-೩೮) 
(೫-೫೦)(ಅಂ) 
(೧೦-೧೧ಬ(೧೦-೩೭೦) 
(೧-೧೦) 

(6-೯) 

(೧೦-೧೧೭) 
(೧೦-೭೭) 

೨-೭) 

(೮-೬) 

(೨-೮೮) 

(೨-೯೩ 
(೧-೪೪)(ಪಾ) 
(೨-೧೦೪)(ಪಾ) 
(೩-೧೦)(ಪಾ) 


ಬ್ರಹ್ಮವಿಷ್ಣುಮಹೇಶ್ವರ 


3 
6 
ಲ 
9 
ಚ 


( 
೧ 


ಶ್‌ 
al 
೭ 
೧ 
GL 


EEE EEE LG 
fee 
ಲಿ. “೦ ಶೌ ಶ್ರ ಭಟ್ಟ 
೪. ಟಟ. ಔಿ (ಕ ಭ್ರ A 
al 8 Oo 

ಲ ಆರಿ ೫ 
bl ೮. a 


ಭಂಡ 
ಭಕ್ತಿರಿಸೋಪಭೋಗ 
ಭಕ್ಷಣ 

ಭಜಕರು 


ಭವತ್ಕಾರುಣ್ಯದೃಷ್ಟಿ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೦-೮೦) 
(೧೦-೯೬) 
(೩-೬೬) 
(೩-೬)(ಪಾ) 
(೪-೪೦) 
(೬-೫೨) 
(೧೦-೨೫) 
(೩-೭೧)(೫-೫೮) 
(೪-೬೬)(೩-೧) 
(೪-೫೮)(೪-೬೪) 
(೮-೧೨೮-೪) 
(೪-೪೮ 
(೪-೪೯) 
(೬-೮೯) 
(೧೦-೧೧೩) 


ಭ 


(೩-೪೪/(೫-೧೭) 
(೨-೨) 

(೭-೨೩) 
(೨-೨೫) 
(೧೦-೯೦) 
(೧-೩೮) 
(೩-೧೧೯ 
(೫-೨೨) 
(೫-೨೧) 
(೧-೫೪)(ಅಂ)(೬-೩ 
(೭-೨೪)(ಅಂ) 
(೭-೧)ಅಂ) 
(೨-೪ಲ) 

(೭-೪) 


ಭವದಬೇರು 
ಭವಬಂಧ 
ಭವಬೀಜನಾಶನ 
ಭವಭಯಹರ 
ಭವಭವದ 
ಭವಭವದಿ 
ಭವಮಾಲೆ 
ಭವರಹಿತಯೋಗಿ 
ಭವಾನೀ 
ಭವೌರಿಕಪ್ರಭೇದನ 
ಭಸಿತ 

ಭಾಂಡ 
ಭಾಗಲಕ್ಷಣೆ 
ಭಾಗಿಸು 
ಭಾಪವಿದ್ಯೆ 
ಭಾರ್ಗವ 
ಭಾರ್ಗವನು 
ಭಾವಜ್ಞಾನ 
ಭಾವಭೇದ 
ಭಾವಭೇದಭ್ರಾಂತಿ 


ಭಾವಭೇದಭ್ರಾಂತಿರೂಪು 


ಭಾವಭಾಂತಿ 
ಭಾವಶುದ್ಧಿ 


ಭಾವಾಭಾವ 


(೧-೨೦) 

(೧-೩೯) 
(೧೦-೧೧೨) 
(೬-೯೨)(ಅಂ) 
(೧೦-೧೧೨) 
(೨-೯) 

(೧-೩೯) 
(೧-೧೭)(ಪಾ) 
(೧-೧)(ಅ೦) 
(೧-೫೪) 
(೧-೫೪)(೧೧-೨೫) 
(೩-೭೦) 
(೫-೩೦)(ಪಾ) 
(೨-೨೮ 

(೫-೧೨) 
(೨-೫೬)(ಅಂ) 
(೧೦-೧೨೩)(ಅಂ) 
(೬-೫೧) 
(೧೦-೮೭೫-೬) 
(೧೧-೧೮) 
(೯-೧೯) 

(೭-೭) 
(೨-೧೦೧)(೪-೪೨) 
(೬-೮೪) 

(೬-೩೬) 
(೧೦-೮ಏ(೨-೧೦) 
(೨-೭೬) 

(೨-೯೯) 

(೬-೩೦) 
(೧೦-೬೧) 


ಭಾಳ 
ಭಾಳಲೋಚನ 
ಭಿಕ್ಷಾಪಾತ್ರೆಗೆ 
ಭಿನ್ನಕಲ್ಪನೆ 
ಭಿನ್ನಜೀವರು 
ಭಿನ್ನಬುದ್ಧಿ 
ಭಿನ್ನಭಾವನೆ 
ಭಿನ್ನಭೂತವ್ರಾತರೂಪ 
ಭೀಮ 
ಭುಜಂಗ 
ಭುಜಗರಜ್ಜು 
ಭುಜಗಳನೀಗಿಕಳೆ 
ಭುಜಬಲ 
ಭುವನಶ್ರೇಣಿ 
ಭುವನಸ್ತೋಮ 
ಭುವನೇಶ 
ಭೂಜ 
ಭೂತತನು 
ಭೂತತ್ವ್ವ 
ಭೂತದಯೆ 
ಭೂತಪಂಚಕ 


(೨-೪೮) 
(೧-೫೪)(ಅಂ) 
(೨-೨೮) 
(೧೦-೪೪) 
(೯-೧೩) 
(೧೦-೩೧) 
(೧೦-೭೮) 
(೧೦-೪೪) 
(೭-೨೪)(ಅಂ) 
(೪-೬) 
(೬-೨೪) 
(೨-೫೬) 
(೨-೪೩) 
(೪-೬೨) 
(೧೦-೧೨೫) 
(೯-೪೯)(ಅಂ) 
(೮-೧೮) 
(೩-೪೨)(ಪಾ) 
(೪-೨೩) 
(೧೧-೩) 


(೩-೩೨)(ಸಂ)(೪-೧೬) 


ಭೂತಪಂಚಕದೇವತೆಗಳು (೪-೨೯)(ಪಾ) 


ಭೂತಪಂಚಕವು 
ಭೂತಪತಿ 
ಭೂತವೇತಾಳ 
ಭೂತಸ್ತೋಮ 
ಭೂತಾಂಶ 
ಭೂತಾದಿ 
ಭೂತಾದಿ 
ಭೂಭೇದ 


(೪-೧೩) 
(೯-೪೯)(ಅಂ) 
(೧೦-೧) 
(೪-೪೪) 
(೪-೧೪) 
(೪-೧೧) 
(೪-೧೨) 
(೫-೪೪) 


ಭೂಮಿಕೆ 


ಭೂಮಿಕೆಗಳು 


ಭೂಮಿಜಲತೇಜೋಃ... 


ಭೂಮಿತ್ರಯ 
ಭೂಮಿತ್ರಿತಯ 
ಭೂರಿ 

ಭೂವಿತೆ 

ಭೂಷಣ 
ಭೂಷಣವಮಾಡು 
ಭೃಂಗಾಯಮಾಣ 
ಭೇದದಲಭೇದ 
ಭೇದಭಾಂತಿ 
ಭೇದವಾದ 
ಭೇದವಾದಿ 
ಭೇದಾಪತ್ತಿ 
ಭೈರವ 

ಭೋಕ್ತೃ 


ಭೋಕ್ಷತ್ವ 

ಭೋಗ 
ಭೋಗಭ್ರಾಂತಿ 
ಭೋಗಲೋಭರು 
ಭೋಗಲೋಲುಪತೆ 
ಭೋಗಸಾಕ್ಷಿಕ 
ಭೋಗಾಪೇಕ್ಷೆ 
ಭೋಗಾಭಿಲಾಷರು 
ಭೋಗಾಭಿಲಾಷೆ 


608 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೭೮೬-೪೨) 
(೬-ಸೂ) 
(೧೦-೫)(೬-೪) 
(೩-೧)(ಸಂ) 
(೬-೪೧)(ಸಂ) 
(೬-೨೮)(ಸಂ) 
(೧-೧೧೪-೫೨) 
(೧-೬)(ಪಾ) 
(೮-೧೬) 
(೧-೨೩) 
(೧-೫೪) 
(೧೦-೯೨) 
(೩-೨೦) 
(೧-೩೧)(ಪಾ) 
(೩-೧೪೭) 
(೫-೫) 
(೯-೪೯)(ಅಂ) 
(೧೧-೧೭) 
(೩-೩೪)(ಪಾ) 
(೩-೬೦)(ಪಾ)(೪-೫) 
(೪-೫೬) 
(೩-೫೮)(ಪಾ) 
(೧೧-೧೭೪-೫) 
(೧-೨೪)ಸಾ) 
(೧೦-೯) 
(೨-೩೦) 

(೩-೯೦) 
(೧೦-೮) 
(೨-೩೫) 
(೧೦-೭) 


ಭೋಗಾಸಕತಿ 
ಭೋಗಾಸಕ್ತಿ 


ಭೋಗ್ಯ 
ಭೌತಿಕ 


ಭೌತಿಕದೇಹ 
ಭ್ರಮತೆ 
ಭ್ರಮರ 
ಭ್ರಮರಾಂಬಾ 
ಭ್ರಮರಾಂಬಿಕೆ 
ಭ್ರಮಿತರಿಗೆ 
ಭ್ರಷ್ಟ 

ಭ್ರಷ್ಟರು 


ಭ್ರಾಂತಿ 


ಭ್ರಾಂತಿಕಲ್ಪಿತ 
ಭ್ರಾಂತಿಜನ್ಯಕ 
ಭ್ರಾತೃ 

ಭ್ರಾಮಕಗಳು 


ಮಂಕುಹಿಡಿ 
ಮಂಗಳಾತ್ಮ 
ಮಂಜಮೊಟ್ಟೆ 
ಮಂಜಾಗಿ 
ಮಂಜೂಷ 
ಮಂಡ 
ಮಂಡಲ 
ಮಂಡಲೀಕೃತ 
ಮಂಡೆ 


ಅನುಬಂಧ ೬ - ಮುಖ್ಯಪದ ಸೂಚೆ 


(೧-೩೩) 
(೨-೯೮) 
(೪-೫/(೪-೫೬) 
(೧೧-೧೭) 


(೧೦-೩೨೩-೩೫) 


(೪-೧೬) 
(೧-೫೧) 
(೧೦-೭೨) 
(೬-೬೪) 
(೧-೨)(ಅ೦) 
(೧೧-೨೪)(ಅಂ) 
(೮-6) 
(೩-೧೧೦) 
(೭-೧) 
(೧-೬೮-೧೬) 
(೮-೩೭) 
(೫-೬೦೯-೮) 


(೮-೩೧)(೯-೧೫) 


(೨-೯೩) 
(೧೦-೬೯) 


ಮ 


(೫-೧೬) 
(೫-೧೭) 
(೮-೫ 
(೮-೧೦) 
(೬-೧) 
(೨-೨) 
(೩-೧೩೧) 
(೮-೩೮) 


(೨-೧೧೨-೮೧) 


ಮಣಿ 
ಮಣಿಗಣಸೂತ್ರ 
ಮಣಿಮಂತ್ರಔಷಧ 
ಮಣ್ಣಬೆನಕ 
ಮತದಾಚರಣೆ 
ಮತವಿಭೇದ 
ಮತಾಂತರ 
ಮತಿಗಗೋಚರ 
ಮತಿಗವಿಷಯನು 
ಮಥನ 

ಮಧಿಸಿ 
ಮಧಿಸಿತಿಳಿದರು 
ಮದಗಜ 


609 


(೧೦-೧೧೯) 
(೫-೫೩) 
(೮-೨೯) 
(೧-೧೩) 
(೯-೧) 
(೬-೬೨) 
(೧-೨೩) 
(೨-೨೫) 
(೧೦-೪೬)(೨-೧೦) 
(೨-೧೬) 

(೮-೨) 

(೧-೨) 

(೨-೮೯) 
(೨-೫೭) 
(೮-೩೧) 
(೦-೮೩೩-೩೭) 
(೪-೪೯) 
(೧೦-೮೭) 
(Q-೪9(೬-೬೦) 
(೨-೩೭) 
(೮-೩೧) 

(೮-೩) 

(೫-೪೯) 
(೪-೪೩) 
(೧೦-೫೧) 
(೧೦-೫೦) 
(೫-೬೧) 
(೧-೧೫) 

(೫-೩) 
(೧೦-೧೦೨) 


ಮದನಕದನ 
ಮದನಜ್ಞಾಲೆ 
ಮದನಾತುರ 
ಮದನಾರಿ 
ಮದ್ದಲೆ 
ಮದ್ದುಗುಣಿಕೆ 
ಮಧುಘೃತ 
ಮಧುರ 
ಮಧುರತೆ 
ಮಧುಸೂದನ 
ಮಧ್ಯಕಾಲದಬ್ರಹ್ಮ 
ಮನದಲಿರಾಯಪಟ್ಟ 
ಮನದವಿಕೃತಿ 
ಮನದಿವಾಕ್ಕಾಯ 
ಮನದೆರಕ 
ಮನನ 


ಮನನಕಾಲ 
ಮನನಾದಿ 
ಮನನಾರ್ಥ 
ಮನವರಿ 
ಮನವಾರ್ತೆ 
ಮನವಿಡು 
ಮನಸಿಜ 
ಮನುಮುನಿ 
ಮನೆವಾರ್ತೆ 
ಮನೋನಾಶ 
ಮನೋಮಯಾತ್ಮ 
ಮನೋರಾಜ್ಯತ್ವ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೭೭) ಮನ್ನಿಸು 
(೨-೯೩) ಮನ್ಮಥ 
(೨-೯೧) ಮಮಕರಿಸಿ 
(೩-೧೫)(ಅಂ) ಮರಣದುರಿ 
(೩-೪೯) ಮರವೆ 
(೧-೩೭) ಮರಳಿಡಿದೊಡೆ 
(೨-೩೨) ಮರಳುಮಾನವ 
(೯-೩೩) ಮರಳುಹಿಡಿದವ 
(೩-೧೩೮)(೮-೧ಬ) |ಮರೀಚಿ 
(೧೦-೧೨೫)(ಅಂ) ಮರೀಚಿಕಾಂಶ 
(೬-೮೬) ಮರೀಚಿಕಾಜಲ 
(೧೦-೯೭) ಮರುಳ 
(೯-೩೯) ಮರುಳರು 
(೧-೨೩)(ಸಂ) ಮರುಳುಮಾತು 
(೬-೪೬) ಮರೆ 
(೧-೧೫)(ಪಾ) ಮರೆತೂ 
(೬-೪೯)(ಪಾ)(೬-೬೬) |ಮರೆವೆ 
(೬-೮೫) ಮರ್ಕಟ 
(೬-೪೮) 

(೧-೧ಬ/(ಪಾ) ಮರ್ತ್ಯ 
(೧0೧-೭) ಮಲಕೂಪ 
(೩-೧೭) ಮಲಮೂಲ 
(೧-೨೯) ಮಲಿನ 
(೧೦-೯೬) ಮಲಿನಪ್ರಧಾನ 
(೨-೬೯)(ಅಂ) ಮಲಿನವಾಸನೆ 
(೨-೪೬(ಸಂ) ಮಲ್ಲಿಕಾರ್ಜುನ 
(೨-೧೨)(೨-೬)(೬-೮) 

(೧೦-೧೦೮) 

(೩-೫೯)(ಪಾ) 

(೬-೭೨) 


610 


(೧-೪) 
(೮-೧)(ಅಂ) 
(೩-೩೮೩-೮೫ 
(೯-೬) 

(೮-೩೪) 
(೬-೮೩) 
(೧-೩೩) 
(೧-೩೭) 
(೮-೧೧) 
(೪-೬೧) 

(೪-೬) 
(೧೯-೨೯) 
(೫-೨೧) 
(೩-೧೨೭) 
(೧-೩೮) 

(೨-೨) 

(೩-೩೦) 
(೧-೩೧೧-೩೬) 
(೨-೩೨) 
(೧-೪೫)(೨-೫೮ 
(೨-೮ 

(೨-೮) 
(೩-೧೪೮)(೩-೩೦) 
(೫-೪೧) 
(೧೧-೧೦) 
(೧-೧೨)(ಅಂ) 
(೧೦-೧೨೫)(ಅಂ) 
(೧೧-೩೦) 
(೨-೧೦೮)ಅಂ) 
(೩-೧೫೦)(ಅಂ) 


ಮಲ್ಲಿಕಾರ್ಜುನದೇವ 
ಮಸಗಿ 


ಮಸಗು 
ಮಹತ್ತತ್ತ್ವ 
ಮಹದಾದಿತತ್ತ್ವ 
ಮಹಲಿಂಗದೇವ 
ಮಹಲಿಂಗರಂಗ 
ಮಹಾಕಾಶ 
ಮಹಾನುಭಾವ 


ಮಹಾಪ್ರಲಯ 
ಮಹಾಬ್ರಹ್ಮ 
ಮಹಾಮಾಯೆ 
ಮಹಾಮೋಹ 
ಮಹಿ 

ಮಹೇಶ 
ಮಹೇಶ್ವರ 
ಮಾಂಗಯ್ಯಕಂಕಣ 
ಮಾಂಡವ್ಯ 
ಮಾಂದ್ಯ 
ಮಾಂಸಮಯಪಿಂಡ 
ಮಾಟ 


ಮಾತರಿಶ್ಚಾಶನಭೂಷಣ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೫-೬೧)(ಅಂ) 
(೮-೩೮) 
(೧೧-೨೯) 
(೧೦-೧೦೦) 
(೧೦-೧೦೫) 
(೪-೫೦) 
(೫-೧೩) 
(೪-೧೨) 
(೧೦-೪೦)(೮-೪) 
(೧-೩)(ಅಂ) 
(೧೧-೨೭)(ಅಂ) 
(೪-೫೭) 
(೧೦-೧೦೫) 
(೧೦-೭೮) 
(೭-೩) 
(೧೧-೧) 
(೧೦-೬೯) 
(೧೦-೫೮) 
(೧೦-೧೨೪) 
(೨-೪೫) 
(೭-೨೪)(ಅಂ) 
(೨-೮೩)(ಅಂ) 
(೩-೧೦೧) 
(೧೦-೧೨೩)(ಅಂ) 
(೩-೨೯) 
(೩-೬೮) 
(೮-೧೫) 
(೯-೪೯)(ಅಂ) 
(೮-೧೫) 
(೨-೫೮ 


ಮಾನನಿಧಿ 
ಮಾನನಿಧಿ 
ಮಾನವಪಶು 
ಮಾನಸರಾಜಿ 
ಮಾನ್ಯ 
ಮಾಮದೇವ 
ಮಾಯಾಂಧಕಾರ 
ಮಾಯಾಂಶ 
ಮಾಯಾಕಾರ್ಯ 


ಮಾಯಾಜನಿತ 
ಮಾಯಾತತ್ವ್ವ 
ಮಾಯಾದೇವಿ 
ಮಾಯಾಧರ್ಮ 
ಮಾಯಾನಾಟಕಿ 
ಮಾಯಾಪಂಜರ 
ಮಾಯಾಪ್ರಪಂಚ 
ಮಾಯಾಪ್ರಬಂಧ 


ಮಾಯಾಭ್ರಮೆ 
ಮಾಯಾಭ್ರಾಂತಿ 
ಮಾಯಾಮಾನಿನಿ 
ಮಾಯಾರೂಪು 
ಮಾಯಾವರಣ 


ಮಾಯಾವಿಲಾಸ 


611 


(೩-೧೫) 
(೪-೨೧೬-೬೬) 
(೮-೧) 
(೧೧-೨೧) 
(೨-೫೧) 
(೭-೨೪)(ಅಂ) 
(೩-೧೨೫) 
(೯-೨೯) 
(೧೦-೧೧೧) 
(೮-೨೭) 

(೬-೨೬) 

(೬-೪೫) 

(೮-೩೩) 

(೪-೪೦) 

(೮-೯) 

(೮-೫ 

(೮-೧೧) 
(೧-೩೯)(೧೦-೩೫ 
(೨-೧೦೩/(ಪಾ) 
(೫-೪೭) 

(೫-೫೪) 
(೪-೭೧)(೫-೫೩) 
(೮-೩೪) 

(೮-೨೩) 
(೧-೩೧೦-೮೦) 
(೪-೪೩) 
(೫-೫೦)(ಪಾ) 
(೬-೧೫೯-೨೭) 
(೧೧-೧೯೪-೩೩) 
(೫-೬೯-೧೮ 


ಮಾಯಾಶಕ್ತಿ 
ಮಾಯಾಶಕ್ತಿಯಗುಣ 
ಮಾಯೆ 


ಮಾಯೆಯಳಿ 
ಮಾರ 
ಮಾರಸಂಹಾರ 
ಮಾರ್ಜಾಲ 
ಮಾರ್ದನಿ 
ಮಾಲ್ಯಸುಗಂಧ 
ಮಾಳರು 
ಮಿಡುಕು 
ಮಿಥುನೀಕರಿಸಿಕೊ 


ಮಿಥ್ಯ 


ಮಿಥ್ಯಗಳು 
ಮಿಥ್ಯದಾರೋಪ 
ಮಿಥ್ಯಪ 
ಮಿಥ್ಯಾಜಾತಭೂತ 
ಮಿಥ್ಯಾಪ್ರಪಂಚ 
ಮಿಥ್ಯಾರೋಪ 
ಮಿಥ್ಯ 

ಮಿಸುಪ 
ಮೀಸಲಳಿವಾದ 
ಮುಂದಡಿಯಿಡು 
ಮುಂದಣಜನ್ಮಕರ್ಮ 
ಮುಂದಹುದು 
ಮುಕುರ 

ಮುಕ್ತ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೫-೪೦) 
(೫-೫/(ಸಂ) 


(೧೦-೬೮(೨-೨೯/೨-೭೬) 
(೨-೮೮(೪-೯(೮-೫) 


(೮-ಸೂ) 
(೩-೧೧)(ಪಾ) 
(೨-೭೦)(ಅಂ) 
(೧೦-೧೨೫/ಅಂ) 
೨-೭೩) 
(೧೦-೫೪) 
(೧-೪೧) 
(೧-೪೭) 
(೨-೭೨) 
(೨-೭೩) 
(೧೦-೩೫) 
(೪-೩೬)(೮-೨೦) 


(೮-೨೯)(೧೦-೪೨) 


(೧೦-೧೧೮) 
(೩-೬೫)(೩-೬೬) 
(೩-೨೨) 
(೪-೪೦) 
(೪-೯)(ಪಾ) 
(೫-೪6) 

(೮-೬) 


(೪-೫೦/೫-೧೫(೮-೨) 


(೪-೬೯) 
(೬-೮) 
(೧೦-೮೩) 
(೧೦-೮೫) 


(೩-೧೨೫/(೬-೩೧) 


(೧೦-೩೪) 
(೩-೧೨)(ಪಾ) 
(೩-೧೬೪ಪಾ) 
(೧೦-೮೨) 


ಮುಕಿಪದ 
ಮುಕ್ತಿಯಗತಿ 
ಮುಗಿದುಮುಚ್ಚಿದಕಣು 
ಮುಗುಳುನಗೆ 
ಮುಗ್ಧ 

ಮುಗ್ಧ 

ಮುಚ್ಚರ 
ಮುತ್ತೆರದಅಹಂಕಾರ 
ಮುದ್ದೆಗಬ್ಬಿಣ 
ಮುನಿಪ 

ಮುನಿಪತಿ 


ಮುನಿವರ್ಯ 
ಮುನೀಶ್ವರ 
ಮುನ್ನಲಿ 
ಮುನ್ನಲು 
ಮುನ್ನಲೇ 
ಮುಪ್ಪುರಿ 
ಮುಮುಕ್ಟು 
ಮುಮ್ಮಗ 
ಮುರಿದೀಡಾಡಿ 
ಮುಸುಕು 
ಮುಳಿದು 
ಮೂಕ 
ಮೂಕಜಡ 
ಮೂಕಭಾವ 
ಮೂಗ 
ಮೂಜಗ 


612 


(೩-೧೪೬)(೯-೪೨) 
(೩-೧೪)(ಪಾ) 
(೩-೧೧೮) 
(೨-೨೧) 
(೨-೨೧)(೧೦-೮೨) 
(೨-೧೮) 

(೨-೬೪) 
(೪-೧೧)(ಪಾ) 
(೩-೧೪೨) 
(೪-೨೨) 
(೩-೨೦)(ಅಂ) 
(೭-ಸೂ)(ಅಂ) 
(೧೧-೪) 

(೬-೪೧) 

(೩-೧೦) 
(೧೦-೮೬)(೩-೧೦೬) 
(೧೦-೪೧)(೬-೧೦) 
(೨-೧೦೩ 
(೧-೨೪)(ಪಾ) 
(೧೦-೧೨೩) 
(೧೦-೧೦೨) 
(೨-೮೧) 

(೨-೬೩ 
(೧೦-೫೩) 
(೧೦-೧೦೬) 
(೧೦-೧೦೩) 
(೧೦-೫೪) 
(೧-€)(ಅಂ) 
(೧-೫೪)(ಸಂ) 
(೧೦-೧೨೫)(ಅಂ) 
(೪-೭೨)(ಸಂ) 
(೫-೬೧)(ಅಂ) 
(೭-೨೪)(ಅಂ) 
(೮-೩೮) 


ಮೂಡಲು 

ಮೂಢ 

ಮೂಢಭಾವ 
ಮೂತ್ರದಗಂಡಿ 
ಮೂತ್ರದಬಚ್ಚಲು 
ಮೂರನೆಯಪ್ರಯೋಜನ 
ಮೂರನೆಯಭೂಮಿ 
ಮೂರನೆಯಭೂಮಿಕೆ 
ಮೂರವಸ್ಥೆ 


ಮೂರಾದವಸ್ಥೆ 
ಮೂರುಕಾಲ 


ಮೂರುಗತಿ 
ಮೂರುಗುಣ 
ಮೂರುಜೀವರು 
ಮೂರುತನು 


ಮೂರುಭೂಮಿ 
ಮೂರುಭೇದ 
ಮೂರುಲೋಕ 
ಮೂರುವಸ್ಥೆ 
ಮೂರುಶಕ್ತಿ 
ಮೂರುಹಮ್ಮು 
ಮೂರ್ಧ 
ಮೂಲದ್ಯಕ್ಕು 
ಮೂಲಪ್ರಕೃತಿ 
ಮೂಲಮುಟ್ಟ 
ಮೂಲಸಂಸೃತಿಬದ್ಧ 
ಮೂಲೋನ್ಮೂಲ 
ಮೂಹುರಿ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೦-೭೧) 
(೧೦-೭೧) 
(೧-೩೭)(ಪಾ) 
(೨-೮೧) 

(೨-೮೪) 

(೧೦-೭೬) 

(೬-೭೪) 

(೬-೨೭) 
(೧೧-೧೩೯(೧೧-7 
(೬-೩೮)(ಸಂ) 


(೭-೨೦)(ಸಂ)(೯-೪೦) 
(೭-೨೨)(ಸಂ7(೯-೧೨) 
(೨-೭೦)(೪-೬೦%(ಸಂ) 


(೭-೨೨)(ಸಂ) 
(೭-೨೨)(ಸಂ) 
(೭-೨೨)(ಸಂ) 
(೯-೯) 
(೭-೨೨)(ಸಂ) 
(೯-೯)(ಸಂ) 
(೬-೪೧) 
(೯-೩೧) 


(೧೧-೨೪(೭-೨೨) ಸಂ) 


(೩-೧೩೬)(ಸಂ) 
(೭-೨೨)(ಸಂ) 
(೭-೨೨)(ಸಂ) 
(೩-೯೯) 
(೩-೨೭)(ಪಾ) 
(೪-೪೪೮-೩೫) 
(೪-೩೫) 
(೨-೩೫ 
(೧-೫೪) 
(೩-೭೭) 
(೨-೭೩) 


(೧೦-೧೦೭)(೬-೪೮೪) 


ಮೃಗಮಿಥುನ 


ಮೃತ್ತಿಕೆ 


ಮೃತ್ಯುದೇವತೆ 
ಮೃತ್ಯುವಶ 
ಮೃದ್ದಾರುಶಿಲೆ 
ಮೆರೆದರಿದು 
ಮೆಲು 
ಮೆಲುವುದು 
ಮೇದಿನಿ 
ಮೇದಿನೀಪತಿ 
ಮೇಧಸ್‌ 
ಮೇರು 


ಮೇಳಯಿಪ 
ಮೇಳವಿಸಿ 
ಮೇಳವಿಸು 
ಮೈತ್ರಿ 
ಮೈದೋರದಿಹುದು 
ಮೈದೋರದು 
ಮೈಮರೆದಿದ್ದಕಾಲ 
ಮೊದಲನೆಯಭೂಮಿಕಿ 
ಮೊದಲಪ್ರಯೋಜನ 
ಮೊದಲಲ್ಲದಾತನು 
ಮೋಕ 

೦) 
ಮೋಕಕಾಂಕಕ 

ಪಿ ಪಿ 
ಮೋಕ್ಷವೆಂದು 
ಮೋಕಶಾಸ 

“a ವಿ 
ಮೋಕ್ಷಸಂದಿದ 
ಮೋಕ್ಷಾಂಗನೆ 


613 


(೨೯೨) 
(೫-೬೧)(ಅಂ) 
(೭-())(ಅಂ) 
(೯-()(ಅಂ) 
(೧೦-೭೩೫-೩೭) 
(೮-೧೬) 
(೨-೨೧) 
(೨-೨೨) 
(೧೦-೧೨೦) 
(೬-೨) 

(೩-೭) 
(೨-೨೨) 
(೨-೧೦೨)(೨೯ಲ 
(೧-೪೭) 
(೪-೩೦) 
(೧-೧೧)(ಅಂ) 
(೨-೬೨)(ಅಂ) 
(೫-೧)(ಅಂ) 
(೨-೪೮ 
(೧೦-೭೫) 
(೬-೩೬) 
(೭-೩) 
(೧೦-೧೩) 
(೧೦-೮) 
(೧೦-೨೯) 
(೬-೭೨) 
(೧೦-೭೫) 
(೧೦-೧೧೩) 
(೧-೫೩-೮) 
(೧೦-೩) 
(೧೦-೩೦) 
(೧-೩೫)(ಪಾ) 
(೧-೬) 
(೧೧-೨೫) 


ಮೋಕ್ಷಾನಂದದ 
ಮೋದ 

ಮೋದಿ 

ಮೋರೆ 

ಮೋಹ 
ಮೋಹರಿಪ 
ಮೋಹಾಂಧಕಾರ 
ಮೋಹಾವೇಶ 
ಮೌನ 
ಮೌನಮುದ್ರೆ 
ಮೌನಿಯು 
ಮೌಳಿ 


ಯಂತ್ರತಂತ್ರ 
ಯಜುರ್ಗತವಾಕ್ಕ 
ಯತಿ 

ಯಥಾರ್ಥ 
ಯಥಾರ್ಥಸ್ವಪ್ರಕಾಶ 
ಯಥೋಚಿತ 
ಯದ್ದೀಜತತ್ಫಲ 
ಯಮ 
ಯಮನಪುರಿಗೆಹೋಗು 
ಯಮಪಾಶ 
ಯಮಪುರಿ 

ಯಾಗ 

ಯುಕುತಿ 

ಯೋಗ 
ಯೋಗದಭ್ಯಾಸ 
ಯೋಗನಿದ್ರಾರೂಪಿಣಿ 
ಯೋಗರಿದ್ರೆ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೨-೧೦೪) 
(೩-೫) 
(೧೦-೧೦೨) 
(೨೬೬) 
(೧೦-೧೨೧) 
(೧೦-೧೨೫) 
(೨-೪೯) 
(೧೦-೧೦೧) 
(೭-೧೮) 
(೩-೧೫)(ಪಾ) 
(೧೦-೯೨) 
(೧-೧) 

ಯ 


(೨-೩೭) 
(೧೦-೬೦) 
(೨-೩೬)(೩-೨೩) 
(೯-೪೪) 
(೮-೩೬)(೪-೫) 
(೯-೧೦) 
(೮-೧೮) 
(೧೦-೧೯೬-೭೯) 
(೨4೨) 
(೩-೭೧) 
೨-೧೭) 
(೧೦-೫೬) 
(೧-೯) 
(೬-೪)(ಪಾ) 
(೧೦-೩೯) 
(೮-೩೫) 
(೬-೩೩) 


ಯೋಗವರ್ಗ 
ಯೋಗಸಹಜಾನಂದ 
ಯೋಗಸಿದ್ಧಿ 
ಯೋಗಾಂತರಾಯ 
ಯೋಗಾಭ್ಯಾಸ 
ಯೋಗಿ 


ಯೋಗಿಚರಿತ್ರ 
ಯೋಗೀಶ್ವರ 


(೧೦-೧೧೮) 
(೧-೧೫)(ಪಾ) 
(೨-೫೬೬-೯) 
(೬-೮೨) 
(೬-೮೧)(೬-೯೧) 
(೧೦-೪೧೦-೯೦) 
(೬-೯(೯-ಬ) 
(೧೦-ಸೂ) 
(೧೦-೧೧೪) 


ರ 


(೫-೧೬)(ಅಂ)(೫-೩೮) 
(೧-೨)(ಅಂ) 
(೨-೯ ೦)(ಅಂ) 
(೩-೨೮) 
(೫-೫೦)(ಅಂ) 
(೩-೧೦೯) 
(೯-೧೧) 
(೩-೫ಬ (೪-೬) 
(೮-೩೩)(೯-೮೦) 
(೨-೬೮/(ಅಂ) 
(೨-೭೪) 

(೬-೧) 
(೨-೮೫/(೨-೯೨) 
(೩-೧೪೦) 
(೩-೧೩೧) 
(೫-೧) 

(೫-೪೪) 
(೮-೧೫) 
(೬-೮೭) 
(೧೦-೬) 


ಅನುಬಂಧ ೬ - ಮುಖ್ಯಪದ ಸೂಚಿ 


ರಾಗದ್ವೇಷ (೧೦-೮೬) ಲಯ (೩-೧೪೩)(೬-೮೧) 
ರಾಜಯೋಗ (೧೦-೧೧೮)(೧೧-೭) (೬-೮೬೮-೩೧) 
(೬-೫೧) ಲಯಿಪಳು (೧೧-೧) 
ರಾಜರಾಜನ (೨-೬೩)(ಅಂ) ಲಲನೆ (೨-೮೨) 
ರಾಜಸ (೪-೧೩) ಲಲಿತವಹ (೧-೫) 
ರಾಟಾಳ (೩-೭೦) ಲವಣರಸ (೬-೬೪) 
ರಾಧೆ (೫-೫೧)(ಅಂ) ಲಿಂಗ (೫-೧೪) 
ರಾಮಣೀಯಕ (೨-೮೩) ಲಿಂಗತನು (೫-೧೭) 
ರಾವಣಿ (೨-೯೩)(ಅಂ) ಲಿಂಗದೇಹ (೩-೪೨)(ಪಾ) 
ರಾಹು (೩-೧೩೬)(ಅಂ) (೩-೪೪)(೩-೭೧) 
ರುಜುತರ (೧೧-೮) (೫-೧೪) 
ರುಜುಮಾಡು (೬-೪೯) ಲಿಂಗಭಂಗ (೫-೧೮) 
ರೂಪ (೩-೧೧೮) ಲಿಂಗಮುದ್ರೆ (೧-೪೩) 
ರೂಪಭೇದ (೯-೪೮) ಲಿಂಗಶರೀರ (೯-೧೭) 
ರೂಪುಗೆಡಿಸು (೧೦-೧೨೪) ಲಿಂಗಶರೀರಿ (೫-೧೫) 
ರೂಹುನಾಮ (೮-೧೩) ಲೀಲಾಜಾಲ (೨-೭೪) 
ರೇತಸ್ಸು (೨-೮) ಲುಬ್ಬ (೮-೨೪) 
ರೋಮಕೂಪನಿಮಗ್ನ (೧೦-೧೨೫) ಲೆಕ್ಕಣಿಕ (೪೧) 
ರೋಮರೋಮ (೩-೧) ಲೇಪ (೨-೭೭) 
ಲೇಪ (೬-೨೯)(೭-೨೦) 
ಲಂಪಟತ್ವ (೨೬೮ ಲೇಪವಡೆ (೫-೧೨) 
ಲಕ್ಷಣಾಖ್ಯೆವೃತ್ತಿ (೫-೩೯) ಲೇಸಿನಬಟ್ಟೆ (೬-೮) 
ಲಕಣೆ (೩-೧೯)(೩-೨೧) ಲೋಕವಾಸನೆ (೧೦-೧೪) 
is (೩-೨೩೫-೨೮) ಲೋಕಾಂತರ (೨-೧೦೧) 
(೬-೧೫) ಲೋಕಾನುಮತ (೩-೯) 
ಲಕ್ಷ್ಯ (೧೦-೬೦)(೩-೧೨೬) | ಲೋಚನ (೩-೨೯)(೮-೩೪) 
(೩-೨೩)(೩-೨೪) ಲೋಚನಕತ್ತಲಿಸು (೫-೫೬) 
(೬-೬೬) ಲೋಲಪ್ರೌಢೆ (೧-೮) 
ಲಕ್ಷ್ವಾರ್ಥ (೩-೨೨)(೫-೪) | ಲೋಹ (೨-೨೦) 
ಲೌಕಿಕ (೧೦-೭೦)(೧೦-೭೬) 


(೬-೧೫)(೬-೩೭) 


615 


ಲೌಕಿಕದವಾಸನೆ 


ವಂದಿಪರು 
ವಂದ್ಯ 
ವಚೋವಿಚಕ್ಷಣ 
ವನಜಭವ 
ವನಜಾಸನನು 
ವನರುಹಬಂಧು 
ವನಿತಾಸಕ್ತ 
ವಯೋನಿರೋಧನ 
ವರಗುಣಧಾಮ 
ವರಿಸು 

ವರೇಣ್ಯ 


ಶ 
ವರ್ಜಿಸು 


ವರ್ಣಧರ್ಮಾಶ್ರಮ 
ವರ್ಣಾಶ್ರಮ 


ವಸ್ತುಉಪಾಧಿ 
ವಸ್ತುನಿರ್ದೇಶ 
ವಸ್ತುಭೇದ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೩-೧೦) ವಸ್ತದುಪಚಾರ 
(೬-೨೯) ವಹ್ನಿ 
ವ ವಾಕುಷ 
(೧೦-೧೨೨) ವಾಕ್ಕಾರ್ಥ 
(೨-೧೦೮ ವಾಗಗೋಚರ 
(೧-೨) ವಾಗ್ದ್ಯಾಪಾರ 
(a ವಾಜ್ಯನಕಗೋಚರ 
(೬-೧)(ಅಂ) ವಾಜ್ಕನೋದೂರ 
(೫-೬೧) ವಾಚಾವಿಡಂಬನ 
(೧-೪೧) ವಾಚ್ಯ 
(೨-೩೭) ವಾಚ್ಯಲಕ್ಷ್ಯ 
ವಾಚ್ಯವೆರಡು 
(೨-೧೮ ವಾಚ್ಯಾರ್ಥ 
(4-೫೦-೧೦೮) 
(೨೨೩೯(೬-೧೦) ವಾದ 
(೧೦-೯೩) ಘಾ 
(೧೦-೯೪) ವಾದಿಗಳು 
(೧೧-೨೪) ಮಾಮುಭಾಗಿ 
(೩-೭೭) ಪಾರಿಣಂಕ್ಷ 
(೯-೪೩) ಹಾ 
(೨-೬೫)(ಅಂ) ಹಾಲ 
(೨-೩೭) ವಾರುಳ 
(೧೦-೮೯) ವಾರ್ತಾ 
(೧೦-೧೦೫)(೨-೧೦೧) | ವೌರ್ಥಕ್ಯ 
(೪-೧೫) 
(೯-೪೩) ವಾಸನಾಕ್ಷಯ 
(೧೦-೭೪) 
(೫-೬) ವಾಸನೆ 


616 


(೧೧-೧೩) 
(೧೦-೧೧೧) 
(೧೧-೨೭) 

(೬-೪೫) 

(೧೦-೫೦) 

(೬-೭೨) 

(೬-೪೦) 

(೧೦-೫೭) 

(೫-೩೭) 
(೩-೨೧)(೪-೧೧) 
(೩-೧೯) 

(೧೦-೬೦) 
(೩-೨೨)(ಪಾ)(೫-೪) 
(೬-೧೫) 

(೨-೩೭) 
(೧೦-೫೪)೧೦-೯ಬ 
(೩-೫೬) 

(೧-೧) 

(೫-೧)(ಅಂ) 
(೧-೧೧)(೪-೧) 
(೫-೧) 

(೨-೩೦) 
(೬-೮೮(೬-೮೯]ಪಾ) 
(ವ೨ಿ-೧೯)(೨-೮ಬ 
(೩-೧೬) 
(೬-೩೦)(೬-೩೧) 
(೬-೬) 

(೬-೯೦) 


ವಾಹಾವಿಶೇಷುನುಭವ 
ಎಂಧ್ಯಾದ್ರಿ 
ಎಂಶತಿ 
ವಿಕರಿಪುದು 
ವಿಕರಿಸು 
ವಿಕಲಮತಿ 
ವಿಕಲ 
೨೨ 

ವಿಕಾರ್ಯನು 
ವಿಕೃತಿ 
ವಿಕೃತಿಕರ 
ಎಕೃತಿಗಳಾರು 
ವಿಕೃತಿಯಿಲ್ಲದ 
ವಿಕೇಪ 

೦ 
ವಿಕ್ಷೇಪಪರಿಹಾರ 
ವಿಕೇಪಶಕಿ 

ಮಾ ಇರಿ 


ವಿಗಡ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೨-೬೭) 
(೭-೨೪)(ಅಂ) 
(೪-೧೧)(ಪಾ) 
(6-೧೩) 
(೪-೪೨) 
(೨-೬೨)(ಅಂ) 
(೪-೧೮)ಸಂ) 
(೯-೪೦) 
(೬-೬೨ (೯-೪೬) 
(೧೦-೨೮) 
(೮-೨೭) 
(೬-೨೧)(ಪಾ) 
(೬-೬೨) 
(೩-೧೨೫) 
(೬-೩ಿಲ(ಸಂ) 
(೪-೬೫) 
(೬-೮೧೬-೮೫ 
(೬-೮೬) 
(೪-೮(೫-೫ಬ 
(೯-೧೭) 
(೪-೪೪)(೬-೮೮) 
(೬-೮೯೮-೨೩) 
(೯-೧೭) 
(೬-೮೮ 
(೬-೧೨) 
(೧೧-೮) 
(೩-೬೦)(ಪಾ) 
(೨-೧೦೬) 


ವಿಟಚರಿತ್ರರು 
ವಿತ 


ವಿತಲೋಭ 
ವಿದಿತ 


ವಿದೇಹಕೈವಲ್ಯ 
ವಿದೇಹಮುಕ್ತಿ 
ವಿದ್ಯಾಭಾಸ 
ವಿದ್ಯಾವಿತತಿ 
ವಿದ್ಯೋನ್ಮಾದ 


ವಿಧಿಹರಿಹರ 
ವಿನಯೋಕ್ತಿ 
ವಿನಾದಮಯವಹಶಬ್ದ 
ವಿನಾಶ 

ವಿನಿನಿಷೇಧ 

ವಿನುತ 

ವಿನುತರು 


ವಿಪರ್ಯಾಸ 


617 


(೯-೨) 
(೧-೨೯)(೧೦-೧೩) 
(೨-೧೦)(೨-೧೦೬) 
(೩-೫) 
(೧೦-೧೧೬-೧೪೫ 
(೩-೧೭) 

(೬-೫೨) 
(೧೦೯೧)(೬-೪೨) 
(೫-೨೬) 
(೧೦-೧೧೯) 
(೨-೫೪) 

(೨-೮೭) 
(೪-೨೯)(ಸಂ) 
(೧೧-೧)(ಅಂ)(೫-೧) 
(೪-೩೯)(ಅಂ) 
(೪-೩೩)(ಅಂ) 
(೩-೧೭) 

(೪-೧೦) 

(೧೦-೬) 
(೧೦-೯೪) 

(೬-೭೭) 

(೧-೩ 

(೧೦-೭೫) 
(೨-೭೧) 

(೧-೪೭) 
(೨-೧೦೦) 
(೧-೨೬) 

(೫-೪೫) 


ವಿಭಾವಸು 
ವಿಭು 
ವಿಭ್ರಾಜಮಾನ 
ವಿಮಲಯೋಗಾನಂದ 
ವಿಮಾನ 
ವಿಯಲ್ಲತೆ 
ವಿರಂಚೆ 
ವಿರಕ್ಷ 

ವಿರಕ್ತಿ 

ವಿರತಿ 
ವಿರತಿಸುಖ 


ವಿವಸ್ವದಮೃತಮರೀಚಿ... 


ವಿಶ್ವ 

ವಿಶ್ವಗ 
ವಿಶ್ವನಿಯಂತ್ರ 
ವಿಶ್ವಸಂಹರ್ತ 
ವಿಶ್ವೇಶ 
ಎಶ್ಟೋದ್ಧಾರಣ 
ವಿಷಮಪಹಸಂಸಾರ 
ವಿಷಮವಹ 
ವಿಷಯಗ್ರಾಹಿ 
ವಿಷಯಬುದ್ಧಿ 
ವಿಷಯಲಂಪಟ 


ವಿಷಯವಿಹ್ವಲರು 
ವಿಷಯವ್ಯವಹರಣೆ 
ವಿಷಯಸುಖ 


ವಿಷಯಸುಖಿತ್ವ 
ವಿಷಯಾತ್ಮರುಷವೈದು 


(೨-೪೪) 
(೬-೫ಬ(೮-೩ಬ 
(೧೧-೨೧) 
(೬-೩೩) 
(೨-೧೦೦) 
(೪-೫೮) 
(೩-೧೫೦)(ಅಂ) 
(೩-೩) 
(೧-೩೦೧-೫೦) 
(೧೦-೮೨) 
(೬-೧೩) 
(೯-೪೯)(ಅಂ) 
(೧0-೬೭೯-೧೨) 
(೫-೨೪) 
(೫-೨೪) 
(೫-೨೪) 
(೭-೨೪)(ಅಂ) 
(೨-೧೦೮) 
(೧೦-೪೧) 
(೪-೬೧) 
(೩-೧೧೭) 
(೧-೫೧)(ಪಾ) 
(೧-೪೦೧-೫೨) 
(೩-೭) 

(೪-೩೪) 
(೭-೨೦) 
(೧-೪೮(೧೦-೨೮ 
(೬-೧೭) 
(೧೦-೧೮) 
(೩೪-೨೬)(ಪಾ) 


ವಿಷಯಾಪೇಕ್ಷೆ 
ವಿಷಯಾಸಕತಿ 
ವಿಷಯಾಸಕ್ತ 
ವಿಷಯಾಸ್ಟರ 
ವಿಷಯೇಚ್ಛೆ 
ವಿಷ್ಣು 


ವಿಸಟಂಬರಿ 
ವಿಸರ 
ವಿಸರ್ಜನೆಯೆಂಬು 
ವಿಸ್ತುರಿಸು 
ವಿಸ್ಪೂರ್ತಿ 
ವಿಹಿತರು 
ವೃಜಿನಲಿಂಗಶರೀರ 
ವೃತ್ತಕುಚಕುಂಭ 
ವೃತಿ 

ವೃತ್ತಿಕೆಡು 
ವೃಥಾ 
ವೃದ್ಧಾಚಾರ 
ವೃಶ್ಚಿಕ 
ವೃಷಭಾರೂಢ 
ವೆಕ್ಕಸ 
ವೆಕ್ಕಸವಾಗೆ 
ವೆಗ್ಗಳ 

ವೇದ 

ವೇದನೆ 
ವೇದಶಾಸ್ತ್ರ 
ವೇದಾಂತ 


ವೇದಾಂತವಿವರಣೆ 


618 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೬-೮೩) 
(೧೦-೨೧) 
(೧-೩೫)(೭-೨) 
(೨-೧೦೨) 
(೧೦-೧೯) 
(೫-೩೬)(ಅಂ) 
(೫-೫೦)(ಅಂ) 
(೧೧-೨) 

(೮-೨೭) 
(೧೧-೧೯) 
(೪-೨೩) 

(೪-೪೯) 

(೧-೧೯) 

(೬-೨೪) 

(೨-೯೮) 
(೩-೧೧೫)(೬-೯೦) 
(೧೦-೯೧) 
(೩-೩೯) 

(೨-೬೮) 

(೧-೩೬) 
(೭-೨೪)(ಅಂ) 
(೨-೫೨೨-೫೪) 
(೨-೩೧) 

(೩-೫೫) 

(೨-೩೮) 
(೬-೮೯)ಪಾ) 
(೧-೪೭೩-೫) 
(೧-೯೧೦-೭೩) 
(೬-೪)(ಪಾ)(೬-೪೩) 
(೫ಸೂ) 


ಬಟ್ಟ 
ವೇದ್ಯವಾಗದ 
ವೈದಿಕ 
ವೈದಿಕಲೌಕಿಕ 


ವ್ಯಾವಹಾರಿಕಜೀವ 
ವ್ಯಾವಹಾರಿಕಜೀವಗ 
ವ್ಯಾವಹಾರಿಕಜೀವನ 


ವ್ಯಾಸಮುನಿಪತಿ 


ವ್ಯೋಮ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೧೦-೫೧) 
(೩-೧೩೩) 
(೧೦-೭೦)(೧೦-೭೬) 
(೧೦-೯೪) 
(೧೦-೯೨) 
(೧೦-೧೦೧) 
(೧-೪೭) 
(೨-೧೦೧)(ಪಾ) 
(೫-೬) 

(೮-೩೫) 

(೨-೬೦) 
(೩-೮೯)(೬-೭೬) 
(೯-೩೮) 

(೯-೨೦) 

(೩-೯೭) 
(೧೦-೧೦೫(೬-೧ಏ 
(೧೦-೧೦೦) 
(೩-೪೧)(೩೪೧) 
(೪-೨೦)(೪-೨೪) 
(೧೦-೯೯) 
(೩-೪೯)(ಪಾ) 
(೯-೨೪)(ಪಾ) 
(೯-೨೬) 
(೯-೨೨)(೯-೨೫) 
(೯-೨೭)(೯-೩೦) 
(೯-೧೯) 

(೯-೨೩) 
(೧-೧೩)(ಅ೦) 
(೧-೧೦೬-೪೩) 
(೪-೪೪) 


ವ್ಯೋಮಕೇಶ 


ವತಿ 


ಶಶಾಂಕ 


619 


(೩-೧)(ಅಂ) 
(೭-೨೪)(ಅಂ) 
(೨-೩೬) 

ಶ 


(೫-೨೮) 
(೭..೨೪)(ಅಂ) 
(೫-೩೬)(ಅಂ) 
(೫-೬೧)(ಆಂ) 
(೩-೩೫) 
(೧೧-೨೪) 
(೨-೯೧)(ಅಂ) 
(೯-೨) 
(೪-೭)(ಸಂ) 
(೫-೩೬)(ಅಂ) 
(೪-೧೧) 
(೫-೪೫) 
(೬-೫೫(ಪಾ) 
(೬-೫೯) 
(೧-೧೯೫ಪಾ) 
(೩-೩)(ಸಂ) 
(೧-೫೦)(೧೦-೧೯) 
(೧೦-೯೯೧೧-೧೦) 
(೯-೩೮) 
(೧-೩೮) 
(೧೧-೨೯)(ಅಂ) 
(೨-೫೮) 
(೦-೭೩೦-೮೯) 
(೨-೯) 

(೪-೫೯) 


ಶಶಿ 
ಶಶಿವಿಷಾಣ 
ಶಸ್ತ್ರಶ್ರವಣ 
ಶಾಕ 
ಶಾಕದಲೂಟ 
ಶಾಖಾಗ 
ಶಾರ್ಜಿ 
ಶಾಲ್ಕನ್ನ 
ಶಾಸ 

ಪೆ 
ಶಾಸ್ತಜ್ಞಾನ 
ಶಾಸ್ತ್ರದವಾಸನೆ 
ಶಾಸ್ತ್ರಪ್ರಮೇಐ 
ಶಾಸ್ತವಾಸನೆ 
ಶಾಸ್ತ್ರಾರ್ಥ 
ಶಾಸ್ತಾರ್ಥಚಿಂತನೆ 
ಶಾಸೋಕ 

ಮೆ ಇರಿ 

ಶಿಕಷೆ 
ಶಿತಿಕಂಧರ 


ಶಿಲೋಚ್ಚಯ 
ಶಿವ 


ಶಿವಪಂಚಾಕ್ಷರಿ 
ಶಿವಭಾವ 

ಶಿವರಾತ್ರಿ 

ಶಿವಾಗಮ 
ಶಿಶ್ನೋದರಪರಾಯಣ 
ಶಿಷ್ಟ 

ಶಿಷ್ಟರು 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೧೨೩)(ಅ೦) ಶೀತಲ 
(೧೦-೪೩) ಶೀಲ 
(೩-೧೪೩) ಶುಂಠ 
(೧೦-೧೦೩) ಶುಕ 
(೧೦-೧೦೪) 
(೬-೫೮) 
(೨-೧)(ಅಂ) 
(೧೦-೧೦೪) 
(೧೦-೧೧೭೩)(೨-೩೮) 
(೩-೧೫) 

(೬-೯೧) 

(೬-೪) 

(೬-೨೯) 
(೬-೪೪೭-೪) 
(೧-೩೦)(ಸಾ) 
(೬-೪೫) 

(೬-೧೪) 
(೫-೬೧)(ಅಂ) 
(೬-೯೨)(ಅಂ) 
(೭-೮೭-೯) 
(೫-೬೧)(ಅಂ) 
(೭-೧)(ಅಂ) 
(೭-೨೪)(ಅಂ) 
(೧೦-ಖ)(ಸಂ) 
(೦-೯೪) 
(೧೦-೧೧೯) 
(೧೦-೩) 
(೫-೨(೧-೪ಬ 
(೨-೧೪)(೨-ಸೂ) 
(೫-೨೩) 


ಶುಕಮುನಿ 


ಶುಕಮುನೀಶ್ವರ 


ಶುಕಯೋಗಿ 


620 


(೯-೩೩) 
(೬-೭೪) 

(೭-೨) 
(೧೧-ಸೂ)(ಅಂ) 
(೩-೧೦೦)(ಅಂ) 
(೩-೧೪೯)(ಅಂ) 
(೩-೧೮)(ಅಂ) 
(೩-೨೭)(ಅಂ) 
(೩-೫೨)(ಅಂ) 
(೫-೬೦)(ಅಂ) 
(೯-೪೮)(ಅಂ) 
(೧-೧ಸೂ)(ಅಂ) 
(೧೦-ಸೂ) 
(೧೧-೬)(ಅಂ) 
(೫-೪೮) 
(೫ಸೂ)(ಅಂ) 
(೭.೨ಬ(೭-ಸೂ) 
(೮-೩೭)(೮-ಸೂ) 
(೧-೯)(ಅಂ) 
(೧೦-೧೨೪)(ಅಂ) 
(೪-ಸೂ) 
(೬-ಸೂ)(ಅಂ) 
(೯-ಸೂ) 
(೧-೧೩/(೧೦-೧೦೩) 
(೧೦-೩೦)(ಅ) 
(೧೦-೫೪)(ಅಂ) 
(೧೦-೮೪)(ಅಂ) 
(೧೦-೯೨)(ಅ೦) 
(೩-೧೧೨)(ಅಂ) 
(೩-೧೪)(ಅಂ) 
(೪-೧೯೬-೫೩) 


ಶುಕಯೋಗೀಂದ್ರ 


ಶುಕ್ಷರಜತಜ್ಞಾನ 
ಕ್ತಿ 

ಶುಕ್ಲ 
ಶುದ್ಧಬುದ್ಧವಿಮುಕ್ತ 
ಶುದ್ಧಬುದ್ಧಿ 
ಶುದ್ಧಬ್ರಹ್ಮ 
ಶುದ್ಧ ಮತಿ 
ಶುದ್ಧರತ್ನ 
ಶುದ್ಧವಸ್ತು 
ಶುದ್ಧವಾದದ್ದೈತ 
ಶುದ್ಧವಾದಾನಂದ 
ಶುದ್ಧಸ೦ವಿತ್‌ 


ಶುದ್ಧಸಂವಿನ್ಮಾತ್ರ 
ಶುದ್ಧಸಹಜಾನಂದ 
ಶುದ್ಧಸಾರ 
ಶುದ್ಧಸೂತಕಿ 
ಶುದ್ಧಸ್ಫಟಿಕ 

ಶುನ 

ಶುನಕ 


ಶೂದ್ರ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೬-೮೦)(೯-೪)(ಅಂ) | ಶೂನ್ಯಭಾವದನಿದ್ರೆ 


(೨-೪)(ಅಂ) 
(೩-೨೮)(ಅಂ) 


(೩-೬೮(ಅಂ)(೪-೩೫) 


(೬-೭೨) 
(೬-೭೪)(೭-೫) 
(೪-೪) 
(೮-೨೨) 
(೬-೨೪) 
(೪-೩೦) 
(೩-೧೧೭) 
(೬-೩೫) 
(೪-೪೪೬-೮೬) 
(೮-೩) 
(೩-೧೩೫) 
(೩-೧೨೧) 
(೮-೮) 
(೮-೨೮) 


(೧೦-೬೩)(೩-೧೧೪) 
(೩-೧೩೨)(೩-೧೩೬) 


(೩-೧೪೦) 
(೬-೮ 
(೩-೧೧೬) 
(೩-೧೨೪) 
(೫-೪೫) 

(೫-೭) 

(೨-೫೩) 
(೧-೪೪/(೨-೭ಜ 
(೫-೫೫) 
(೧೦-೧೦೬) 


ಶೂನ್ಯವಾದಿ 
ಶೂಲಕಪಾಲ 
ಶೂಲಧರ 
ಶೇಷಿತ 
ಶೈಲೇಶ 

ಶೈವ 


ಶ್ರೀಗಿರಿ 
ಶ್ರೀಗಿರಿಗಧೀಶ್ವರ 
ಶ್ರೀಗಿರಿನಾಥ 


ಶ್ರೀಗಿರಿಮಲ್ಲಿಕಾರ್ಜುನ 


ಶ್ರೀಗಿರೀಶ 
ಶ್ರೀಗಿರೀಶ್ವರ 


621 


(೬-೮೨) 
(೩-೮೪) 

(೯-0೧) 

(೧-೫೪) 
(೧೦-೪೩-೫೧) 
(೬-೧) 
(೧೦-೧೧೯) 
(೨-೧೦೧)(ಪಾ) 
(೫-೬) 
(೧-೧೭)(ಪಾ) 
(೬-೪೪)(ಪಾ) 
(೬-೪೬)(ಪಾ) 
(೬-೮೫ 
(೬-೮೯)(ಪಾ) 
(೬-೯೧) 
(೧೦-೪೯)(ಅಂ) 
(೩-೧೩)(ಅಂ) 
(೧೧-೨೪)(೦) 
(೨-೧)(ಅಂ) 
(೫-))(ಅಂ) 
(೯-೪೯)(ಅಂ) 
(೧-೧)(ಅಂ) 
(೧೦-೧೨೫;(ಅಂ) 
(೧೧-೨೭) 
(೧೧-೨೮) 
(೭-೧)(ಅಂ) 
(೯-೧)(ಅಂ) 
(೪-())(ಅಂ) 
(೧-೨)(ಅಂ) 
(೧೦-೧)(ಅಂ) 


ಶ್ರೀಮಲ್ಲಿಕಾರ್ಜುನ 


ಶ್ರೀಮಲ್ಲಿಕಾರ್ಜುನದೇವ 


ಶ್ರುತಿಗಳು 
ಶ್ರುತಿಗುರು 
ಶ್ರುತಿಗುರುಗಳು 
ಶ್ರುತಿನಿಕರ 
ಶ್ರುತಿಮತ 
ಶ್ರುತಿಯುಕ್ತ್ಯನುಭವ 
ಶ್ರುತಿವಿಮುಖ 
ಶ್ರುತಿಶಿರ 
ಶ್ರುತಿಶಿರಗಳು 


(೧೧-೧)(ಅಂ) 
(೬-೯೨) 
(೨-೮೬(ಅಂ) 
(೩-೭೨)(ಅಂ) 
(೧೦-೧೧೫) 
(೭-೨೩) 
(೧-೫೪)(ಅಂ) 
(೩6)(ಅಂ) 
(೪-೭೨) 
(೧೦-೧೧೯)ಅಂ) 
(೧-೩೮೦) 
(೧೦-೧೨೫)(ಅಂ) 
(೮-೧)(ಅಂ) 
(೧೦-೭೧) 
(೧೦-೮೨) 

(೩-೬) 

(೪-೬೬) 
(೧-೧೪(೧೦-೫೦ 
(೯-೩೮) 
(೧೦-೪೬) 
(೧೦-೫೮) 
(೩-೭೧೬-೪೭) 
(೭-೨) 
(೧೦-೯೮೪-೬೮) 
(೧೦-೫೩)(೧೦ 


(೩-೧೪೭) 
(೩-೧ 
(೨-೮೯) 
(೩-೪೭) 


ಷಂಡ 
ಷಡಂಗಚಿತ್ರಗಳು 
ಷಡಂಗರೂ 
ಷಡಂಗಷಡ್ಗುಣ 
ಷಡುರಸಾನ್ನ 
ಷಡೂರ್ಮಿ 


ಷಡ್ವಿಧವಹಸಮಾಧಿ 


ಷೋಡಶದಾನ 
ಷೋಡಶವಿಕಾರ 


ಸಂಕಲೆ 
ಸಂಕೀರ್ಣ 


ಸಂಕುಲ 
ಸಂಕೋಚಿಸು 


622 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೩-೪೬) 
(೨-೮೧)(೪-೩೦) 
(೨-೭೯) 
(೧-೨೭) 
(೧-೪೬) 
(೩-೨೮) 


ಷ 


(೮-೩೮) 
(೫-೨೩)(ಸಂ) 
(೫-೫/(ಸಂ) 
(೫-೬)(ಸಂ) 
(೧೦-೧೦೩)(ಸಂ) 
(೧೦-೧೨)(ಸಂ) 
(೧೦-೭೭) 
(೬-೭೦) 
(೨-೧೦೦(ಸಂ) 
(೬-೨೬)(ಸಂ) 


ಸ 


(೫-೧೬)(೫-೨೯) 
(೯-೩೨) 
(೩-೧೦೮) 
(೨-೮೨೯-೨೦) 
(೯-೧೦) 
(೧೦-೬೬) 
(೧೦-೨೬)(೫-೧೦) 
(೩-೪೪) 
(೪-೬೫) 
(೧-೫೧) 


ಸಂಗಿಸು 

ಸಂಘಾತ 

ಸಂಚಿತ 

ಸಂಜಾತ 

ಸಂಜೆಗತ್ತಲೆ 
ಸಂತತಸಮಾಧಿ 
ಸಂದಣಿ 
ಸಂನಾಸಾವಲಂಬನನು 


ಸಂನ್ಯಾಸ 


P8೬೫3 
₹ ೪೬ 
MERE: 
ಕ್ಯ 

೦ 


೦ಸರಣದುಃಖ 
೦ಸರಣದುಃ 


ಅನುಬಂಧ ೬ - ಮುಖ್ಯಪದ ಸೂಚಿ 


(೫-೧೪)(೫-೧೭) 
(೩-೩೨)(೪-೧೬) 
(೧೦-೧೨೨) 
(೪-೧೬) 

(೮-೫) 

(೬-೭೦) 

(೨-೭) 

(೧೦-೯೯) 
(೧೦-೫೧೦-೬) 
(೧೦-೯೮) 
(೧೦-೯ಬ(೧೦-೯೬) 
(೧೦-೯೭) 
(೧೦-೯೭) 
(೧೦-೯೮) 

(೧-೪) 

(೬-೪೬) 

(೭-೫) 

(೬-೭೯) 
(೧೦-೩೯) 
(೭-೨೧) 

(೫-೩೭) 

(೭-೧೦) 

(೯-೪೭) 

(೩-೮೭) 

(೩-೮೦) 
(೫-೪೮೯-೩೨) 
(೬-೮೮) 

೬-೪೭) 
(೧೦-೨೬)(೨-೨೨) 
(೬-೧೩) 


Oo 
2 
pk 
| 


೦ಸಾರಧರ್ಮ 


PA ಜ ೬೬ ಈ ಚ. ಜು ೬೬ 
ಸ್ಪ 
ek 
ಆ. 
ಲ. 
೦ 


2 
ಲ 
p> 
Ge 
ಬ 
ಈ 
| 


ಸಂಸ್ಕತಿಪಾಶಬದ್ಧ 
ಸಂಸೃತಿಬಂಧ 
ಸಂಸ್ಕೃತಿಬಂಧವಿರಹಿತ 
ಸಂಸೃತಿಬದ್ಧ 
ಸಂಸ್ಕೃತಿಯನುಭವವು 
ಸಂಸ್ಥತಿಯಪಾಸ 


ಚ. ೬೭೬ 
1] 
KS ಆ ಆ 
೯0 
Ux 
೦ 
a 
ಟ್ರಿ 


2 
ತೆ 
a 
ofl 
3 


ಲ 
ಲ್‌ 


೦ 
A 
GL 


೦ಸ್ಕೃತಿಬಂಧ 
೦ಸ್ಮರಣರೂಪು 


೬ ಕ ಚ ಜ೪್ಞ ಶ್ರ ಶ್ರ 
ನ 
iret 


623 


(೬-೨೨) 

(೨-ಸೂ) 

(೧-೩೪) 
(೨-೧೦ಬ(೫-೫೯) 
(೧೦-೧೦೧)(೮-೨೮) 
(೩-೧೩೩) 
(೧-೩೮/(೧೦-೪೨) 
(೧೧-೨೨)(೨-೧೦೫) 
(೨-೪೩-೧೬) 
(೩-೮೯)(೪-೩೪) 
(೯-೨೦)(೯-೪೪) 
(೫-೧೨) 
(೨-೨೪)(೩-೧೪೨) 
(೩-೯೪) 

(೧೦-೪೪) 
(೩-೧೪೮) 
(೧೦-೧೧೬) 
(೫-೬೧) 

(೫-೨೧) 

(೯-೨೦) 
(೧೦-೧೦೨) 
(೫-೪೯) 
(೧೦-೧೧೫)(೫-೨೬) 
(೧-೫೨) 

(೯-೩೭) 

(೨-೬) 

(೬-೨೧) 
(೧-೫)(ಅಂ) 
(೧-೩೫) 

(೩-೪೮) 


a 
CG 


24 
9 
24 
ದ್ದ” 
| 


At A ಪ ಮ ಮ. ೬ 


೫ 2 

J 

Ww 

ನ 
ಕ 

[61 

ಈ 


AANA 
ಹ 
೩೬ 
| 
ವ 
Uy 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೩-೧೧೯) 
(೧೦-೧೫) 
(೬-೩೦) 
(೩-೫೧) 
(೭-೧೨) 
(೧೧-೫) 
(೨-೧೫) 
(೧೦-೧೨೩)(ಅಂ) 
(೪-೪೪)(೬-೭೮) 
(೪-೬೪)(೪-೯) 
(೨-೩೫)(೩-೩೩) 
(೯-೧೯) 

(೨-೫) 

(೮-೨೬) 
(೯-೩೪) 
(೨-೩೯೨-೫೭) 
(೨-೮೮) 
(೬-೬೯) 
(೬-೩೮) 
(೧೧-೯೩೮೦) 
(೪-೬೧) 
(೬-೩೫) 
(೩-೫೨)(ಪಾ) 
(೯-೩೯) 
(೯-೩೫) 
(೩-೨೦) 
(೫-೨೨)(ಪಾ) 
(೧೦-೧೭) 
(೬-೨೭) 

(೯-೨) 
(೩-೬೫)(೪-೪೮) 


ಸಟೆಯಮಾಯೆ (೮-೧೨) 
ಸಡಿಲಿಸು (೨-೨೬)(೬-೮) 
ಸಣ್ಣವಳು (೧೦-೮೯) 
ಸತ್ತಾಸ್ಫುರಣ (೧೦-೨೭) 
ಸತ್ತು (೬-೪೦) 
ಸತ್ತುಚಿತ್ತಾನಂದ (೧೦-೬೮)(೧೦-೯೧) 
(೯-೩೪) 
ಸತ್ತ್ರಸ್ಥುರಣಮಾತ್ರದಿ (೧೦-೧೧೪) 
ಸತ್ತ್ವಾದಿಗುಣಯುತರು (೪-೩೯) 
ಸತ್ತ್ವಾವಲಂಬನೆ (೬-೯೦) 
ಸತ್ತುರುಷ (೭-೩) 
ಸತ್ವಾಣ (೪-೫೩) 
ಸತ್ಯದುಳುಮೆ (೩-೧೪೬) 
ಸತ್ಯಪ್ರಿಯಸ೦ಪನ್ನವಚೆನ (೬-೦) 
ಸತ್ಯಲೋಕ (೧೦-೧೮-೯೯) 
ಸತ್ಯವತಿಯಾತ್ಮಜನು (೩-೧ಸೂ)(ಅಂ) 
ಸತ್ಯವನಿತಾಸಂಗ (೧೦-೭೩) 
ಸತ್ಯವಿಜ್ಞಾನ (೧೦-೫೬) 
ಸತ್ಯವ್ರತ (೧-೪೧) 
ಸತ್ಯಸಂವಿದ (೭-೧೩) 
ಸತ್ಯಸಂವಿನ್ಮಾತ್ರ (೬-೪೫) 
ಸತ್ಯಸಹಜಾನಂದ (೧೦-ಸೂ)(೭-೧೫) 
ಸತ್ಯಾತ್ಮ (೫-೪೯) 
ಸತ್ಕಾದಿಲೋಕ (೫-೨೫)(ಸಂ) 
ಸತ್ಯಾದ್ವಯಾನಂದೈಕಬ್ರಹ್ಮ (೮-೨೦) 
ಸತ್ಯಾಪವರ್ಗಿಕ (೭-೨೩) 
ಸತ್ವಾದಯಾನಂದ (೪-ಸೂ)(ಪಾ) 
ಸದನ್ವಯ (೪-೭೦) 
ಸದಮಲಾತ್ಮಜ್ಞಾನ (೩-೧೭) 
ಸದಮಲಾನಂದಾತ (೧೦-೩೯) 


ಸದಮಲಾನಂದಾನುಭವ (೧೦-೧೧೬) 


ಸದಮಲಾನಂದಾಬ್ಬಿ 


624 


(೧೦-೯೦) 


ಸದಮಲಾನಂದೈಕರಸ 
ಸದಮಲಾನಂದೈಕರಸ 
ದಸದಾತ್ಮಿಕೆ 


2 


A ೬ 
13 
ಸ 
ಲ 


ದಾನುಭವವಿಶಾಂತ 


ಧದ 


2೮. 


ಸದುಹೃದಯರು 
ಸದೆಬಡಿದ 
ಸದ್ಗುರು 
ಸದ್ಗುರುಕಟಾಕ್ಷ 
ಸದ್ಗುರುಕೃತ 
ಸದ್ಗುರುಪಾದಪದ್ಮ 


0. 1 11. 
ಸ್ಟ b 

& 

9 


& 
GL 


ಅನುಬಂಧ ೬ - ಮುಖ್ಯಪದ ಸೂಚಿ 


(೪-೩೩) ಸ 

(೫-೪೪) ಸಮತೆಯಸಾವಧಾನ 
(೪-೩೭) ಸಮತ್ವ 
(೪-೧೧) ಸಮಪ್ಪಿವ್ಯಷ್ಟಿ 
(೬-೬) ಸಮಸ್ತವಾಸನೆ 
(೮-೩೭) ಸಮಾಧಿ 
(೧-೧)(ಅಂ) 

(೧೧-೧)(ಅಂ) 

(೪-೨೯)(ಸಂ) 

(೧-೫೩) 

(೨-೯೫) 

(೬-೪೪) 

(೭-೧೯) ಸಮಾಧಿಭೇದ 
(೧೦-೫೧) ಸಮಾನ 
(೧-೨೬) ಸಮಾಶ್ರಿತ 
(೧೦-೯೯೬-೩೪) (ಸಮೇಳ 
(೩-೧೪೭) ಸಮ್ಮೇಳ 
(೬-೮೫) 

(೧-೨೫) ಸಮ್ಯಗ್ಹಾನ 
(೪-೬೭) ಸರಘ 
(೨-೫೦) ಸರದಳಿದ 
(೧೦-೧೦೭)(೧೦-೮೬) |ಸರಸಿರುಹಭವ 
(೩-೯೬) ಸರಳತೊಡು 
(೪-೫೧)(ಸಂ) ಸರಿಬಹವು 
(೨-೯೧)(ಸಂ) ಸರ್ಗಸ್ಥಿತಿ 
(೨-೯೬)(ಪಾ)(೨-೯೮) |ಸರ್ಗಸ್ಥಿತಿಲಯ 
(೬-೪೧) ಸರ್ಪಭೂಷಣ 
(೬-೫)(ಸಂ) ಸರ್ಪವದನಗ್ರಾಸ 
(೧೦-೧೮)(ಸಂ) ವ 
(೪-೧೫)(ಸಂ) ಸದ್ರಣ್ದತಾ 
(ಸೂ) ಸರ್ವತ್ರ 
(೨-೩) ಸರ್ವಥಾ 


625 


ಮತೆಯದೃಷ್ಟಿವಂತರು (೪-೩) 


(೧೦-೮೭) 
(೧೦-೪೫) 
(೪-೫೫) 
(೧೦-೯೧) 
(೧೦-೧೦೨(೧೦-೯೨) 
(೩-೧೫/(ಪಾ)(೬-೫೨) 
(೬-೫೪೬-೫೬) 
(೬-೬೬)(೬-೬೯) 
(೬-೭೬)(೬-೮೦) 
(೬-೮೨)(೬-೯೧) 
(೭-೧೮೯-೭ 
(೬-ಸೂ) 
(೩-೪೧)(ಪಾ)(೪-೨೦) 
(೨-೧೦೮) 
(೨-೬೩) 
(೧೦-೮೧)(೩-೨೮) 
(೭-೧೭) 
(೧-೩)(ಪಾ) 
(೨-೭೩) 

(೫-೩೩) 

(೨-೧) 

(೮-೧) 

(೩-೧೪) 

(೪-೪೦) 

(೮-೩೬) 
(೨-೫೯)(ಅಂ) 
(೨-೨೫) 

(೨-೯೧) 

(೫-೪) 

(೩-೪೬) 

(೨-೧೦೬) 


ಸರ್ವದಾಭ್ಯಾಸ 
ಸರ್ವನಿಯಂತ್ರ 
ಸರ್ವವಾಸನೆ 
ಸರ್ವವುಬ್ರಹ್ಮಮಯ 
ಸರ್ವಾತ್ಮ 

ಸರ್ವೇಶ 


ಸಲಹು 
ಸಲ್ಲಲಿತ 


ಸವನಿಸು 
ಸವನಿಸು 
ಸವನಿಸೆ 
ಸವಿಕಲ್ಪಕ 
ಸವಿಕಲ್ಪಕಸಮಾಧಿ 
ಸವಿಕಾರಿ 

ಸಸಿನೆ 
ಸಹಜತಾದಾತ್ಮ್ಯ 
ಸಹಜಾಕಾರ 
ಸಹಜಾದ್ವೈತ 
ಸಹಜಾನಂದ 


ಸಹಜಾನಂದಗುರು 
ಸಹಜಾನಂದಗುರು 


ಸಹಜಾನಂದಗುರುಪದ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೬-೭೧) 

(೩-೭೪) 

(೧೧-೧೫) 
(೮-೧೩)(೮-೩೨) 
(೧೦-೬೧) 
(೧೧-೧೯)(ಅಂ) 
(೪-೭೨) 

(೨-೨೦) 
(೧-೨೫/(೨-೮ಬ 
(೩-೧೩೮) 

(೬-೫೩) 

(೬-೬೪) 

(೬-೮೫) 
(೬-೫೫/(ಪಾ)(೬-೬೬) 
(೬-೬೮) 

(೧೦-೩೬) 
(೬-೮೦)(೮-೨೭) 
(೯-೧೫) 

(೭-೧೩) 
(೩-೩೩(ಪಾ)(೫-೫೯) 
(೧-೩)(೧-೫೩)(ಅಂ) 
(೧೦-೨೨)(೧೦-೪) 
(೧೦-೬೭)(೧೦-೭೮) 
(೨-೧೦ಬ)(ಪಾ) 
(೩-೧೪೦)(೩-೧೪೯) 
(೪-೧೦)(೬-೩೩) 
(೬-೪೬೬-೯೧) 
(೯-೩೯)(೯-೪೧) 
(೧-೧೨)(ಅಂ) 
(೫-೬೦)(ಅಂ) 
(೪-೭೧)(೭-೨೩) 
(೮-೩೭)(೯-೪೮) 


ಸಹಜಾನಂದಗುರು... 
ಸಹಜಾನಂದಗುರುಪದ.. 
ಸಹವಾಸಿ 


ಸಾಕಿಕ 
ಲ 
ಸಾಕಿಗೆ 
ಲ 
ಸಾಕ್ಷಿಚೈತನ್ಯ 
ಸಾಕ್ಷಚೈತನ್ಯಾತ್ಮ 
ಸಾತ 
ಸಾಕಿಸರೂಪ 
ಇಂದ 
ಸಾಗರ 
ಸಾಟಿ 
ಸಾತಿಶಯ 
ಸಾತ್ಯವತೇಯ 


ಸಾಧಕ 

ಸಾಧಕರು 
ಸಾಧನಚತುಷ್ಟಯ 
ಸಾಧು 
ಸಾಧುವಾದ 
ಸಾನುರಾಗ 
ಸಾಮಗಾನ 
ಸಾಮರಸ 
ಸಾಮರಸ್ಯ 


626 


(೧೧-೨೬) 
(೧೦-೧೨೪) 
(೧-೩)(ಅಂ) 
(೧-೫೪)ಅಂ) 
(೬-೪)(ಪಾ) 
(೩-೮) 

(೨-೯೮) 
(೬-೭೮) 
(೧೦-೧೧೨) 
(೧೦-೩೨)(೧೦-೬೪) 
(೩-೩೧)(೮-೨೦) 
(೯-೧೩೯-೪೭) 
(೧೦-೮೪)(೩-೪೬) 
(೯-೧೬) 
(೯-೨೩) 
(೩-೭೩) 
(೬-೫೬) 
(೯-೩೪) 
(೧೦-೭೯) 
(೮-೯) 
(೨-೧೦೭) 


(೧೦-ಸೂ) (೫ಸೂ)(ಅಂ) 


(೮-ಸೂ) 
(೭-೩) 
(೨-೩೭) 
(೩-೩)(ಪಾ) 
(೧-೨೧) 
(೧೦-೫೫) 
(೯-೩೬) 
(೧-೧) 
(೬-ಸೂ) 
(೮-೨೪) 


ಸಾಮಶಿರಗತತತ್ತ್ವ 
ಸಾಯಸ 
ಸಾಯುಜ್ಯ 
ಸಾಯುಜ್ಯನಿಜಪದ 
ಸಾಯುಜ್ಯಮೋಕ್ಷ 
ಸಾರ 
ಸಾರಜೀವೇಶೈಕ್ಯ 
ಸಾರುವನು 
ಸಾರೂಪ್ಯ 
ಸಾಲೋಕ್ಯ 
ಸಾವಧಾನ 
ಸಾವಧಾನದಿ 
ಸಾವಯವ 
ಸಾವಯವವು 
ಸಿಂಧು 

ಸಿಂಧುರ 
ಸಿಂಹಾಸನ 
ಸಿಗುರಿನ 

ಸಿದ್ಧ 
ಸಿದ್ಧವತ್ಕರಿಸಿದನು 
ಸಿದ್ಧಸಾಧನ 


ಅನುಬಂಧ ೬ - ಮುಖ್ಯಪದ ಸೂಚೆ 


(೧೦-೬೦) 
(೧-೩೨)(೨-೩೬) 
(೧೦-೧೧೮(೬-೭೮) 
(೯-೩೬) 
(೧೦-೧೧೬) 
(೩-೧೪)(ಪಾ) 
(೩-೫) 

(೯-೩೭) 
(೬-೧೩) 
(೬-೬೪)(ಪಾ) 
(೬-೭೮) 
(೬-೩೪೬-೬೬) 
(೩-೮೮) 
(೩-೩೫) 
(೧೦-೩೩) 
(೯-೪೭) 
(೫-೬೧) 
(೧೧-೧೦) 
(೧-೫) 
(೧೦-೫೩) 
(೧೦-೪೯) 
(೩-೧೧೭) 
(೧೦-೫೫೬-೪) 
(೮-೧೦) 
(೧-೨೬)(೧೦-೩೭) 
(೨-೫ 

(೬-೭) 
(೨-೧೦೫) 
(೨-೪೦) 
(೨-೩೧) 
(೧-೧೮) 
(೬-೯೨)(ಅಂ) 


ಸುಖದಸಮಾಧಿ 
ಸುಖದಸೋನೆ 
ಸುಖದಿಚ್ಛೆ 
ಸುಖಮಯಾತ್ಮ 
ಸುಖಮಸಾಪಮಹ 
ಸುಖಸಾಕಾರಸಾಗರ 
ಸುಖಸಾಕಾರಸಾಯುಜ್ಯ 
ಸುಖಸಾಗರ 


(೧೦-೧೨೪) 
(೧೦-೨೮) 
(೬-೭) 
(೪-೬೫) 
(೭-೧೫) 
(೧೦-೧೬) 
(೬-೩೮) 
(೧೦-೨೩) 


ಸುಖಸಾಮ್ರಾಜ್ಯಸಂಪತ್ತಾಪ್ತಿ (೧೧-೨೩) 


(೬-೧೬) 

(೬-೬) 

(೪-೫) 

(೪-೪೬) 
(೧೧-೮) 
(೩-(೧೦೫)(೩-೮/(ಪಾ) 
(೮-೨೨) 
(೮-೩೦) 
(೧೦-೧೨೫) 
(೧೦-೧೧೩) 
(೨-೧೪) 
(೨-೧೩) 
(೭-೨೪)(ಅಂ) 
(೨-೯೫) 
(೧೦-೨೨) 
(೩-೯೦)(೬-೩೨) 
(೯-೧೦)(೯-೧೧) 
(೩-೬೨) 
(೯-೧೬) 
(೧೦-೬೨) 
(೨-೬೭) 
(೨-೪೯) 


ಸುರಕುಲಸಾರ್ವಭೌಮ (೬-೧)(ಅಂ) 


627 


(೧೦-೨೬) 
(೪-೧) 
(೧೦-೨೭) 
(೨೯೯೬-೧) 


ಸುರಮುನಿವಂದಿತಾಂಫ್ರ (೧೦-೧೨೫) 


ಸುಸಮಾಧಿಭೇದ 


ಸೂಕರ 


(೪-೬೫) 
(೨-೩) 
(೩-೬೧)(ಪಾ) 
(೯-೧೧) 
(೨-೯೯) 
(೬-೮೫) 
(೧-೧೭)(ಪಾ) 
(೧೧-ಸೂ) 
(೨-೭೩) 
(೯-೨೬) 
(೩-೭೦) 
(೧-೧ಸೂ) 
(೪-೫೪) 
(೧೦-೧) 
(೩-೧೩೧)(ಅಂ) 
(೧೦-೨೧) 
(೨-೪೧) 
(೨-೯೯) 
(೩-೪) 
(೨-೬೫ 
(೩-೨೫) 
(೨-೩೧) 
(೨-೪) 
(೩-೧೩೮)(೩-೮೪) 
(೮-೧೫) 
(೩-೭) 
(೨-೭೯) 
(೧೧-೨೩) 
(೨-೪೧) 


ಸೋಪಹಾಸ 
ಸೋಪಾಧಿ 
ಸೋಪಾಧಿಕದಮಣಿ 
ಸೋಮಶೇಖರ 
ಸೋsಯಂದೇವದತ್ತ 
ಸೋಹಂ 


ಸೋ *ಹಂಪದಾರ್ಥ 
ಸಂಭೀಭಾವ 
ಸಿಮಿತಾಂಬುಧಿ 
ಸ್ತೀಸಂಗತಿ 

ಸ್ಥಾಣು 

ಸ್ಥಾಲಿ 

ಸ್ಥೂಲತನು 
ಸ್ಥೂಲಶರೀರ 
ಸ್ಫೂಲಸೂಕ್ಷ್ಮಪರಂಗಳು 


ಸ್ವಪ್ನಪದಾರ್ಥ 
ಸಪಪಪಂಚ 


ಜ್‌ 


628 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೧೦-೧೧೫/(೨-೮೬) 
(೬-೬೭)(ಪಾ) 
(೧೦-೮೫) 
(೧-೧)(ಅಂ) 
(೫-೩೧) 
(೧೦-೧೨೧) 
(೧೦-೧೨೫)(ಪಾ) 
(೧೦-೩೨)(೩-೩೧) 


(೩-೯)(ಪಾ)(೬-೫೯) 
(೬-೬೦) 
(೬-೬೫/(ಪಾ) 
(೬-೮೪) 
(೭-೧೩) 
(೪-೩೦) 
(೧೦-೬೫)(೩-೪೩) 
(೭-೧೭) 
(೯-೧೧) 
(೯-೩೨) 
(೩-೬೭)(ಪಾ) 
(೧೧-೧೩) 
(೩-೫)(ಅಂ) 
(೭-೮೭-೯) 
(೧೦-೧೧) 
(೧-೬) 

(೯-೧೪) 
(೩-೭೮) 
(೧-೧೨) 
(೭-೨೧) 
(೧೦-೬೨) 
(೩-೯೦೯-೧೦) 
(೯-೧೧) 
(೯-೪೫) 
(೩-೮೧) 


ಸ್ವಪ್ರಕಾಶ (೧-೧೪)(ಪಾ) 
(೩-೧೦೬) 
(೭-೧೭) 
ಸ್ಪಪಕಾಶಾನಂದವಿಗಹ (೧೦-೩೮) 
ಸ್ವಪ್ರಕಾಸ (೧೦-೫೭೮-೮) 
ಸ್ವಭಾವಸಿದ್ಧ (೧೦-೧೨೦) 
ಸ್ವಯಂಜ್ಯೋತಿ (೩-೭೮) 
ಸ್ವಯಂಪ್ರಭ (೧೦-೬೨) 
ಸ್ವಯಂಪ್ರಭೆ (೧೦-೧೨೧) 
(೩-೧೩೦) 
ಸ್ವಲ್ಪಗತಿ (೨-೧೦೩) 
ಸ್ವಸ್ಥ (೧೦-೭೪) 
ಸ್ವಾಂತ (೧೧-೨೬೪-೭೧) 
ಸ್ವಾತ್ಮೈಕವೇದ್ಯ (೧೦-೪೯) 
ಸ್ನಾದ (೪-೪೬) 
ಸ್ವಾನುಭವ (೧-೪೫೧-೪೬) 
(೧೦-೫೯೩-೧೫) 
ಸ್ವಾನುಭವವೇದ್ಯ (೧೦-೫೨) 
ಸ್ವಾನುಭವಸಂವೇದ್ಯ (೬-೧೮) 
ಸ್ಥಾನುಭವಸಂಸಿದ್ದ (೬-೬೭) 
ಸ್ವಾನುಭವಸಂಸಿದ್ಧವಹ (೩-೮) 
ಸ್ವಾಪ್ನಪ್ರದಾರ್ಥ (೫-೫೭) 
ಸ್ವೇಚ್ಛಾಪ್ರಾಪ್ತಿಫಲಯುತರು (೧೦-೧೨೩) 
ಸ್ವೇದಜ (೪-೧೪) 
ಹ 
ಹಂಸಕ್ಷೀರಭೇದ (೩-೨೪) 
ಹಗರಣಿಗ (೧೦-೧೦೧) 
ಹಡಿಕೆ (೨-೮೨) 
ಹದನ (೧೦-೯೦೬-೩೨) 
ಹಮ್ಮತನು (೯-೬) 
ಹಮ್ಮಳಿ (೧೦-೯೬) 
ಹಮ್ಮಳಿದ (೧೦-೧೦೪-೮೨) 
ಹಮ್ಮಿಗೆ (೯-೧೬) 
ಹಮ್ಮಿಗೆಯು (೬-೨೨) 


ಅನುಬಂಧ ೬ - 


ಹಮ್ಮಿನತಾರತಮ್ಯ 
ಹಮ್ಮಿನಭಾವ 
ಹಮ್ಮಿನರೂಪು 
ಹಮ್ಮು 


ಹಮ್ಮುಳಿದ 
ಹಯಮೇಧಶತ 
ಹರ 


ಹರಕೆ 
ಹರವರಿ 
ಹರಿ 


ಹರಿದು 
ಹರಿಶ್ಚಂದ್ರ 
ಹರಿಹರಬ್ರಹ್ಮ 
ಹರಿಹರಬ್ರಹ್ಮದಿ 
ಹರಿಹರಬ್ರಹ್ಮರು 
ಹರಿಹರಬ್ರಹ್ಮೇಂದು 
ಹರಿಹರಾದಿ 
ಹರೆಯ 
ಹರ್ಷೋತೃರ್ಷ 
ಹಲಕೆಲಕಾಲ 
ಹಲಗೆ 

ಹಲುಬು 
ಹಲ್ಲುಗಿರಿ 
ಹಸಿಯ 
ಹಸುರಿಪುದು 


629 


(೯-೯) 

(೩-೨೧) 

(೯-೪) 
(೧೦-೪೮)(೨-೪೯) 
(೩-೪೮೩-೬೮) 
(೪-೧೫/(೬-೧೨) 
(೬-೨೩೬-೫೨) 
(೯-೩೧)(೯-೫) 
(೯-೬) 
(೧೦-೮೦) 
(೨-೯೧)(ಸ೦) 
(೨-೬೯)(ಅಂ) 
(೬-೯೨)(ಅಂ) 
(೭-೧)(ಅಂ) 
(೮-೧)(ಅಂ) 
(೨-೨೨) 
(೫-೫೩) 
(೧೧-೧)(ಅಂ) 
(೫-೫೧)(ಅಂ) 
(೩-೩೯) 
(೧೦-೧೨೩)(ಅಂ) 
(೪-೩೪)(ಅಂ) 
(೨-೬೯)(ಅಂ) 
(೪-೩೮)(ಅಂ) 
(೪-೨೮)(ಸಂ) 
(೪-೫೯) 
(೨-೫೫) 
(೧೧-೨೬) 
(೨-೯೬) 

(೪-೧) 

(೩-೫೫) 
(೨-೭೧) 
(೨-೫೩) 

(೨-೮) 


ಹಸ್ತದಾಮಲಕ 
ಹಳಿವರು 
ಹಳೆಯಂತೆ 
ಹಳೆಯನಾಯಿ 
ಹಾದರಿ 
ಹಾನಿವೃದ್ಧಿ 
ಹಾವಭಾವ 
ಹಾಸುಮಂಚ 
ಹಿತವರು 
ಹಿರಣ್ಯಗರ್ಭ 
ಹಿರಿದು 
ಹೀನಕುಲದವ 
ಹೀನೋನ್ನಯ 
ಹುಗಿದು 
ಹುಚ್ಚುಗೊರಡು 
ಹುಚ್ಚುಮಾಡಿತು 
ಹುಟ್ಟದಿಹವಿದ್ಯೆ 
ಹುಟ್ಟಲರಿಯದು 
ಹುಟ್ಟುಬಂಜೆ 
ಹುಯ್ಕಲಿಡು 
ಹುರಿಕರಿಮಾಡು 
ಹುರಿದಬೀಜ 
ಹುರುಳು 

ಹುಸಿ 
ಹುಸಿಮಾಯೆ 
ಹುಸಿಯನಾಟ 
ಹುಸಿಯಸಂಸಾರ 
ಹೃದಯಗ್ರಂಥಿ 
ಹೃದಯಾಂಬುಜ 
ಹೃದ್ವಾಪಕ 
ಹೃಯಿಲು 
ಹೆಂಟೆ 
ಹೆಗಲೇರು 
ಹೆಚ್ಚಳ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


(೬-೫) 
(೨-೧೦೪) 
(೨-೧೦೧) 
(೨-೮೨) 
(೧೦-೧೦೨) 
(೧೦-೮೬) 
(೨-೯೪) 
(೧೦-೧೦೪) 
(೨-೧೧) 
(೫-೨೪) 
(೨-೨೦) 
(೧-೪೫) 
(೧೦-೪೫) 
(೩-೭೦) 
(೩-೨೦) 
(೨-೫೭) 
(೩-೪) 
(೧೦-೧೧೪) 
(೩-೧೧೦) 
(೯-೬) 
(೨-೩) 
(೧೦-೧೧೪) 
(೨-೮೪) 
(೧-೫೧) 
(೪-೩೬) 
(೨-೫೩) 
(೧೦-೧೦೦) 
(&-HONE-೨೨) 
(೪-೬೮) 
(೧೦-೧೨೪) 
(೯-೪೧) 
(೧೦-೭) 
(೧೦-೪೮) 
(೨-೫೭) 


ಹೆಡತಲೆ (೨-೨೫) 
ಹೆಬ್ಬಡಿಕೆ (೫-೧೦) 
ಹೆಮ್ಮೆ (೧೦-೯೬) 
ಹೇತು (೩-೪೨) 
ಹೇವರಿಸಿ (೨-೧೦) 
ಹೇಸಿಗೆ (೨-೮೦) 
ಹೊಟ್ಟೆಗೆಕಷ್ಟಬಡುವೀವಿದ್ಯೆ (೩-೪) 
ಹೊಟ್ಟೆಯಕಾದಕಿಚ್ಚು (೧೦-೧೫) 
ಹೊಟ್ಟೆಹೊರೆದುಕೊ (೧-೪೬) 
ಹೊದ್ದಿ (೩-೧೨೨)(೩-೧೪೦) 
ಹೊದ್ದುದೆ (೪-೫೩) 
ಹೊನ್ನಗುಬ್ಬಿ (೧೦-೧೦೭) 
ಹೊರೆಗಲಸಿ (೪-೧೯) 
ಹೊಲಬು (೧-೩೧) 
ಹೊಲೆದೇಹ (೩-೩೮) 
ಹೊಲೆಮನ (೨-೮೨) 
ಹೊಲೆಯನೆತ್ತರು (೩-೩೮) 
ಹೊಸಪರಿ (೮-೪) 
ಹೊಳ್ಳು (೮-೧೦) 
ಹೋತು (೩-೭) 
ಹೋಮ (೧೦-೧೫) 
ಹೋರು (೧೦-೫೪-೨೭) 
ಹೋರು (೨-೬೪) 
ಹೋಹಂದದಲಿ (೨-೧೫) 
ಹೋಹಂಬಿನಲಿ (೨-೧೧) 
ಹ್ರಸ್ವ (೫-೯) 
ಹ್ರೀಪದ (೨-೮೬) 


630 


EEE 


ಅನುಬಂಧ - ೭ 
ಅನುಭವಾಮೃತ ಗ್ರಂಥದ ಬಗ್ಗೆ ಹಿರಿಯರ ಅಭಿಪ್ರಾಯಗಳು 


೧. ಅನುಭವಾಮೃತವೆ೦ದರೆ ಅನುಭವದ ಅಮೃತವೂ ಹೌದು; ಅಮೃತದ ಅನುಭವವೂ ಹೌದು; 
ಅಮೃತವೆಂದರೆ ಆತ್ಮವೂ ಆಗುತ್ತದೆ, ರಸಪಾನವೂ ಆಗುತ್ತದೆ. ತತ್ತಾ ನ್ವಾನುಭವವಾದರೆ ಮಾತ್ರ ಕವಿಯಾಗುವುದಿಲ್ಲ. 
ಲೋಕಾನುಭವವೂ ಇರಬೇಕು; ರಸಾನುಭವವೂ ಇರಬೇಕು. ಮಹಲಿಂಗರಂಗಕವಿಯ ಕಾವ್ಯದಲ್ಲಿ ಇವೆಲ್ಲವೂ 
ಒಡಮೂಡಿದೆ 

- ಸಾ.ಕೃ. ರಾಮಚಂದ್ರರಾವ್‌. 
(ಅನುಭವಾಮೃತದರ್ಶನ: ಲೇ. ಕೆ. ಕೃಷ್ಣಶಾಸ್ತ್ರಿ ಮುನ್ನುಡಿ) 

೨. ವೇದ, ಉಪನಿಷತ್ತು ಶೃತಿ, ಸ್ಮೃತಿ ಪುರಾಣ, ಭಾಗವತಗಳ ಸಾರವನ್ನು ಹೀರಿಕೊಂಡು ಸ್ವರೂಪಗಳನ್ನು 
ವಿವರಿಸಿ, ತಿಳಿಗನ್ನಡದಲ್ಲಿ ರಚಿತವಾದ ಈ ಕೃತಿ ಕನ್ನಡದ ಅಧ್ಯಾತ್ಮಸಾಹಿತ್ಯದಲ್ಲಿ ಅಮೂಲ್ಯವಾದುದು. 
ಒಟ್ಟಾರೆ ಮಹಲಿಂಗರಂಗಕವಿಯ ಅನುಭವಾಮೃತವು ಶಾಸ್ತ್ರಗ್ರಂಥವೂ ಹೌದು; ಉತ್ತಮಕಾವ್ಯವೂ ಹೌದು. 

- ಡಾ. ಕೆ.ಎಸ್‌. ರತ್ನಮ್ಮ, ೨೦೦೩ 
ಅನುಭವಾಮೃತ ವಿಮರ್ಶನ ಗಂಥ 


೩. ಈ ಅನುಭವಾಮೃತ ಗ್ರಂಥವು ಅದ್ವೈತ ಸಿದ್ಧಾಂತ ಪ್ರತಿಪಾದನೆಯನ್ನು ಇದಕ್ಕಿಂತ ಹೆಚ್ಚಿಗೆ ಸುಲಭವಾಗಿ 
ತಿಳಿಸಲು ಸಾಧ್ಯವಿಲ್ಲ ಎನ್ನುವಷ್ಟರಮಟ್ಟಿಗೆ ಅತಿಸುಲಭವಾದ ಶೈಲಿಯಿಂದ ಕೂಡಿದೆ. 
- ಶ್ರೀ ನಾರಾಯಣಾಶ್ರಮ ಸ್ವಾಮೀಜಿ, ಕೋದಂಡಾಶ್ರಮಮಠ, ಹೆಬ್ಬೂರು. 
೪. ಗಹನವಾದ ವೇದಾಂತತತ್ತ್ವವನ್ನು ಲಲಿತವಾಗಿ ಶಾಸ್ತ್ರಶುದ್ಧವಾಗಿ ವಿಸ್ತಾರವಾಗಿ ಬರೆದ ಗ್ರಂಥ 
ಅನುಭವಾಮೃತ. 
- ಕೆ. ಕೃಷ್ಣಶಾಸ್ತ್ರೀ 
(ಪುಟ-೬೧), (ಅನುಭವಾಮೃತದರ್ಶನಗ್ರಂಥ) 
೫. ಅನುಭವಾಮೃತ ಬರಿ ಒಂದು ಶಾಸ್ತ್ರಗ್ರಂಥವಲ್ಲ. ಶುಷ್ಕಕೃತಿ ಅಲ್ಲ; ಗಹನಅಧ್ಯಾತ್ಮವನ್ನು ಸರಳಶೈಲಿಯಲ್ಲಿ 
ಲಲಿತಲಯದಲ್ಲಿ ದೇಶಿ ಉಪಮೆಗಳೊಡನೆ ದೈನಂದಿನ ಅನುಭವಗಳೊಡನೆ ಅನಾವರಣಗೊಳಿಸುವ 
ಹೃದ್ಯವೆನಿಸುವ ಕಾವ್ಯ 
- ಬಿದರಹಳ್ಳಿ ನರಸಿಂಹಮೂರ್ತಿ, 
(ಅನುಭವಾಮೃತ- ಸಂ: ಪ್ರಸ್ತಾವನೆ) 


631 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


೬. ಅನುಭವಾಮೃತವು ಭಾಮಿನೀಷಟ್ಟದಿಯಲ್ಲಿ ರಚಿತವಾದ ಗ್ರಂಥ. ವೇದಾತ ಸಂಪ್ರದಾಯ ನಿರೂಪಣೆ 
ಒಂದೇ ಈ ಗ್ರಂಥದ ಉದ್ದೇಶವಲ್ಲ. ಜೀವನ್ಮುಕ್ತಿ ಸಾಧನೆಯ ವಿವಿಧ ಹಂತಗಳ ನಿರೂಪಣೆ, ಸಾಧಕನ 
ಮನಸಿಗೆ ಬರಬಹುದಾದ ಸಂಶಯಗಳನ್ನು ಹೋಗಲಾಡಿಸುವುದು. ಸರಳವಾದ ದೃಷ್ಟಾಂತಗಳಿಂದ ಗಹನ 
ವಿಷಯದ ಪ್ರತಿಪಾದನೆ ಕಾವ್ಯ ಶೈಲಿಯಲ್ಲಿ ಪ್ರಸನ್ನತೆ, ಸರಳತೆ, ಓಜಸ್ಸು ಇವೆಲ್ಲವೂ ಈ ಗ್ರಂಥದ ವೈಶಿಷ್ಟ್ಯಗಳು. 

-ಅರಾಸೇ 
(ಅನುಭವಾಮೃತ, ಸಂ: “ಮೊದಲಮಾತು? 

೭. ಮಹಲಿಂಗರಂಗ ಕನ್ನಡದ ಅಪರೂಪದ ಅನುಭಾವಿ ಕವಿ. ತತ್ವ ನಿರೂಪಣೆಯನ್ನು ಇಷ್ಟು ತಿಳಿಯಾಗಿ 
ಜನಸಾಮಾನ್ಯರಿಗೂ ತಿಳಿಯುವಂತೆ ಪದ್ಯರೂಪದಲ್ಲಿ ಅಚ್ಚುಕಟ್ಟಾಗಿ, ರುಚಿಕಟ್ಟಾಗಿ ಹೇಳಿದ ಕವಿ ಮತ್ತೊಬ್ಬನಿಲ್ಲ. 
ಗಹನವಾದ ಅದ್ವೈತ ವೇದಾಂತ ಕವಿಯ ಶೈಲಿಯಿಂದ ಸುಲಿದ ಬಾಳೆಯ ಹಣ್ಣಾಗಿದೆ. 

- ಡಾ. ಗುರುಪಾದ ಫಿವಾರಿ 
(ಮಹಲಿಂಗರಂಗ-ಒಂದು ಅಧ್ಯಯನ, ಪಿಎಚ್‌ಡಿ ಮಹಾಪ್ರಬಂಧ, ೨೦೧೧) 

೮. ಕನ್ನಡ ತತ್ತ್ವದ ನೆಲೆಗೆ ಹಲವು ಕೋಡುಗಳಿವೆ. ಆ ಕೋಡುಗಳಲ್ಲಿ ಸ್ವತಃ ಸಾಧನೆಮಾಡಿ ಸಿದ್ಧಿಪಡೆದ 
ಮಹಲಿಂಗರಂಗನು ೧೭ನೆಯ ಶತಮಾನದ ಮುಖ್ಯತತ್ತ್ವವಿದ. ಮಹಲಿಂಗರಂಗನ ಅನುಭವಾಮೃತಗ್ರಂಥವು 
ದೃಷ್ಟಾಂತ ಸಂಪತ್ತಿನಿಂದ ತುಂಬಿದೆ. ಪ್ರತಿಯೊಂದು ಪದ್ಯದಲ್ಲೂ ಉಚಿತವಾದ ಲೋಕಾನುಭವ ಹೆಪ್ಪುಗಟ್ಟಿ 
ಕೂತಿದೆ. 

- ಮಲ್ಲೇಪುರಂ ಜಿ. ವೆಂಕಟೇಶ್‌, 
(ಮಹಲಿಂಗರಂಗ, ಪೀಠಿಕೆ ೧೯೯೬) 

೯. “ಸಂಸ್ಕೃತವರಿಯದ ಕನ್ನಡಗನಿಗೆ ಅದ್ವೈತಮತದ ಪ್ರಮುಖ ತತ್ತ್ವಗಳನ್ನು ತಿಳಿದುಕೊಳ್ಳಲು ಇದರಷ್ಟು 
ತಿಳಿಯಾದ, ದೃಷ್ಟಾಂತ ಸಂಪತ್ತಿನಿಂದ ಕೂಡಿದ ಸೊಗಸಾದ ಗ್ರಂಥವು ಇನ್ನೊಂದಿಲ್ಲ” 

- ರಂ. ಶ್ರೀ ಮುಗಳಿ 
ಕನ್ನಡ ಸಾಹಿತ್ಯ ಚರಿತ್ರೆ, ಪು-೩೧೧ (೬ನೇ ಆವೃತ್ತಿ ೧೯೭೮) 

೧೦. “ಮಹಲಿಂಗರಂಗನ ಅನುಭವಾಮೃತವು ಪ್ರಥಮತಃ ಮುದ್ರಿತವಾದ ಹಳಗನ್ನಡ ಕಾವ್ಯವೆನಿಸಿದೆ 
(ಕಲ್ಲಚ್ಚು ಸು. ೧೮೪೦) ಕಳೆದ ಶತಮಾನದಲ್ಲಿ ಸಂಸ್ಕೃತದಲ್ಲಿಯೂ ಅದು ಅನುವಾದಗೊಳ್ಳುವಷ್ಟು (೧೮೧೨) 
ಖ್ಯಾತಿಯನ್ನು ಹೊಂದಿದ್ದಿತು”. 

- ಶ್ರೀನಿವಾಸ ಹಾವನೂರ 
ಹೊಸಗನ್ನಡದ ಅರುಣೋದಯ ಪು-೩೩೧ (ಮೊದಲ ಮುದ್ರಣ, ೧೯೭೪) 


kkk 


632 


ತೆ 
ಅಧ್ಯಾಯ-೧ 

ಪುಟ ಅ-ಪ ತಪ್ಪು ಒಪ್ಪು 

೧. ೧-ಸೂ ಭಾಮಿನಿ ಷಟ್ಟದಿಯ ಭಾಮಿನೀ ಷಟ್ಪದಿಯ 

೫, ೧-೬ ಪ್ರಾಶಸ್ತ್ಯ ಪ್ರಾಶಸ್ತ್ಯ 

೨೮. ೧-೪೨ ಕುಲಟೆಯರಿಗೆ ವ್ಯಭಿಚಾರಿಗಳಿಗೆ 

೨೯. ೧-೪೩ ಸೇ ಅರಾಸೇ 
ಅಧ್ಯಾಯ-೨ 

೫೯. ೨-೩೮ ಸ್ಕಂಧ ಸ್ಕಾಂದ 

೬೧. ೨-೪೩ ಆಳ್ವರು ಆರ್ವರು 

೬೩. ೨-೪೬ ಸಾನುಮಾನ್‌ ಶುಕ್ತಿಮಾನ್‌ 

೬ಡಿ ೨-೪೬ ನಿರ್ಯತಿ ನಿರ್ಯತಿ 

೬೭. ೨-೫೩ ತುರಕನವೋಲು ತುರುಕನವೋಲು 

೬೯. ೨-೫೬ ಪರಶುರಾಮನನಿಲ್ಲದಿರುವಾಗ ಪರಶುರಾಮನಿಲ್ಲದಿರುವಾಗ 

೬೯ ೨-೫೬ ಜಗದಗ್ನಿ ಜಮದಗ್ನಿ 

೭೪. ೨-೬೦ ಕಹೋಳನಗೂ ಕಹೋಳನಿಗೂ 

೭೬ ಶಕ್ತಿಮಾನ್‌ ಶುಕ್ತಿಮಾನ್‌ 

೭೬. ೨-೬೨ ಗಂಧಮಾನದ ಗಂಧಮಾದನ 

೮೧. ೨-೬೨ ಚಿಕ್ಕಂದಿನಂದಲೂ ಚಿಕ್ಕಂದಿನಿಂದಲೂ 

೮೧. ೨-೬೭ ಕೂಡದಿದ್ದರೆ ಕೊಡದಿದ್ದರೆ 

೧೦೦. ೨-೯೩ ಕೀಚಕನ್ನು ಕೀಚಕನನ್ನು 

೧೦೩. ೨-೯೮ ತಿಲೋತ್ತಮೆಯರಂಥ ತಿಲೋತ್ತಮೆಯಂತಹ 

ಅಪ್ಪರೆಯರೊಡನೆ ಅಪ್ಪರೆಯೊಡನೆ 

ಅಧ್ಯಾಯ-೩ 

೧೨೬ ೩-೧೮ ಪಾರಿಭಾಷಿಕ ಕೋಶ ಪಾರಿಭಾಷಿಕ ಶಬ್ದಕೋಶ 

೧೩೧. ೩-೨೪ ಎಲ್ಲರಿಗು ಎಲ್ಲರಿಗೂ 

೧೫೩. ೩-೬೦ ಬುದ್ದಿಯೇ ಬುದ್ಧಿಯೇ 

೧೫೩. ೩-೬೦ ಅರಾಸೆ ಅರಾಸೇ 

೧೫೪. ೩-೬೧ ಅರಾಸೆ ಅರಾಸೇ 

೧೯೮. ೩-೧೩೬ (ಪೇ) ಬೆಂ? 

೨೦೫. ೩-೧೪೮ ಛೊ) (ಕು) 

೨೧೪. ೪೬ (ಕೊ) (ಕು) 

೨೧೬ ೪-೧೦ ಈ ನಾದವು ಈ ನಾದದ 

೨೨೦. ೪-೧೪ ಅರಾಚೇ ಅರಾಸೇ 


633 


ಪುಟ 

೨೩೯. 
೨೩೯. 
೨೪೭. 


೨೬೦. 
೨೬೨. 


೨೮೪. 


೨೮೭. 


೨೮೭. 
೨೯೩. 
೩೦೧. 


೩೦೨. 


೩೦೪. 
೩೦೫. 


೩೦೬ 


೩೦೭. 
೩೦೯. 
೩೨೧. 
೩೨೨. 
೩೩೩. 
೩೫೯. 


೩೨೩ 


೩೪೦. 


೩೫೬ 


೩೪೨. 
೩೫೭. 


೩೬೩. 


೩೭೫. 
೩೭೯. 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ತಪ್ಪು 

(ಪೇ) 

ಅರಾಸೇ ಆ 

ತಂಗಿಯಗಂಡ, ಹೆಂಡತಿಯ ತಮ್ಮ 
ಅಧ್ಯಾಯ-೫ 


ಬ್ರಹ್ಮವೇ 
ಪರ-ಪ 

ಅರಾಸೆ 

(ಕುಪಾ ಆ) 
ಛಂದಸ್‌ದೋಷ 
(ಕೊ) 


ಅಜಿನವನಸಧಾರಿ 
ಅಧ್ಯಾಯ-೬ 


ವೀರನರಾಯಣನ 
ವಾಯುವ್ಯ 

ಎಂದರೆ ಪೂರ್ಣಗಳಲ್ಲ 
ಅಮಲಕದವೊಲು 
ಅಡಕವಾಗಿದೆ 

ಗಾಳಿ ಸಂಚರಿದಾಗ 
ಶ್ರೇಷ್ಟ ಗಳಿಸಿದ್ದ 
ಭಾಮಿನಿ ಷಟ್ಟದಿಯಾ 
ಕೊಮಾಂಡೂರು 
ಮುಂದಾದನು 
ನಿರ್ವಕಲ್ಪಕ 


ಸಾಲೋಕ್ಕ-ಇಷ್ಟದೇವತೆಯ 
ಲೋಕದಲ್ಲಿರುವುದು 
(ಪಪ ಪುಟ.೪೧೨) 


ಶಾಖಾಗಹದಲಿ 

ತ್ವಪದ 

ಶುದ್ಧಜ್ಞಾನರೂಪಯಾಗಿಯೇ 
ಅಧ್ಯಾಯ-೭ 

ಅಡಯೊಳಗಿರ್ದು 

ಪರಮಾರ್ಥಿಕ ಪದಕೋಶ 


634 


ಒಪ್ಪು 
(ಬೆಂ?) 
(ಅರಾಸೇ) 


ತಂಗಿಯ ಗಂಡ 


ಬ್ರಹ್ಮನೇ 

ಪರಮಾರ್ಥ ಪದಕೋಶ 
ಅರಾಸೇ 

ಕುಮಾಂಡೂರ್‌ 
ಛಂದೋದೋಷ 

(ಕು) 

ಚುಕ್ಕೆಗಳನ್ನು ಬಿಡಬೇಕು 
ಅಜಿನವಸನಧಾರಿ 


ವೀರನರಯಣನ 
ವಾಯವ್ಯ 
ಎಂದರೆ ಕೊನೆಯಲ್ಲಿ ಪೂರ್ಣಗಳಲ್ಲ 


ಆಮಲಕದವೊಲು 
ಅಡಕಮಾಡಿದೆ 

ಗಾಳಿ ಸಂಚರಿಸಿದಾಗ 
ಗಳಿಸಿದ್ದ ಶ್ರೇಷ್ಠ 
ಭಾಮಿನೀ ಷಟ್ಟದಿಯ 
ಕುಮಾಂಡೂರು 
ಮುಂದೇನು 
ನಿರ್ವಿಕಲ್ಪಕ 

ಈ ವಾಕ್ಯ ಬಿಡಬೇಕು 


ಶಾಖಾಗದಲಿ 
ತ್ವಂಪದ 
ಶುದ್ಧಜ್ಞಾನರೂಪವಾಗಿಯೇ 


ಅಡಿಯೊಳಗಿರ್ದು 
ಪರಮಾರ್ಥ ಪದಕೋಶ 


ಪುಟ 
೩೭೯. 
೩೮೬ 


೩೯೯. 
೪೦೦. 


೪೦೧. 


೪೦೨. 
೪೦೮. 
೪೦೯. 


೪೧೧. 
೪೧೬. 
೪೨೧. 


೪೨೩. 


೪೨೩. 


೪೨೭, 


೪೩೧. 


೪೩೩, 
೪೩೩, 
೪೩೬ 


೪೩೭. 


ಅಲಲಿ. 
೪೫೦. 
೪೫೩. 


೪೫೬ 
೪೬೫, 


೪೭೫, 


೪೭೬. 


೪೭೭. 
೪೭೭. 
೪೮೨. 
೪೮೩. 
೪೮೪. 


ಅ-ಪ 


೭-೧೫ 


೭-೨೪ ಸಾರ 


೮-೨೧ 
೮-೨೧ 
೮.೨೪ 
೮-೨೫ 
೮-೩೪ 
೮-೩೬ 


೮-೩೮ ಸಾರ 


೯-೭ 
೯-೧೫ 


೯-೧೮ 
೯-೧೮ 
೯-೨೪ 
೯-೩೧ 
೯-೩೩ 
೯-೩೫ 
೯-೩೭ 
೯-೪೧ 


೧-೧೦ 

೧೦-೧೩ 
೧೦-೧೮ 
೧೦-೨೨ 
೧೦-೪೦ 
೧೦-೫೭ 
೧೦-೫೮ 
೧೦-೬೦ 
೧೦-೬೦ 
೧೦-೬೮ 
೧೦-೭೦ 
೧೦-೭೩ 


ತಪ್ಪು 
ಪದವಾದರೆ 
ಆಳವಲ್ಲ 


ಅಧ್ಯಾಯ-೮ 


ಪರಬ್ರಹ್ಮ 

ಈ ಪದದಿಂದ 
ಜಗತ್ತೆಲ್ಲ ಎಲ್ಲವೂ 
ನಿಘಂತಿನಲ್ಲಿ 
ಮರೆವಯ 
ತಿಳಿದುಕೊಂಡ 
ತಲೇ ಎತ್ತಿತು 
(ಅ) 

ಅಹಮ್ಮಿಗೆ 


ಅಧ್ಯಾಯ-೯ 


ಆವರಣಶಕ್ತಿ 
ಹೊರಾವರದಲ್ಲಿ 
ಪತ್ಯಕ್ಷಹಾನಿಯನ್ನು 
ಭೇದನ 

(ಅಂ) ಪ್ರತಿಯಲ್ಲಿ 
ಸೇರಿದವನಾಗಿರುವ ನಷ್ಟ 
ಪಾರಮಾರ್ಥೀಕಜೀವ 
(ಅರಾಸೆ) 


ಅಧ್ಯಾಯ-೧೦ 


ಕಟ್ಟಳಲ್ಲದ 
ಭೂತಪಂಚಕಗಳಿದ 
(ಅರಸೇ) 
ಮನೋರಜ್ಯ 
ಅಂಟದಂತೆ 
ನಿರುಪಾದಿಕ 
ಅನಾಮರೂಪಗಳು 
ಪ್ರಕಾಸಿಸುತ್ತಿರುತ್ತಾನೆ 
ಬಹಿತ್ವ 
ಸಚ್ಚಿದಾನಾದ 
ಹೆಸರಿದ್ದಾರೆ 
ಪಡೆದಿರುವ 


635 


ಒಪ್ಪು 
ಪರವಾದರೋ 
ಅಳವಲ್ಲ 


ಪರಬೊಮ್ಮ 
ಇದನ್ನು ಬಿಡಬೇಕು 
ಜಗತ್ತಿನಲ್ಲಿ 
ನಿಘಂಟಿನಲ್ಲಿ 
ಮರವೆಯ 
ತಿಳಿದುಕೊಂಡರೆ 
ತಲೆ ಎತ್ತಿತು 
(ಅರಾಸೇ) 
ಅಹಂಮಿಗೆ 


ಆವರಣಶಕ್ತಿಯು 
ಹೊರಾವರಣದಲ್ಲಿ 
ಪ್ರತ್ಯಕ್ಷಹಾನಿಯನ್ನು 
ಭೇದವ 

(ಬೆಂ?) ಪ್ರತಿಯಲ್ಲಿ 
ಸೇರಿದವನಾಗಿರುವಷ್ಟು 
ಪಾರಮಾರ್ಥಿಕಜೀವ 
(ಅರಾಸೇ) 


ಕಟ್ಟಳಿಲ್ಲದ 
ಭೂತಪಂಚಕಗಳಿಂದ 
ಅರಾಸೇ 
ಮನೋರಾಜ್ಯ 
ಅಂಟಿದಂತೆ 
ನಿರುಪಾಧಿಕ 

ಆ ನಾಮರೂಪಗಳು 
ಪ್ರಕಾಶಿಸುತ್ತಿರುತ್ತಾನೆ 
ಬಹಿಶ್ಚ 

ಸಚ್ಚಿದಾನಂದ 
ಹೆಸರಿದ್ದ ರೆ 

ಪದವನ್ನು ಬಿಡಬೇಕು 


ಪುಟ 

೪೮೫. 
೪೮೬ 
೪೮೮. 
೪೯೦. 
೪೯೦. 
೪೯೧. 
೫೦೦. 
೫೦೪. 
೫೦೬ 


೫೧೧. 


೫೧೪. 
೫೧೪. 
೫೧೪೮. 
೫೧೫. 
೫೧೫. 


೫೧೬ 


೫೧೭ 
೫೧೭ 
೫೧೯. 


೫೩೩. 
೫೩೪. 
೫೩೭. 
೫೪೩. 
೫೪೫. 
೫೬೫. 
೫೬೬. 
೫೬೬. 


೫೬೭ 
೫೬೯. 
೫೯೮ 


ಮಹಲಿಂಗರಂಗಕವಿಯ ಅನುಭವಾಮೃತಕಾವ್ಯ 


ಅ-ಪ 
೧೦-೭೪ 
೧೦-೭೫ 
೧೦-೭೮ 
೧೦-೮೨ 
೧೦-೮೨ 
೧೦-೮೩ 
೧೦-೯೭ 
೧೦-೧೦೪ 
೧೦-೧೧೧ 
೧೦-೧೧೭ 
೧೦-೧೨೨ 
೧೦-೧೨೩ 
೧೦-೧೨೩ 
೧೦-೧೨೩ 
೧೦-೧೨೩ 


೧೦-೧೨೩ 


೧೦-೧೨೩ 
೧೦-೧೨೩ 
೧೦-೧೨೩ 


೧೧-೧೬ 
೧೧-೧೮ 
೧೧-೨೩ 
ಅನುಬಂಧ-೨ 
ಅನುಬಂಧ-೨ 
ಅನುಬಂಧ-೪ 
ಅನುಬಂಧ-೪ 
ಅನುಬಂಧ-೪ 


ಅನುಬಂಧ-೪ 
ಅನುಬಂಧ-೫ 
ಅನುಬಂಧ-೬ 


ಬೆನ್ನುಡಿ ಪುಟ 


ತಪ್ಪು 
ಅವನಿಗೆ 
ತತಾಪಿ 
ನಿಗಿಸಂಪೂರ್ಣ 
ಗುರುಪಾದಸೇವನ 
ಪರಿಣಿತ 
ರಾಮಕೃಷ್ಣಶ್ರಮದ ರಚನೆ 
ವಾದಮಾಡುವ ಏನು 
ದೈಶ್ಯ ಪದ್ಧತಿ 
ಒಣಗಿದ ಶುಷ್ಕ 
ಪಡದು 
ಸುಜ್ಜಾವಿವರಣ 
ಕಲಶ ಅಗಸ್ತ 8 
ಟಿಪುಣಿ-೩ 
ಹಿಗೆ 
ಪೂರ್ವಕಥೆ-೪ 


ಪೂರ್ವಕಥೆ-೬ 


ಪೂರ್ವಕಥೆ-೭ ನಡೆಯುವರು 
ಪೂರ್ವಕಥೆ-೮ ದಕ್ಷಿನಾದ್ರೃವ 


ಒಪ್ಪು 

ಅವನು 

ತತ್ರಾಪಿ 

ನೀಗಿ ಸಂಪೂರ್ಣ 
ಗುರುಪಾದಸೇವನಾ 
ಪರಿಣತೆ 
ರಾಮಕೃಷ್ಣಾಶ್ರಮದ ಪ್ರಕಟಣೆ 
ವಾದಮಾಡುವವನು 

ಧೈರ್ಯ ಪದ್ಧತಿ 

ತುಂಬ ಒಣಗಿದ 

ಪಡೆದು 

ಸಂಜ್ಞಾವಿವರಣ 
ಕಲಶಜರು-ಅಗಸ್ಮ್ಯ, ವಶಿಷ್ಟರು 
ಈ ಸಾಲನ್ನು ಬಿಡಬೇಕು 
ಹೀಗೆ 


(ನೋಡಿ: ಪುರಾಣ ನಾಮಚೂಡಾಮಣಿ. 
ಸಂಜ್ಞಾದೇವಿ) ಹೊ.ಚೆ. ಅವರು ನೀಡಿರುವ 
ಕಥೆ ಭಿನ್ನವಾಗಿದೆ. 

ಮಹಾಭಾರತದಲ್ಲಿ ಉಲ್ಲೇಖಿತ ಕಥೆ ಬೇರೆ 
ರೀತಿಯಿದೆ. (ನೋಡಿ, ಪುರಾಣ ನಾಮ 
ಚೂಡಾಮಣಿ: ಚಿತ್ರಾಂಗದ) 


ಕಡೆಯವರು 
ದಕ್ಷಿಣಾದವೃವು 


ಷೂರ್ವಕಥೆ-೧೨ ತನ್ನಲುದ್ದೇಶವನ್ನು ತನ್ನ ಉದ್ದೇಶವನ್ನು 


ಅಧ್ಯಾಯ-೧೧ 


ನಿರ್ಮಲವು 
ಕುಮಾರಚಾರ್ಯ 
ಮೋಕ್ಷವು 


ಶಬ್ದೌಪಕಲ್ಪದ್ರುವು ನಿಘಂಟು 


ಪ್ರಚಾರೊಪಾಧಿ 
ವಿಚಾರದರ್ಪದಲ್ಲಿ 
ಟೀಕಾಕಾರ 
ಮತ್ತು 


ಮತ್ತು ಮಾ.ವೆಂ. ಅಯ್ಯಂಗಾರ್‌ 


ಚಿದಾವಧೂತ 
ನಿಶ್ಶೆಯಸ 
ಸಂಪಾದಿಸಿದ್ದಾನೆ 


ನಿರ್ಮಲವೂ 

ಕುಮಾಂಡೂರು ರಾಮಸ್ವಾಮಿ ಅಯ್ಯಂಗಾರ್‌ 
ಮೋಕ್ಷವನ್ನು 
ಶಬ್ದೌಘಕಲ್ಪದ್ರುವು ನಿಘಂಟು 
ಪ್ರಚಾರೋಪಾಧಿ 
ವಿಚಾರದರ್ಪಣ ಪೆಸಿನಲ್ಲಿ 
ಟೀಕಾಕಾರರು 

ಮುನ್ನುಡಿ 

ಈ ಪದ ತೆಗೆಯಬೇಕು 
ಚಿದಾನಂದಾವಧೂತ 
ನಿಶ್ಮೇಯಸ 

ನಿರೂಪಿಸಿದ್ದಾನೆ 


(ಇದನ್ನು ಸಿದ್ಧಪಡಿಸುವಲ್ಲಿ ಗೆಳೆಯ ಕಾರ್ತಿಕ್‌ ಅವರು ನೆರವಾಗಿದ್ದಾರೆ. ಅವರಿಗೆ ಕೃತಜ್ಞತೆಗಳು-ಸಂಪಾದಕ) 


ಮಹಲಿಂಗರಂಗಕವಿಯ 
ಅನುಭವಾಮೃತ ಕಾವ್ಯ 





ಸಂಸ್ಕೃತ ಅರಿಯದ ಕನ್ನಡಿಗರಿಗೆ ಅದ್ವೈತಮತದ ಪ್ರಮುಖ ತತ್ತ್ವಗಳನ್ನು ತಿಳಿಯಾದ 
ಭಾಷೆಯಲ್ಲಿ ದೃಷ್ಟಾಂತ ಸಂಪತ್ತಿನಿಂದ ನಿರೂಪಿಸಿದ ಗ್ರಂಥವೇ ಅನುಭವಾಮೃತಕಾವ್ಯ. 
ಮಹಲಿಂಗರ೦ಗಕವಿ ಇದರ ಕರ್ತೃ. ಇವನ ಕಾಲ ೧೬೭೫. ಇವನ ಗುರು ಸಹಜಾನಂದ. 
ಶ್ರೀಶೈಲ ಮಲ್ಲಿಕಾರ್ಜುನ ಅಧಿದೈವ. ೧೧ ಅಧ್ಯಾಯಗಳು, ೮೦೦ ಭಾಮಿನೀ ಷಟ್ಪದಿಗಳುಳ್ಳ ಈ 
ಕಾವ್ಯದಲ್ಲಿ ತತ್ತ್ವ್ವಮಸಿನಿರ್ಣಯ, ಸಪ್ತಭೂಮಿಕೆಗಳು, ಪರಮಾತ್ಮಪದ ನಿರೂಪಣ, 
ಮಾಯಾಮಿಥ್ಯಾತ್ವ, ಜೀವತ್ರಯ, ಜೀವನ್ಮುಕ್ತಿ, ನಿರ್ಗಣಾರಾಧನೆ ಮೊದಲಾದ ಅದ್ದೆ ತೆ 
ವೇದಾಂತದ ವಿಷಯಗಳನ್ನು ಲಲಿತ ಕಾವ್ಯಶೈಲಿಯಲ್ಲಿ ಕವಿ ನಿರೂಪಿಸಿದ್ದಾನೆ. ಇಷ್ಟು ಸೊಗಸಾದ 
ಅದ್ವೈತ ವೇದಾಂತದ ಷಟ್ಟದಿಕಾವ್ಯ ಕನ್ನಡದಲ್ಲಿ ಇನ್ನೊಂದಿಲ್ಲ. 

ಈ ಅಪೂರ್ವಗಂಥ, ಅನುಭವಾಮೃತವನ್ನು ಕನ್ನಡದಲ್ಲಿ ಮೂಲ ಮತ್ತು ತಾತ್ಸರ್ಯದೊಡನೆ 
ಹಲವಾರು ಮಂದಿ ಪ್ರಕಟಿಸಿದ್ದಾರೆ. ಆದರೆ ಹೊಸಕೆರೆ ಚಿದಂಬರಯ್ಯನವರು ಹತ್ತಾರು ತಾಳೆಗರಿ, 
ಕಾಗದಪ್ರತಿ, ಅಚ್ಚಿನ ಪ್ರತಿಗಳನ್ನು ಪರಿಶೀಲಿಸಿ ಶುದ್ಧಪಾಠದೊಡನೆ ಪ್ರಕಟಿಸಿದ್ದಾರೆ. 
ಸರ್ವಾರ್ಥಸಂದರ್ಶಿನೀ ಎ೦ಬ ಟೀಕೆ ಬರೆದು ಸುಲಿದ ಬಾಳೆಯ ಹಣ್ಣಿನ ಹಾಗೆ ಓದುಗರಿಗೆ 
ಟಿಪ್ಪಣಿ, ವಿವರಣೆ, ಪಾಠಾಂತರ, ಶಬ್ದಾರ್ಥಗಳಿಂದ ಸುಲಭಗೊಳಿಸಿದ್ದಾರೆ. 

೬೦ ವರ್ಷಗಳ ಹಿಂದೆ ಪ್ರಕಟವಾಗಿದ್ದ ಈ ಶ್ರೇಷ್ಠಗ್ರಂಥ ಅಲಭ್ಯವಾಗಿತ್ತು. ಇದನ್ನು ಪರಿಷ್ಕರಿಸಿ, 
ಗದ್ಯಾನುವಾದದೊಂದಿಗೆ ಅಕಾರಾದಿ, ಗ್ರಂಥಸೂಚಿ, ಉಲ್ಲೇಖಸೂಚಿ, ಮುಖ್ಯಪದಗಳಪಟ್ಟ, 
ವಿಸ್ತಾರ ಪೀಠಿಕೆ ಮೊದಲಾದ ಅನುಬಂಧಗಳೊಡನೆ ಮೊದಲಬಾರಿಗೆ ಕನ್ನಡದಲ್ಲಿ ವಿಸ್ತಶ 
ವಿದ್ವತ್ಪೂರ್ಣ ಆವೃತ್ತಿಯನ್ನು ಪ್ರೊ. ಜಿ. ಅಶ್ವತ್ಥನಾರಾಯಣ ಅವರು ಸಂಪಾದಿಸಿದ್ದಾರೆ. ಈ 
ಮಹಲಿಂಗರಂಗನ ಅನುಭವಾಮೃತ ಗ್ರಂಥ ಮತ್ತು ಹೊಸಕರೆ ಚಿದಂಬರಯ್ಯನವರ 
ಸರ್ವಾರ್ಥಸಂದರ್ಶಿನೀ ಟೀಕೆ ಕನ್ನಡಕ್ಕೆ ವಿನೂತನ ಕೊಡುಗೆ. 


ಅನಾಜಿ 


ರೂ. 300/- 


